ವಿಷಯಾನುಕ್ರಮಣಿಕೆ 


ಶ್ರೀ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಸಂಖ್ಯಾ ೧೪ 


ಶ್ರೀ ಸ್ಥಾಂದಮಹಾಪುರಾಣಂ 
ವೃಷ್ಣವಖಂಡ 
ಫ್ಲ-೪ 
ಬದರಿಕಾಶ್ರಮಮಾಹಾತ್ಮ್ಯ 
ಮತ್ತು 
ಕಾರ್ತಿಕಮಾಸಮಾಹಾತ್ಮ್ಯ 
(ಮೂಲಿ ಮತ್ತು ಅನುವಾದ ಸಹಿತ) 


ಅನುವಾದಕ 
ಆಸ್ಥಾನ ನಿದ್ವಾನ್‌ 
ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ಬೆಂಗಳೂರು ಪ್ರೈಸ್‌ 


ಮೈಸೂರು ರೋಡು, ಬೆಂಗಳೂರು ಸಿಟ 
೧೯೪೬ 


ಅರಿಕೆ 


ಶ್ರೀ ಸ್ಥಾಂದಮಹಾಪುರಾಣದ ದ್ವಿತೀಯ ಮೂಲಖಂಡವಾದ ವೈಷ್ಣವ 
ಖಂಡದ ತೃತೀಯ ಚತುರ್ಥ ಭಾಗಗಳಾದ "ಬದರಿಕಾಶ್ರಮಮಾಹಾತ್ಮ್ಮ್ಯ' 
ಮತ್ತು, "ಕಾರ್ತಿಕಮಾಸಮಾಹಾತ್ಮ್ಯ'ಗಳು ಈ ಸಂಪುಟದಲ್ಲಿ ಸಮಾಸ್ತ್ರವಾಗಿ 
ರುತ್ತವೆ. 

ಬದರಿಕಾಶ್ರಮಮಾಹಾತ್ಮ್ಮ್ಯದಲ್ಲಿ ಬದರೀಯಾತ್ರಾವಿಧಾನ, ಆ ಕ್ಲೇತ್ರದ 
ಉತ್ಪತ್ತಿ, ಅಲ್ಲಿಯ ತೀರ್ಥಮಾಹಾತ್ಮ್ಯಗಳು ಮುಂತಾದ ವಿಷಯಗಳು ವಿವೃತ 
ವಾಗಿರುವುವು. ಕಾರ್ತಿಕಮಾಸಮಾಹಾತ್ಮ್ಮ್ಯದಲ್ಲಿ, ಆ ಮಾಸದಲ್ಲಿ ಮಾನವನು 
ವ್ರತಿಯಾಗಿ ಮಾಡಬೇಕಾದ ವಿವಿಧ ಕರ್ತವ್ಯವಿಧಿಗಳನ್ನು ವರ್ಣಿಸಿರುವುದಲ್ಲದೆ, 
ವತ್ಸದ್ವಾದಶೀ,  ಯಮತ್ರಯೋದಶೀ, ನರಕಚತುರ್ದಶೀ, ಕೌಮುದಿ 
ಮಹೋತ್ಸವ, ಬಲಿಪಾಡ್ಯಮಿ, ಗೋಕ್ರೀಡೋತ್ಸವ, ಯಮದ್ವಿತೀಯಾ, 
ಭೀಷ್ಮಸಂಚಕ, ಕಾರ್ತಿಕೋದ್ಯಾಪನವಿಧಿ, ವೈಕುಂಕಚತುರ್ದಶೀ ಮುಂತಾದ 
ವ್ರತಗಳೂ ವಿಶೇಷವಾಗಿ ವರ್ಣಿತಗಳಾಗಿರುವುವು. 

ಈ ಮಾಹಾತ್ಮ್ಮ್ಯದಲ್ಲಿ ವ್ರತವನ್ನು ತೊಟ್ಟವರು ಮುಖ್ಯವಾಗಿ ಅನುಸರಿಸ 
ಬೇಕಾದ ನಿಯಮಗಳನ್ನೂ, ಬಿಡಬೇಕಾದುವುಗಳನ್ನೂ ಪರಿಷ್ಕಾರವಾಗಿ ಹೇಳಿದೆ. 
ಇದನ್ನು ಸಂಗ್ರಹೆವಾಗಿ ಇಲ್ಲಿ ಕೊಡುವುದು ಅನುಚಿತವಾಗಲಾರದು. 

ನಿಯಮಪರನಾಗಿ ಪುರುಷಾರ್ಥವನ್ನು ಬಯಸಿ ವ್ರುತವನ್ನಾಚರಿಸುವ 
ಮಾನವನು ಕಾರ್ತಿಕದಲ್ಲಿ ಪ್ರತಿದಿನವೂ ಉಷಃಕಾಲಕ್ಕೆದ್ದು ಸ್ನಾನಮಾಡಬೇಕು. 
ರಾಧಾದಾಮೋದರ ಪೂಜೆ, ವಿಷ್ಣು ಶಿವನಾಮಸ್ಮರಣ, ಇಂದ್ರಿಯನಿಗ್ರಹೆ, 
ಮನೋನಿಗ್ರಹ, ಭೂತದಯಾ, ಈಶ್ವರಧ್ಯಾನ ಪೂಜನಗಳು, ಇವುಗಳನ್ನು ತಪ್ಪದೆ 
ನಡೆಸಬೇಕು. ಸತ್ಯವನ್ನೇ ನುಡಿಯತಕ್ಕುದು, ಈಶ್ವರನಿಗೆ ನಿವೇದಿಸಿದ ಅನ್ನವನ್ನೇ 
ಭುಜಿಸತಕ್ಕುದು, ನಕ್ಕವ್ರತವನ್ನಾಚರಿಸತಕ್ಕುದೂ ಬಹು ಮುಖ್ಯ ; ಧಾರಣೆ 
ಪಾರಣೆಗಳು, ಮೌನ, ಬ್ರಹ್ಮಚರ್ಯ, ಸತ್ಪುರುಷರ ಸಂಗ ಇವು ಕಾರ್ತಿಕವ್ರತಿಗೆ 
ಅತಿ ಮುಖ್ಯವಾದುವು. ಧಾತ್ರಿ (ಪೂಜೆ, ನಿತ್ಯಪುರಾಣಶ್ರವಣ, ಭೂದಾನ, 
ಮಾತಾಸಿತೃಸೇವೆ, ಗುರುಸೇವೆ, ದೇವಾಲಯಗಮನ, ದೇವತಾದರ್ಶನ, 
ದೀಪದಾನ, ಗೋಪೂಜೆ, ತುಲಸೀಪೂಜೆ, ದೇವಬ್ರಾ ಹ್ಮಣಪೂಜನ, ಬ್ರಾಹ್ಮಣ 
ಭೋಜನ, ದೇವತುಲಸೀ ಅಶ್ವತ್ಥಗಳಿಗೆ ಲಕ್ಸ್ಷಪ್ರದಕ್ಸಿಣ, ಅನ್ನದಾನ, ಅನಾಥ 
ರಕ್ಷಣ ಇವೇ ಮೊದಲಾದ ಸತ್ಕಾರ್ಯಗಳು ಕಾರ್ತಿಕವ್ರತಿಗೆ ಸರಮಾನುಷ್ಠೇಯ 
ಧರ್ಮನಿಯಮಗಳು. 

ಇನ್ನು ಕಾರ್ತಿಕವ್ರತಿಯು ಅವಶ್ಯವಾಗಿಯೂ ಬಿಡಬೇಕಾದ ಕೆಲವು ವಿಷಯ 
ಗಳನ್ನು ಪ್ರಸ್ತಾಹಿಸಲಾಗುವುದು : ಇತರರ ದ್ರವ್ಯಕ್ಕೆ ಆಶೆಸಡುವುದು, ಹಣ 


೬ 


ತೆಗೆದುಕೊಂಡು ಇತರರ ಸೇವೆಮಾಡುವುದು, ಇತರರನ್ನು ಹೆಳಿಯುವುದು, 
ಇತರರ ಹಾಸಿಗೆಯಲ್ಲಿ ಶಯನ, ಪರಾನ್ನಸೇವನ, ನಿಷಿದ್ಧ ಪದಾರ್ಥ ಭೋಜನ 
ಇವು ಪಾಸಹೇತುಗಳಾದವುಗಳು ; ಇವುಗಳನ್ನು ಬಿಟ್ಟುಬಿಡಬೇಕು. ಪಾಪಿಗಳ 
ಸಹವಾಸ, ಸರಸ್ತ್ರೀಗಮನ, ಇತರರ ಮೇಲ್ಮೆಯನ್ನುಕಂಡು ಅಸೂಯೆಪಡುವುದು, 
ಇತರರ ತಪ್ಪುಗಳನ್ನು ಎತ್ತಿ ಆಡುವುದು, ಇತರರಿಗೆ ಕೇಡುಕೋರುವುದು, 
ಕೆಲಸಕ್ಟೈಬಾರದ ಮಾತುಗಳನ್ನಾಡುವುದು, ಹೋಗಬಾರದೆಡೆಗೆ ಹೋಗುವುದು, 
ಅಸತ್‌ಶಾಸ್ತ್ರಶ್ರವಣ, ಸತ್‌ಶಾಸ್ತ್ರದಲ್ಲಿ ಅಪನಂಬಿಕೆ, ಕಳ್ಳತನ, ಸುಳ್ಳು, 
ಕೆಡುನುಡಿಯುವುದು ಇವೇ ಮೊದಲಾದುವು ವ್ರತಿಯ ನಿಯಮಗಳಿಗೆ ಭಂಗ 
ತರುವಂತಹುವು; ಇವುಗಳನ್ನು ವರ್ಜ್ಯಮಾಡತಕ್ಕುದು. 

ಮೇಲೆ ಸಂಗ್ರಹವಾಗಿ ನಿರೂಪಿಸಿದ ಧರ್ಮಾಧರ್ಮ ವಿವೇಕವೆಲ್ಲವೂ ನಮ್ಮ 
ಪ್ರಾಚೀನಾರ್ಯರ ನಿಯಮಜೀವನವನ್ನು ಪ್ರತಿಬಿಂಬಿಸುವುದಾಗಿದೆಯಲ್ಲದೆ 
ಜಗತ್ತೇ ಇವುಗಳನ್ನು ಅನುಸರಿಸಿ ಶಾಂತಿಯನ್ನು ಪಡೆಯಲು ತಕ್ಕುದಾಗಿಯೂ 
ಇರುವುದು. ಇದಿಷ್ಟೇ ಅಲ್ಲದೆ ಈ ಪ್ರಸಕ್ತ ಸಂಪುಟದಲ್ಲಿ ವಿವಿಧ ಕಥಾಪ್ರಸಂಗಗಳ 
ಮೂಲಕ ಈ ಧರ್ಮಗಳನ್ನೇ ಮತ್ತಷ್ಟು ಸುಂದರವಾಗಿ ಪ್ರತಿಪಾದಿಸಿರುವುದು 
ಇದರ ವೈಶಿಷ್ಟ್ಯ. ಸ್ತ್ರೀಬಾಲವೃದ್ಧರಾದಿಯಾಗಿ ಎಲ್ಲರಿಗೂ ಇದು ಬೋಧಸ್ರದ 
ವಾಗಿರುವುದೆಂದರೆ ಅತಿಶಯೋಕಿಯಾಗಲಾರದು. 

ಈ ಸಂಪುಟದ ಅನುವಾದ ಕಾರ್ಯದಲ್ಲಿ ನನ್ನೆ ಮಿತ್ರರಾದ ಶ್ರೀ ಎಲ್‌. 
ಗುಂಡಸ್ಪ, ಎಂ.ಎ. ಅವರು ನನಗೆ ತುಂಬ ಸಹಾಯಮಾಡಿರುತ್ತಾರೆ. ಅದಕ್ಕಾಗಿ 
ಅವರಿಗೆ ವಂದನೆಗಳು. 

ಇಂತಹ ಅನೇಕಾನೇಕ ಕ್ಲೇತ್ರಮಾಹಾತ್ಮ್ಯಗಳ ಸಂಪುಟವೆನಿಸಿರುವ 
ಈ ಮಹಾಪುರಾಣವನ್ನು ಕನ್ನಡದ ಅನುವಾದದೊಡನೆ ಪ್ರಕಟಸಲು ಪ್ರೇರೇಪಿಸಿ 
ಕನ್ನಡಿಗರೆಲ್ಲರಿಗೂ ಮಹೋಪಕೃತಿಯೆನ್ನಸಗಿ ಅವರೆಲ್ಲರ ಚಿರಕೃತಜ್ಞತೆಗೆ ಪಾತ್ರ 
ರಾಗಿರುವ ನಮ್ಮನ್ನಾಳುವ ಶ್ರೀಮದ್‌ ಜಯಚಾಮರಾಜೇಂದ್ರ ಒಡೆಯರ್‌ 
ಬಹದ್ದೂರ್‌, ಜಿ.ಸಿ.ಎಸ್‌.ಐ., ಜಿ.ಸಿ.ಬಿ. ಮಹಾಪ್ರಭುಗಳವರಿಗೆ ಪರಮೇಶ್ವರನು 
ಇತೋಪ್ಯತಿಶಯವಾದ ಸಮಸ್ತ ಸನ್ಮಂಗಳಗಳನ್ನೂ ದಯೆಪಾಲಿಸಿ ಸಂರಕ್ಸಿಸ 
ಲೆಂದು ಸಂಪ್ರಾರ್ಥಿಸುತ್ತೇನೆ. 


ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ವಿಷಯಾನುಕ್ರಮಣಿಕೆ 


ಬದರಿಕಾಶ್ರಮ ಮಾಹಾತ್ಮ ಕ 
ಪುಟ ಸಂಖ್ಯೆ 
ಒಂದನೆಯ ಅಧ್ಯಾಯ 
ಬದೆರಿಕಾಶ್ರಮದ ಶ್ರೇಷ್ಠತ್ವನಿರೂಪಣವರ್ಣನ ಹ್‌ ಡಿ ೧- ೧ಸ್ಮಿ 
ಎರಡನೆಯ ಅಧ್ಯಾಯ 
ಅಗ್ಲಿಕೃತಭಗವತ್ಸು _ತಿವರ್ಣನ ಬ ಡಾ ಚ ೧೪- ೨೨ 
ಮೂರನೆಯ ಅಧ್ಯಾಯ -- 
ಅಗ್ನಿತೀರ್ಥ-ನಾರದಶಿಲಾ-ಮಾರ್ಕಂಡೇಯ 
ಶಿಲಾಮಾಹಾತ್ಮ್ಯವರ್ಣನ ೨ಿ೩ಿ- ೩೬ 
ನಾಲ್ಕನೆಯ ಅಧ್ಯಾಯ 
ವೈನತೇಯಶಿಲಾಮಾಹಾತ್ಮ್ಯವರ್ಣನ ೩೭-೪೯ 
ಐದನೆಯ ಅಧ್ಯಾಯ 
ಬದರೀನಾಥದರ್ಶನಮಾಹಾತ್ಮ್ಯ್ಯವರ್ಣನ ೫೦- ೬೩4 
ಆರನೆಯ ಅಧ್ಯಾಯ -- 
ವಸುಧಾರಾತೀರ್ಥಮಾಹಾತ್ಮ್ಯವರ್ಣನ ಸ ಹಿ೪- ೭೮ 
ಏಳನೆಯ ಅಧ್ಯಾಯ 
ಪಂಚಧಾರಾದಿತೀರ್ಥಮಾಹಾತ್ಮ ಕಿನರ್ಣನ ೬೯೨ ೯೪ 
ಎಂಟನೆಯ ಅಧ್ಯಾಯ -- 
ವಿವಿಧತೀರ್ಥವರ್ಣನ ಸ ಆ" ಗಾ ೯೫-೧೦೬ 
ಕಾರ್ತಿಕಮಾಸಮಾಹಾತ್ಮ್ಯ 
ಒಂದನೆಯ ಅಧ್ಯಾಯ 
ಕಾರ್ತಿಕವ್ರತಪ್ರಶಂಸಾವರ್ಣನ ,, 2 ಆ. ೧ ೧೦೭೨೧೧೬ 
ಎರಡನೆಯ ಅಧ್ಯಾಯ 
ಕಾರ್ತಿಕವ್ರತಧರ್ಮನಿರೂಪಣ ೧೧೭-೧೩೧ 
ಮೂರನೆಯ ಅಧ್ಯಾಯ 
ಕಾರ್ತಿಕವೈಭನವರ್ಣನ $2 ಅ »°«  ಿತ್ಲಿತ೨-೧೪೦ 


ಪುಟ ಸಂಖ್ಯೆ 
ನಾಲ್ಕನೆಯ ಅಧ್ಯಾಯ-- 


ಕಾರ್ತಿಕಸ್ನಾ ನವಿಧಿನಿರೂಪಣ ಎ ಜತೆ ೬ ೬. ದಿಳ೧-ಂ೫೫ 
ಐದನೆಯ ಅಧ್ಯಾಯ -- 

ನಿತ್ಯಕರ್ಮಕಥನ ಇ ನಿ ಎ. ೧೫೬-೧೬೧ 
ಆರನೆಯ ಅಧ್ಯಾಯ -- 

ಕಾರ್ತಿಕವ್ರತನಿರೂಪಣ ಚ ಬ ೬. ೧೬೨-೧೭೦ 
ಏಳನೆಯ ಅಧ್ಯಾಯ -- 

ದೀಪದಾನಮಾಹಾತ್ಮ »ನರ್ಜನ ಸ $4 ಎ. 0೧೭೦೧-೦೧೯೨ 
ಎಂಟನೆಯ ಅಧ್ಯಾಯ 

ತುಲಸೀಮಾಹಾತ್ಮ ವರ್ಣನ ಹ ಚ ೬. ೧೯೩-೨೦೨ 


ಒಂಬತ್ತನೆಯ ಅಧ್ಯಾಯ 
ವತ್ಸದ್ವಾದಶ್ಕ, ಯಮತ್ರಯೋದಶಿ,) ನರಕಚತುರ್ದಶಿ 


ದೀಪಾವಲೀಕೃತ್ಯವರ್ಣನ PN ಫಿ °«- ೨೦೩-೨೨೧ 


ಹತ್ತನೆಯ ಅಧ್ಯಾಯ 


ಕಾರ್ತಿಕಶುಕ್ಲಪ್ರತಿಷನ್ಮಾಹಾತ್ಮ್ಯವರ್ಣನ SR ೬. ೨೨೨-೨ತಶ್ಮಿ೨ 
ಹನ್ನೊಂದನೆಯ ಅಧ್ಯಾಯ-- 

ಯ ಮದ್ವಿತೀಯಾಮಾಹಾತ್ಮ್ಯವರ್ಣನ ಎ.  ಉಪಿಶ್ಮಿತ್ಟಿ- ೨೪೪ 
ಹನ್ನೆರಡನೆಯ ಅಧ್ಯಾಯ 

ಧಾತ್ರೀಮಾಹಾತ್ಮ್ಯವರ್ಣನ ಗಾ ತ ೬ ಆ ೧೦ ಭ೫-೨೬೬ 


ಹದಿಮೂರನೆಯ ಅಧ್ಯಾಯ 

ಸತ್ಯಭಾಮೆಯ ಪೂರ್ನಜನ್ಮ ಕಥನಪೂರ್ವಕಪ್ರಯಾಗತೀರ್ಥ 

ಪ್ರಶಂಸಾವರ್ಣನ ಹ ಸಾ ೨ ೬. ೧ ವಿಹ೭ದ್ದ೨೭೬ 

ಹದಿನಾಲ್ಕನೆಯ ಅಧ್ಯಾಯ -- 

ಜಲಂಧರೋತ್ಪತ್ತಿವರ್ಣನ ಡಾ ಜೆ ೬ ೨೭೭-೨೮೨ 
ಹದಿನೈದನೆಯ ಅಧ್ಯಾಯ 

ಜಲಂಧರನ ವಿಜಯಸಪ್ರಾಪ್ಲಿವರ್ಣನ. . ಸ ಎಎ ೨ಲಷ್ಠಿ-೨೪೭ 
ಹದಿನಾರನೆಯ ಅಧ್ಯಾಯ -- 

ಜಲಂಧರನ ಸಭೆಗೆ ನಾರದಾಗಮೆನ A ಎ Re ೨೮೮-೨೯೩ 


ಹದಿನೇಳನೆಯ ಅಧ್ಯಾಯ-- 
ದೂತವಾಕ್ಯಕಥನ ಹ AE ಜಾ ೨ SV 


ಹದಿನೆಂಟನೆಯ ಅಧ್ಯಾಯ 
ರುದ್ರಸೇನಾಪರಾಭವವರ್ಣನ 

ಹತ್ತೊಂಬತ್ತನೆಯ ಅಧ್ಯಾಯ 
ವೀರಭದ್ರಪತನವರ್ಣನ 


ಇಪ್ಪತ್ತನೆಯ ಅಧ್ಯಾಯ 
ಶಿವಜಲಂಧರ ಯುದ್ಧವರ್ಣನ 


ಇಪ್ಸತ್ತೊಂದನೆಯ ಅಧ್ಯಾಯ -- 
ನೃಂದೆಯಂ ಅಗ್ಲಿಪ್ರವೇಶವನ್ನು ಮಾಡಿದುದು 
ಇಪ್ಪ ತ್ತರಡನೆಯ ಅಧ್ಯಾಯ 
ಜಲಂಧರನ ಮೋಕ್ಸ ಪ್ರಾಪ್ತಿ 
ಇಪ್ಪತ್ತಮೂರನೆಯ ಅಧ್ಯಾಯ-- 
ಧಾತ್ರೀತುಲಸ್ಕುತ್ಪತ್ತಿವರ್ಣನ ಅಂ 
ಇಪ್ಪತ್ತನಾಲ್ಕನೆಯ ಅಧ್ಯಾಯ 
ಧರ್ಮದತ್ತನ ಇತಿಹಾಸ * 
ಇಪ್ಪತ್ತೈದನೆಯ ಅಧ್ಯಾಯ 
ಕಲಹೆಯು ಮೋಕ್ಷವನ್ನು ಪಡೆದುದು ಜತ್ತ 
ಟ್ಮೆ 
ಇಪ್ಪತ್ತಾರನೆಯ ಅಧ್ಯಾಯ -- 
ಚೋಳರಾಜ ವಿಷ್ಣುದಾಸ ಬ್ರಾಹ್ಮಣರ ವಿವಾದ .. 
ಇಸ್ಪತ್ತೇಳನೆಯ ಅಧ್ಯಾಯ 
ಚೋಳರಾಜ ವಿಷ್ಣುದಾಸರ ಮೋಕ್ಸ್‌ಪ್ರಾಪ್ಲಿ ಜ್‌ 
ಇಪ್ಪತ್ತೆಂಟಿನೆಯ ಅಧ್ಯಾಯ 
ಧರ್ಮದತ್ತಮೋಕ್ಸಪ್ರಾಪ್ತಿಕಥನ ಫು 
ಇಸ್ಪತ್ತೊಂಬತ್ತನೆಯ ಅಧ್ಯಾಯ 
ಧನೇಶ್ವರ ಯಕ್ಸಜನ್ಮಪ್ರಾಪ್ತಿವರ್ಣನ ಜೂ 
ಮುವ್ತತ್ತನೆಯ ಅಧ್ಯಾಯ -- 
ದತ್ತಪುಣ್ಯಪಾಪಫಲಪ್ರಾಪ್ತಿವರ್ಣನಪೂರ್ವಕ ಮಾಸೋಪವಾಸ 
ವ್ರತವಿಧಿಕಥನ .. ಭ್ಯ 


ಮುವ್ವತ್ತೊಂದನೆಯ ಅಧ್ಯಾಯ-- 
ಕೂಸ್ಮಾಂಡನವಮಿಸಾ-ತು ಲಸೀನಿವಾಹೆವಿಧಿವರ್ಣನ.. 


ಪುಟ ಸಂಖ್ಯೆ 


ಶಿ೦೦೨೩೦೫ 


೩೦೬೨೩೧೦ 


೩೧೦೧-೩೧೬ 


೩ಗಿ೭-೩೨೨ 


೩್ಲಿ೨೩ಿ-ಪ್ಲಿ ೨೮ 


೩೨೯-್ಲಷ್ಲಿ೨ 


೩ಿ೩ಿಷ್ಲಿ-ಸ್ಲಿ೩್ಲಿ೭ 


ಪಿಸಿಲೆ-೩೪೨ 


೩೪೩-೩೪೮ 


ಪ್ಲಿ೪೯- ೩೫೪ 


೩೫೫-೩೭೬೦ 


೩೬೧-೨೬೬ 


೩೬೭-೩೮೦ 


೩ಿಲ೧ಿ-ಪ್ಲಿಆ೭ 


೧೦ 
ಪುಟ ಸಂಖ್ಯೆ 
ಮುವ್ವತ್ತೆರಡನೆಯ ಅಧ್ಯಾಯ 


ಭೀಷ್ಮಪಂಚಕವ್ರತಮಾಹಾತ್ಮ್ಯವರ್ಜ್ಣನ ಹ ೬. ಡಲಲದಷ್ಟ೯೭ 
ಮುವ್ವತ್ತಮೂರನೆಯ ಅಧ್ಯಾಯ 

ಪ್ರಬೋಧೋತ್ಸವ ದ್ವಾದಶೀತಿಥಿಕೃತ್ಯವರ್ಣನ ತ್ಲೀಲ-೪೦ಲ 
ಮುವ್ವತ್ತನಾಲ್ಕನೆಯ ಅಧ್ಯಾಯ 

ವ್ರತೋದ್ಯಾಪನವಿಧಿವರ್ಣನ RS ಚ ೨೬... ೪೦೯-೪೧೪ 
ಮುವ್ವತ್ಸೆದನೆಯ ಅಧ್ಯಾಯ 

ವೈಕುಂಠಚತುರ್ದ ತ್ರಿಪುರೀ ಪೂರ್ಣಿಮಾ ವ್ರತನಿಧಾನವರ್ಣನ .. ೪೦೫-೪೨೧ 
ಮುವ್ಹತ್ತಾರನೆಯ ಅಧ್ಯಾಯ 

ಪುಷ್ಕರಿಣೀಸಂಜ್ಞಿ ಕಾಂತಿಮತಿಥಿತ್ರಯ ಮಾಹಾತ್ಮ ೪ ಕಥನಪೂರ್ವಕ 

ಪುರಾಣಶ್ರವಣ ಮಹಿಮಾವರ್ಣನ °° ೪೨೨-೪೩೧ 


॥ ಶ್ರೀಃ 
ಅಥ ಮಂಗಳಾಚರಣಶ್ಲೋಕ; 


ಯಸ್ಯಾಜ್ಞಯಾ ಜಗತ್ಸಷ್ಟಾ ವಿರಿಂಚಿ ಸಾಲಕೋ ಹರಿಃ । 
ಸಂಹರ್ತಾ ಕಾಲರುದ್ರಾಖ್ಯೋ ನಮಸ್ತಸ್ಮೈ ಪಿನಾಕಿನೇ ॥ 
ತಾತ್ಪರ್ಯ 
ಯಾವ ಪ್ರಭುವಿನ ಅಪ್ಪಣೆಯಿಂದ 
ಬ್ರಹ್ಮನು ಜಗತ್ತನ್ನು ಸೃಜಿಸುವವನಾಗಿಯೂ 
ಶ್ರೀಮನ್ನಾರಾಯಣಮೂರ್ತಿಯು ಸಂರಕ್ಸಿಸುವವನಾಗಿಯೂ 
ಕಾಲರುದ್ರನೆಂದು ಹೆಸರಾದ ಸ್ವಾಮಿಯು ಸಂಹಾರಕರ್ತನಾಗಿಯೂ ಇರುವರೋ 
ಆ ಪಿನಾಕಪಾಣಿಯಾದ ಪರಮಶಿವನಿಗೆ 
ನಮಸ್ಕಾರವು 


ಬದರಿಕಾಶ್ರಮಮಾಹಾತ್ಮ್ಯಂ 


1 ಶ್ರೀಃ ॥ 


1 ಶ್ರೀಶಂಕರಃ ಶಂಕರಃ ॥ 


ಶ್ರೀ ಸ್ಕಾಂದಮಹಾಪುರಾಣಂ 





ಶ್ರೀಬದರೀನಾಥಾಯ ನಮಃ 
ಅಥ ಶ್ರೀ ಬದರಿಕಾಶ್ರಮಮಾಹಾತ್ಮ್ರ್ಯೃಂ ಪ್ರಾರಭ್ಯತೇ 


ಓಂ ಶ್ರೀ ಗಣೇಶಾಯ ನನುಃ 1 ಓಂ ನಮೋ ಬೃಹಸ್ಸತಿಯೇ 1 
ನಮಸ್ತ್ಯಸ್ಮ್ರೈ ಬ್ರಹ್ಮಣೇ 1 ವಿಷ್ಣವೇ ನಮಃ ॥ 


ಶ್ರೀಮತ್ಸುಂದರನಿಖಾಶಾನಂ ಶ್ರೀಮತ್ತಿದ್ದಿನಿನಾಯೆಕಂ । 
ಷಣ್ಮುಖಂ ಸ್ಮಂದಮಾನಂದಂ ಬ್ರಹ್ಮಾಣಂ ವಿಷ್ಣುಮಾಶ್ರಯೇ ॥ 
ಯಸ್ಕಾಜ್ಞಯಾ ಜಗತ್ಸ್ಪಷ್ಟಾ ವಿರಿಂಚಿ? ಪಾಲಕೋ ಹರಿಃ । 
ಸಂಹರ್ತಾ ಕಾಲರುದ್ರಾಖ್ಯೋ ನಮಸ್ತಸ್ಮ್ರೈ ಪಿನಾಕಿನೇ ॥ 
ಅಥ ಪ್ರಥಮೋಧ್ಯಾಯಃ 
ಬದರೀಕ್ಬ್ಸೇತ್ರ ಶ್ರೇಷ್ಠ ಶೃನಿರೂಸಣನರ್ಣನಂ 
ಶೌನಕ ಉವಾಚ: 
ಸೂತ ಸೂತ ಮಹಾಭಾಗ ಸರ್ವಧರ್ಮುವಿದಾಂ ವರೆ । 


ಸರ್ವಶಾಸ್ತ್ರಾರ್ಥತತ್ತ್ರ್ವಜ್ಞ ಪುರಾಣೇ ಪರಿನಿಷ್ಠಿತ non 
ವ್ಯಾಸಃ ಸತ್ಯವತೀಪುತ್ರೋ ಭಗವಾನ್ಸಿಷ್ಟುರವ್ಯಯಃ । 
ತಸ್ಯ ಯತ್ಚ್ರಿಯಶಿಷ್ಯಸ್ಸ್ಹಂ ತ್ವತ್ತೋ ವೇತ್ತಾ ನ ಕಶ್ಚನ ॥೨॥ 


ಕನ್ನಡದ ಅನುವಾದ 
ಬದರಿಕಾಶ್ರಮದ ಶ್ರೇಷ್ಠತ್ವನಿರೂಸಣನರ್ಣನ 

೧. ಶೌನಕನು ಪ್ರಶ್ನೆಮಾಡುತ್ತಾನೆ:--ಎಲೈ ಸೂತನೆ! ನೀನೇ ಮಹಾ 
ಪುಣ್ಯಶಾಲಿಯು ; ಸಕಲ ಧರ್ಮಗಳನ್ನೂ ತಿಳಿದವರಲ್ಲಿ ಉತ್ತಮನಾದವನು; 
ಸರ್ವಶಾಸ್ತ್ರಾರ್ಥಗಳ ತತ್ತ್ವಗಳನ್ನೂ ಅರಿತವನು; ಪುರಾಣೇತಿಹಾಸಗಳಲ್ಲಿ 
ಚೆನ್ನಾಗಿ ಪರಿಶ್ರಮವುಳ್ಳವನು. 

೨, ಎಲೈ ಪೌರಾಣಿಕನೇ! ಸತ್ಯವತೀಸುತನಾದ ವ್ಯಾಸಮಹರ್ಷಿಯು 
ಶಾಶ್ವತನಾದ ಮಹಾವಿಷ್ಣುವಿನ ಅಂಶವೆಂದೇ ಹೇಳುವರು. ಆತನಿಗೆ ನೀನು 
ಅತ್ಯಂತ ಪ್ರೀತಿಪಾತ್ರನಾದ ಶಿಷ್ಯನಾಗಿರುವುದರಿಂದ ರಿನಗಿಂತಲೂ ಶಾಸ್ತ್ರಜ್ಞ 
ರಾದವರು ಮತ್ತೊಬ್ಬರಿಲ್ಲ. 


೨ ಶ್ರೀ ಸ್ಕಾಂದೆಮಹಾಪುರಾಣಂ 


ಪ್ರಾಷ್ಟೇ ಕಲಿಯುಗೇ ಘೋರೇ ಸರ್ವಧರ್ಮುಬಹಿಷ್ಯತೇ । 


ಜನಾವೈ ದುಷ್ಪಕರ್ಮಾಣಃ ಸರ್ವಧರ್ಮನಿವರ್ಜಿತಾಃ 1೩ 
ಕ್ಸುದ್ರಾಯುಷಃ ಕ್ಲುದ್ರಸ್ರಾಣಬಲನೀರ್ಯತಸಃಕ್ರಿಯಾಃ | 
ಅಧರ್ಮನಿರತಾಃ ಸರ್ವೇ ವೇದಶಾಸ್ತ್ರನಿವರ್ಜಿತಾಃ HY 
ತೀರ್ಥಾಟಿನತಪೋದಾನಹರಿಭಕ್ತಿನಿವರ್ಜಿತಾಃ । 
ಕಥಮೇಸಾಮಲ್ಪಕಾನಾಮುದ್ಧಾರೋಲ್ಪಪ್ರಯತ್ನತೆಃ ೫೫ 


ತೀರ್ಥಾನಾಮುತ್ತಮಂ ತೀರ್ಥಂ ಕ್ಟೇತ್ರಾಣಾಮುತ್ತಮಂ ತಥಾ । 
ಮುಮುಕ್ಪೂಣಾಂ ಕುತಃ ಸಿದ್ಧಿಃ ಕುತ್ರ ವಾ ಯಹಿಸಂಚಯಃ ॥ ೬॥ 
ಕುತ್ರ ವಾಂಲ್ಪಪ್ರಯತ್ನೇನ ತಪೋಮಂಂತ್ರ್ಭಾಶ್ಚ ಸಿದ್ದಿದಾಃ । 

ಕುತ್ರ ನಾ ವಸತಿ ಶ್ರೀಮಾನ್‌ ಜಗತಾಮಿಾಶ್ವರೇಶ್ವರಃ | 
ಭಕ್ತಾನಾಮನುರಕ್ತಾನಾಮನುಗ್ರಹಕೃಷಾಲಯಃ Hen 





೩-೪. ಘೋರವಾದುದೂ ಸಕಲಧರ್ಮವರ್ಜಿತವಾದುದೂ ಎನಿಸಿದ ಕಲಿ 
ಯುಗವು ಪ್ರಾಪ್ತವಾಗಲು ಲೋಕದ ಜನರೆಲ್ಲರೂ ಐಹಿಕಾಮುಷ್ಮಿಕಗಳೆರಡಕ್ಕೂ 
ಪ್ರಯೋಜನಕ್ಕೆಬಾರದ ಹೇಯವಾದ ಕರ್ಮಗಳಲ್ಲಿಯೇ ನಿರತರಾಗಿ ಶಾಸ್ತ್ರೋದಿ 
ತಗಳಾದ ಸಕಲ ಸದ್ಭರ್ಮಗಳನ್ನೂ ಕೈಬಿಡುವರು. ಆದುದರಿಂದ ಅವರು 
ಅಲ್ಬಾಯುಷ್ಯವಂತರಾಗುವರು. ಸ್ವಲ್ಪಗಳಾದ ಪ್ರಾಣ, ಬಲ, ವೀರ್ಯ, 
ತಪಸ್ಸು, ಕರ್ಮಗಳಿಂದೊಡಗೂಡಿರುವರು. ಸಕಲರೂ ಅಧರ್ಮಕಾರ್ಯ 
ಗಳಲ್ಲಿಯೇ ನಿರತರಾಗಿ ವೇದಶಾಸ್ತ್ರಗಳನ್ನೇ ಮರೆತುಬಿಡುವರು. 

೫. ತೀರ್ಥಯಾತ್ರೆಗಳು, ತಪಸ್ಸು, ದಾನಕಾರ್ಯಗಳು, ಧರ್ಮಗಳು, 
ನಿಷ್ಣುಭಕ್ತಿ ಇವೇ ಮೊದಲಾದ ಸಕಲ ಸತ್ಕರ್ಮಗಳಿಂದ ಬಾಹಿರರಾಗಿರುವರು. 
ಕ್ಸುದ್ರರಾದ ಈ ಮಾನವರಿಗೆ ಸ್ವಲ್ಪ ಪ್ರಯತ್ನದಿಂದಲೇ ಉದ್ಭಾರವಾಗುವ 
ಮಾರ್ಗವಾವುದು? 

೬, ಎಲ್ಫೆ ಮಹರ್ಷಿಯೇ! ತೀರ್ಥಗಳಲ್ಲಿ ಉತ್ತಮವಾದ ತೀರ್ಥವು 
ಯಾವುದು? ಕ್ಲೇತ್ರಗಳಲ್ಲೆಲ್ಲ ಶ್ರೇಷ್ಠವಾದ ಕ್ಸೇತ್ರವಾವುದು? ಮೋಕ್ಸಾಭಿಲಾಷಿ 
ಗಳಿಗೆ ಎಲ್ಲಿ ತಪಸ್ಸಿದ್ಧಿಯುಂಟಾಗುವುದು? ಮಹರ್ಷಿಗಳ ಸಮೂಹವು ಎಲ್ಲಿ 
ನೆರೆದಿರುತ್ತದೆ? 

೭. ಅಲ್ಪಪ್ರಯತ್ನ್ನ ಮಾತ್ರದಿಂದಲೇ ಯಾವ ಸ್ಥಳದಲ್ಲಿ ತಪಸ್ಸೂ 
ಮಂತ್ರಗಳೂ ಶೀಘ್ರ ಫಲಗಳನ್ನು ಕೊಡುವುವು? ಷಡ್ಗುಣೈಶ್ವರ್ಯಪೂರಿತನೂ, 
ಲೋಕೇಶ್ವರರಿಗೆ ನಾಯಕನೂ, ತನ್ನಲ್ಲಿಯೇ ಅನುರಕ್ಕರಾದ ಭಕ್ತರಿಗೆ ಅನುಗ್ರ 
ಹವನ್ನು ಮಾಡುವ ಕೃಪಾಸಮುದ್ರನೂ ಆದ ಸ್ವಾಮಿಯು ನಿತ್ಯವೂ ಎಲ್ಲಿ 
ವಾಸಮಾಡುತ್ತಿರುವನು? 


ಪ್ರಥಮೋ$ಧ್ಯಾಯಃ ಷಿ 


ಏತದನ್ಯಚ್ಚ ಸರ್ವಂ ಮೇ ಪೆರಾರ್ಥೈಕಪ್ರಯೋಜನಂ ! 


ಬ್ರೂಹಿ ಭದ್ರಾಯ ಲೋಕಾನಾಮನುಗ್ರಹನಿಚೆಕ್ಸಣ HS 
ಸೂತ ಉಪಾಚ :-- 


ಸಾಧು ಸಾಧು ಮುಹಾಭಾಗ ಭವಾನ್‌ ಪರಹಿಕೇ ರತಃ । 


ಹರಿಭಕ್ತಿಕೃತಾಸಕ್ತಿಪ್ರಕ್ಸಾಲಿತಮನೋಮಲಃ ॥೯॥ 
ಅಥ ಮೇ ದೇವಕೀಸುತ್ರೋ ಹೃತ್ಸದ್ಮನುಧಿರೋಹತಿ | 
ಪ್ರಸಂಗಾತ್‌ ತನ ವಿಪ್ರರ್ಷೇ ದುರ್ಲಭಃ ಸಾಧುಸಂಗಮಃ ॥ ೧೦॥ 


ಹರತಿ ದುಷ್ಕ್ರತಸಂಚಯಮುತ್ತಮಾಂ 

ಗತಿಮಲಂ ತನುತೇ ತನುಮಾನಿನಾಂ | 
ಅಧಿಕಪುಣ್ಯವಶಾ ದವಶಾತ್ಮನಾಂ 

ಜಗತಿ ಮರ್ಲಭಸಾಧುಸಮಾಗಮಃ ॥ ೧೧॥ 
ಹರತಿ ಹೃದಯಬಂಧಂ ಕರ್ಮುಪಾಶಾರ್ದಿತಾನಾಂ 

ವಿತರತಿ ಪದಮುಚ್ಛ್ಚೈರಲ್ಪಜಲ್ಲೈಕಭಾಜಾಂ । 
ಜನನಮರಣಕರ್ಮುಶ್ರಾಂತನಿಶ್ರಾಂತಿಹೇತು 

ಸ್ತ್ರಿಜಗತಿ ಮನುಜಾನಾಂ ದುರ್ಲಭಃ ಸತ್ಪೃಸಂಗಃ ॥ ೧೨ ॥ 


೮. ಲೋಕಾನುಗ್ರಹ ಕಾರ್ಯದಲ್ಲಿ ವಿಚಕ್ಸಣನೆನಿಸಿದ ಎಲ್ಫೈ ಸೂತನೆ! 
ಪರಮಮಂಗಳಪ್ರದವೂ, ಮೋಕ್ಸೃನೆಂಬ ಒಂದೇ ಉತ್ತಮ ಪ್ರಯೋಜನವುಳ್ಳ 
ದುದೂ ಆದ ಈ ಚರಿತ್ರೆಯನ್ನೂ ಇತರ ವಿಷಯಗಳನ್ನೂ ವಿಸ್ತಾರವಾಗಿ ತಿಳಿಸು. 

೯. ಸೂತನು ಹೇಳುತ್ತಾನೆ :-ಮಹಾಭಾಗ್ಯಶಾಲಿಯಾದ ಎಲ್ಫೈ ಶೌನಕನೆ! 
ನಿನ್ನ ಪ್ರಶ್ನೆಯು ಬಹಳ ಸಾಧುವಾದುದಾಗಿದೆ. ನೀನು ಯಾವಾಗಲೂ ಪರಹಿತ 
ದಲ್ಲಿಯೇ ಆಸಕ್ತನಾಗಿರುವೆ. ನಿಷ್ಣುಭಕ್ತಿಯಲ್ಲಿರುವ ಆಸಕ್ತಿಯಿಂದ ನಿನ್ನ 
ಮನಸ್ಸಿನ ದೋಷಗಳೆಲ್ಲವನ್ನೂ ನಿರ್ಮೂಲಗೊಳಿಸಿರುವೆ. 

೧೦. ಓ ಬ್ರಾಹ್ಮಣೋತ್ತಮಾ! ನಿನ್ನೊಡನೆ ಮಾಡುತ್ತಿರುವ ಈ ಪ್ರಸಂಗದ 
ಫಲದ ರೂಪವಾಗಿ ಶ್ರೀಕೃಷ್ಣನು ನನ್ನ ಹೃದಯಕಮಲದಲ್ಲಿ ರೂಪವನ್ನು ತೋರಿ 
ಸುತ್ತಿರುವನು. ಸಾಧುಗಳ ಸಂಪರ್ಕವೆಂಬುದು ಅತ್ಯಂತ ದುರ್ಲಭವೇ ಸರಿ. 

೧೧. ಸಾಧು ಸಮಾಗಮವು ಸಮಸ್ತ ಪಾಪಗಳ ಸಮೂಹವನ್ನು ನಾಶ 
ಮಾಡುವುದು; ದೇಹಾಭಿಮಾನವುಳ್ಳ ಭಕ್ತರಿಗೆ ಉತ್ಕಮಲೋಕವಾಸವನ್ನು 
ಸಂಪಾದಿಸಿಕೊಡುವುದು. ಇದು ಅತ್ಯಧಿಕವಾದ ಪುಣ್ಯದಫಲವಾಗಿ ಲಭಿಸುವುದೇ 
ಹೊರತು ಇಂದ್ರಿಯಸರವಶರಾದ ಮಾನವರಿಗೆ ಲೋಕದಲ್ಲಿ ದುರ್ಲಭವಾಗಿ 
ರುವುದು. 

೧೨. ಸಜ್ಜನರ ಸಹವಾಸವು ಕರ್ಮಪಾಶಗಳಲ್ಲಿ ಸಿಕ್ಕೆ ಬಳಲುತ್ತಿರುವವರ 


೪ ಶ್ರೀ ಸ್ಕಾಂದವುಹಾಪುರಾಣಂ 


ಸೂತ ಉವಾಚ ೭... 


ಅಯಂ ಪ್ರಶ್ನಃ ಪುರಾ ಸಾಧೋ ಸ್ಕಂದೇನಾಕಾರಿ ಸರ್ವತಃ । 
ಕೈಲಾಸಶಿಖರೇ ರಮ್ಯೇ ಯುಷೀಣಾಂ ಪರಿಶೈಣ್ವತಾಂ ! 


ಪುರತೋ ಗಿರಜಾಭರ್ತುಃ ಕರ್ತುಂ ನಿಃಶ್ರೇಯಸಂ ಸತಾಂ ॥ ೧೩ ॥ 
ಸ್ಕಂದ ಉವಾಚ ೩... 

ಭಗವನ್‌ ಸರ್ನಲೋಕಾನಾಂ ಕರ್ತಾ ಹರ್ತಾ ಪಿತಾ ಗುರುಃ । 

ಫ್ಪೇಮಾಯ ಸರ್ವಜಂತೂನಾಂ ತಪಸೇ ಕೈತನಿಶ್ಚಯಃ ॥ ೧೪ ॥ 

ಕಲಿಕಾಲೇ ಹ್ಯನುಪ್ಪ್ರಾಪ್ತೇ ವೇದಶಾಸ್ತ್ರನಿನರ್ಜಿತೇ। 

ಕುತ್ರ ವಾ ವಸತಿ ಶ್ರೀಮಾನ್‌ ಭಗವಾನ್‌ ಸಾತ್ಮತಾಂ ಪತಿಃ 1 ೧೫ ॥ 


ಶ್ಟೇತ್ರಾಣಿ ಕಾನಿ ಪುಣ್ಯಾನಿ ತೀರ್ಥಾನಿ ಸರಿತಸ್ತಥಾ । 
ಕೇನ ವಾ ಪ್ರಾಪ್ಯತೇ ಸಾಕ್ಸಾತ್‌ ಭೆಗವಾನ್‌ ಮಧುಸೂದನಃ । 
ಶ್ರದ್ಧ ಧಾನಾಯ ಭಗವನ್‌ ಕೃಪಯಾ ವದ ಮೇ ಪಿತಃ ॥ ೧೬ ॥ 


ಬು 
ಮಾಡಿದವರಿಗೂ ಸಹ ಉತ್ತಮವಾದ ಸ್ಥಾನವನ್ನು ಸಾಧ್ಯವಾಗಿ ಮಾಡುವುದು. 


ಜನನ, ಮರಣ, ಕರ್ಮಗಳಿಂದ ಶ್ರಾಂತರಾದವರಿಗೆ ವಿಶ್ರಾಂತಿಯನ್ನು ಕೊಡು 
ವುದು. ಇಂತಹ ಸತ್ಸಹವಾಸವು ಮೂರುಲೋಕಗಳ ನಿವಾಸಿಗಳಿಗೂ ಕಷ್ಟದಿಂದ 
ಮಾತ್ರವೇ ಲಭ್ಯವಾಗಿರುವುದು. 

೧೩. ಸಾಧುವಾದ ಎಲೈ ಶೌನಕನೆ! ಪೂರ್ವದಲ್ಲಿ ಕೈಲಾಸಪರ್ವತದ ಶಿಖರ 
ದಲ್ಲಿ ಪರಮೇಶ್ವರನು ಗಿರಿಜಾಸಮೇತನಾಗಿ ಕುಳಿತಿರಲು, ಮಹೆರ್ಷಿಗಳೆಲ್ಲರೂ 
ಕುತೂಹಲದಿಂದ ಕೇಳುತ್ತಿರುವ ಸಮಯದಲ್ಲಿ ಷಣ್ಮುಖಸ್ವಾಮಿಯು ಸತ್ಬುರುಷ 
ರನ್ನು ಮೋಕ್ತ ಮಾರ್ಗದಲ್ಲಿ ನಿರತರನ್ನಾಗಿ ಮಾಡುವ ಅಭಿಲಾಷೆಯಿಂದ 
ಈ ಪ್ರಶ್ನೆಯನ್ನೇ ಮಹೇಶ್ವರನನ್ನು ಕೇಳಿದನು. 

೧೪. ಸ್ಫಂದನು ಹೇಳುತ್ತಾನೆ:-ಸ್ವಾಮಿಯೆ! ನೀನು ಸಕಲಲೋಕಗಳಿಗೂ 


ಹೃದಯಬಂಧವನ್ನು ಬಿಡಿಸುವುದು. ಸ್ನಲ,ವಾದ ಸಂಭಾಷಣಾದಿಗಳನ್ನು 


ಸೃಷ್ಟಿ ಸ್ಥಿತಿ ಲಯಗಳನ್ನುಂಟುಮಾಡುವವನು. ನನಗೆ ತಂದೆಯೂ ಗುರುವೂ 
ಆಗಿರುವೆ. ಸಕಲ ಪ್ರಾಣಿಗಳ ಕ್ಲೇಮಕ್ಕೋಸ್ಕರ ತಪಸ್ಸನ್ನು ಮಾಡಲು 
ನಿಶ್ವಯಿಸಿರುವೆ. 


೧೫. ವೇದಶಾಸ್ತ್ರಗಳು ಪ್ರಮಾಣಗಳೆನಿಸದ ಕಲಿಕಾಲವು ಸಂಪ್ರಾಪ್ತ 
ವಾಗಲು ಸಜ್ಜನ ಸಂರಕ್ಪಕನಾದ ಶ್ರೀಮನ್ನಾರಾಯಣನು ಎಲ್ಲಿ ವಾಸಮಾಡು 
ತ್ತಿರುವನು? 

೧೬. ಯಾವ ಕ್ಷೇತ್ರಗಳೂ, ತೀರ್ಥಗಳೂ, ನದಿಗಳೂ ಆಗ ಪುಣ್ಯತಮ 
ಗಳೆನಿಸುವುವು? ಮಧುಸೂದನನು ಯಾರಿಗೆ ಸಾಕ್ಸಾತ್ಕಾರವನ್ನು ಸೃಸೆಮಾಡು 


ಪ್ರಥಮೋರಧ್ಯಾಯೆಃ ೫ 


ಶ್ರೀ ಮಹಾದೇವ ಉವಾಚ:- 
ಬಹೂನಿ ಸಂತಿ ತೀರ್ಥಾನಿ ಕ್ಸೇತ್ರಾಣಿ ಚ ಷಡಾನನ । 


ಹರಿವಾಸನಿವಾಸೈಕಪರಾಣಿ ಪರಮಾರ್ಥಿನಾಂ ॥ ೧೭ ॥ 
ಕಾಮ್ಯಾನಿ ಕಾನಿಜಿತ್‌ ಸಂತಿ ಕಾನಿಜಿನ್ಮುಕ್ತಿದಾನ್ಯಸಿ । 
ಇಹಾಮುತ್ಪ್ರಾರ್ಥದಾನ್ಯೇನ ಬಹುಪುಣ್ಯಪ್ರದಾನಿ ವೈ ॥ ೧೮೫ 
ಗಂಗಾ ಗೋದಾವರೀ ರೇವಾ ತಪತೀ ಯಮುನಾ ಸರಿತ್‌ । 

ಕ್ಸಿಸ್ರಾ ಸರಸ್ವತೀ ಪುಣ್ಯಾ ಗೌತಮಾ ಕೌಶಿಕೀ ತಥಾ 1 ೧೯॥ 
ಕಾವೇರೀ ತಾಮ್ರಪರ್ಣೀ ಚ ಚಂದ್ರಭಾಗಾ ಮಹೇಂದ್ರಜಾ । 
ಚಿತ್ರೋತ್ಸಲಾ ನೇತ್ರವತೀ ಸರಯೂಃ ಪುಣ್ಯವಾಹಿನೀ ॥ ೨೦॥ 
ಚರ್ಮುಣ್ಕತೀ ಶತದ್ರೂಶ್ಹ ಪಯಸ್ವಿನೀ ಅತ್ರಿಸಂಭವಾ । 

ಗಂಡಿಕಾ ಬಾಹುದಾ ಸರ್ವಾಃ ಪುಣ್ಯಾಃ ಸಿಂಧುಸರಸ್ವತೀ Hu Ou 
ಭುಕ್ತಿಮುಕ್ತಿಪ್ರದಾಶ್ಚೈತಾಃ ಸೇವ್ಯಮಾನಾಃ ಮುಹುರ್ಮುಹುಃ । 
ಅಯೋಧ್ಯಾ ದ್ವಾರಿಕಾ ಕಾಶೀ ಮಧುರಾಂವಂತಿಕಾ ತಥಾ ॥ ೨೨ ॥ 


ಕುರುಕ್ಸೇತ್ರಂ ರಾಮತೀರ್ಥಂ ಕಾಂಚೀ ಚ ಪುರುಷೋತ್ತಮಂ । 
ಪುಷ್ಕರಂ ದುರ್ದುರಂ ಕ್ಪೇತ್ರಂ ವಾರಾಹಂ ವಿಧಿನಿರ್ಮಿತಂ । 
ಬದರ್ಯಾಖ್ಯಂ ಮಹಾಪುಣ್ಯಂ ಕ್ಸೇತ್ರಂ ಸರ್ವಾರ್ಥಸಾಧನಂ ॥ ೨೩॥ 


ವನು? ಈ ವಿಷಯಗಳೆಲ್ಲವನ್ನೂ ಕೇಳಬೇಕೆಂಬ ಶ್ರದ್ಧೆಯುಳ್ಳ ನನಗೆ ಕೃಪೆಯಿಂದ 
ವಿಸ್ತಾರವಾಗಿ ನಿರೂಪಿಸುವವನಾಗು. 

೧೭. ಮಹಾದೇವನು ಹೇಳುತ್ತಾನೆ:-ಎಲೈ ಷಣ್ಮುಖನೆ! ಪರಮಾತ್ಮನು 
ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಆತನು ನೆಲಸಿರುವ ಏಕಾಂಶಸ್ಥಳಗಳೂ, 
ತೀರ್ಥಗಳೂ, ಕ್ಷೇತ್ರಗಳೂ ಅಸಂಖ್ಯಾತಗಳಾಗಿರುವುವು. 

೧೮. ಅವುಗಳಲ್ಲಿ ಕೆಲವು ಐಹಿಕಾಮುಸ್ಮಿಕ ಸೌಖ್ಯಗಳನ್ನು ಕೊಡುವುವು. 
ಹಲವು ಮೋಕ್ಸವನ್ನು ಸಂಪಾದಿಸಿಕೊಡುವುವು. ಇಹದಲ್ಲಿಯೂ ಪರದಲ್ಲಿಯೂ 
ಈಪ್ಪಿತಗಳನ್ನೂ ಬಹಳವಾದ ಪುಣ್ಯವನ್ನೂ ಉಂಟುಮಾಡುವುವು. 

೧೯-೨೩. ಗಂಗ, ಗೋದಾವರಿ, ರೇವಾ, ತಪತಿ, ಯಮುನಾ, ಕ್ಲಿಪ್ರಾ, 
ಸರಸ್ವತಿ, ಪಾವನವಾದ ಗೌತಮಾ, ಕಾತಿಕೆ, ಕಾವೇರಿ, ತಾಮ್ರಸರ್ಣಿ, ಚಂದ್ರ 
ಭಾಗಾ, ಮಹೇಂದ್ರಜಾ, ಚಿತ್ರೋತ್ಸಲಾ, ವೇತ್ರವತಿ, ಪುಣ್ಯಪ್ರವಾಹಿನಿಯಾದ 
ಸರಯು, ಚರ್ಮಣ್ಣತಿ, ಶತದ್ರು, ಪಯಸ್ತಿನಿ, ಅತ್ರಿಜಾ, ಗಂಡಕಾ, ಬಾಹುದಾ, 
ಸಿಂಧು, ಸರಸ್ವತಿಗಳೆಂಬ ಎಲ್ಲ ನದಿಗಳೂ ಪುಣ್ಯಪ್ರದಗಳು. ಇವುಗಳೆಲ್ಲವೂ 
ಮಾನವರಿಗೆ ಸೌಖ್ಯಗಳನ್ನೂ ಮೋಕ್ಸವನ್ನೂ ಕೊಡುವುದರಿಂದ ಇವುಗಳ 


೬ 
ಶ್ರೀ ಸ್ಕಾಂದಮ ಹಾಪುರಾಣಂ 


ಅಯೋಧ್ಯಾಂ ವಿಧಿನದ್ಭೃಷ್ಟ್ಟ್ವಾ ಪುರೀಂ ಮುಕ್ತ್ಯೇಕಸಾಧನೀಂ । 
ಸರ್ವಪಾಪನಿನಿರ್ಮುಕ್ತಾಃ ಪ್ರಯಾಂತಿ ಹೆರಿಮಂದಿರಂ ॥ ೨೪ ॥ 
ವಿವಿಧವಿಷ್ಣುನಿಸೇವಣಪೂರ್ವಕಾ 
ಶ್ಚರಿತಪೂಜನನರ್ತನಕೀರ್ತನಾಃ 1 
ಗೃಹಮಪಾಸ್ಯ ಹರೇರನುಜಿಂತನಾ 
ಜ್ಜಿ ತಗೃಹಾರ್ಜಿತಮೃತ್ಯುಷರಾಕ್ರಮಾಃ ॥ ೨೫ ೫ 
ಸ್ವರ್ಗದ್ವಾರೇ ನರಃ ಸ್ನಾತ್ವಾ ದೃಷ್ಟ್ಯಾ ರಾಮಾಲಯಂ ಶುಚಿಃ । 
ನ ತಸ್ಯ ಕೃತ್ಯಂ ಪಶ್ಯಾನಿ ಕೃತಕೃತ್ಯೋ ಭವೇದ್ಯತಃ ॥ ೨೬॥ 
ದ್ಮಾರಕಾಯಾಂ ಹರಿಃ ಸಾಕ್ಸ್ಟಾತ್‌ ಸ್ವಾಲಯಂ ನೈನ ಮುಂಚತಿ । 
ಅದ್ಯಾಪಿ ಭವನಂ ಕೈಶ್ಚಿತ್‌ ಪುಣ್ಯನದ್ಭಿಃ ಪ್ರದೃಶ್ಯತೇ ॥ ೨೭ ॥ 





ಸೇವೆಯನ್ನು ಪುನಃ ಪುನಃ ಮನುಷ್ಯರು ಮಾಡಬೇಕು. ಅಯೋಧ್ಯೆ, ದ್ವಾರಕೆ, 
ಕಾಶಿ, ಮಧುರೆ, ಅವಂತಿ, ಕುರುಕ್ಸೇತ್ರ, ರಾಮತೀರ್ಥ, ಕಂಚಿ, ಪುರುಷೋತ್ತಮ 
ಕ್ಸೇತ್ರ, ಪುಷ್ಕರ, ದುರ್ದುರ, ಬ್ರಹ್ಮನಿರ್ಮಿತವಾದ ವರಾಹಕ್ಸೇತ್ರ ಇವುಗಳು 
ಉತ್ತಮ ಕ್ಪೇತ್ರಗಳೆನಿಸಿರುವುವು. ಅಲ್ಲದೆ ಮಹಾಪುಣ್ಯಪ್ರದಾಯಕವಾದ 
ಬದರೀಕ್ಸೇತ್ರವು ಸಕಲಾಭೀಷ್ಟಗಳನ್ನೂ ಸಾಧಿಸುವ ಉಪಾಯವಾಗಿರುವುದು. 

೨೪. ಮೋಕ್ಬ್ಸಹಪದವಿಗೆ ಅನನ್ಯಸಾಧನವೆನಿಸಿದ ಅಯೋಧ್ಯಾನಗರಿಯನ್ನು 
ವಿಧ್ಯುಕ,ಪ್ರಕಾರದಿಂದ ದರ್ಶನಮಾಡಲು ಜನರು ಸಕಲ ಪಾಪಗಳಿಂದಲೂ 
ಬಿಡುಗಡೆಯನ್ನು ಹೊಂದಿ ವಿಷ್ಣುನಿವಾಸವಾದ ವೈಕುಂಠವನ್ನು ಸೇರುವರು. 

೨೫. ಈ ವಿವಿಧ ಕ್ಲೇತ್ರಗಳಲ್ಲಿ ಸನ್ಸಿಹಿತನಾಗಿರುವ ಮಹಾವಿಷ್ಣುವಿನ 
ಮೂರ್ತಿಗಳಿಗೆ ಸ್ನಾನಪೂರ್ವಕವಾಗಿ ಪೂಜೆ, ನರ್ತನ, ಕೀರ್ತನಗಳ ಸೇವೆ 
ಗಳನ್ನು ಸಲ್ಲಿಸುವುದರಿಂದ ಮನುಜರು ಸಂಸಾರಬಂಧವನ್ನು ಕಳಚಿ ನಿರಂತರವೂ 
ಹರಿಧ್ಯಾನಸರಾಯಣರಾಗಿರುವುದರಿಂದ ಸಂಸಾರದಲ್ಲಿ ಅವಶ್ಯಕವಾಗಿ ಸಂಭವಿ 
ಸುವ ಮರಣವನ್ನೂ ಜಯಿಸಬಲ್ಲ ಪರಾಕ್ರಮವುಳ್ಳವರಾಗಿರುವರು. 

೨೬. ಸ್ವರ್ಗದ್ವಾರದಲ್ಲಿ ಸ್ನಾನವನ್ನು ಮಾಡಿಕೊಂಡು ಶುಚಿರ್ಭೂತನಾಗಿ 
ಯಾವನು ಶ್ರೀರಾಮಾಲಯವನ್ನು ನೋಡುವನೊ, ಅವನು ಮತ್ತೆ ಯಾವ 
ಸಾಧನವನ್ನೂ ಮಾಡಬೇಕಾದುದಿಲ್ಲ. ಅಷ್ಟರಿಂದಲೇ ಆ ಮನುಜನು ಕೃತಕೃತ್ಯ 
ನಾಗುವನು. 

೨೭. ದ್ವಾರಕೆಯಲ್ಲಿ ನಿತ್ಯಸನ್ನಿಹಿತನಾದ ಶ್ರೀಹರಿಯು ತನ್ನ ಮಂದಿರವನ್ನು 
ಎಂದಿಗೂ ತ್ಯಜಿಸುವುದಿಲ್ಲ. ಇಂದಿಗೂ ಸಹ ಆತನ ದಿವ್ಯಭವನವು ಮಹಾಪುಣ್ಯ 
ಶಾಲಿಗಳಾದ ಕೆಲವರಿಗೆ ದೃಗ್ಗೋಚರವಾಗುವುದು. 


ಪ್ರಥಮೋಳಿಧ್ಯಾಯಃ ೭ 


ಗೋಮತ್ಯಾಂ ತು ನರಃ ಸ್ನಾತ್ವಾ ದೃಷ್ಟ್ವಾ ಕೃಷ್ಣಮುಖಾಂಬಂಜಂ ! 
ಮುಕ್ತಿ ಪ್ರಜಾಯತೇ ಪುಂಸೋ ವಿನಾ ಸಾಂಖ್ಯಂ ಷಡಾನನ ॥ ೨೮ ॥ 
ಅಸೀವರುಣಯೋರ್ಮದ್ಯೇ ಸಂಚಕ್ರೋಶ್ಯಾಂ ಮಹಾಫಲಂ ಟ 

ಅಮರಾ ಮೃತ್ಯುನಿಂಚ್ಛಂತಿ ಕಾ ಕಥಾ ಇತರೇ ಜನಾಃ ॥೨೯॥ 
ಮಣಿಕರ್ಣ್ಯಾಂ ಜ್ಞಾ ನವಾಸ್ಯಾಂ ನಿಷ್ಣುಷಾದೋದಕೇ ತಥಾ । 

ಪ್ರದೇ ಸಂಚನದೇ ಸ್ನಾತ್ವಾ ನ ಮಾತುಃ ಸ್ತನಪೋ ಭವೇತ್‌ ॥ ೩೦॥ 
ಪ್ರಸಂಗೇನಾಪಿ ನಿಶ್ಚೇಶಂ ದೃಷ್ಟ್ವಾ ಕಾಶ್ಯಾಂ ಷಡಾನನ । 

ಮುಕ್ತಿಃ ಪ್ರಜಾಯತೇ ಪುಂಸಾಂ ಜನ್ಮಮೃತ್ಯುನಿನರ್ಜಿತಾ 1 ೩೧ ೫ 
ಬಹುನಾ ಕಿಮಿಹೋಕ್ತೇನ ನೈತತ್ಕೇತ್ರಸಮಂ ಕ್ವಚಿತ್‌ । 
ತಪೋಪವಾಸನಿರತೋ ಮುಧುರಾಯಾಂ ಷೆಡಾನೆನ । 


ಜನ್ಮಸ್ಥಾನಂ ಸಮಾಸಾದ್ಯ ಸರ್ವಪಾಪೈಃ ಪ್ರಮುಚ್ಯತೇ ॥ ೩೨ ॥ 
ನಿಶ್ರಾಂತಿತೀರ್ಥೇ ನಿಧಿನತ್ಸ್ನಾತ್ಟಾ ಕೃತ್ವಾ ತಿಲೋದಕಂ । 
ಸಿತ್ರೂನುದ್ಧ ತ್ಯೆ ನರಕಾದ್ವಿಷ್ಟು ಲೋಕಂಪ ಗಚ್ಛತಿ 1೩೩ 





೨೮. ಎಲ್ಫೈ ಷಣ್ಮುಖನೆ! ಗೋಮತೀನದಿಯಲ್ಲಿ ಮಿಂದು ಯಾವ ಮಾನ 
ವನು ಶ್ರೀಕೃಷ್ಣನ ಮುಖಕಮಲವನ್ನು ನೋಡುವನೊ, ಆ ಮನುಷ್ಯನಿಗೆ ತತ್ವ 
ಜ್ಞಾನವಿಲ್ಲದೆಯೇ ಶಾಶ್ವತಮೋಕ್ಸವು ಲಭಿಸುವುದು. 

೨೯. ಅಸಿ ಮತ್ತು ವರುಣಾ ನದಿಗಳ ಮಧ್ಯದಲ್ಲಿರುವ ಐದು ಕ್ರೋಶಗಳ 
ವಿಸ್ತಾರವುಳ್ಳ ಭೂಪ್ರದೇಶವು ಮಹಾಫಲದಾಯಕವಾದುದು. ದೇವತೆಗಳೂ 
ಮನುಷ್ಯಜನ್ಮನನ್ನು ಹೊಂದಿ ಅಲ್ಲಿ ಸಾಯಲೆಳಸುವರೆಂದ ಮೇಲೆ ಉಳಿದ 
ಸಾಮಾನ್ಯ ನರರ ಮಾತನ್ನು ಹೇಳಲೇಕೆ! 

೩೦. ಮಣಿಕರ್ಣಿಕಾ, ಜ್ಞಾನವಾನಿ, ನಿಷ್ಣುಪಾದಗಳ ತೀರ್ಥಗಳಲ್ಲಿಯೂ 
ಪಂಚನದವೆಂಬ ತಟಾಕದಲ್ಲಿಯೂ ಸ್ಪಾನಮಾಡಿದ ಮಾನವನು ಮತ್ತೆ ತಾಯಿಯ 
ಸ್ಮನ್ಯವನ್ನು ಪಾನಮಾಡುವುದಿಲ್ಲ. 

೩೧. ಎಲೈ ಷಡಾನನನೆ! ಪ್ರಾಸಂಗಿಕವಾಗಿಯಾದರೂ ಯಾವನು ವಿಶ್ವೇ 
ಶರನ ದರ್ಶನವನ್ನು ಮಾಡುವನೊ, ಆತನಿಗೆ ಜನನಮರಣರಹಿತವಾದ 
ಮೋಕ್ಸಪದವಿಯು ಲಭಿಸುವುದು. 

೩೨. ಈ ವಿಷಯದಲ್ಲಿ ಹೆಚ್ಚಾಗಿ ಹೇಳತಕ್ಕುದೇನು? ಕಾಶಿಗೆ ಸಮಾನವಾದ 
ಕ್ಬೇತ್ರವು ಮತ್ತೊಂದಿಲ್ಲವು. ತಪಸ್ಸು, ಉಪವಾಸ ಮುಂತಾದ ವ್ರತಗಳಿಂದ 
ಕೂಡಿದ ಮನುಜನು ಮಧುರಾನಗರಿಯಲ್ಲಿ ಶ್ರೀಕೃಷ್ಣನ ಜನ್ಮಸ್ಥಾನವನ್ನು ಸೇರಲು 
ಸಕಲ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುವನು. 

೩೩. ವಿಶ್ರಾಂತಿ ತೀರ್ಥದಲ್ಲಿ ಸ್ಪಾನಮಾಡಿ ಯಾವನು ವಿಧಿಯನ್ನನುಸರಿಸಿ 


೮ ಶ್ರೀ ಸ್ಕಾಂದಮಹಾಪುರಾಣಂ 


ಯದಿ ಕುರ್ಯಾತ್ಪ್ರಮಾದೇನ ಪಾತಕಂ ತತ್ರ ಮಾನವಃ । 


ವಿಶ್ರಾಂತೇ ಸ್ನಾನಮಾಸಾದ್ಯ ಭಸ್ಮೀಭವತಿ ತತ್‌ಕ್ಸೈಣಾತ್‌ ॥ ೩೪ ॥ 
ಅವಂತ್ಯಾಂ ವಿಧಿನತ್ಸ್ಟ್ಸಾತ್ಮಾ ಶಿಪ್ರಾಯಾಂ ಮಾಧನೇ ನರಾಃ । 
ಪಿಶಾಚೆತ್ಯಂ ನ ಪಶ್ಯಂತಿ ಜನ್ಮಾಂತರಶತ್ವೈರಪಿ WH ೩೫ ॥ 
ಕೋಟತೀರ್ಥೀ ನರಃ ಸ್ನಾತ್ವಾ ಭೋಜಯಿತ್ಚಾ ದ್ವಿಜೋತ್ತಮಾನ್‌ । 
ಮಹಾಕಾಲಂ ಹರಂ ದೃಷ್ಟ್ಯಾ ಸರ್ವಪಾಪೈಃ ಪ್ರಮುಚ್ಯತೇ ॥ ೩೬॥ 
ಮುಕ್ತಿಕ್ಸೇತ್ರನಿದಂ ಸಾಕ್ಸ್ಟಾತ್‌ ಮಮ ಲೋಕೈಕಸಾಧನಂ । 
ದಾನಾದ್ದರಿದ್ರತಾಹಾನಿಃ ಇಹಲೋಕೇ ಪರತ್ರ ಚ ॥ ೩೭॥ 
ಕುರುಕ್ಸೇತ್ರೇ ರಾಮತೀರ್ಥೇ ಸ್ಪರ್ಣಂ ದತ್ಚಾ ಸ್ವಶಕ್ತಿತಃ । 
ಸೂರ್ಯೋಪರಾಗೇ ವಿಧಿವತ್ಸ ನರೋ ಮುಕ್ತಿಭಾಗ್ಭವೇತ್‌ ॥ ೩೮ ॥ 
ಯೇ ತತ್ರ ಪೆರಿಗೃಷ್ಮೆಂತಿ ನರಾಃ ಲೋಭವಶಂಗತಾಃ । 

ಪುರುಸತ್ವಂ ನ ತೇಷಾಂ ವೈ ಕಲ್ಪಕೋಜಶತೈರಪಿ WH Fn 


ತಿಲೋದಕವನ್ನು ಕೊಡುವನೊ, ಅವನು ಪಿತೃಗಳೆಲ್ಲರನ್ನೂ ಉದ್ದಾರ ಮಾಡಿ 
ತಾನೂ ವೈಕುಂಠವನ್ನು ಕುರಿತು ಪ್ರಯಾಣಮಾಡುವನು. 

೩೪. ಪ್ರಮಾದವಶದಿಂದ ಅಲ್ಲಿ ಪಾತಕವನ್ನು ಮಾಡಿದರೂ ಮನುಷ್ಯನು 
ವಿಶ್ರಾಂತಿ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ಪಾಪವು ತತ್‌ಕ್ಸಣ 
ದಲ್ಲಿಯೇ ಭಸ್ಮೀಭೂತವಾಗುವುದು. 

೩೫. ವೈಶಾಖ ಮಾಸದಲ್ಲಿ ಅವಂತೀ ನಗರಿಗೆ ಹೋಗಿ ಶೀಪ್ರಾನದಿಯಲ್ಲಿ 
ವಿಧ್ಯುಕ್ತರೀತಿಯಿಂದ ಸ್ಪಾನವನ್ನು ಮಾಡಲು ನೂರಾರು ಜನ್ಮಗಳಲ್ಲಿಯೂ 
ಮನುಷ್ಯನಿಗೆ ಪಿಶಾಚತ್ವವು ಪ್ರಾಸ್ತವಾಗುವುದಿಲ್ಲ. 

೩೬. ಕೋಟ ತೀರ್ಥದಲ್ಲಿ ಮನುಷ್ಯನು ಸ್ಪಾನಮಾಡಿ ಬ್ರಾಹ್ಮಣೋತ್ತಮ 
ರಿಗೆ ಭೋಜನವನ್ನಿತ್ತು ಮಹಾಕಾಲರೂಪಿಯಾದ ಪರಮೇಶ್ವರನನ್ನು ನೋಡಲು 
ಸಕಲ ಪಾತಕಗಳಿಂದಲೂ ಮುಕ್ತನಾಗುವನು. 

೩೭. ಈ ಕೋಟಿ ತೀರ್ಥವೇ ಮುಕ್ತಿ ಕ್ಲೇತ್ರವೆಂದು ಪ್ರಸಿದ್ಧವಾಗಿ ನನ್ನ 
ಲೋಕವನ್ನು ಹೊಂದಲು ಏಕಾಂತಸಾಧನವಾಗಿರುವುದು. ಇಲ್ಲಿ ಉಚಿತ 
ದಾನವನ್ನು ಮಾಡುವುದರಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ 
ದಾರಿದ್ರ್ಯವು ಕೊನೆಗಾಣುವುದು. 

೩೮. ಕುರುಕ್ಸೇತ್ರದಲ್ಲಿಯೂ ರಾಮತೀರ್ಥದಲ್ಲಿಯೂ ಸೂರ್ಯಗ್ರಹಣದ 
ಕಾಲದಲ್ಲಿ ವಿಧಿವಿಹಿತವಾದ ಸ್ವರ್ಣದಾನವನ್ನು ಶಕ್ರ್ಯನುಸಾರವಾಗಿ ಮಾಡಲು 
ಮನುಷ್ಯನು ಮೋಕ್ಬ್ಪಕ್ಕೆ ಭಾಗಿಯಾಗುವನು. 

೩೯. ಯಾರು ಅಲ್ಲಿ ಲೋಭಪರವಶರಾಗಿ ದಾನವನ್ನು ಪ್ರತಿಗ್ರಹಿಸುವರೊ 


ಪ್ರಥಮೋ$5ಧ್ಯಾಯಃ ೯ 


ಹರಿಕ್ಸೇತ್ರೇ ಹರಿಂ ದೃಷ್ಟ್ವಾ ಸ್ನಾತ್ವಾ ಸಾದೋದಕೇ ಜನಃ । 
ಸರ್ವಪಾಪವಿನಿರ್ಮುಕ್ತೋ ಹರಿಣಾ ಸಹ ಮೋದತೇ ॥ von 
ಖಗಗಣಾ ವಿವಿಧಾನಿ ವಸಂತ್ಯಹೋ 
ಹಯುಷಿಗೆಣಾ8 ಫಲಮೂಲದಲಾಶನಾಃ । 
ಪವನಸಂಯಮನಕ್ರಮನಿರ್ಜಿತೇಂ- 


ದ್ರಿಯಪರಾಕ್ರಮಣಾ ಮುನಯಸ್ಸಿಹ ॥ ೪೧॥ 
ನಿಷ್ಣುಕಾಂಚ್ಯಾಂ ಹರಿಃ ಸಾಕ್ಸಾತ್‌ ಶಿವಕಾಂಚ್ಯಾಂ ಶಿವಃ ಸ್ವಯಂ | 
ಅಭೇದಾದುಭಯೋರ್ಭಕ್ಕ್ಯಾ ಮುಕ್ತಿಃ ಕೆರತಲೇ ಸ್ಥಿತಾ । 
ವಿಭೇದಜನನಾತ್ಪುಂಸಾಂ ಜಾಯತೇ ಕುತ್ಸಿತಾ ಗತಿಃ ॥ ೪೨॥ 


ಸಕೃದ್ದ್ಧೃಷ್ಟ್ವಾ ಜಗನ್ನಾಥಂ ಮಾರ್ಕಂಡೇಯಪ್ರದೇ ಪ್ರತಃ । 
ವಿನಾ ಜ್ಞಾನೇನ ಯೋಗೇನ ನ ಮಾತುಃ ಸ್ತನಪೋ ಭವೇತ್‌ ॥೪೩॥ 


ಆ ಮನುಷ್ಯರು ನೂರುಕೋಟ ಕಲ್ಪಗಳಾದರೂ ಮತ್ತೆ ಮನುಷ್ಯಜನ್ಮವನ್ನು 
ಹೊಂದಲಾರರು. 

೪೦. ಹೆರಿದ್ವಾರದಲ್ಲಿ ಶ್ರೀಹರಿಯ ದರ್ಶನವನ್ನು ಮಾಡಿಕೊಂಡು ಹರಿಯ 
ಪಾದೋದಕವೆನಿಸಿದ ಗಂಗೆಯಲ್ಲಿ ಸ್ನಾನ ಮಾಡಲು ಜನರು ಸಮಸ್ತ ಪಾಪ 
ಗಳಿಂದಲೂ ಮುಕ್ತರಾಗಿ ಮಹಾ ವಿಷ್ಣುವಿನೊಡನೆ ವೈಕುಂಠದಲ್ಲಿ ಆನಂದಿ 
ಸುವರು. 

೪೧. ಇಲ್ಲಿ ಅನೇಕ ವಿಧಗಳಾದ ಪಕ್ಸಿಗಣಗಳು ವಾಸಮಾಡುವುವು. ಫಲ, 
ಮೂಲಪರ್ಣಗಳನ್ನೇ ಭಕ್ಷಿಸುತ್ತಿರುವ ಮಹರ್ಷಿ ಸಮೂಹಗಳೂ ಇಲ್ಲಿ ನೆರೆದಿರು 
ವುವು. ಶ್ವಾಸನಿರೋಧಸಹಿತವಾದ ಪ್ರಾಣಾಯಾಮದ ಕ್ರಮದಿಂದ ಇಂದ್ರಿಯ 
ಗಳನ್ನು ಜಯಿಸಿ ಧೀರರೆನಿಸಿದ ಮುನಿಗಳೂ ಇಲ್ಲಿ ಅನೇಕರು ವಾಸಿಸುತ್ತಿರುವರು. 

೪೨. ವಿಷ್ಣುಕಂಚಿಯಲ್ಲಿ ಮಹಾವಿಷ್ಣುವೂ ಶಿವಕಂಚಿಯಲ್ಲಿ ಸದಾ ಶಿವನೂ 
ಸಪ್ಪಿಹಿತರಾಗಿರುವರು. ಇವರಲ್ಲಿ ಅಭೇದವನ್ನು ಚಿಂತಿಸಿ ಯಾವನು ಭಕ್ತಿಭಾವ 
ದಿಂದ ನಡೆದುಕೊಳ್ಳುವನೊ, ಅವನಿಗೆ ಮೋಕ್ಸವು ಕರತಲಗತವಾಗಿರುವುದು. 
ಇವರಿಬ್ಬರಲ್ಲಿ ಭೀದವನ್ನೆಣಿಸುವುದರಿಂದ ಮನುಷ್ಯರಿಗೆ ನೀಚಗತಿಯುಂಟಬಾ 
ಗುವುದು. 

೪೩. ಮಾರ್ಕಂಡೇಯ ತಟಾಕದಲ್ಲಿ ಸ್ನಾನವನ್ನು ಮಾಡಿ ಒಮ್ಮೆಯಾದರೂ 
ಯಾವನು ಜಗನ್ನಾಥನನ್ನು ನೋಡುವನೊ, ಅವನು ಜ್ಞಾನ ಮತ್ತು ಯೋಗ 
ಗಳೆಂಬ ಸಾಧನೆಗಳಿಲ್ಲದೆಯೇ ಮುಕ್ತನಾಗಿ ತಾಯಿಯ ಸ್ತನ್ಯವನ್ನು ಮತ್ತೆ 
ಪಾನಮಾಡುವುದಿಐ. 


೧೦ ಶ್ರೀ ಸ್ಕಾಂದಮಹಾಪುರಾಣಂ 


ಕೋಹಿಣ್ಯಾಮುದಧೌ ಸ್ನಾತ್ಕ್ಮಾ ಇಂದ್ರದ್ಯುಮ್ನಹ್ರದೇ ತಥಾ। 

ಭುಕ್ತ್ವಾ ನಿನೇದಿತಂ ನಿಷ್ಣೋರ್ನ್ವೈಕುಂಠೇ ವಸತಿಂ ಲಭೇತ್‌ 0 ೪೪॥ 
ದಶಯೋಜನವಿಸ್ತೀರ್ಣಂ ಕ್ಪೇತ್ರಂ ಶಂಖೋಪರಿಸ್ಥಿತಂ । 
ಚತುರ್ಭುಜತ್ವಮಾಯಾಂತಿ ಕೀಬಾ ಅಪಿ ನ ಸಂಶಯಃ ॥ ೪೫ ॥ 
ಕಾರ್ತಿಕ್ಯಾಂ ಪುಷ್ಕರೇ ಸ್ನಾತ್ವಾ ಶ್ರಾದ್ಧಂ ಕೃತ್ವಾ ಸದಕ್ಸಿಣಂ । 
ಭೋಜಯಿತ್ವಾ ದ್ವಿಜಾನೃಕ್ತ್ಯಾ ಬ್ರಹ್ಮಲೋಕೇ ಮಹೀಯತೇ ॥ ೪೬॥ 
ಸಕೃತ್ಸ್ಸಾತ್ಥಾ ಪ್ರದೇ ತಸ್ಮಿನ್ಯೂಪಂ ದೃಷ್ಟ್ಯಾ ಸಮಾಹಿತಃ । 


ಸರ್ವಪಾಪನಿನಿರ್ಮುಕ್ತೋ ಜಾಯತೇ ದ್ವಿಜಸತ್ತಮಃ ॥ ೪೭ 
ಷಷ್ಟಿರ್ವರ್ಷಸಹಸ್ಪಾಣಿ ಯೋಗಾಭ್ಯಾಸೇನ ಯತ್ಛಲಂ । 

ಸೌಕರೇ ವಿಧಿವತ್ಸ್ಟಾತ್ಟಾ ಪೂಜಯಿತ್ವಾ ಹರಿಂ ಶುಚಿಃ ॥ ೪೮ ॥ 
ಸಪ್ತಜನ್ಮಕೃತಂ ಪಾಪಂ ತತ್‌ಕ್ಸಣಾದೇವ ನಶ್ಯತಿ । 

ತೀರ್ಥರಾಜಂ ಮಹಾಪುಣ್ಯಂ ಸರ್ವತೀರ್ಥನಿಷೇವಿತಂ ॥೪೯॥ 





೪೪. ರೋಹಿಣೀ ನಕ್ಸತ್ರದ ದಿನದಲ್ಲಿ ಸಮುದ್ರದಲ್ಲಿಯೂ ಇಂದ್ರದ್ಯುಮ್ಮ 
ತಟಾಕದಲ್ಲಿಯೂ ಸ್ಥಾನಗಳನ್ನು ಮಾಡಿ ಶ್ರೀಜಗನ್ನಾಥನ ಪ್ರಸಾದವನ್ನು 
ಸ್ವೀಕರಿಸುವ ಮನುಷ್ಯನು ವೈಕುಂಠದಲ್ಲಿ ಶಾಶ್ವತವಾದ ಆವಾಸವನ್ನು 
ಪಡೆಯುವನು. 

೪೫. ಈ ಕ್ಷೇತ್ರವು ಹೆತ್ತು ಯೋಜನಗಳ ವಿಸ್ತಾರವುಳ್ಳುದಾಗಿ ಶಂಖಾ 
ಕಾರದಿಂದಿರುವುದು. ಇಲ್ಲಿ ವಾಸಮಾಡುವ ಕ್ರಿಮಿಕೀಟಿಗಳೂ ಕೂಡ ಚತುರ್ಭುಜ 
ಗಳುಳ್ಳ ವಿಷ್ಣುಕಿಂಕರರಾಗಿ ವೈಕುಂಠದಲ್ಲಿ ಭೌಗಿಗಳಾಗುವುದರಲ್ಲಿ ಸಂದೇಹ 
ವಿಲ್ಲವು. 

೪೬. ಕೃತ್ತಿಕಾ ಪೌರ್ಣಮಿಯ ದಿವಸ ಪುಷ್ಕರಕ್ಸೇತ್ರದಲ್ಲಿ ಸ್ನಾನಮಾಡಿ 
ದಕ್ಸಿಣೆಯೊಡಗೂಡಿದ ಶ್ರಾದ್ಧವನ್ನಾಚರಿಸಿ ಭಕ್ತಿಯುಕ್ತನಾಗಿ ಬ್ರಾಹ್ಮಣರಿಗೆ 
ಭೋಜನವನ್ನು ಮಾಡಿಸಲು ಮನುಷ್ಯನು ಬ್ರಹ್ಮಲೋಕದಲ್ಲಿಯೂ ಪೂಜ್ಯ 
ಸ್ಥಾನವನ್ನು ಹೊಂದುವನು. 

೪೭ ಆ ತೀರ್ಥದಲ್ಲಿ ಒಂದು ಸಲ ಸ್ನಾನಮಾಡಿ ಶಾಂತಮನಸ್ಯನಾಗಿ 
ಯೂಪವನ್ನು ದರ್ಶನಮಾಡಲು ಬ್ರಾಹ್ಮಣೋತ್ತಮನು ಸಕಲಪಾತಕಗಳಿಂದಲೂ 
ಮುಕ್ತನಾಗುವನು. 

೪೮. ವರಾಹಕ್ಟೇತ್ರದಲ್ಲಿ ವಿಧಿವತ್ತಾಗಿ ಸ್ನಾನವನ್ನಾಚರಿಸಿ ಶುಚಿಯಾಗಿ 
ಶ್ರೀಹರಿಯನ್ನು ಪೂಜಿಸಲು ಅರುವತ್ತುಸಾವಿರ ವರ್ಷಗಳ ಯೋಗಾಭ್ಯಾಸದಿಂದ 
ಲಭಿಸುವ ಫಲವು ಪ್ರಾಪ್ತವಾಗುವುದು. 

೪೯. ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲವೂ ತತ್‌ಕ್ಪಣದಲ್ಲಿಯೇ 


ಪ್ರಥಮೋಳ9ಧ್ಯಾಯಃ ೧೧ 


ಕಾಮಿನಾಂ ಸರ್ವಜಂತೂನಾಮಿಸಾಪ್ಸಿತಂ ಕರ್ಮಭಿರ್ಭವೇತ್‌ । 

ನೇಣ್ಯಾಂ ಸ್ನಾತ್ವಾ ಶುಚಿರ್ಭೂತ್ವಾ ಕೃತ್ವಾ ಮಾಧವದರ್ಶನಂ | 

ಭುಕ್ತ್ವಾ ಪುಣ್ಯವತಾಂ ಭೋಗಾನಂತೇ ಮಾಧವತಾಂ ವ್ರಜೇತ್‌ ॥ ೫೦॥ 
ಮಾಘೇ ಮಾಸಿ ನರಃ ಸ್ನಾತ್ವಾ ತ್ರಿನೇಣ್ಯಾಂ ಭಕ್ತಿಭಾವಿತಃ । 


ಬದರೀಕೀರ್ತನಾತ್ಪುಣ್ಯಂ ತತ್ಸಮಾಸಪ್ಟೋತಿ ಮಾನವಃ ॥ ೫೧॥ 

ದಶಾಶ್ವಮೇಧಿಕಂ ತೀರ್ಥಂ ದಶಯಜ್ಜಫಲಪ್ರದಂ I 

ಸಂಸ್ಸೇಪಾತ್ಮಧಿತಂ ಪುತ್ರ ಕಂ ಭೂಯಃ ಶ್ರೋತುಮಿಚ್ಛಸಿ ॥ ೫೨ ॥ 
ಸ್ಕಂದ ಉವಾಚ :-- 


ಬದರ್ಯಾಖ್ಯಂ ಹರೇಃ ಕ್ಲೇತ್ರಂ ತ್ರಿಷು ಲೋಕೇಷು ದುರ್ಲಭಂ | 
ಸ್ಪೇತ್ರಸ್ಯ ಸ್ಮರಣಾದೇವ ಮಹಾಪಾತಕಿನೋ ನರಾಃ । 
ನಿಮುಕ್ತಕಿಲ್ಬಿಷಾಃ ಸದ್ಯೋ ಮರಣಾನ್ಮುಕ್ರಿಭಾಗಿನಃ I ೫೩ ॥ 


೬% 
ನಾಶವಾಗುವುವು. ಈ ಉತ್ತಮತೀರ್ಥವು ಅತ್ಯಂತ ಪುಣ್ಯದಾಯಕವಾಗಿ 
ಸಕಲತೀರ್ಥಗಳ ಸಾನ್ಲಿಧ್ಯವನ್ನೂ ಒಳಕೊಂಡಿರುವುದು. 

೫೦. ಇಲ್ಲಿ ಸತ್ಯರ್ಮಗಳನ್ನು ಮಾಡುವುದರಿಂದ ಫಲಾಭಿಸಂಧಿಗಳಾದ 
ಸಕಲ ಪ್ರಾಣಿಗಳಿಗೂ ಇಷ್ಟಾರ್ಥಗಳು ಕೈಗೂಡುವುವು. ತ್ರಿವೇಣಿಯಲ್ಲಿ 
ಸ್ನಾನವನ್ನು ಮಾಡಿಕೊಂಡು ಶುಚಿರ್ಭೂತನಾಗಿ ಶ್ರೀಮನ್ನಾರಾಯಣನ ದರ್ಶನ 
ವನ್ನು ಮಾಡಲು ಮಾನವನು ಪುಣ್ಯಶಾಲಿಗಳ ಸಕಲ ಭೋಗಗಳನ್ನೂ ಈ ಲೋಕ 
ದಲ್ಲಿ ಅನುಭವಿಸಿ ದೇಹಾವಸಾನದಲ್ಲಿ ಮಹಾ ವಿಷ್ಣುವಿನ ಸಾರೂಪ್ಯವನ್ನು 
ಹೊಂದಿ ಸುಖಿಸುವನು. 

೫೧. ಮಾಘಮಾಸದಲ್ಲಿ ತ್ರಿವೇಣೀಸಂಗಮದಲ್ಲಿ ಭಕ್ತಿಯುಕ್ತನಾಗಿ 
ಸ್ನಾನವನ್ನಾಚರಿಸಿ ಬದರೀಕ್ಸೇತ್ರದ ಮಾಹಾತ್ಮ್ಯೆಯನ್ನು ಕೀರ್ತನಮಾಡಲು 
ಮಾನವನು ಅದೇ ಫಲವನ್ನೇ ಹೊಂದುವನು. 

೫೨. ದಶಾಶ್ವಮೇಧ ತೀರ್ಥದಲ್ಲಿ ಮಾಡಿದ ಸ್ನಾನದಿಂದ ಹತ್ತು ಯಜ್ಞ 
ಗಳನ್ನು ಮಾಡಿದ ಸುಕೃತವು ಲಭಿಸುವುದು. ಎಲ್ಲೆ ಷಣ್ಮುಖನೆ! ಇಂತು 
ತೀರ್ಥಗಳ ಮಹಿಮೆಗಳನ್ನು ಸಂಕ್ಸೇಪವಾಗಿ ತಿಳಿಸಿರುವೆನು. ಮತ್ತೆ ಯಾವುದನ್ನು 
ಕೇಳಲು ಅಪೇಕ್ಸಿಸುತ್ತಿರುವೆ? 

೫೩. ಷಣ್ಮುಖನು ಹೇಳುತ್ತಾನೆ :--ಶ್ರೀಹರಿಯ ಥಿವಾಸವಾದ ಬದರೀ 
ನಾಮಕವಾದ ಕ್ಷೇತ್ರವು ಮೂರು ಲೋಕಗಳಲ್ಲಿಯೂ ಅಪ್ರತಿಮವಾಗಿರುವುದು. 
ಆ ಕ್ಬೇತ್ರದ ಸ್ಮರಣೆಯ ಮಾತ್ರದಿಂದಲೇ ಮಹಾ ಪಾತಕಗಳನ್ನು ಮಾಡಿದ 
ಮನುಷ್ಯರೂ ಸಹ ತಮ್ಮ ಪಾತಕಗಳನ್ನು ಕಳೆದುಕೊಂಡು ಜನ್ಮಮರಣರೂಪ 
ವಾದ ಸಂಸಾರದಿಂದ ಮೋಕ್ಬವನ್ನುು ಪಡೆಯುವರು. 


೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಅನ್ಯತೀರ್ಥೇ ಕೃತಂ ಯೇನ ತಪಃ ಪರಮದಾರುಣಂ । 


ತತ್ಸಮಾ ಬದರೀಯಾತ್ರಾ ಮನಸಾಪಿ ಪ್ರಜಾಯತೇ ॥ ೫೪ ॥ 
ಬಹೂನಿ ಸಂತಿ ತೀರ್ಥಾನಿ ದಿವಿ ಭೂಮೌ ರಸಾತಲೇ । 

ಬದರೀಸದೃಶಂ ತೀರ್ಥಂ ನ ಭೂತಂ ನ ಭವಿಷ್ಯತಿ ॥ ೫೫ ॥ 
ಅಶ್ಚಮೇಧಸಹಸ್ರಾಣಿ ವಾಯುಭೋಜ್ಯೇ ಚ ಯತ್ಛಲಂ | 

ಶ್ಟ್ನೇತ್ರಾಂತರೇ ನಿಶಾಲಾಯಾಂ ತತ್ಸಲಂ ಕ್ಪೃಣಮಾತ್ರತಃ ॥ ೫೬ ॥ 
ಕೃತೇ ಮುಕ್ತಿಪ್ರದಾ ಪ್ರೋಕ್ತಾ ತ್ರೇತಾಯಾಂ ಯೋಗೆಸಿದ್ದಿದಾ । 
ವಿಶಾಲಾ ದ್ವಾಪರೇ ಸ್ರೋಕ್ತಾ ಕಲೌ ಬದರಿಕಾಶ್ರಮಃ ॥ ೫೭ ॥ 
ಸ್ಕೂಲಸೂಕ್ಟು ಶರೀರಂ ತು ಜೀವಸ್ಯ ವಸತಿಸ್ಥಲಂ | 

ತದ್ದಿನಾಶಯತಿ ಜ್ಞಾನಾದ್ದಿಶಾಲಾ ತೇನ ಕಥ್ಯತೇ ॥ ೫೮ ॥ 


ಅಮೃತಂ ಸ್ಪವತೇ ಯಾ ಹಿ ಬದರೀತರುಯೋಗತಃ । 
ಬದರೀ ಕಥ್ಯತೇ ಪ್ರಾಜ್ಞ 48 ಖುಷೀಣಾಂ ಯತ್ರ ಸಂಚಯಃ ॥೫೯॥ 





೫೪-೫೫. ಇತರ ತೀರ್ಥಗಳಲ್ಲಿ ಅತ್ಯಂತ ಘೋರವಾದ ತಪಸ್ಸನ್ನುಮಾಡು 
ವುದರಿಂದ ಯಾವ ಫಲವು ಲಭಿಸುವುದೊ, ಅದಕ್ಕೆ ಸಮಾನವಾದ ಪುಣ್ಯವು 
ಬದರೀಸ್ಮರಣರೂಪವಾದ ಕೇವಲ ಮಾನಸಿಕ ಯಾತ್ರೆಯಿಂದಲೇ ಪ್ರಾಪ್ತ 
ವಾಗುವುದು. ಸ್ವರ್ಗ ಮರ್ತ್ಯ ಪಾತಾಲಲೋಕಗಳಲ್ಲಿ ಅಸಂಖ್ಯಾತಗಳಾದ ತೀರ್ಥ 
ಗಳಿರುವುವು. ಆದರೆ ಬದರೀಕ್ಷೇತ್ರಕ್ಕೆ ಸಮಾನವಾದ ತೀರ್ಥವು ಎಲ್ಲಿಯೂ 
ಇರಲಿಲ್ಲ; ಮತ್ತೆಲ್ಲಿಯೂ ಉಂಟಾಗಲಾರದು. 

೫೬. ಒಂದು ಸಾವಿರ ಅಶ್ವಮೇಧಗಳಿಂದಲೂ, ಇತರ ಕ್ಷೇತ್ರಗಳಲ್ಲಿ 
ವಾಯುಭಕ್ಬಣಾದಿವ್ರತಗಳಿಂದಲೂ ಯಾವ ಫಲವುಂಟೊ, ಅದೆಲ್ಲವೂ ವಿಶಾಲಾ 
ಸ್ಪೇತ್ರದಲ್ಲಿ ಒಂದು ಕಣಮಾತ್ರ ವಾಸಮಾಡುವುದರಿಂದ ಲಭಿಸುವುದು. 

೫೭. ಕೃತಯುಗದಲ್ಲಿ ಈ ಕೇತ್ರಕ್ಕೆ ಮುಕ್ತಿಪ್ರದೆಯೆಂದು ಹೆಸರಿದ್ದಿತು. 
ತ್ರೇತಾಯುಗದಲ್ಲಿ ಯೋಗಸಿದ್ಧಿ ಪ್ರದೆಯೆಂದು ಪ್ರಸಿದ್ಧವಾಗಿದ್ದಿ ತು. ದ್ವಾಪರ 
ದಲ್ಲಿ ವಿಶಾಲೆಯೆಂದೂ, ಕಲಿಯುಗದಲ್ಲಿ ಬದರಿಕಾಶ್ರಮವೆಂದೂ ವಿಖ್ಯಾತವಾಗಿ 
ರುವುದು. 

೫೮. ಜೀವನಿಗೆ ಸ್ಥೂಲ ಸೂಕ್ಸ್ಮ್ಮ ಶರೀರಗಳೆರಡೂ ವಾಸಸ್ಥಳಗಳಾಗಿ 
ರುವುವು. ಆತ್ಮಜ್ಞಾ,ನವನ್ನುಂಟುಮಾಡಿ ಇವುಗಳಲ್ಲಿನ ಅಭಿಮಾನವನ್ನು ನಾಶಗೊ 
೪ಿಸುವುದರಿಂದ ಈ ಕ್ಷೇತ್ರಕ್ಕೆ ವಿಶಾಲಾ ಎಂಬ ಹೆಸರುಂಬಾಗಿರುವುದು. 

೫೯. ಬದರೀವೃಕ್ಸಗಳಿಂದೊಡಗೂಡಿ ಯಾವಾಗಲೂ ಅಮ್ಲತವನು 

ಸ 


ಮಹರ್ಷಿಗಳ ಸಮೂಹಗಳೂ ಯಾವಾಗಲೂ ಬಂದು ನೆರದಿರುವುವು. 


ಪ್ರಥಮೋರಧ್ಯಾಯಃ ೧ಷ್ಠಿ 


ತ್ಯಜೇತ್ಸರ್ವಾಣಿ ತೀರ್ಥಾನಿ ಕಾಲೇ ಕಾಲೇ ಯುಗೇ ಯುಗೇ | 


ಬದರೀಂ ಭಗವಾನ್ವಿಷ್ಟ್ಮುರ್ನ ಮುಂಚತಿ ಕದಾಚನ ॥೬೦॥ 
ಸರ್ವತೀರ್ಥಾವಗಾಹೇನ ತಪೋಯೋಗಸಮಾಧಿತಃ । 

ತತ್ಸಲಂ ಪ್ರಾಪ್ಯತೇ ಸಮ್ಯಗೃದರೀದರ್ಶನಾದ್ದುಹ WH ೬0 
ಷಷ್ಟಿರ್ನರ್ಷಸಹಸ್ರ್ರಾಣಿ ಯೋಗಾಭ್ಯಾಸೇನ ಯತ್ಸಲಂ । 

ವಾರಾಣಸ್ಯಾಂ ದಿನೈಕೇನ ತತ್ಸಲಂ ಬದರೀಂ ಗತಾ ॥೬೨॥ 
ತೀರ್ಥಾನಾಂ ವಸತಿರ್ಯತ್ರ ದೇವಾನಾಂ ವಸತಿಸ್ತಥಾ। 

ಯಷೀಣಾಂ ನಸತಿರ್ಯತ್ರ ವಿಶಾಲಾ ತೇನ ಕಥ್ಯತೇ ॥೬೩್ಶ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಠ್ಯನಖಂಡೇ ಬದರಿಕಾಶ್ರಮಮಾಹಾತ್ಮ್ಯೇ ಶಿವಕಾರ್ತಿಕೇಯಸಂವಾದೇ 
«" ಬದರೀಕ್ಸೇತ್ರ ಶ್ರೇಷ್ಠತ್ವನಿರೂಪಣವರ್ಣನಂ* ನಾಮ ಪ್ರಥಮೋಂ ಧ್ಯಾಯಃ 





೬೦. ಶ್ರೀಮನ್ನಾರಾಯಣನು ಕಾಲಭೇದಗಳನ್ನೂ, ಯುಗಭೇದಗಳನ್ನೂ 
ಅನುಸರಿಸಿ ಇತರ ಕ್ಲೇತ್ರಗಳನ್ನು ತ್ಯುಜಿಸುತ್ತಿರುವನು. ಆದರೆ ಬದರಿಕಾಶ್ರಮ 
ವನ್ನು ಮಾತ್ರ ಯಾವಾಗಲೂ ತ್ಯಜಿಸುವುದಿಲ್ಲ. 

೬೧. ಎಲೈ ಷಡಾನನನೆ! ಸಕಲ ತೀರ್ಥಗಳಲ್ಲಿಯೂ ಸ್ನಾನಮಾಡುವುದ 
ನಿಂದಲೂ ತಪಸ್ಸು, ಯೋಗಾಭ್ಯಾಸ, ಸಮಾಧಿಗಳಿಂದಲೂ ಯಾವ ಫಲವು 
ಲಭಿಸುವುದೊ, ಬದರೀಕ್ಷೇತ್ರವನ್ನು ಚೆನ್ನಾಗಿ ದರ್ಶನಮಾಡುವುದರಿಂದ 
ಮನುಷ್ಯರಿಗೆ ಆ ಫಲವೇ ಕೈಗೂಡುವುದು. 

೬೨, ಅರುವತ್ತು ಸಾವಿರ ವರ್ಷಗಳ ಯೋಗಾಭ್ಯಾಸದಿಂದ ಯಾವ ಫಲ 
ವುಂಟೊ, ಕಾಶೀಕ್ಟೇತ್ರದ ಒಂದು ದಿವಸದ ಸೇವೆಯಿಂದ ಯಾವ ಪುಣ್ಯವು 
ಲಭಿಸುವುದೊ, ಬದರೀಕ್ಲೇತ್ರನನ್ನು ಪ್ರವೇಶಿಸಿದ ಮಾತ್ರದಿಂದಲೇ ಆ ಫಲ 
ವೆಲ್ಲವೂ ಸಂಪ್ರಾಸ್ತವಾಗುವುದು. 

೬೩. ಈ ಕ್ಷೇತ್ರದಲ್ಲಿಯೇ ಸಕಲ ತೀರ್ಥಾಭಿಮಾನಿ ದೇವತೆಗಳೂ, 
ಇಂದ್ರಾದಿ ಸಕಲ ದೇವತೆಗಳೂ, ಸಮಸ್ತ ಮಹರ್ಷಿಗಳೂ ವಾಸಮಾಡು 
ತ್ರಿರುವುದರಿಂದಲೇ ಈ ಪ್ರದೇಶಕ್ಕೆ ವಿಶಾಲಾ ಎಂಬ ಹೆಸರು ಪ್ರಸಿದ್ಧವಾಗಿ 
ರುವುದು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆ2೦ದು ಪ್ರಸಿದ್ಧವಾದೆ 
ಶ್ರೀಸ್ಕಾಂದಮಹಾಪುರಾಣದೆ ಎರಡನೆಯ ವೈಷ್ಠವಖಂಡದ ಬದರಿಕಾಶ್ರಮ ಮಾಹಾತ್ಮ್ಯದ 
ಶಿವಕಾರ್ತಿಕೇಯಸಂವಾದ ದಲ್ಲಿ 6 ಬದರಿಕಾಶ್ರಮದ ಶ್ರೇಷ್ಮತ್ವನಿರೂಪಣವರ್ಣನ”ವೆಂಬ 
ಮೊದಲನೆಯ ಅಧ್ಯಾಯವು ಮುಗಿದುದು 


೪ ಶ್ರೀ 
ಅಥ ದ್ವಿತೀಯೋಂಧ್ಯಾಯಃ 
ಅಗ್ಗಿಕೃತಭಗವತ್ಸು ಒತಿವರ್ಣನಂ 
ಸ್ಕಂದ ಉವಾಚ: 
ಕಥಮೇತತ್ಸಮುತ್ಪನ್ನಂ ಕೈರ್ವಾ ಫ್ಲೇತ್ರಂ ನಿಷೇವಿತಂ । 
ಕೋವಾ ತಸ್ಯಾಪಸ್ಯಧೀಶಃ ಸ್ಯಾದೇತದ್ವಿಸ್ತರತೋ ವದ non 
ಶಿವ ಉವಾಚೆ:- 
ಅನಾದಿಸಿದ್ದಮೇತತ್ತು ಯಥಾ ವೇದೋ ಹರೇಸ್ತನುಃ । 
ಅಧಿಷ್ಕಾತಾ ಹರಿಃ ಸಾಕ್ಸಾತ್‌ ನಾರದಾದ್ಯೈರ್ನಿಷೇನಿತಂ ॥೨॥ 
ಪುರಾ ಕೃತಯುಗಸ್ಯಾದೌ ಸ್ವೀಯಾಂ ಮಹಿತರಂ ವಿಧಿಃ 
ರೂಪಯೌವನಸಂಪನ್ನಾಂ ಸ ತಾಂ ಯಭಿತುಮುದ್ಯತಃ Han 
ತಂ ದೃಷ್ಟ್ಯಾ ತಾದೃಶಂ ರೋಷಾಚ್ಛರಃ ಖಡ್ಲೇನ ಸೆಂಚಧಾ । 


ಚಿಚ್ಛೇದಾಂಹಂ ಕಷಾಲಂ ತದ್ಬ್ರಹ್ಮಹತ್ಯಾ ಸಮುದ್ಯತೌ Hn 








ಕನ್ನಡದೆ ಅನುವಾದ 
ಅಗ್ನಿಕೃತಭಗನತ್ತ್ಟುತಿವರ್ಣನ 


೧. ಸ್ಕಂದಸ್ವಾಮಿಯು ಕೇಳುತ್ತಾನೆ:--ಎಲೈ ತಂದೆಯೆ! ಈ ಕ್ಷೇತ್ರವು 
ಹೇಗೆ ಉಂಟಾಯಿತು? ಹಿಂದೆ ಯಾರಿಂದ ಸೇವಿಸಲ್ಪಟ್ಟತು? ಈ ತೀರ್ಥಕ್ಕೆ 
ಅಧಿಸತಿಯು ಯಾರು? ಈ ವಿಷಯಗಳೆಲ್ಲವನ್ನೂ ವಿಸ್ತಾರವಾಗಿ ನನಗೆ ಹೇಳುವ 
ವನಾಗು. 

೨. ಶಿವನು ಹೇಳುತ್ತಾನೆ :--ವೇದಗಳಂತೆಯೇ ಶ್ರೀಮನ್ನಾರಾಯಣನ 
ಶರೀರವೆನಿಸಿರುವ ಈಕ್ಸೇತ್ರವು ಅನಾದಿಕಾಲದಿಂದಲೂ ಪ್ರಸಿದ್ಧವಾಗಿರುವುದು. 
ಇದಕ್ಕೆ ಸಾಕ್ಸಾತ್‌ ಶ್ರೀಹರಿಯೇ ಅಧಿಷ್ಕಾನದೇವತೆಯು. ನಾರದನೇ 
ಮೊದಲಾದ ಅನೇಕ ಮಹರ್ಷಿಗಳು ಇಲ್ಲಿ ಪರಮಾತ್ಮನನ್ನು ಹಿಂದೆ ಸೇವಿಸಿರುವರು. 

೩. ಪೂರ್ವದಲ್ಲಿ ಕೃತಯುಗವು ಪ್ರಾರಂಭವಾಗಲು ಬ್ರಹ್ಮನು ಸರ್ವಾಂಗ 
ಸಂಪನ್ನೆಯಾದ ಸರಸ್ವತಿಯನ್ನು ಸೃಷ್ಟಿಸಿ ಆಕೆಯ ರೂಪಯೌವನಗಳಿಗೆ 
ಮುಗ್ಧನಾಗಿ ಆಕೆಯನ್ನು ಸೇರಲು ಪ್ರಯತ್ನಿಸಿದನು. 

೪. ಈ ಅನೀತಿಯ ಕಾರ್ಯವನ್ನು ಮಾಡಲೆಳಸಿದ ಬ್ರಹ್ಮನನ್ನು ಕಂಡು 
ನಾನು ಖಡ್ಗಹಸ್ತನಾಗಿ ರೋಷದಿಂದ ಆತನ ತಲೆಯನ್ನು ಐದುಭಾಗಗಳಾಗಿ 
ಕಡಿದುಹಾಕಲು ಒಂದು ಭಾಗದ ಕಪಾಲವು ಬ್ರಹ್ಮಹತ್ಯಾರೂಪದಿಂದ ನನ್ನ 
ಕೈಯಲ್ಲಿಯೇ ಅಂಟಿಕೊಂಡಿತು. 


ದ್ವಿತೀಯೋ9ಧ್ಯಾಯಃ ೧೫ 


ಹಸ್ತೇ ಕೃತ್ವಾ ಜಗಾಮಾಶು ತತ್ರ ತೀರ್ಥಾನಿ ಸೇವಿತುಂ । 
ದಿವಿ ಭೂಮೌ ಚ ಪಾತಾಲೇ ತಪಶ್ಚರಣಪೂರ್ವಕಂ 


॥೫॥ 
ನಗತಾ ಬ್ರಹ್ಮಹತ್ಯಾ ಮೇ ಕಷಾಲಂ ತಾದೃಶಂ ಹರೇಃ । 

ತದಾ ವೈಕುಂಠಮಗವಂಂ ದ್ರಷ್ಟುಂ ಲಕ್ಷ್ಮೀಪತಿಂ ಹರಿಂ HN 
ವಿನೆಯಾವನತೋ ಭೂತ್ವಾ ನಮಸ್ಕೃತ್ಯ ಪುನಃ ಪುನಃ । 
ಸರ್ವಮಾಖ್ಯಾತವಾನ್‌ ತಸ್ಮೈ ವ್ಯಸನಂ ಕರುಣಾತ್ಮನೇ Hen 


ತಸ್ಕೋಪದಿಷ್ಟಮಾದಾಯ ಬದರೀಂ ಸಮುಪಾಗತಃ । 


ತತ್‌ಕ್ಸಣಾದ್ಬ್ರಹ್ಮಹತ್ಯಾ ಮೇ ವೇಪಮಾನಾ ಮುಹುರ್ಮುಹುಃ ॥ ೮ ॥ 
ಅಂತರ್ಹಿತಂ ಕಷಾಲಂ ತತ್ಸರಾದ್ವಿಗಲಿತಂ ಮಮ 


uF 
ತತಃ ಪ್ರಭೃತಿ ತತ್ಸೇತ್ರಂ ಸಾರ್ವತ್ಯಾ ಸಹ ಸಾದರಂ । 
ತಿಷ್ಕಾವಿಂ ತಪ ಆಸ್ಥಾಯ ಖುಷೀಣಾಂ ಪ್ರೀತಿಮಾವಹನ್‌ ॥೧೦॥ 
ವಾರಾಣಸ್ಯಾಂ ಯಥಾ ಪ್ರೀತಿಃ ಶ್ರೀಶೈಲಶಿಖರೇ ತಥಾ । 
ಕೈಲಾಸೇ ಶಿವಯಾ ಸಾರ್ಧಂ ತತೋಂನಂತಗುಣಾಧಿಕಾ ॥೧೧॥ 





೫. ಅದನ್ನು ಕೈಯಲ್ಲಿಯೇ ಹಿಡಿದುಕೊಂಡು ಬ್ರಹ್ಮಹತ್ಯೆಯ ನಿವಾರಣೆ 
ಗಾಗಿ ನಾನು ಆಕಾಶ, ಭೂಮಿ, ಪಾತಾಲಗಳಲ್ಲಿರುವ ಸಕಲ ತೀರ್ಥಗಳನ್ನೂ 
ತಪಶ್ಚರಣದೊಡನೆ ಸೇವಿಸಲು ಶೀಘ್ರವಾಗಿ ಉದ್ಯುಕ್ತನಾದೆನು. 

೬. ಆದರೆ ಆ ಬ್ರಹ್ಮಹತ್ಯೆಯೂ ಕೈಯೊಳಗಿನ ಕಪಾಲವೂ ನನ್ನನ್ನು ಬಿಡ 
ಲಾರದಾದುವು. ಆಗ ಲಕ್ಷ್ಮಿ ಟರಮಣನಾದ ಶ್ರೀಮನ್ನಾರಾಯಣನನ್ನು ನೋಡಲು 
ವೈಕುಂಠಕ್ಕೆ ಹೊರಟಿನು. 

೭. ಅಲ್ಲಿ ಅತ್ಯಂತ ವಿನಯದಿಂದ ಕೂಡಿದವನಾಗಿ ಮತ್ತೆ ಮತ್ತೆ ಸಾಷ್ಟಾಂಗ 
ನಮಸ್ಕಾರಗಳನ್ನು ಮಾಡಿ ಕರುಣಾಸಮುದ್ರನಾದ ಆತನಲ್ಲಿ ನನಗೆ ಸಂಭವಿಸಿದೆ 
ದುಃಖವನ್ನೆಲ್ಲ ಹೇಳಿಕೊಂಡೆನು. 

೮-೯. ಆತನಿಂದೆ ಉಪದೇಶಿಸಲ್ಪಟ್ಟ ಮಾರ್ಗವನ್ನನುಸರಿಸಿ ನಾನು ಬದರಿ 
ಕಾಶ್ರಮವನ್ನು ಸೇರಿದೆನು. ಆ ಕ್ಪಣದಲ್ಲಿಯೇ ಬ್ರಹ್ಮಹತ್ಯೆಯು ಮತ್ತೆ ಮತ್ತೆ 
ಭಯದಿಂದ ಕಂಪಿಸುತ್ತ ನನ್ನನ್ನು ಬಿಟ್ಟು ಅಂತರ್ಧಾನವನ್ನು ಹೊಂದಿತು. 
ಬ್ರಹ್ಮೆಕಪಾಲವೂ ನನ್ನ ಕೈಯಿಂದ ಕೆಳಕ್ಕೆ ಬಿದ್ದಿತು. 

೧೦. ಅಂದಿನಿಂದ ನಾನು ಪರ್ವತೀ ಸಮೇತನಾಗಿ ತಪಸ್ಸನ್ನಾಚರಿಸುತ್ತ 
ಮಹರ್ಷಿಗಳಿಗೆ ಸಂತೋಷವನ್ನುಂಟುಮಾಡುವವನಾಗಿ ಆ ಕ್ಷೇತ್ರದಲ್ಲಿಯೇ 
ನೆಲಸಿರುವೆನು. 

೧೧. ಕಾಶೀಕ್ಸೇತ್ರದಲ್ಲಿ ನನಗೆ ಯಾವ ಅಭಿಮಾನವಿರುವುದೊ, ಶ್ರೀಶೈಲ 
ಪರ್ವತದಲ್ಲಿ ಯಾನ ಪ್ರೀತಿಯಿರುವುಜೊ, ಪಾರ್ವತೀಸಹಿತನಾಗಿ ನೆಲಸಿರುವ 


೧೬ ಶ್ರೀ ಸ್ಯಾಂದಮಹಾಪುರಾಣಂ 


ಅನ್ಯತ್ರ ಮರಣಾನ್ಮುಕ್ತಿಃ ಸ್ಪಧರ್ಮವಿಧಿಪೂರ್ವಕಾತ್‌ । 


ಬದರೀದರ್ಶನಾದೇವ ಮುಕ್ತಿಃ ಪುಂಸಾಂ ಕರೇ ಸ್ಥಿತಾ ॥ ೧೨ ॥ 
ಹರೇಶ್ಚರಣಸಾನ್ನಿಧ್ಟ್ಯಂ ಯತ್ರ ವೈಶ್ಚಾನರಃ ಸ್ವಯಂ 1 
ತತ್ರ ಕೇದಾರರೂಪೇಣ ಮಮ ಲಿಂಗಂ ಪ್ರತಿಷ್ಠಿತಂ ೫ ೧೩॥ 
ಕೇದಾರದರ್ಶನಾತ್ಸರ್ಶಾದರ್ಚನಾದೃಕ್ತಿಭಾವತಃ । 
ಕೋಟಿಜನ್ಮಕೃತಂ ಪಾಪಂ ಭಸ್ಮೀಭವತಿ ತತ್ಕೃಣಾತ್‌ ॥ ೧೪ ॥ 
ಕಲಾಮಾತ್ರೇಣ ತಿಷ್ಮಾಮಿ ತತ್ರ ಕ್ಷೇತ್ರೇ ನಿಶೇಷತಃ । 
ಕಲಾ ಪಂಚದಶೈವಾತ್ರ ಮೂರ್ತಿಮಧ್ಯೇ ಹೈವಸ್ಥಿತಂ ॥ ೧೫ ॥ 
ಜಿತಕೃತಾಂತಭಯಾಃ ಶಿವಯೋಗಿನಃ 
ಕೃತಮೃಗಾಜಿನಕೃತ್ತಿಸುವಾಸಸಃ । 
ವರವಿಭೂತಿಜಬಾಸ್ತಿತಭೂಷಣಾಃ 
ಸ್ಮ್ಥಯಮುಪಾಸತ ಏವ ಜಟಾಧರಂ ॥ ೧೬ ॥ 


ಕೈಲಾಸದಲ್ಲಿ ಯಾವ ಅಭಿಲಾಷೆಯಿರುವುದೊ, ಅವುಗಳಿಗಿಂತ ಅನಂತ ಗುಣ 
ಗಳಷ್ಟು ಅಧಿಕವಾದ ಪ್ರೀತಿಯು ನನಗೆ ಬದರಿಕಾಶ್ರಮದಲ್ಲಿರುವುದು. 

೧೨. ಇತರ ಕ್ಷೇತ್ರಗಳಲ್ಲಿ ಸ್ವಧರ್ಮಗಳನ್ನು ಪಾಲನೆಮಾಡುತ್ತ ಮೃತ 
ರಾದವರಿಗೆ ಮಾತ್ರ ಮೋಕ್ಷವು ಲಭಿಸುವುದು. ಆದರೆ ಸಕಲ ಮಾನವರಿಗೂ 
ಬದರೀಕ್ಲೇತ್ರದ ದರ್ಶನಮಾತ್ರದಿಂದಲೇ ಮುಕ್ತಿಯು ಕರತಲಗತವಾಗುವುದು. 

೧೩. ಅಲ್ಲಿ ಶ್ರೀಹರಿಯ ಪಾದಾರವಿಂದಗಳ ಸಾಸ್ತಿಧ್ಯವೂ ಅಗ್ವಿದೇವನ 
ಪ್ರಸನ್ನತೆಯೂ ಯಾವಾಗಲೂ ಇರುವುವು. ಅಲ್ಲಿಯೇ ಕೇದಾರಲಿಂಗವೆಂಬ 
ಹೆಸರಿನಿಂದ ನನ್ನ ರೂಪವೂ ಪ್ರತಿಷ್ಠಿಸಲ್ಪಟ್ಟ ರುವುದು. 

೧೪. ಕೇದಾರೇಶ್ವರನನ್ನು ನೋಡುವುದರಿಂದಲೂ, ಸ್ಪರ್ಶಮಾಡುವುದ 
ರಿಂದಲೂ, ಪೂಜಿಸುವುದರಿಂದಲೂ ಭಕ್ತಿಯುಕ್ತನಾದ ಪುರುಷನು ಕೋಟ 
ಜನ್ಮಗಳಲ್ಲಿ ಮಾಡಿದೆ ಪಾತಕಗಳನ್ನೂ ಒಂದು ಕ್ಬಣದಲ್ಲಿಯೇ ಭಸ್ಮಮಾಡಿ 
ಕೊಳ್ಳಲು ಶಕ್ತನಾಗುವನು. 

೧೫. ಆ ಕ್ಲೇತ್ರದಲ್ಲಿ ವಿಶೇಷವಾಗಿ ಒಂದು ಕಲೆಯಿಂದ ಮಾತ್ರ ಸನ್ನಿಹಿತ 
ನಾಗಿರುವೆನು. ಆದರೆ ಆ ಮೂರ್ತಿಯಲ್ಲಿ ಮಿಕ್ಕ ಹದಿನೈದು ಕಲೆಗಳೂ ನೆಲಸಿ 
ರುವುವು. 

೧೬. ಯಮನ ಭಯವನ್ನು ಗೆದ್ದವರೂ, ಮೃಗಚರ್ಮಗಳಿಂದ ದೇಹ 
ಗಳನ್ನು ಆಚ್ಛಾದನ ಮಾಡಿಕೊಳ್ಳುವವರೂ, ಶ್ರೇಷ್ಠವಾದ ವಿಭೂತಿ ಮತ್ತು 
ಜಡೆಗಳಿಂದ ಅಲಂಕೃತರಾದವರೂ, ಆದ ಶಿವಯೋಗಿಗಳನೇಕರು ಅಲ್ಲಿ ಮಹೇ 
ಶ್ವರನನ್ನು ತಾವೇ ನಿತ್ಯವೂ ಉಪಾಸನೆಮಾಡುತ್ತಿರುವರು. 


ದ್ವಿತೀಯೋ5$ಧ್ಯಾಯಃ ೧೭ 


ಫಲದಲಾಂಬುಸೆಮಾರಣತೋಷಿತಾಃ 
ಶಿನಮನೋಜಿತಮೃತ್ಯುಪರಿಶ್ರಮಾಃ | 
ಗಿರಿವರಸ್ಥಿ ತನಿರ್ಜಿತಮಾನಸಾಃ 
ಪ್ರಸರನಿರ್ಮಲಬಂದ್ಧಿಮಹೋದಯಾಃ ! ೧೭॥ 
ಕನುಲಕೋಮಾಲಕಾಂತಿಮುಂಖಾಂಬುಜಾಃ 
ಶಿನಕೃಪಾರ್ಜಿತನಿರ್ಭರನೈರಿಣಃ | 
ಕರೆಧೃತಾಂಜಲಿಮೌ ಲಿಶಿನೇಕ್ಸಣಾಃ 
ಶಿವಮುಷಾಸತ ಏನ ನಿಶಾನುಂಖೇ ॥ ೧೮ ॥ 
ಕರಧೃತಜಪಮಾಲಾಃ ಶಾಂತಿಸಂತೋಷಭಾಜಃ 
ಕೃತನತಿಪರನಿತ್ಯಸ್ರಾರ್ಥನಾಶ್ಚಂದ್ರಮೌಳೌ । 
ಹರಚೆರಣಸರೋಜಧ್ಯಾನನಿಜ್ಞಾ ನಮೂರ್ತಿ 
ವ್ಯಥಿತಜನನುನೋಜಾಃ ಸರ್ವಭಾವಾನ್ನಿತಾಂತಂ ॥ ೧೯ ॥ 
ವಾರಾಣಸ್ಯಾಂ ಮೃತಾನಾಂ ಚ ತಾರಕಂ ಬ್ರಹ್ಮೆಸೆಂಜ್ಞಕೆಂ | 
ಜನಾನಾಂ ಪೂಜನಾತ್ತತ್ರ ಮುಮ ಲಿಂಗಸ್ಯ ಜಾಯತೇ ॥ ೨೦ ॥ 








೧೭. ಫಲಗಳು, ಪತ್ರಗಳು, ನೀರು, ಗಾಳಿಗಳನ್ನೇ ಆಹಾರಮಾಡಿ 
ಕೊಂಡು ಶಿವನಲ್ಲಿಯೇ ಏಕಾಗ್ರವಾದ ಮನಸ್ಸಿನಿಂದ ಮರಣವೆಂಬ ಕ್ಲೇಶವನ್ನು 
ಗೆದ್ದವರಾಗಿ, ಪರ್ವತೋತ್ತಮವೆನಿಸಿದೆ ಹಿಮಾಲಯದಲ್ಲಿ ಜಿತಮನಸ್ಯ್ಕರಾಗಿ 
ವಾಸಿಸುವವರಾದ ಯೋಗಿಗಳು ಅಪಾರವೂ, ಪರಿಶುದ್ಧವೂ ಆದ ಬುದ್ಧಿಯಿಂದ 
ಯುಕ್ತರಾಗಿರುವರು. 

೧೮. ಎಳೆಯ ಕಮಲದ ಕಾಂತಿಯಿಂದ ಕೂಡಿದ ಮುಖಗಳುಳ್ಳ ವರ್ಕೂ 
ಪರಮೇಶ್ವರನ ಕೃಪೆಯಿಂದ ದುಸ್ಸಹಗಳಾದ ಕಾಮಕ್ರೋಧಾದಿ ಶತ್ರುಗಳನ್ನು 
ಜಯಿಸಿದವರೂ, ತಲೆಯಲ್ಲಿ ಕೈಗಳನ್ನು ಜೋಡಿಸಿಕೊಂಡು ಶಿವನನ್ನೇ ನೋಡು 
ತ್ರಿರುವವರೂ ಆದ ಶಿವಭಕ್ತರು ಸಾಯಂಕಾಲಗಳಲ್ಲಿ ಪರಶಿವನನ್ನೇ ಉಪಾಸಿಸು 
ತ್ರಿರುವರು, 

೧೯-೨೦. ಕೈಗಳಲ್ಲಿ ಜಪಮಾಲೆಗಳನ್ನು ಹಿಡಿದುಕೊಂಡು, ಯಾವಾಗಲೂ 
ಶಾಂತಿ ಸಂತೋಷಗಳಿಂದ ಕೂಡಿದ ಮನಸ್ಸುಳ್ಳವರಾಗಿ, ಪ್ರತಿದಿವಸವೂ ಚಂದ್ರ 
ಶೇಖರಸಿಗೆ ನಮಸ್ಕಾರಪೂರ್ವಕವಾಗಿ ಪ್ರಾರ್ಥನೆಗಳನ್ನು ಮಾಡುತ್ತ, ಯಾವಾ 
ಗಲೂ ಸಾರ್ವಾತ್ಮ್ಯಭಾವವನ್ನು ಹೊಂದಿದವರಾದುದರಿಂದ್ಕ ಪರಮೇಶ್ವರನ 
ಪಾದಕಮಲಗಳ ಧ್ಯಾನ ಮತ್ತು ವಿಜ್ಞಾನಗಳೇ ಮೂರ್ತಿಗೊಂಡಂತೆ ತೋರುತ್ತ 
ಸಕಲ ಜನರ ಮನಸ್ಸಿನ ವಿಕಾರಗಳನ್ನೂ ನಾಶಮಾಡುತ್ತ ಶಿವಭಕ್ತರು ಅಲ್ಲಿ 
ನೆಲಸಿರುವರು. ಕಾಶೀಕ್ಷೇತ್ರದಲ್ಲಿ ನನ್ನ ಲಿಂಗವನ್ನೇ ಪೂಜೆಮಾಡುವ ಜನರಿಗೆ 


೧೮ ಶ್ರೀ ಸ್ಕಾಂದಮಹಾಪುರಾಣಂ 


ವಹ್ನಿತೀರ್ಥಂ ಪರಿಭ್ರಾಜದ್ಬಗವಚ್ಚರಣಾಂತಿಕೇ । 


ಕೇದಾರಾಖ್ಯಂ ಮಹಾಲಿಂಗಂ ದೃಷ್ಟ್ಯಾ ನೋ ಜನ್ಮಭಾಗ್ಭವೇತ್‌ ॥ ೨೧ ॥ 
ಸ್ವಂದ ಉವಾಚ: 


ಕಥಂ ವೈಶ್ವಾನರಃ ಶ್ರೀಮಾನ್‌ ಸರ್ವಲೋಕೈಕಕಾರಣಂ । 


ಬದರೀಮುನು ಸಂತಸ್ಥೌ ತನ್ಮೇ ವದ ಮಹಾಮತೇ 1 ೨೨ ॥ 
ಶಿವ ಉವಾಚ :-- 

ಪುರಾ ಸಮಾಜಃ ಸಮಭೂದೃಷೀಣಾಂ ಊರ್ಧ್ವರೇತಸಾಂ | 

ಗಂಗಾ ಭಗವತೀ ಯತ್ರ ಕಾಲಿಂದ್ಯಾ ಸಹ ಸಂಗತಾ ॥ ೨೩ ॥ 


ದಶಾಶ್ಚಮೇಧಿಕಂ ನಾಮ ತೀರ್ಥಂ ತ್ರೈಲೋಕ್ಯವಿಶ್ರುತಂ । 

ಬಭೂನ ತತ್ರ ಭಗವಾನ್‌ ಹುತಭುಕ್ಟ್ರಶ್ರಯಾನತಃ | 

ಉುಹೀಣಾಮಗ್ರತಃ ಸ್ಥಿತ್ವಾ ಪ್ರಷ್ಟುಂ ಸಮುಪಚಕ್ರಮೇ ॥ ೨೪॥ 
ವೈಶ್ವಾನರ ಉವಾಚ ೬ 

ದೃಷ್ಟ್ಟ್ವಾ ದೃಷ್ಟ್ಟೈಕದೃ್ಭಜ್ಜ್ಞಾನಾ ಭವಂತೋ ಬ್ರಹ್ಮನಿತ್ತಮಾಃ । 

ದೀನಾರ್ಥೇ ಕರುಣಾಪೂರ್ಣಾ ಹೃದಯಾರ್ದ್ವಾ ದಯಾಲನಃ ॥ ೨೫ ॥ 

ಅಲ್ಲಿಯೇ ಮರಣವುಂಟಾಗಲು ಬ್ರಹ್ಮಪ್ರಾಪ್ತಿಗೆ ಉಪಾಯವಾದ ತಾರಕ 

ಮಂತ್ರೋಪದೇಶವಾಗುವುದು. 

೨೧. ಭಗವಂತನ ಚರಣಗಳ ಸಮಾಪದಲ್ಲಿರುವ ಅಗ್ನಿಕೀರ್ಥವನ್ನು ಸೇವಿಸಿ 
ಕೇದಾರೇಶ್ವರಲಿಂಗವನ್ನು ನೋಡಲು ಮನುಷ್ಯನು ಮತ್ತೆ ಜನ್ಮವನ್ನು ಹೊಂದು 
ವುದಿಲ್ಲ ವು. 

೨೨. ಸ್ಥಂದನು ಪ್ರಶೈಮಾಡುತ್ತಾನೆ:--ಅಗ್ನಿದೇವನು ಸಕಲ ಲೋಕಗಳ 
ಕಾರಣವಾದ ಬದರಿಕಾಶ್ರಮವನ್ನು ಹೇಗೆ ಸೇವಿಸುವವನಾದನು? ಮಹಾಪ್ರಾಜ್ಞ 
ನಾದ ನೀನು ಅದನ್ನೆಲ್ಲವನ್ನೂ ನನಗೆ ವಿಸ್ತಾರವಾಗಿ ತಿಳಿಸು. 

೨೩. ಶಿವನು ಹೇಳುತ್ತಾನೆ: ಗಂಗಾ ಯಮುನಾ ನದಿಗಳ ಸಂಗಮ 
ಪ್ರದೇಶದಲ್ಲಿ ಹಿಂದೊಮ್ಮೆ ಊರ್ಧ್ವರೇತಸ್ಥರಾದ ಸಕಲ ಮಹರ್ಷಿಗಳ ಕೂಟ 
ವೊಂದು ಸೇರಿದ್ದಿತು. 

೨೪, ಅಲ್ಲಿಯೇ ಮೂರುಲೋಕಗಳಲ್ಲಿಯೂ ಪ್ರಸಿದ್ಧವಾದ ದಶಾಶ್ವಮೇಧ 
ತೀರ್ಥವು ನೆಲಸಿದ್ದಿತು. ಅಲ್ಲಿ ಅಗ್ಲಿದೇವನು ಭಕ್ತಿಯಿಂದ ನಮ್ರನಾಗಿ ಮಹರ್ಷಿ 
ಗಳ ಸಮ್ಮುಖದಲ್ಲಿ ನಿಂತು ಪ್ರಶ್ನೆಮಾಡಲುಪಕ್ರಮಿಸಿದನು. 

೨೫. ಅಗ್ದಿಯು ಹೇಳುತ್ತಾನೆ:--ಬ್ರಹ್ಮಜ್ಞಾನಿಶ್ರೇಷ್ಠರುಗಳಿರಾ! ನೀವು 
ಗಳೆಲ್ಲರೂ ಏಕಾಗ್ರವಾದ ದೃಷ್ಟಿಯಿಂದ ಜ್ಞಾನವನ್ನು ಸಂಪಾದಿಸಿರುವಿರಿ. ದೀನರ 
ವಿಷಯದಲ್ಲಿ ಕೃಪಾಳುಗಳೂ, ಆರ್ದ್ರಹೃದಯರ್ಕೂ ದಯಾವಂತರೂ ಆಗಿರುವಿರಿ. 


ದ್ವಿತೀಯೋ$ಧ್ಕಾಯಃ ೧೯ 


ಸರ್ವದುರ್ಲಕ್ಸ್ಮಣೋದ್ಭೂ ತಪಾತಕಾಲಿಪ್ತತೇಜಸಃ | 


ಕಥಂ ಸ್ಕಾನ್ಸಿರಯಾನ್ಮುಕ್ತಿಃ ಮಮ ಬ್ರಹ್ಮನಿದುತ್ತಮಾಃ ॥ ೨೬ ॥ 
ಸರ್ವೇಷಾಂ ಖುಷಹಿವರ್ಯಾಣಾಮಾಜಗಾಮ ಮುನೀಶ್ವರ । 
ಗಂಗಾಂಭಸಿ ಸಮಾಸ್ಲುತ್ಯ ವಾಕ್ಯಂ ಜೇದಮುವಾಚ ಹ ॥ ೨೭ ॥ 


ವ್ಯಾಸ ಉವಾಚ :- 
ಅಸ್ರೇಕಃ ಸರಮೋಷಾಯಃ ಭವತಃ ಪಾಪನಿಷ್ಯತೌ । 


ಸರ್ವಭಕ್ಸಾಖ್ಯದೋಷಸ್ಯ ಬದರೀಂ ಶರಣಂ ಶ್ರಯಃ ॥ ೨೮ ॥ 
ಯತ್ರಾಸ್ತೇ ಭಗವಾನ್ಸಾಕ್ಸಾಬ್ದೇವದೇವೋ ಜನಾರ್ದನಃ । 
ಭಕ್ತಾನಾಮಪ್ಯಭಕ್ತಾನಾಮುಘಹಾ ಮಧುಸೂದನಃ ॥೨೯॥ 
ತತ್ರ ಗಂಗಾಂಭಸಿ ಸ್ನಾತ್ಮಾ ಕೃತ್ವಾ ಪ್ರದಕ್ಷಿಣಾಂ ಹರೇಃ । 
ದಂಡವತ್ಪ್ರಣಿಸಾತೇನ ಸರ್ವಪಾಪಕ್ಸಯೋ ಭವೇತ್‌ ೩೦ ॥ 
ತತೋ ವ್ಯಾಸಮಂ ಖಾಚ್ಛ ತ್ಕಾ ಖುಷೀಣಾಮನುವಾದತಃ । 
ಉತ್ತರಾಭಿಮುಖೋ ವಹ್ನಿಃ ಗಂಧಮಾದನಮಾಯಯೌ 1 ೩೧॥ 


೨೬. ನೀವು ಸಕಲದುರ್ಲಕ್ಸ್ಮಣಯುಕ್ತಗಳಾದ ಪಾತಕಗಳನ್ನೈೆಲ್ಲ ಮನಸ್ಸಿ 
ನಿಂದ ದೂರಮಾಡಿರುವಿರಿ; ಬ್ರಹ್ಮಜ್ಞ ರಲ್ಲಿ ಉತ್ತಮರೆಸಿಸಿರುವಿರಿ. ನನಗೆ ನರಕ 
ದಿಂದ ಮೋಕ್ಸವು ಉಂಟಾಗುವುದೆಂತೆಂಬುದನ್ನು ತಿಳಿಸಿರಿ. 

೨೭. ಇಷ್ಟರಲ್ಲಿ ಗಂಗೆಯಲ್ಲಿ ಸ್ನಾನವನ್ನು ಮುಗಿಸಿಕೊಂಡು ಮಹರ್ಷಿ 
ಯಾದ ವ್ಯಾಸನು ಸಕಲ ಖುಷಿಮುಖ್ಯರಿದ್ದಲ್ಲಿಗೆ ಪ್ರಾಪ್ತನಾಗಿ ಮುಂದೆ ಹೇಳು 
ವಂತೆ ಮಾತನಾಡತೊಡಗಿದನು. 

೨೮. ವ್ಯಾಸನು ಹೇಳುತ್ತಾನೆ: ಸರ್ವಭಕ್ಸಕನಾಗಿರುವ ನಿನ್ನ ದೋಷ 
ವನ್ನು ಕಳೆದುಕೊಳ್ಳುವುದಕ್ಕಾಗಿ ಒಂದೇ ಉಪಾಯವಿರುವುದು. ಆ ಪರಮೋ 
ಪಾಯವು ಬದರೀಕ್ಟೇತ್ರದ ಸೇವೆಯು. 

೨೯. ಅಲ್ಲಿ ಷಡ್ಡು ಣೈ ಶ್ವರ್ಯವಂತನೂ, ಹೇವತಾ ಸಾರ್ವಭೌಮನೂ ಆದ 
ಜನಾರ್ದನನು ವಾಸಮಾಡುತ್ತಿರುವನು. ಆ ಮಧುಸೂದನನು ಭಕ್ತರಿಗೂ, 
ಇತರರಿಗೂ ಸಕಲಪಾಪಗಳನ್ನೂ ನಿರ್ಮೂಲಗೊಳಿಸುವನು. 

೩೦. ಅಲ್ಲಿ ಗಂಗಾನದಿಯಲ್ಲಿ ಸ್ನಾನವನ್ನುಮಾಡಿ ಬದರೀನಾರಾಯಣ ಕಿಗೆ 
ಪ್ರದಕ್ಸಿಣೆಯನ್ನುಮಾಡಿ ಸಾಷ್ಟಾಂಗಪ್ರಣಾಮವನ್ನು ಮಾಡಲು ಸಕಲ ದೋಷ 
ಗಳ ಕ್ಬಯವುಂಟಾಗುವುದು. 

೩೧. ವ್ಯಾಸಮಹರ್ಷಿಯಾಡಿದ ಈ ಮಾತುಗಳನ್ನು ಕೇಳಿ. ಮಹರ್ಷಿ 
ಗಳೆಲ್ಲರೂ ಅನುಮೋದಿಸಿದರು. ಅವರನ್ನು ಬೀಳ್ಕೊಂಡು ಅಗ್ನಿಯು ಉತ್ತರ 
ದಿಕ್ಕಿಗೆ ಪ್ರಯಾಣವನ್ನು ಮಾಡಿ ಗಂಧಮಾದನ ಪರ್ವತವನ್ನು ಸೇರಿದನು. 


೨೦ ಶ್ರೀ ಸ್ಕಾಂದಮಹಾಪುರಾಣಂ 


ತತೋ ಬದರಿಕಾಂ ಪ್ರಾಪ್ಯ ಸ್ನಾತ್ವಾ ಗಂಗಾಂಭೆಸಿ ಸ್ವಯಂ | 
ನಾರಾಯಣಾಶ್ರಮಂ ಗತ್ವಾ ನತ್ವಾ ಪ್ರೋವಾಚ ಭಕ್ತಿಮಾನ್‌ ॥ ೩೨ ॥ 
ಅಗ್ನಿರುವಾಚ ವಾ 
ವಿಶುದ್ಧವಿಜ್ಞಾನಘನಂ ಪುರಾಣಂ 
ಸನಾತನಂ ವಿಶ್ವಸ್ಫಜಾಂ ಪತಿಂ ಗುರುಂ । 
ಅನೇಕಮೇ ಕಂ ಜಗದೇಕನಾಥಂ 
ನಮಾಮ್ಯುನಂತಾಶ್ರಿತಶುದ್ಧಬುದ್ಧಿಂ ॥ ೩೩ ॥ 
ಮಾಯಾಮಯಾಂ ಶಕ್ತಿಮುಹೇತ್ಯ ವಿಶ್ವ 
ಕರ್ತಾರಮುದ್ದಿಶ್ಯ ರಜೋಪಯುಕ್ತಂ । 
ಸತ್ವೇನ ಚಾಸ್ಯ ಸ್ಥಿತಿಹೇತುಮುಗ್ರಂ 
ಅಧೋತಮೋಭಿರ್ಗ್ರನಿತಾರಮಿಾಡೇ ॥ ೩೪॥ 
ಅನಿದ್ಯಯಾ ವಿಶ್ವನಿನೋಹಿತಾತ್ಮಾ 
ವಿದ್ಯೈಕರೂಪಂ ವಿತತಂ ತ್ರಿಲೋಕ್ಕಾಂ | 
ನಿದ್ಯಾಶ್ರಿತತ್ವಾತ್ಸಕಲಜ್ಞನಿಖಾಶಂ 
ತ್ವನಿದ್ಯಯಾ ಜೀನಮಹಂ ಪ್ರಪದ್ಯೇ ॥ ೩೫॥ 


೩೨. ಅಲ್ಲಿಂದ ಬದರಿಕಾಶ್ರಮವನ್ನು ಸೇರಿ ಗಂಗೆಯ ಪ್ರವಾಹದಲ್ಲಿ ಸ 
ಮಾಡಿ ನಾರಾಯಣಾಶ್ರಮಕ್ಕೆ ಹೋಗಿ ನಮಸ್ಕರಿಸಿ ಇಂತೆಂದು ಸೊ 
ಮಾಡಲುಪಕ್ರಮಿಸಿದನು. 

೩೩. ಅಗ್ನಿಯು ಹೇಳುತ್ತಾನೆ:---“ಎಲ್ಫೈ ಪರಮಾತ್ಮನೇ! ನಿಷ್ಕಲ್ಮಷವಾದ 
ವಿಜ್ಞಾನಸರಿಪೂರ್ಣನೂ, ಅನಾದಿಪುರುಷನೂ, ಸನಾತನನೂ, ಬ್ರಹ್ಮಾದಿ ದೇವತೆ 
ಗಳಿಗೆ ಸ್ವಾಮಿಯಾದವನೂ, ಲೋಕಗುರುವೂ, ಬಹುರೂಪನೂ, ಅದ್ವಿತೀಯನೂ, 
ಜಗದೇಕನಾಯಕನೂ, ಅಪಾರವಾದ ಶುದ್ಧಜ್ಞಾ ನಕ್ಕೆ ಆಶ್ರಯನಾದವನೂ ಆದ 
ನಿನಗೆ ನಮಸ್ಕರಿಸುವೆನು. 

೩೪. ಮಾಯಾರೂಪವಾದ ತನ್ನ ಶಕ್ತಿಯ ಪ್ರಭಾವದಿಂದ ರೋಕಸೃಷ್ಟಿ 
ಗಾಗಿ ರಜೋಗುಣಪ್ರಧಾನನಾಗುವವನೂ, ಸತ್ತ್ವ್ವಗುಣದಿಂದ ಬ್ರಹ್ಮಾಂಡದ 
ಸ್ಥಿತಿಯನ್ನು ಂಟುಮಾಡುವವನೂ, ಅಂತ್ಯದಲ್ಲಿ ತಮೋಗುಣದಿಂದ ಸಮಸ್ತ 
ವನ್ನೂ ನಿಶ್ಶೇಷವಾಗಿ ಗ್ರಸನಮಾಡುವವನೂ ಆದ ನಿನ್ನನ್ನು ಸ್ತೋತ್ರ 
ಮಾಡುವೆನು. 

೩೫. ಅವಿದ್ಯೆಯ ಬಲದಿಂದ ಬ್ರಹ್ಮಾಂಡದ ರೂಪವಾದ ಭ್ರಾಂತಿಯನ್ನುಂಟು 
ಮಾಡುತ್ತಿರುವ ಆತ್ಮ ಸ್ವರೂಪನೂ, ವಿದ್ಯೆಯ ಘನರೂಪನಾಗಿ ಮೂರು ಲೋಕ 
ಗಳಲ್ಲಿಯೂ ವ್ಯಾಪಿಸಿರುವವನೂ, ವಿದ್ಯೆಗೆ ಆಶ್ಚಯನಾದುದರಿಂದ ಸರ್ವಜ್ಞ ನೆನಿಸಿ 


ದ್ವಿತೀಯೋ9ಧ್ಯ್ಕಾಯಃ ೨೧ 


ಭಕ್ತೇಚ್ಛಯಾಂವಿಷೃತದೇಹಯೋಗ 
ಮಾಭೋಗಭೋಗಾರ್ಪಿರಯೋಗಯೋಗಂ ಚ 
ಕೌಶೇಯಪೀತಾಂಬರಜುಷ್ಟಶಕ್ತಿಂ 


ವಿಚಿತ್ರಶಕ್ಕೃಷ್ಣ ಕ್ರೈಮಯೇಷ್ಟವಿನಾಡೇ ॥ ೩೬ ॥ 
ಅಥ ಪ್ರಸನ್ನೋ ಭಗವಾನ್ಸ್ಸುತಃ ಸರ್ವಹೃದಿ ಸ್ಥಿತಃ । 
ಪ್ರೋವಾಚ ಮಧುರಂ ವಾಕ್ಯಂ ಹಾನಕಂ ಪಾವನಾರ್ಥಿನಂ ೩೭ 


ಶ್ರೀ ನಾರಾಯಣ ಉವಾಚ:- 
ವರಂ ವರಯ ಭದ್ರಂ ತೇ ವರದೋಂಹಮುಪಾಗತಃ । 


ಸ್ತನೇನಾನೇನ ತುಷ್ಟೋಂಸ್ಮಿ ನಿನಯೇನ ತವಾನಘ ॥ ೩೮॥ 
ಅಗ್ಗಿರುವಾಚ ;-- 

ಜ್ಞಾತಂ ಭಗವತಾ ಸರ್ವಂ ಯದರ್ಥಮಹಮಾಗತಃ । 

ತಥಾಪಿ ಕಥಯಾಮ್ಯೇತದೀಶ್ವರಾಜ್ಞಾ ನುಪಾಲನಂ ೯ 


ದವನೂ, ಜಗನ್ನಾಥನೂ, ಅವಿದ್ಯೆಯಿಂದ ಜೀವಭಾವವನ್ನು ಹೊಂದಿದವನೂ 
ಆದ ನಿನಗೆ ಶರಣುಹೊಗುವೆನು. 

೩೬. ಭಕ್ತರ ಇಚ್ಛೆಗಳನ್ನನುಸರಿಸಿ ದೇಹಸಂಬಂಧವನ್ನು ಪಡೆಯುವವನೂ, 
ಅಪಾರವಾದ ಭೋಗಗಳನ್ನೂ ಯೋಗಸಿದ್ಧಿಯನ್ನೂ ಕೃಪೆಮಾಡುವವನೂ, 
ರೇಷ್ಮೆಯ ನಪೀತಾಂಬರದ ರೂಪವಾದ ಶಕ್ತಿಯಿಂದ ಕೂಡಿದವನೂ, ವಿಚಿತ್ರಗಳಾದ 
ಅಷ್ಟಶಕ್ತಿಗಳಿಂದ ಸಕಲರಿಗೂ ಪ್ರಿಯತಮನಾದವನೂ ಆದ ನಿನ್ನನ್ನು ಸ್ತೋತ್ರ 
ಮಾಡುವೆನು.” 

೩೭. ಇಂತು ಪಾವನತ್ವವನ್ನೆಳಸಿ ಸ್ತೋತ್ರವನ್ನು ಮಾಡುತ್ತಿರುವ ಅಗ್ನಿ 
ದೇವನಿಗೆ, ಸಕಲರ ಹೈದಯಗಳಲ್ಲಿಯೂ ವಾಸಮಾಡುತ್ತಿರುವ ಶ್ರೀಮನ್ನಾರಾ 
ಯಣನು ಪ್ರಸನ್ನನಾಗಿ ಆತನಿಗೆ ಮೃದುಮಧುರವಾದ ಮಾತನ್ನು ಹೇಳತೊಡ 
ಗಿದನು. 

೩೮. ನಾರಾಯಣನು ಹೇಳುತ್ತಾನೆ:--""ಎಲೈ ನಿಷ್ಟಾಪನೆ! ನಿನ್ನ ಸ್ತೋತ್ರ 
ದಿಂದಲೂ, ಭಕ್ತಿಯಿಂದಲೂ ಸಂತೋಷಗೊಂಡಿರುವೆನು. ಇದೋ, ನಿನಗೆ 
ವರವನ್ನು ಕೊಡಲು ಪ್ರತ್ಯಕ್ಸನಾಗಿರುವೆನು. ಬೇಕಾದ ವರವನ್ನು ಕೇಳಿಕೊ, 
ಅದರಿಂದ ನಿನಗೆ ಉತ್ತರ ಶ್ರೇಯಸ್ಸುಂಬಾಗುವುದು.” 

ರ೯. ಅಗ್ನಿಯು ಹೇಳುತ್ತಾನೆ: ಎಲ್ಫೈ ಸ್ವಾಮಿಯೆ! ನಾನು ಯಾವ 
ಅಭಿಲಾಷೆಯಿಂದ ಇಲ್ಲಿಗೆ ಬಂದಿರುವೆನೆಂಬ ನಿಷಯವೆಲ್ಲವೂ ಸರ್ವಜ್ಞನಾದ ನಿನಗೆ 
ತಿಳಿದೇ ಇರುವುದು. ಆದರೂ ಲೋಕೇಶ್ವರನಾದ ನಿನ್ನ ಆಜ್ಞೆಯನ್ಸನುಸರಿಸಿ 
ನನ್ನ ಮನಸ್ಸಿನಲ್ಲಿರುವುದನ್ನು ಕೇಳಿಕೊಳ್ಳುವೆನು. 


೨೨ ಶ್ರೀ ಸ್ಕಾಂದಮಹಾಪುರಾಣಂ 


ಸರ್ವಭಕ್ಲೋ ಭವಾಮೆ ಸೀವ ನಿಷ್ಟ ಶಿಸ್ತು ಕಥಂ ಭವೇತ್‌ । 
ಅತ್ಯಂತಭಯಸಂಪತ್ತಿಃ ಬಾ ಜ್ಞಾಯತೇ ಮಮ H von 
ನಾರಾಯಣ ಉವಾಚ :-- 


ಕ್ಲೇತ್ರದರ್ಶನಮಾಶ್ರೇಣ ಪ್ರಾಣಿನಾಂ ನಾಸ್ತಿ ಪಾತಕಂ । 


ಮತ್ತ್ರಸಾದಾತ್ಸಾತಕಂ ತು ತ್ವಯಿ ಮಾಸ್ತು ಕದಾಚನ 1 ೪೧॥ 
ತತಃ ಪ್ರಭೃತಿ ಭೂತಾತ್ಮಾ ಪಾವಕಃ ಸರ್ವತೋ ಭೃಶಂ 

ಕಲಯಾವಸ್ಥಿ ತಶ್ಹಾತ್ರ ಸರ್ವದೋಷನಿವರ್ಜಿತಃ 1 ೪೨ ॥ 
ಯ ಏತತ್ಪ್ರಾತರುತ್ತಾ ಯ ಶೃಣೋತಿ ಶಾ ್ರಿವಯೇಚ್ಛಾ ಜಿಃ ! 
ಅಗ್ನಿತೀರ್ಥಕೃತಂ ಸ್ನಾನಂ ಫಲಂ ಪಾ ್ರಿಪ್ನೋತ್ಯ ಸಂಶಯಂ ॥ ೪೩ ॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಕಾ $೦ ಸಂಹಿತಾಯಾಂ 
ದ್ವಿ ತೀಯೇ ವೈಷ್ಣವೆಖಂಡೇ ಬದರಿಕಾಶ್ರಮಮಾಹಾತ್ಮ್ಯೇ ಶಿವಕಾರ್ತಿಕೇಯಸಂವಾದೇ 
446 ಅಗ್ನಿಕೃತಭಗನತ್ತು ತಿವರ್ಣನಂ ೨) ನಾಮ ದ್ವಿತೀಯೋಂಧ್ಯಾಯಃ 








೪೦. ನಾನು ಸರ್ವ ಭಕ್ಪಕನಾಗಿರುವುದರಿಂದ ಅಶುದ ಪದಾರ್ಥಗಳನ್ನು 
ಸೇವಿಸಿ ಅಪವಿತ್ರನಾಗಿರುವೆನು. ಈ ಪಾಪಕ್ಕೆ ಪ್ರಾಯತ್ನಿ ತ ತ್ರವು' ಉಂಟಾಗುವುದು 
ಹೇಗೆ? ಈ ಕಾರಣದಿಂದ ನನಗೆ ಅತ್ಯಂತವಾದ ಗತ ಸಂಭವಿಸುತ್ತಿ 
ರುವುದು.” 

೪೧. ನಾರಾಯಣನು ಹೇಳುತ್ತಾನೆ :್‌ಎಲೈ ಅಗ್ನಿಯೆ ! ಈ ಬದರೀ 
ಕ್ಷೇತ್ರದ ದರ್ಶನದ ಮಾತ್ರದಿಂದಲೇ ಸಕಲ ಪ್ರಾಣಿಗಳ ಪಾತಕಗಳೂ 
ನಿರ್ಮೂಲವಾಗುವುವು. ಆದರೆ ನಿನಗೆ ಮಾತ್ರ ನನ್ನ ಅನುಗ್ರಹೆದ ಫಲವಾಗಿ 
ಆಶೌಚವೆಂಬುದು ಎಂದಿಗೂ ಉಂಟಾಗದಿರಲಿ.?? 

೪೨. ಅಂದು ಮೊದಲ್ಲೊ ಂಡು ಭೂತಗಳ ಅಂತರ್ಯಾಮಿಯಾದ ಅಗ್ನಿ 
ದೇವನು ಎಲ್ಲೆಲ್ಲಿಯೂ ವ್ಯಾಪಿಸಿ ಸಕಲದೋಷಗಳಿಂದ ರಹಿತನಾಗಿ ತನ್ನ ಬಜ 
ಅಂಶದಿಂದ ಇಲ್ಲಿ ಮಾತ್ರ ಯಾವಾಗಲೂ ನೆಲಸಿರುವನು. 

೪೩. ಯಾವನು ಪ್ರಾತಃಕಾಲದಲ್ಲೆದ್ದು ಶುಚಿಯಾಗಿ ಈ ಪ ಪ್ರಕರಣವನ್ನು 
ಕೇಳುವನೊ, ಇತರರಿಗೆ ಕೇಳಿಸುವನೊ, ಅವನು ಅಗ್ನಿತೀರ್ಥದಲ್ಲಿ ಸ್ನಾನ 
ಮಾಡಿದ ಸುಕೃತವನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದೆ 
ಶ್ರಿ ಸ್ಕಾ ೦ದಮಹಾಪುರಾಣದ ಎರಡನೆಯ ವೈ ಷ್ಕ್ಮ ವಖಂಡದ ಬದರಿಕಾಶ್ರ ಮ ಮಾಹಾತ್ಮ ದೆ 
'ಶಿವಕಾರ್ತಿಕೇಯಸಂವಾಡದಲ್ಲಿ i ಆಗ್ನಿ ಕ | ತಭಗವತ್ಸು ತಿವರ್ಣನ?”ವೆಂಬ 
ಎರಡನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 
ಅಥ ತೃತಿಯೋಧ್ಯಾಯಃ 
ಅಗ್ನಿತೀರ್ಥ, ನಾರದಶಿಲಾ, ಮಾರ್ಕಂಡೇಯಾಶಿಲಾದಿಮಾಹಾತ್ಮ್ಯವರ್ಣನಂ 

ಸ್ಕಂದ ಉವಾಚ :-- 
ಭಗವನ್ಸರ್ವಭೂತಸ್ಥ ಸರ್ವಧರ್ಮುವಿಶಾರದ । 
ಅಗ್ನಿತೀರ್ಥಸ್ಯ ಮಾಹಾತ್ಮ್ಯಂ ಕೃಪಯಾ ವದ ಮೇ ಪಿತಃ Hon 

ಶಿವ ಉವಾಚ :-- 
ಅಗ್ಲಿಗುಹ್ಯತಮಂ ತೀರ್ಥಂ ಸರ್ವತೀರ್ಥನಿಸೇವಿತಂ । 
ಸಂಕ್ಸೇಪಾತೃಫಯಾಮ್ಯೇತತ್ತವಾದರವಶಾದಹಂ ॥೨॥ 
ಮುಹಾಪಾತಕಿನೋ ಯೇ ಚ ಅತಿಷಾತಕಿನಸ್ತಥಾ । 
ಸ್ನಾನಮಾತ್ರೇಣ ಶುಧ್ಯಂತಿ ನಿನಾಯಾಸೇನ ಪುತ್ರಕ Hu 
ಪ್ರಾಯಶ್ಚಿತ್ತೇನ ಯತ್ಪಾಪಂ ನ ಗಚ್ಛೇನ್ಮರಣಾಂತಿಕಂ । 
ಸ್ಪಾನಮಾತ್ರ್ರೇಣ ತೀರ್ಥಸ್ಯ ಪಾವಕೆಸ್ಯ ವಿಶುಧ್ಯತಿ ॥೪॥ 


ಕನ್ನಡದ ಅನುವಾದ 
ಅಗ್ಲಿ ತಿ ೀರ್ಥ-ನಾರದಶಿಲಾ- ಮಾರ್ಕಂಡೇಯ ಶಿಲಾಮಹಾತ್ಮ್ಯವರ್ಣನ 


೧. ಸ್ಥಂದನು ಹೇಳುತ್ತಾನೆ:-- ಎಲೈ ಸ್ವಾಮಿಯೆ! ಸಕಲಪ್ರಾಣಿಗಳ 
ಲ್ಲಿಯೂ ನೆಲಸಿ ನೀನು ಸರ್ವಧರ್ಮಗಳನ್ನೂ ತಿಳಿದ ಪ್ರಾಜ್ಞ ನಾಗಿರುವೆ. 
ತಂಜೆಯೆ! ನನ್ನಲ್ಲಿ ಕೃಷೆಯಿಟ್ಟು ಅಗ್ವಿತೀರ್ಥದ ಮಾಹಾತ್ಮ್ಯವನ್ನು ನಿಸ್ತಾರ 
ವಾಗಿ ನಿರೂಪಿಸುವವನಾಗು. 

೨. ಶಿವನು ಹೇಳುತ್ತಾನೆ :--ಈ ತೀರ್ಥವು ಅತ್ಯಂತ ನಕಾಂತವಾಗಿರು 
ವುದು. ಸಕಲ ತೀರ್ಥಗಳಿಂದಲೂ ಸೇವಿಸಲ್ಪಡುತ್ತಿರುವುದು. ನಿನ್ನಲ್ಲಿರುವ 
ಪ್ರೀತಿಯಿಂದ ನಾನು ಈ ತೀರ್ಥದ ಮಾಹಾತ್ಮ್ಯೆಯನ್ನು ಸಂಕ್ಸೇಪವಾಗಿ ತಿಳಿಸು 
ತ್ತೇನೆ. 

೩. ಎಲ್ಫೈ ಪುತ್ರನೆ! ಮಹಾಪಾತಕಗಳನ್ನು ಮಾಡಿದವರೂ, ಅತಿಪಾತಕಿ 
ಗಳೂ ಸಹ ಯಾವ ಆಯಾಸವೂ ಇಲ್ಲದೆಯೇ ಇಲ್ಲಿ ಸ್ನಾನವನ್ನು ಮಾಡುವ 
ಮಾತ್ರದಿಂದಲೇ ಪರಿಶುದ್ಧರಾಗುವರು. 

೪. ಮರಣಾಂತವಾದ ಯಾವ ಪ್ರಾಯಶ್ಚಿತ್ತದಿಂದಲೂ ಯಾವ ಪಾಪಗಳು 
ಕಳೆಯಲಾರವೊ, ಅವುಗಳೂ ಸಹ ಈ ಅಗ್ನಿ ತೀರ್ಥದಲ್ಲಿ ಮಾಡಿದ ಸ್ನಾನದ 
ಮಾತ್ರದಿಂದಲೇ ನಾಶವನ್ನು ಹೊಂದುವುವು. 


೨೪ ಶ್ರಿ 


ಅತ್ಯಂತಮಲಸೆಂಬದ್ಧೆಂ ಯಥಾ ಶುಧ್ಯತಿ ಹಾಟಕಂ । 


೪ ಸ್ಕಾಂದಮಹಾಪುರಾಣಂ 


ತಥಾಂಗ್ನಿತೀರ್ಥಮಾಸಾದ್ಯ ದೇಹೀ ಪಾಷೈರ್ನಿಶುಧ್ಯತೇ ॥೫॥ 

ಕುಶಾಗ್ರೇಣೋದಬಿಂದುಂ ಚೆ ಪೀತ್ವಾ ನರ್ಷತ್ರಯಂ ನರಃ । 

ಅನ್ಯಕ್ಲೇತ್ರೆ ೀತಪಃ ಕೃತ್ವಾ ತದತ್ರ ಸ್ನಾನಮಾತ್ರತಃ ॥೬॥ 
ಬ್ರಾಹ್ಮಣಾನ್ಸೊ ಜಯಿತ್ಕಾ $ಸಿ ನ್ಮಥಾ ವಿಭವಸಂಭವೈಃ । 

ದರಿದ್ರತಾ ಕುಲೇ ತ ನ ಕೆದಾಚಿತ್ತ ಜಾಯತೇ Han 


RE ಯಃ ಪ್ರಾಣಾನ್ವಹ್ಲಿ ತೀಥೆನೇ ತೆ ್ಯ ಜೇನ್ಸರಃ I 
ಸ ಭಿತ್ವಾ ROTORS ವಿಷ್ಣುಲೋಕಂ ಪ್ರಪದ್ಯತೇ ॥೮॥ 


ks) 
ಚಾಂದ್ರಾಯಣಸಹಸ್ಯೈಸ್ತು ಕೃಚ್ಛೆ ಕ ಕೋಟಭಿರೇನ ಚ। 
ಯತ್ಛಲಂ ಲಭತೇ ಮರ್ತ್ಯಃ ಸ್ಪಾ ನಾದ್ವೈ ವಹ್ನಿತೀರ್ಥಕೇ ॥೯॥ 
ಸಂಜಧಾ ಯೇಪ್ರ ಕಾ ತು I 
ಜಹೇನ ಪವನಾಯಾನ್ಯೈಃ ವಿಶುದ್ಧಿರಿತಿ ಮೇ ಮತಿಃ ॥ ೧೦॥ 








೫. ಹೆಚ್ಚಿ ನ ಕಲ್ಮನಗಳಿಂದ ಕೂಡಿದ ಚಿನ್ನವು ಬೆಂಕಿಯಲ್ಲಿ ಪುಟಕ್ಕೆ ಹಾಕು 
ವುದರಿಂದ ಹೇಗೆ ಪರಿಶುದ್ಧ ಸ ವಾಗುವುದೊ, ಹಾಗೆಯೇ ಪ ಕ್ರ ತಿಯೊಬ ನ್ಬ ಮನುಷ್ಯನೂ 
ಅಗ್ನಿ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ಶುದ್ಧನಾಗುವನು. 

೬-೭. ಇತರ ಕ್ಲೇತ್ರಗಳಲ್ಲಿ ಕುಶಾಗ್ರದಿಂದ ಮಾತ್ರ ಜಲಬಿಂದುಗಳನ್ನು 
ಸೇವಿಸುತ್ತ ಮೂರು NG ತಪಸ್ಸನ್ನು ಮಾಡುವುದರಿಂದ ಯಾವ 
ಪುಣ್ಯವು ಲಭಿಸುವುದೊ, ಅದನ್ನು ಇಲ್ಲಿ ಸ್ನಾನಮಾತ್ರದಿಂದ Mie 
ಸಂಪಾದಿಸಬಹುದು. ಯಾರು ಈ ತೀರ್ಥದಲ್ಲಿ ತಮ್ಮ ಶಕ್ತೆ ಕಿ6ಶ್ರರ್ಯಗಳಿಗೆ 
ಅನುಸಾರವಾಗಿ ಬ್ರಾಹ ರಿಗೆ ಭೋಜನೋಪಚಾರಗಳನ್ನು ಮಾಡಿಸುವರೊ, 
ಅವರ ವಂಶದಲ್ಲಿ ದೂ ಯಾರಿಗೂ ದಾರಿದ್ರ್ಯದ ದುಃಖವು ಸಂಭವಿಸುವುದಿಲ್ಲ. 

ಲೆ. ಯಾವ ಮಾನವನು ಉಪವಾಸದಿಂದ ಪ್ರಾಯೋಪವೇಶವನ್ನು ಮಾಡಿ 
ಅಗ್ನಿ ತೀರ್ಥದಲ್ಲಿ ದೇಹವನ್ನು ತ್ಯಜಿಸುವನ್ಕೊ ಅವನು ಸೂರ್ಯಲೋಕವೇ 
ಮೊದಲಾದ ಸಕಲ ಭೋಗಸ್ಥಾನಗಳನ್ನೂ ಭೇದಿಸಿಕೊಂಡು ಹೋಗಿ ಶಾಶ್ವತ 
ವಾದ ವಿಷ್ಣು ಲೋಕವನ್ನು ಹೊಂದುವನು. 

೯. ಒಂದು ಸಾವಿರ ಚಾಂದ್ರಾಯಣವ್ರತಗಳಿಂದಲೂ, ಕೋಟ ಕೃ ಚ್ಛ್ಪ್ರ 
ಪ್ರಾ ಯಶ್ಚಿತ್ತ ಗಳಿಂದಲೂ ಮನುಷ ಹನು ಯಾವ ಫಲವನ್ನು ಹೊಂದುವನು 
ಅದನ್ನೇ ಅಗಿ ಸ ತೀರ್ಥದಲ್ಲಿ ಸ್ನಾನವನ್ನು ಮಾಡುವ ಮಾತ್ರದಿಂದ ಪಡೆಯುವನು. 

೧೦. ಎಕ್ಕಿ ಷಣ್ಮುಖಸ್ವಾಮಿಯೆ! ಯಾರು ನಂಚಮಹಾಪಾತಕಗಳನ್ನು 
ಮಾಡಿರುವರೊ, ಅವರಿಗೂ ಸಹ ಇಲ್ಲಿ ಜಪಪ್ರಾ ಣಾಯಾಮಗಳನ್ನು ಮಾಡುವು 
ದರಿಂದ ಪಾಪಶುದ್ಧಿಯುಂಟಾಗುವುದೆಂಬುದಾಗಿ ನನ್ನ ಅಭಿಪ್ರಾಯವು. 


ತೃತೀಯೋಳ9ಧ್ಯಾಯಃ ೨೫ 


ಜ್ಞಾನೇನ ಮೋಹವಶತಃ ಪಾಪಂ ಕುರ್ವಂತಿ ಯೇಃಧಮಾಃ | 
ಪೈಶಾಜೀಂ ಯೋನಿಮಾಯಾಂತಿ ಯಾವದಿಂದ್ರಾಶ್ಚತುರ್ದಶ ॥ ೧೧॥ 
ಅನಾಶ್ರಮಾ ಚಾಶ್ರವಿತಾ ವಾ ಯಾವದ್ದೇಹಸ್ಯ ಧಾರಣಂ । 

ನ ತೀರ್ಥೇ ಸಾನಕೇ ಕುರ್ಯಾತ್ಪಾತಕಂ ಬುದ್ಧಿ ಪೂರ್ವಕಂ ॥ ೧೨ ॥ 
ಸ್ನಾನಂ ದಾನಂ ಜಪೋ ಹೋಮಃ ಸಂಧ್ಯಾ ದೇವಾರ್ಚನಂ ತಥಾ । 


ಅತ್ರಾಂನಂತಗುಣಂ ಪ್ರೋಕ್ತಮನ್ಯತೀರ್ಥಾತ್ಸಡಾನನ ॥ ೧೩ ॥ 
ಬಹೂನಿ ಸಂತಿ ತೀರ್ಥಾನಿ ಸಾವನಾನಿ ಮಹಾಂತ್ಯನಿ । 
ವಹ್ನಿತೀರ್ಥಸಮಂ ತೀರ್ಥಂ ನ ಭೂತಂ ನ ಭವಿಷ್ಯತಿ ॥ ೧೪ ॥ 
ನ ಬ್ರಹ್ಮಾನ ಶಿವಃ ಶೇಷೋ ನ ದೇವಾ ನ ಚ ತಾಪಸಾಃ । 

ಶಕ್ನುನಂತಿ ಫಲಂ ನಾಲಂ ವಕ್ತುಂ ಪಾನಕತೀರ್ಥಜಂ ॥ ೧೫ ॥ 
ಕಂ ತೇಷಾಂ ಬಹುಭಿರ್ಯಜ್ಞೆ 43 ಕಂ ದಾನೈರ್ನಿಯಮೈರ್ಯಮೈಃ I 
ಯೇಷಾಂ ಪಾವಕತೀರ್ಥೆಸ್ಮಿನ್ನ್ನಾನೆಂ ದಶದಿನಂ ಭವೇತ್‌ ॥ ೧೬॥ 





೧೧. ಬುದ್ಧಿ ಪೂರ್ವಕವಾಗಿಯಾಗಲಿ ಮೋಹಾವಿಷ್ಟರಾಗಿಯಾಗಲಿ ಯಾವ 
ನೀಚಮಾನವರು ಪಾಪಗಳನ್ನು ಮಾಡುವರೊ, ಅವರು ಹದಿನಾಲ್ಕು ಮಹೇಂದ್ರ 
ಕಲ್ಪಗಳವರೆಗೂ ಪಿಶಾಚಯೋನಿಗಳಲ್ಲಿ ಜನ್ಮಗಳನ್ನು ಪಡೆದು ದುಃಖವನ್ನನು 
ಭವಿಸುವರು. 

೧೨. ಆಶ್ರಮಬಾಹಿರರಾದ ಮ್ಲೇಚ್ಛಾದಿಗಳಾಗಲಿ, ಆಶ್ರಮ ನಿಷ್ಮರಾಗಲಿ 
ತಮ್ಮ ದೇಹೆಗಳಿರುವವರೆಗೂ ಈ ಅಗ್ನಿತೀರ್ಥದಲ್ಲಿ ಬುದ್ಧಿ ಪೂರ್ವಕವಾಗಿ 
ಯಾವ ಪಾಪಕೃತ್ಯವನ್ನೂ ಮಾಡಬಾರದು. 

೧೩. ಓ ಷಡಾನನ! ಇತರ ಕ್ಸೇತ್ರಗಳಲ್ಲಿ ಮಾಡಿದುದಕ್ಕಿಂತಲೂ ಇಲ್ಲಿ 
ಮಾಡಿದ ತೀರ್ಥಸ್ನಾನ, ದಾನ, ಜಪ, ಹೋಮ, ಸಂಧ್ಯಾದಿ ನಿತ್ಯಕರ್ಮ, 
ದೇವತಾರ್ಚನೆಗಳು ಅನಂತಗುಣಿತವಾದ ಫಲವನ್ನು ಕೊಡುವುವೆಂದು ಹೇಳಲ್ಬ 
ಟ್ವರುವುದು. 

೧೪. ಪವಿತ್ರಗಳೂ, ಮಾಹಾತ್ಮ್ಯೈಯುಳ್ಳವುಗಳೂ ಆದ ಅನೇಕ ತೀರ್ಥ 
ಗಳು ಲೋಕದಲ್ಲಿರುವುವು. ಆದರೆ ಅಗ್ನಿತೀರ್ಥಕೈ ಸಮಾನವಾದ ಮತ್ತೊಂದು 
ತೀರ್ಥವು ಹಿಂದೆಲ್ಲಿಯೂ ಇರಲಿಲ್ಲವು; ಮುಂದೆಯೂ ಉಂಟಾಗಲಾರದು. 

೧೫. ಈ ಅಗ್ನಿತೀರ್ಥದ ಮಾಹಾತ್ಮ್ಯೆಯನ್ನು ಸಂಪೂರ್ಣವಾಗಿ ತಿಳಿಸಲು 
ಬ್ರಹ್ಮದೇವನೂ, ಮಹೇಶ್ವರನ, ಆದಿಶೇಷನೂ, ದೇವತಾಗಣಗಳೂ, ತಪಸ್ವಿ 
ಜನರೂ ಸಹ ಶಕ್ಕರಾಗಲಾರರು. 

೧೬. ಯಾವ ಮನುಷ್ಯರಿಗೆ ಇಲ್ಲಿ ಹತ್ತು ದಿನಗಳವರೆಗಿನ ತೀರ್ಥಸ್ಪಾನದ 
ಪುಣ್ಯವು ಲಭಿಸುವುದೊ, ಅವರಿಗೆ ಬೇರೆ ಅನೇಕ ಯಜ್ಞ ಗಳಿಂದಲೂ ದಾನಗ 


೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಉಪವಾಸೇನ ಯಃ ಪ್ರಾಣಾನ್ಹಸ್ನಿತೀರ್ಥೇ ಜಯೇನ್ನರಃ । 
ಉಪವಾಸತ್ರಯಂ ಕೃ ತ್ಮಾ ಪೂಜಯಿತ್ವಾ ಜನಾರ್ದನಂ । 

ನರಃ ಪಾವಕತೀರ್ಥೇನ ಸಿ ಸ್ಸ ಭನೇತ್ಸಾನಕೋಪಮಃ 1 ೧೭ ॥ 
ಶಿಲಾಸಂಚಕಮಧ್ಯಸ್ಥ ಸ್ಮಂ "ಸಾಸ್ನಿಧ್ಯಂ ನಿತ್ಯದಾ ಹರೇಃ । 

ತತ್ರೈವ ಪಾವಕಂ ತೀರ್ಥಂ ಸರ್ನಪಾಪಪ್ಪ ಣಾಶನಂ ॥ ೧೮ ॥ 


ಸ್ಕಂದ ಉವಾಚ :-- 
ಕಥಂ ತತ್ರ ಶಿಲಾಃ ಪಂಚ ಕೇನ ನಾ ತತ್ರ ನಿರ್ನತಾಃ । 


ಕಿಂ ಪುಣ್ಯಂ ಕಂ ಫಲಂ ತಾಸಾಂ ವಕ್ತು ರಸ ್ಯ ಶೇಷತಃ ॥೧೯॥ 
ಶಿವ ಉವಾಚ ;-- 

ನಾರದೀ ನಾರಸಿಂಹೀ ಚ ವಾರಾಹೀ ಗಾರುಡೀ ತಥಾ । 

ಮಾರ್ಕಂಡೇಯಾತಿ ವಿಖ್ಯಾತಾಃ ಶಿಲಾಃ ಸರ್ವಾರ್ಥಸಿದ್ಧಿದಾಃ 1 ೨೦0 


ನಾರದೋ ಭಗವಾಂಸ್ತೇಹೇ ತಪಃ ಪರಮದಾರುಣಂ | 
ದರ್ಶನಾರ್ಥಂ ಮಹಾವಿಷ್ಣೋಃ ಶಿಲಾಯಾಂ ವಾಯುಭೋಜನಃ॥ ೨೧ ॥ 








ಳಿಂದಲೂ, ಕರ್ಮೇಂದ್ರಿ ಯಜ್ಞಾ ನೇಂದ್ರಿಯಗಳ ನಿಗ್ರಹೆದಿಂದಲೂ ಸಾಧಿಸಲ್ಪಡ 
ಬೇಕಾದುದು ಯಾವುದಿರುವುದು? 

೧೭. ಅಗ್ನಿತೀರ್ಥದಲ್ಲಿ ಉಪವಾಸವನ್ನುಮಾಡಿ ಯಾವ ಮನುಷ್ಯನು 
ಪೆಂಚೆಪ್ರಾ ಣಗಳನ್ನು ಜಯಿಸುವನೊ, ಜಣನು ಮೂರು ಉಪವಾಸಗಳನ್ನು 
ಮಾಡಿ ಶ್ರೀಮನ್ನಾರಾಯಣನನ್ನು ಪೂಜಿಸುವನೊ, ಅವನು ಈ ಅಗ್ನಿ ತೀರ್ಥ 
ದೆಲ್ಲಿ ಅಗ್ನಿ ನದೇ ವನಂತೆಯೇ ತೇಜಸ್ಸಿನಿಂದ ಕೂಡಿದವನಾಗುವನು. 

೧೮. ಇಲ್ಲಿರುವ ಐದು ಶಿಲೆಗಳ ಮಧಪ್ರ ವೇಶದಫ್ಲಿಯೇ ಶ್ರೀ ಹರಿಯ 
ಸಾನ್ನಿಧ್ಯವು ಸರ್ವಕಾಲಗಳಕ್ಲಿಯೂ ಇರುವುದು. ಅಲ್ಲಿಯೇ ಸಕಲಪಾನಗಳನ್ನೂ 
ನಿಶ್ಶೇಷವಾಗಿ ಕಳೆಯುವ ಅಗ್ವಿತೀರ್ಥವೂ ನೆಲಸಿರುವುದು. 

೧೯. ಸ್ಪಂದನು ಕೇಳುತ್ತಾ ನೆ: ಎಜೆ ತಂಡೆಯೆ! ಅಲ್ಲಿ ಐದು ಶಿಲೆಗ 
ಹೇಗೆ ಉಂಟಾದವು? ಯ ಯಾರಿಂದ ನಿರ್ಮಿಸಲ್ಪ ಟ್ಟುವು? ಅವುಗಳಿಂದ ಸ 
ಪುಣ್ಯವು ಯಾವುದು? ಫಲವೇನು? ಈ ನಿನಯಗಳ ಲ ವಿಸ್ತಾರವಾಗಿಯೂ 
ನಿಶ್ಚೇಷವಾಗಿಯೂ ತಿಳಿಸಲು ನೀನೇ ಅರ್ಹನಾಗಿರುವೆ. 

"೨೦. ಶಿವನು ಹೇಳುತ್ತಾನೆ: ನಾರದ, ನರಸಿಂಹ, ವರಾಹ, ಗರುಡ, 
ಮತ್ತು ಮಾರ್ಕಂಡೇಯ ಇವರುಗಳ ಹೆಸರುಗಳಿಂದ ಪ್ರ ಖ್ಯಾತಗಳಾದ ಈ ಐಮು 
ಶಿಲೆಗಳು ಸೇವಿಸುವವರ ಸಕಲ ಇಷ್ಟಾ ರ್ಥ ಗಳನ್ನೂ ನೆವೇನಿಸಿಕೆ Fre 

೨೧. ಮೊದಲನೆಯ ಶಿಲೆಯಲ್ಲಿ ಭಗವಾನ್‌ನಾರದನು ಕೇವಲ ವಾಯು 

ಸೇವನೆಯನ್ನೇ ಮಾಡಿಕೊಂಡು ಮಹಾವಿಷ್ಣು ವನ್ನು ನೋಡುವ ಬಂ ಚತದ 
ಬಹಳ ಭಯಂಕರವಾದ ತಪಸ್ಸನ್ನು ಮಾಡಿದನು. 


Ca 


ತೃತೀಯೋ9ಧ್ಯಾಯಃ ೨೭ 


ಷಷ್ಟಿವರ್ಷಸಹಸ್ಪಾಣಿ ಶಿಲಾಯಾಂ ವೃಕ್ಚವೃತ್ತಿಮಾನ್‌ । 
ತದಾಂಸೌ ಭಗವಾಸ್ತಿಷ್ಟುಃ ತತ್ರ ಬ್ರಾಹ್ಮಣರೂಪಧೃಕ್‌ ॥ ೨೨ ॥ 
ಜಗಾಮ ಪುರತಸ್ತಸ್ಯ ಕೃಷಯಾ ಮಂನಿಸತ್ತಮಂ । 


ಉವಾಚ ವಚನಂ ಚಾರು ಇಮಿತಿ ಕ್ಲಿಶ್ಯತೇ ಯುಷೇ। 


ಕಂ ವಾ ತವೇಪ್ಸಿತಂ ಬ್ರೂಹಿ ತಹಸಾ ಕ್ಸೀಣಕಲ್ಮಸ ॥ ೨೩ ॥ 
ನಾರದ ಉವಾಚ: 

ಘೋ ಭವಾನ್ಹಿಜನೇಂ ರಣ್ಯೇ ಮಮಾನುಗ್ರಹತತ್ಪರಃ। 

ಮನಃ ಪ್ರಸನ್ನತಾಮೇತಿ ದರ್ಶನಾತ್ತೇ ದ್ವಿಜೋತ್ತಮ ॥ ೨೪॥ 

ಇತ್ಯುಕ್ತೋ ನಾರದೇನಾಂಸೌ ಶಂಖಚಕ್ರಗದಾಧರಃ ! 

ಸೀತಾಂಬರಲಸತ್ಸದ್ಮವನನಮಾಲಾವಿಭೂಷಣಃ ॥ ೨೫ ॥ 


ಶ್ರೀವತ್ಸಕೌ ಸ್ತುಭಭ್ರಾ ಜತ್ಕಮಲಾವಿಮಲಾಲಯಃ । 
ಸುನಂದನಪ್ರಮುಖ್ಯೈಃ ಸ ಸ್ತೂಯಮಾನೋ ಜನಾರ್ದನಃ । 
ದರ್ಶಯಾಮಾಸ ರೂಪಂ ಸ್ವಂ ನಾರದಾಯ ಕೃಪಾರ್ದಿತಃ ॥ ೨೬॥ 

೨೨-೨೩. ಅರುವತ್ತು ಸಾವಿರ ವರ್ಷಗಳವರೆಗೂ ವೃಕ್ಸೆದಂತೆ ನಿಶ್ಚಲ 
ನಾಗಿ ಈ ಶಿಲೆಯಲ್ಲಿ ಕಿಂತು ತಪಸ್ಸನ್ನು ಮಾಡುತ್ತಿರಲು ಭಗವಂತನಾದ ಮಹಾ 
ವಿಷ್ಣುವು ಕೃಪಾಸ್ವಿತನಾಗಿ ಬ್ರಾಹ್ಮಣನ ವೇಷವನ್ನು ಸ್ವೀಕರಿಸಿಕೊಂಡು ಆ 
ಮುನಿವರ್ಯನಿದ್ದೆಡೆಗೆ ಬಂದು ಆತನ ಇದಿರಿನಲ್ಲಿ ನಿಂತನು. ಮತ್ತು 
`" ಮಹರ್ಷಿಯೆ! ನೀನು ಈ ವಿಧವಾಗಿ ಏತಕ್ಕೆ ಕ್ಲೇಶಪಡುತ್ತಿರುವೆ? ತಪಸ್ಸಿ 
ವಿಂದ ಕಲ್ಮಷಗಳನ್ನೆಲ್ಲ ನಾಶಮಾಡಿಕೊಂಡಿರುವ ನಿನಗೆ ಅಭಿಲಷಿತವಾದುದು 
ಯಾವುದಿರುವುದು ?' ಎಂಬುದಾಗಿ ಮೃದುಮಧುರವಾದ ಮಾತನ್ನಾಡಿದನು. 

೨೪. ನಾರದನು ಪ್ರಶ್ರೆಮಾಡುತ್ತಾನೆ:.-"" ಎಲ್ಫೆ ಬ್ರಾಹ್ಮಣೋತ್ತಮನೆ! 
ಜನರಹಿತವಾದ ಈ ಅರಣ್ಯದಲ್ಲಿ ನನ್ನನ್ನು ಅನುಗ್ರ ಹಿಸುವುದರಲ್ಲಿ ನಿರತನಾಗಿ 
ಬಂದಿರುವ ನೀನ: ಯಾರು? ನಿನ್ನನ್ನು ನೋಡಿದ ಮಾತ್ರದಿಂದಲೇ ನನ್ನ ಮನಸ್ಸು 
ಶಾಂತಿಯುಕ್ತವಾಗುತ್ತಿರುವುದು.?? 

೨೫-೨೬. ಇಂತು ನಾರದನಿಂದ ಪ್ರಶ್ನೆಮಾಡಲ್ಪಟ್ಟ ಆ ಬ್ರಾಹ್ಮಣ 
ಶ್ರೇಷ್ಠನು ಶಂಖ, ಚಕ್ರ, ಗಹೆಗಳನ್ನು ಧರಿಸಿದವನಾಗಿ, ಮಿಂಚುತ್ತಿರುವ 
ಹೀತಾಂಬರವನ್ನುಟ್ಟು, ಸುವಾಸನಾಯುಕ್ತಗಳಾದ ಕಮಲಗಳಿಂದ ಮಾಡಿದ 
ವನಮಾಲೆಯಿಂದಲಂಕ್ಕ ತನಾಗಿ, ಶ್ರೀವತ್ಸಲಾಂಛನದಿಂದಲೂ, ಕೌಸ್ತುಭ 
ವಮಣಿಯಂದಲೂ ವಿರಾಜಿಸುತ್ತಿರುವ ವಕ್ತುಸ್ಥಳದಲ್ಲಿ ಅನಪಾಯಿನಿಯಾದ 
ಯು ನೆಲೆಗೊಂಡಿರಲು ಸುನಂದನನೇ ಮೊದಲಾದ ಮುನಿ ಮುಖ್ಯರಿಂದ 


ಯುಳ್ಳ ವನಾಗಿ ಆತನಿಗೆ ತನ್ನ ಫಿಜರೂಪವನ್ನು ಶೋರಿಸುವವನಾದನು. 


೨೮ ಶ್ರೀ ಸ್ಕ್ಥಾಂದಮಹಾಲ್ರರಾಣಂ 


ತಂ ದೃಷ್ಟ್ಟ್ವಾ ಸಹಸೋತ್ಥಾಯ ತನುಂ ಪ್ರಾಣ ಇವಾಗತಃ H ೨೭ ॥ 

ಕೃತಾಂಜಲಿಪುಟೋ ಭೂತ್ವಾ ನಮಸ್ಕೃತ್ಯ ಪುನಃ ಪುನಃ ! 

ತುಷ್ಟಾವ ಪ್ರಣತೋ ಭೂತ್ವಾ ಜಗತಾಮಾಶ್ವರೇಶ್ವರೆಂ ॥ ೨೮ ॥ 
ನಾರದ ಉವಾಚ :-- 


ಯಃ ಸರ್ವಸಾಕ್ಸೀ ಜಗತಾಮಧೀಶ್ವರೋ 

ಭಕ್ತೇಚ್ಛೆಯಾ ಜಾತಶರೀರಸಂಪದಃ । 
ಕೃಷಾಮಹಾಂಭೋನಿಧಿರಾಶ್ರಿತಾನಾಂ 

ಪ್ರಸೀದತಾಂ ಪಾವನದಿವ್ಯಮೂರ್ತಿಃ ॥ ೨೯॥ 
ಹಿತಾಯ ಲೋಕಸ್ಯ ಸತಾಂ ಪುನರ್ನೂನಃ 

ಸುತೋಷಣಾಯಾಚಿರವಾತ್ವಲಾದಿಭಿಃ | 
ಪ್ರಸನ್ನಲೀಲಾಹಸಿತಾನಲೋಕನಃ 

ಪ್ರಸೀದತಾಂ ಸತ್ತ್ವನಿಕಾಯಮೂರ್ತಿಮಾನ್‌ ॥ ೩೦॥ 
ಕಂದರ್ಹಲಾನಣ್ಯನವಿಲಾಸಸುಂದರಃ 

ಪ್ರಸನ್ನಗಂಭೀರಗಿರೇಂದಿರೋತ್ಸವಃ । 


೨೭-೨೮. ಶರೀರವನ್ನು ಸಾರ್ಥಕಗೊಳಿಸಲು ಬಂದ ಪ್ರಾಣದಂತೆ ಎದುರಿ 
ನಲ್ಲಿ ನಿಂತಿರುವ ಆತನನ್ನು ಕಂಡು ನಾರದಮುನಿಯು ಕೈಗಳನ್ನು ಜೋಡಿಸಿ 
ಕೊಂಡು ಮತ್ತೆ ಮತ್ತೆ ನಮಸ್ಕರಿಸಿ ದಂಡಪ್ರಣಾಮವನ್ನುಮಾಡಿ ಲೋಕ 
ನಾಯಕರಿಗೆಲ್ಲ ಅಧೀಶ್ವರನಾದ ಶ್ರೀಮನ್ನಾರಾಯಣನನ್ನು ಸ್ರೋತ್ರಮಾಡ 
ತೊಡಗಿದನು. 

೨೯. ನಾರದನು ಸ್ತುತಿಸುತ್ತಾನೆ:--""ಯಾವನು ಜಗತ್ಸಾಕ್ಸಿಯಾಗಿರು 
ವನೊ, ಸಕಲಲೋಕಗಳಿಗೂ ನಿಯಾಮಕನೆನಿಸಿರುನನೊ, ಭಕ್ತರನ್ನು ಅನು 
ಗ್ರಹಿಸುವುದಕ್ಕಾಗಿಯೇ ಪಾಂಚಭೌತಿಕವಾದ ಶರೀರವನ್ನು ಸ್ವೀಕರಿಸುವನೊ, 
ತನ್ನನೇ ಆಶ್ರಯಿಸಿದ ಭಕ್ತರಿಗೆ ಕೃಪಾಸಮುದ್ರನಾಗಿರುವನೊ, ಅಂತಹ ಪವಿತ್ರ 
ದಿವ್ಯವಿಗ್ರಹನಾದ ಸ್ವಾಮಿಯು ನನ್ನಲ್ಲಿ ಪ್ರಸನ್ನನಾಗಲಿ. 

೩೦. ಲೋಕಗಳ ಹಿತಕ್ಕೂ, ಸತ್ಪುರುಷರ ಮನಸ್ಸಿಗೆ ಸಂತೋಷವನ್ನುಂಟು 
ಮಾಡುವುದಕ್ಕೂ ಮತ್ತೆ ಮತ್ತೆ ಸತ್ತ್ವಗುಣಪ್ರಧಾನವಾದ ಶರೀರವನ್ನು ಸ್ವೀಕರಿಸಿ 
ಪ್ರಸನ್ನನಾದ ಮುಖದಲ್ಲಿ ಲೀಲಾ ಮಾತ್ರದಿಂದ ಮಂದಹಾಸಪೂರಿತವಾದ 
ದೃಷ್ಟಿಯಿಂದ ಕೂಡಿರುವ ಸ್ವಾಮಿಯು ತನ್ನ ಪರಿವಾರದೊಡನೆ ನನಗೆ ಅನುಗ್ರಹ 
ವನ್ಮುಂಟುಮಾಡಲಿ. 

೩೧. ಮನ್ಮಥನ ಲಾವಣ್ಯವನ್ನು ಧಿಕ್ಕರಿಸುವ ವಿಲಾಸವುಳ್ಳ ಸುಂದರ 


ತೃತೀಯೋ9ಧ್ಯಾಯಃ ೨೯ 


ಸ್ಪಮಾಶ್ರಿತಾನಾಂ ವರಕಲ್ಪಪಾದಪಃ 

ಪ್ರಸೀದತಾಂ ದೀನದಯಾರ್ದ್ರಮಾನಸಃ H ೩೧॥ 
ಯದಂಫಿ್ರಿಪದ್ಮಾರ್ಚನನಿರ್ಮಲಾಂತರ 

ಜ್ಞ್ಞಾನಾಸಿನಾ ಶಾತಿತಬಂಧಹೇತವಃ । 
ವದಂತಿ ಯದ ಎಹ್ಮೆಸುಖಂ ಗತಕ್ಣ ಮಾಃ 

ಪ್ರಸೀದತಾಂ ದೀನದಯಾರ್ಪ್ರಮಾನಸಃ ॥ ೩೨ ॥ 
ಸಂಸಾರವಾರಾಂನಿಧಿಬದ್ಧ ಸೇತುಃ 

ಯಃ ಸೃಷ್ಟಿಸಾಲಾಂತನಿಧಾನಹೇತುಃ | 
ಉಪಾಂತನಾಮಾ ಗುಣಲಬ್ಧಮೂರ್ತಿಃ 


ಪ್ರಸೀದತಾಂ ಬ್ರಹ್ಮಸುಖಾನುಭೂತಿಃ ॥ ೩೩, ॥ 
ಯ ಇಂದ್ರಿಯಾಧಿಷ್ಮಿತಭೂತಸೂಕ್ಸ್ಟಾತ್‌ 
ನಿಕಾಸಹೇತುರ್ದ್ಯ್ಯುತಿಮದ್ದರಿಷ್ಠಃ । 
ಜೀವಾತ್ಮತಾಂ ಗಚ್ಛತಿ ಮಾಯಯಾ ಸ್ವಯಾ 
ಸ ಏಕ ಈಶೋ ಭಗವಾನ್ಪ್ರಸೀದತಾಂ ॥೩೪॥ 


ವಿಗ್ರಹನೂ, ಪ್ರಸನ್ನವೂ ಗಂಭೀರವೂ ಆದ ವಾಕ್ಚವಾಹದಿಂದ ಲಕ್ಷ್ಮೀದೇವಿಗೆ 
ಸಂತೋಷವನ್ನುಂಟುಮಾಡುವವನೂ, ತನ್ನನ್ನೇ ಆಶ್ರಯಿಸಿದವರಿಗೆ ಉತ್ತಮ 
ವಾದ ಕಲ್ಪವೃಕ್ಸಸಮಾನನಾದವನೂ, ದೀನರಲ್ಲಿ ಕೃಪಾಪೂರಿತವಾದ ಮನಸ್ಸು 
ಳ್ಳವನೂ ಆದ ಶ್ರೀಮನ್ನಾರಾಯಣನು ನನಗೆ ಪ್ರಸನ್ನನಾಗಲಿ. 

೩೨. ಯಾವನ ಪಾದಪದ್ಮಗಳನ್ನು ಪೂಜಿಸುವುದರಿಂದ ಮಾನವರು 
ಅಂತಃಕರಣಶುದ್ಧಿಯನ್ನು ಹೊಂದಿದವರಾಗಿ ಸಮ್ಯಜ್ಜ್ಯ್ಯಾನವೆಂಬ ಖಡ್ಗದಿಂದ 
ಸಂಸಾರಬಂಧಕ್ಕೆ ಕಾರಣವಾದ ಅಭಿಮಾನವನ್ನು ಛೇದಿಸಿ ಕ್ಲೇಶರಹಿತರಾಗಿ 
ಬ್ರಹ್ಮಾನುಭವವನ್ನು ಮಾಡುವರೊ, ಅಂತಹ ದೀನದಯಾಪರವಾದ ಮನಸ್ಸುಳ್ಳ 
ಜಗನ್ನಾಥನು ಪ್ರಸನ್ನನಾಗಲಿ. 

೩೩. ಸಂಸಾರವೆಂಬ ಅಗಾಧವಾದ ಸಮುದ್ರವನ್ನು ದಾಟುವುದಕ್ಕೆ 
ಯಾವನು ದೃಢವಾದ ಸೇತುವೆಯಾಗಿರುವನೊ, ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, 
ಲಯಗಳಿಗೆ ಕಾರಣನಾಗಿರುವನೊ, ಯಾವನು ತನ್ನ ನಾಮಕ್ಕೆ ಸಮಾಪದಲ್ಲಿಯೇ 
ಲಭ್ಯವಾಗಿರುವನ್ಕೊ ಶ್ರಿಗುಣಮಯವಾದ ಶರೀರವನ್ನು ಯಾವನು 
ಧರಿಸುವನೊ, ಬ್ರಹ್ಮಾನಂದಾನುಭವಸ್ತರೂಪನಾದ ಆ ನಾರಾಯಣನು 
ಪ್ರಸಸ್ಪನಾಗಲಿ. 

೨೪-೩೫. ಯಾವನು ಪಂಚೇಂದ್ರಿಯಗಳಿಗೆ ಅಧಿಷ್ಠಾನಗಳಾದ ಭೂತ 
ಸೂಕ್ಷ್ಟ್ಮೆಗಳಿಗೆ ಕಾರಣನಾಗಿ ಅಪ್ರತಿಮವಾದ ಚಿತ್ರ ಕಾಶಮಯನಾಗಿರುವನೊ, 


೩೦ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ವದುರ್ಗುಣೈರ್ಯೆೇನ ವಿಲಿಪ್ಯತೇ ಮಹಾನ್‌ 
ಗುಣಾಶ್ರಯಂ ಯೇನ ಚ ಸಾಂಚಭೌತಿಕಂ । 
ಏಕೋಪಿ ನಾನಾಗುಣಸಂಪ್ರಯುಕ್ತೆಃ 


ಪ್ರಸೀದತಾಂ ದೀನದಯಾಲುನರ್ಯಃ ॥ ೩೫ ॥ 
ಯಸ್ಕಾನುವರ್ತಿನೋ ದೇವಾಃ ವಿಪದಾಂ ಪದಮಂಬುಧಿಂ ! 
ಕೃತ್ವಾ ನತ್ಸಪದಂ ಸ್ಪರ್ಗೆೇ ನಿರಾತಂಕಾ ವಸಂತಿ ಹಿ ॥ ೩೬ ॥ 
ನಮಸ್ತೇ ವಾಸುದೇವಾಯ ನಮಃ ಸಂಕರ್ಷಣಾಯ ಚೆ! 
ಪ್ರದ್ಯುಮ್ನಾಯಾಂನಿರುದ್ಧಾಯ ಸರ್ವಭೂತಾತ್ಮನೇ ನಮಃ 81 ೩೭॥ 
ಅದ್ಯ ಮೇ ಜೀವಿತಂ ಧನ್ಯಂ ಅದ್ಕ ಮೇ ಸಫಲಂ ತಪಃ । 
ಅದ್ಯ ಮೇ ಸಫಲಂ ಜ್ಞಾನಂ ದರ್ಶನಾತ್ತೇ ಜನಾರ್ಡನ ॥ ೩೮ ॥ 

ಭಗವಾನುವಾಚ :- 


ತುಷ್ಟೋಹೆಂ ತಪಸಾ ನೇನ ಸ್ತೋತ್ರೇಣ ತವ ನಾರದ । 

ತ್ವತ್ತೋ ಭಕ್ತೋ ನ ಮೇ ಕಶ್ತಿತ್ರಿಸು ಲೋಕೇಷು ವಿದ್ಯತೇ ॥ ೩೯॥ 
ಯಾವನು ಕೇವಲ ತನ್ನ ಮಾಯೆಯ ಬಲದಿಂದಲೇ ಜೀವಭಾವವನ್ನು 
ಹೊಂದುವನೊ, ಲೋಕೈ ಕನಾಯಕನಾದ ಆ ಈಶ್ವರನು ನನ್ನಲ್ಲಿ ಪ್ರಸಾದವನ್ನು 
ಮಾಡಲಿ. ತನ್ನ ಈಕ್ಬಣೆಗೆ ವಿಷಯಗಳಾದ ತ್ರಿಗುಣಗಳಿಂದ ಯಾವನು 
ಮಹತ್ತತ್ತ್ವವನ್ನುಂಟುಮಾಡಿರುವನೊ, ಯಾವನಿಂದ ಗುಣಗಳಿಗೆ ಆಶ್ರಯ 
ವೆನಿಸಿದ ಪಂಚೀಕೃತಭೂತಗಳಿಂದುಂಟಾದ ವಿರಾಡ್ಜೇಹವು ಸ್ವೀಕರಿಸಲ್ಪಟ್ಟರು 
ವುದೊ, ಯಾವನು ಒಬ್ಬನೇ ಆದರೂ ಅನೇಕ ಗುಣಗಳಿಂದ ಕೂಡಿರುವನೊ 
ದೀನದಯಾಳುಗಳಲ್ಲಿ ಶ್ರೇಷ್ಠನಾದ ಆ ಸ್ವಾಮಿಯು ನನ್ನನ್ನು ಅನುಗ್ರಹಿಸಲಿ. 

೩೬-೩೭. ಯಾವನ ಅನುಯಾಯಿಗಳಾಗಿ ದೇವತೆಗಳೆಲ್ಲರೂ ವಿಪತ್ಸ 
ರಂಪರೆಯೆಂಬ ಸಮುದ್ರವನ್ನು ಗೋಷ್ಟಾ ದಜಲವನ್ನಾಗಿ ಭಾವಿಸಿ ಸ್ವರ್ಗ 
ಲೋಕದಲ್ಲಿ ನಿಷ್ಟೃತ್ಯೂಹರಾಗಿ ವಾಸಮಾಡುತ್ತಿರುವರೊ, ಅಂತಹ ಸರ್ವವ್ಯಾಪ 
ಕನಾದ ವಾಸುದೇವನಿಗೆ ನಮಸ್ಕಾರವು. ಸಂಕರ್ಷರ್ಣ, ಪ್ರದ್ಯುಮ್ಮ, ಅನಿರುದ್ಧ 
ರೂಪಗಳಿಂದ ಸಕಲ ಪ್ರಾಣಿಗಳಲ್ಲಿಯೂ ಅಂತರ್ಯಾಮಿಯಾಗಿ ತೋರುತ್ತಿರುವ 
ಆತನಿಗೆ ನಮಸ್ಕಾರವು. 

೩೮. ಇಂದು ನನ್ನ ಜನ್ಮವು ಸಾರ್ಥಕವಾಯಿತು. ನನ್ನ ತಪಸ್ಸು ಸಾಫಲ್ಯ 
ವನ್ನು ಹೊಂದಿತು. ಜನಾರ್ದನನಾದ ನಿನ್ನ ದರ್ಶನಲಾಭದಿಂದ ನನ್ನ ಜ್ಞಾನ 
ಸಾಧನೆಯು ಇಂದಿಗೆ ಸಫಲವೆನಿಸಿತು.?? 

೩೯. ಭಗವಂತನು ಹೇಳುತ್ತಾನೆ:--ಎಲೈ ನಾರದನೆ! ನಿನ್ನ ಅಪಾರವಾದ 
ತಪಸ್ಸಿಠಿಂದಲೂ ಉತ್ತಮ ಸ್ತ್ರೋತ್ರದಿಂದಲೂ ನಾನು ಸಂತೋಷಗೊಂಡಿರು 


ತೃತೀಯೋ$ಧ್ಯಾಯೆ; ತಣ 


ನರಂ ವರಯ ಭದ್ರಂ ತೇ ನರದೋಹೆಂ ತವಾಗ್ರತಃ । 

ಮದ್ದರ್ಶನಾತ್ತೇ ಕಾಮಃ ಸ್ಯಾತ್ಸಂಸಿಫ್ಳೋ ವಿದ್ಧಿ ನಾರದ ॥ ೪೦॥ 
ನಾರದ ಉವಾಚ ೭. 

ವರದೋ ಯದಿ ಮೇ ದೇವ ವರಾರ್ಹೋ ಯದಿ ವಾಸ್ಯಹಂ । 

ಭಕ್ತಿಂ ತವ ಪದಾಂಭೋಜೇ ನಿಶ್ಚಲಾಂ ದೇಹಿ ವೇ ವಿಭೋ ॥ ೪೧ 

ಮಚ್ಛಿಲಾಸಸ್ನಿಧಾನಂ ಚನ ತ್ಯಾಜ್ಯಂ ತೇ ಕದಾಚನ । 

ಮತ್ತೀರ್ಥದರ್ಶನಾತ್ಸ್ಫರ್ಶಾತ್ಸಾನಾವಾಚಮನಾತ್ತಥಾ । 

ದೇಹೈರ್ನ ಯುಜ್ಯತಾಂ ದೇಯಃ ತೃತೀಯಸ್ತು ವರೋ ಮಮ ॥ ೪೨ ॥ 
ಭಗವಾನುವಾಚ :-- 

ಏವಮಸ್ತು ತವ ಸ್ನೇಹಾತ್ತನ ತೀರ್ಥೇ ವಸಾಮ್ಯಹಂ । 

ಚರಾಚರಾಣಾಂ ಜಂತೂನಾಂ ನಿದೇಹಾಯ ನ ಸಂಶಯಃ ॥ ೪೩॥ 





ವೆನು. ನಿನಗಿಂತ ಉತ್ಕಮನಾದ ಭಕ್ತನು ಮೂರು ಲೋಕಗಳಲ್ಲಿಯೂ ನನಗೆ 
ಮತ್ತೊಬ್ಬರಿರುವುದಿಲ್ಲ. 

೪೦. ನಿನಗೆ ಬೇಕಾದ ವರವನ್ನು ಕೇಳಿಕೊ. ಮುಂದಕ್ಕೆ ನಿನಗೆ ಮಂಗಳ 
ವುಂಟಾಗುವುದು. ನಾನು ವರವನ್ನು ಕೊಡುವುದಕ್ಕಾಗಿಯೇ ನಿನ್ನ ಮುಂದೆ 
ಬಂದು ಫಿಂತಿರುವೆನು. ನಾರದ! ನನ್ನನ್ನು ನೋಡಿದುದರಿಂದಲೇ ನಿನ್ನ ಸಮಸ್ತ, 
ಇಷ್ಟಾರ್ಥವೂ ನೆರವೇರುವುದರಲ್ಲಿ ಸಂಡೇಹನಿಲ್ಲವು.” 

೪೧. ನಾರದನು ಹೇಳುತ್ತಾನೆ: ದೇವಾಧಿದೇವನೆ! ನೀನು ನಿಜನಾ 
ಗಿಯೂ ವರಪ್ತದನಾಗಿದ್ದರೆ ಅಥವಾ ನಾನು ವರಕ್ಕೆ ಅರ್ಹನಾಗಿದ್ದರೆ ಸರ್ವ 
ಸ್ವಾಮಿಯಾದ ನೀನು ನನಗೆ ನಿನ್ನ ಪಾದಕಮಲದಲ್ಲಿ ನಿಶ್ಚಲವಾದ ಭಕ್ತಿಯನ್ನು 
ಮಾತ್ರ ಅನುಗ್ರಹಿಸು. ಇದು ನಾನು ಕೇಳುವ ಮೊದಲನೆಯ ವರವು. ಎರಡನೆ 
ಯದಾಗಿ ಈ ವರವನ್ನು ದಯೆಪಾಲಿಸು. 

೪೨. ಈ ನನ್ನ ಶಿಲೆಯಲ್ಲಿ ನಿನ್ನ ಸಾನ್ಟಿಧ್ಯವು ಯಾವಾಗಲೂ ಇಲ್ಲದಂತಾಗ 
ಬಾರದು. ನನ್ನ ತೀರ್ಥದ ದರ್ಶನವನ್ನೂ, ಸ್ಪರ್ಶವನ್ನೂ ಸ್ಥಾನವನ್ನೂ, 
ಆಚಮನವನ್ನೂ ಮಾಡಿದವರಿಗೆ ಮತ್ತೆ ದೇಹವನ್ನು ಧರಿಸುವ ಸಂಭವವುಂಟಾಗ 
ಬಾರದು. ಅವರಿಗೆ ಮೋಕ್ಷವೇ ದೊರಕಬೇಕು. ನನಗೆ ಈ ಮೂರನೆಯ 
ವರವನ್ನೂ ನೀನು ದಯಪಾಲಿಸಬೇಕು. 

೪೩. ಭಗವಂತನು ಹೇಳುತ್ತಾನೆ:--ನೀನು ಪ್ರಾರ್ಥಿಸಿದಂತೆಯೇ ಆಗಲಿ. 
ನಿಸ್ತ £ರುವ ಅಭಿಮಾನದಿಂದ ನಾನು ನಿನ್ನ ತೀರ್ಥದಲ್ಲಯೇ ವಾಸಮಾಹುತ್ತ 
ಸಮಸ್ತ ಸ್ಟಾವರಜಂಗಮ ಭೂತಗಳಿಗೂ ವಿದೇಹಮುಕ್ತಿಯನ್ನು ಕೊಡುವೆ 


ನೆಂಒುದರಕ್ತೆ, ಸಂಶಯವಿ_. 


೩೨ ಶ್ರೀ ಸ್ಮಾಂದಮಹಾಪುರಾಣಂ 


ಏವಮುಕ್ತ್ವಾ ಹರಿಃ ಸಾಕ್ಸಾತ್ತತ್ರೈವಾಂತರಧೀಯತ । 

ನಾರದೋಪಿ ಮಹಾತೇಜಾಃ ದಿನಾನಿ ಕತಿಚಿತ್ಸಹ । 

ಬದರೀಮಾವಸತ್‌ ಹೃಷ್ಟೋ ಯಯೌ ಮಧುಪುರೀಂ ತತಃ ॥ ೪೪ ॥ 
ಸ್ಕಂದ ಉವಾಚ :-- 

ಮಾರ್ಕಂಡೇಯಶಿಲಾಯಾಸ್ತು ಮಹಿಮಾನಂ ವದಸ್ವ ಮೇ। 


ಕಿಂ ಪುಣ್ಯಂ ಕಂ ಫಲಂ ತಸ್ಯಾಃ ಸಂಜ್ಞಾ ಚೈತಾದೃಶೀ ಕಥಂ ॥ ೪೫ ॥ 
ಶಿವ ಉವಾಚ ೩... 

ಪುರಾ ತ್ರೇತಾಯುುಗೆಸ್ಯಾಂತೇ ಮೃಕಂಡುತನಯೋ ಮಹಾನ್‌ । 

ಸ್ವಲ್ಪಾಯುಷಂ ನಿಜಂ ಜ್ಞ್ಞಾತ್ಮಾ ಜಜಾಪ ಪರಮಂ ಜಪಂ ॥ ೪೬ ॥ 

ದ್ವಾದಶಾಕ್ಸ್ರರಮಂತ್ರೇಣ ಪೂಜಿತೋ ಹರಿರನ್ಯಯಃ 1 

ಸಪ್ತಕಲ್ಪಾಯುಷಂ ದತ್ತ್ವಾ ತತ್ರೈವಾಂತರತೋ ಯಯೌ ॥ ೪೭ ॥ 

ಮಾರ್ಕಂಡೇಯಸ್ತತಃ ಶೃತ್ವಾ ತೀರ್ಥಾಟನಪರಿಶ್ರಮಂ । 

ದರ್ಶನಂ ನಾರದಸ್ಯಾಸೀನ್ಮಧುರಾಯಾಂ ಷಡಾನನ ॥ ೪೮ ॥ 


೪೪. ಇಂತೆಂದು ದೃಗ್ಸೋಚರನಾಗಿದ್ದ ಶ್ರೀಹರಿಯು ಅಲ್ಲಿಯೇ ಅಂತ 
ರ್ಧಾನವನ್ನು ಹೊಂದಿದನು. ನಾರದ ಮಹಾಮುನಿಯೂ ಮಹಾಮಹಿಮನಾಗಿ 
ಕೆಲವು ದಿನಗಳವರೆಗೂ ಬದರೀಕ್ಷೇತ್ರ ದಲ್ಲಿಯೇ ವಾಸಮಾಡಿಕೊಂಡಿದ್ದು ಬಳಿಕ 
ಮಧುರಾನಗರಿಯನ್ನು ಕುರಿತು ಪ್ರಯಾಣಮಾಡಿದನು. 

೪೫. ಸ್ಫಂದನು ಪ್ರಶ್ನೆಮಾಡುತ್ತಾನೆ:--ತಂದೆಯೆ! ಮಾರ್ಕಂಡೇಯ 
ಶಿಲೆಯ ಮಾಹಾತ್ಮ್ಯೆಯನ್ನು ನನಗೆ ವಿವರಿಸುವವನಾಗು. ಅಲ್ಲಿ ಯಾವ ಪುಣ್ಯವು 
ಲಭಿಸುವುದು? ಅದರ ಸೇವನೆಯಿಂದ ಯಾವ ಫಲವುಂಟಾಗುವುದು? ಮತ್ತು 
ಆ ಹೆಸರು ಆ ಶಿಲೆಗೆ ಹೇಗೆ ಪ್ರಸಿದ್ಧವಾಯಿತು? 

೪೬, ಶಿವನು ಹೇಳುತ್ತಾನೆ: ಪೂರ್ವದಲ್ಲಿ ತ್ರೇತಾಯುಗವು ಕೊನೆಗಾಣು 
ತ್ರಿರಲು ಮೃಕಂಡುಮಹರ್ಷಿಯ ಪುತ್ರನಾದ ಮಾರ್ಕಂಡೇಯನು ತಾನು 
ಅಲ್ಫಾ ಯುಷ್ಯವುಳ್ಳವನಾಗಿರುವುದನ್ನು ತಿಳಿದು ಉತ್ತಮೋತ್ತಮವಾದ ಮಂತ್ರ 
ವೊಂದನ್ನು ಜಪಿಸುತ್ತಿದ್ದನು. 

೪೭. ಆತನ ದ್ವಾದಶಾಕ್ಸರೀಮಂತ್ರಜಪದಿಂದ ಅರ್ಚಿಸಲ್ಪಟ್ಟ ಶಶ್ವದೇಕ 
ಪ್ರಕಾರನಾದ ಶ್ರೀಹರಿಯು ಏಳು ಕಲ್ಪಗಳವರೆಗೂ ಆಯುಷ್ಯವನ್ನು ಅನುಗ್ರಹಿಸಿ 
ಕಣ್ಣುಗಳಿಗೆ ಕಾಣದೆಯೇ ಹೊರಟುಹೋದನು. 

೪೮. ಅದನ್ನು ಕೇಳಿ ಮಾರ್ಕಂಡೇಯನು ತೀರ್ಥಕ್ಟೇತ್ರಗಳನ್ನು ನೋಡುವ 
ಅಭಿಲಾಷೆಯಿಂದ ಸುತ್ತಾಡುತ್ತಿದ್ದನು. ಯಾದೃಚ್ಛಿಕವಾಗಿ ಮಧುರಾನಗರಿಯಲ್ಲಿ 
ಆತನಿಗೆ ನಾರದಮಹರ್ಷಿಯ ದರ್ಶನದ ಲಾಭವುಂಟಾಯಿತು. 


ತೃತೀಯೋರಧ್ಯಾಯಃ ೩ಿತ್ಲಿ 


ಪೂಜಿತೋ ವಂದಿತಸ್ತೇನ ನಾರದೋ ಮುನಿಸತ್ತಮಃ । 


ಕಥೆಯಾಮಾಸ ಮಾಹಾತ್ಮ್ಯಂ ಬದರ್ಯಾ ಯತ್ರ ಕೇಶವಃ ॥ ೪೯॥ 
ನಾರದ ಉವಾಚ :- 

ಕಿವಿಂತಿ ಕ್ಲಿಶ್ಯತೇ ಸಾಧೋ ತೀರ್ಥಾಟಿನಪರಿಶ್ರಮೈಃ । 

ಬದರ್ಯಾಖ್ಯಂ ಮಹಾಕ್ಸೇತ್ರಂ ಸಾನ್ತಿಧ್ಯಂ ನಿತ್ಯದಾ ಹರೇಃ 1 ೫೦॥ 


ತತ್ರ ಯಾಹಿ ಯತ್ರ ಸಾಕ್ಸಾತ್‌ ಹರಿಂ ಪಶ್ಯಸಿ ಚಕ್ಸುಷಾ । 

ತಚ್ಛ್ರ್ರುತ್ತಾ ವಿಸ್ಮಯೋಹೇಶೋ ವಿಶಾಲಾಮಾಯಯಾನೃಷಿಃ ॥ ೫೧॥ 
ಸ್ನಾತ್ವಾ ಶಿಲಾಮಂಪವಿಶನ್ಹ ಜಾಪಾಷ್ಟಾಕ್ಟರಂ ಪರಂ । 

ತತಃ ಪ್ರಸನ್ನೋ ಭಗವಾನ್‌ ತ್ರಿರಾತ್ರ್ಯಂತೇ ಜನಾರ್ದನ ॥ ೫೨॥ 
ಶಂಖಚಕ್ರಗದಾಪದ್ಮನನಮಾಲಾವಿಭೂಷಣಂ ! 

ತಂ ದೃಷ್ಟ್ಯಾ ಸಹಸೋತ್ಥಾಯ ಪ್ರೇಮಗದ್ಗದಯಾ ಗಿರಾ । 

ತುಷ್ಬ್ಟಾನ ಪ್ರಣತೋ ಭೂತ್ವಾ ಮಾರ್ಕಂಡೇಯೋ ಜನಾರ್ದನಂ ॥ ೫೩ ॥ 


೪೯. ಆ ಮಾರ್ಕಂಡೇಯನಿಂದ ಸಾಷ್ಟಾಂಗಪ್ರಣಾಮವನ್ನೂ ಪೂಜೆ 
ಯನ್ನೂ ಸ್ವೀಕರಿಸಿದ ತರುವಾಯ ನಾರದನು, ಶ್ರೀಮನ್ನಾರಾಯಣನ ವಿಶೇಷ 
ಸಾಫ್ಲಿಧ್ಯದಿಂದ ಕೂಡಿದ ಬದರಿಕಾಶ್ರಮದ ಮಾಹಾತ್ಮ್ಯವನ್ನು ಆತನಿಗೆ ವಿಸ್ತಾರ 
ವಾಗಿ ಕಥನಮಾಡಿದನು. 

೫೦. ನಾರದನು ಹೇಳುತ್ತಾನೆ:--ಎಲ್ಫೈ ಸಾಧುವಾದ ಮಾರ್ಕಂಡೇಯನೆ! 
ನೀನು ತೀರ್ಥಕ್ಷೇತ್ರಗಳಿಗೆ ತಿರುಗುತ್ತ ಸುಮ್ಮನೆ ಏಕೆ ಕ್ಲೇಶಗೊಳ್ಳುತ್ತಿರುವೆ? 
ಬದರೀನಾಮಕವಾದ ಮಹಾಕ್ಸೇತ್ರದಲ್ಲಿ ನಿರಂತರವೂ ಶ್ರೀಹರಿಯ ಸಾನ್ನಿಧ್ಯ 
ನಿರುವುದು. 

೫೧. ನೀನು ಅಲ್ಲಿಗೆ ಹೋಗಲು ಆತನನ್ನು ಈ ಕಣ್ಣುಗಳಿಂದಲೇ ಸಾಕ್ಸಾ 
ತ್ತಾಗಿ ನೋಡುವೆ” ಈ ಮಾತುಗಳನ್ನು ಕೇಳಿ ಮಾರ್ಕಂಡೇಯಮಹರ್ಷಿಯು 
ವಿಸ್ಮಯಗೊಂಡವನಾಗಿ ವಿಶಾಲಾಕ್ಸೇತ್ರಕ್ಕೆ ಒಡನೆಯೆ ಬಂದು ಸೇರಿದನು. 

೫೨. ಅಲ್ಲಿ ಸ್ನಾನವನ್ನು ಮಾಡಿ ತಿಲೆಯೊಂದರಲ್ಲಿ ಕುಳಿತು ಉತ್ತಮವಾದ 
ನಾರಾಯಣಾಷ್ಟಾಕ್ಸರ ಮಂತ್ರವನ್ನು ಜಪಿಸುತ್ತಿದ್ದನು. ಬಳಿಕ ಮೂರುದಿನ 
ಗಳು ಕಳೆದ ಮೇಲೆ ರಾತ್ರಿಯ ಕಡೆಯ ಭಾಗದಲ್ಲಿ ಶ್ರೀಮನ್ನಾರಾಯಣನು ಅಲ್ಲಿ 


೫೬. ಶಂಖ, ಚಕ್ರ, ಗದಾ, ಪದ್ಮಗಳನ್ನು ನಾಲ್ಕು ಕೈಗಳಲ್ಲಿಯೂ ಧರಿಸಿ 
ಒಂಡು ವನಮಾಲೆಯಿಂದ ವಿಭೂಷಿತನಾಗಿ ಬಂದು ನಿಂತ ಆ ದೇವದೇವನನ್ಮು 


ಷಿ೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಮಾರ್ಕಂಡೇಯ ಉವಾಚ :- 
ಅಶಾಶ್ಚತೇ ಚ ಸಂಸಾರೇ ಸಾರೇ ತೇ:ಚರಣಾಂಬುಜೇ ! 


ಸಮಂದ್ಧಾರಃ ಕಥಂ ನ್ಳೂಣಾಂ ತ್ರಾಹಿ ಮಾಂ ಪರಮೇಶ್ವರ ॥ ೫೪ ॥ 
ತಾಪತ್ರಯಪರಿಶ್ರಾಂತಂ ಅನೇಕಾಂಜ್ಞಾನಜೃಂಭಿತಂ I 

ಸಂಸಾರಕುಹರೇ ಭ್ರಾಂತಂ ತ್ರಾಹಿ ಮಾಂ ಕೃಷಯಾಚ್ಯುತ ॥ ೫೫ ॥ 
ಅನೇಕಯೋಸಿಯಂತ್ರೇಷು ನಿಃಸೃತೇಸ್ತನುವೇದನಾಂ । 
ಗರ್ಭವಾಸಕೃತಂ ಪಾಪಂ ತ್ರಾಹಿ ಮಾಂ ಕರುಣಾಂಬುಧೇ ॥ ೫೬ ॥ 
ಕೃಮಿಭಕ್ಸಿತಸರ್ವಾಂಗಂ ಕ್ಪುತ್ಸಿಸಾಸಾಕುಲಂ ಚಜಒ। 
ಆಂತ್ರಮಾಲಾಕುಲೇ ಗರ್ಭೇ ತ್ರಾಹಿ ಮಾಂ ಮಧುಸೂದನ ॥೫೭॥ 
ಅಮೇಧ್ಯಾದಿಭಿರಾಲಿಪ್ತಂ ನಿಶ್ಚೇಷ್ಟಶ್ರವುಮಾಕುಲಂ । 

ಸ್ಮರಂತಂ ನಿಜಕರ್ಮೊೋತ್ಕಂ ತ್ರಾಹಿ ಮಾಂ ಮಧುಸೂದನ ॥ ೫೮ ॥ 


೫೪. ಮಾರ್ಕಂಡೇಯನು ಹೇಳುತ್ತಾನೆ: "“ನಶ್ವರವಾದ ಈ ಪ್ರಪಂಚದಲ್ಲಿ 
ಸಾರತರವಾದುವುಗಳೆಂದರೆ ನಿನ್ನ ಚರಣಕಮಲಗಳು ಮಾತ್ರವೇ ಆಗಿರುವುವು. 
ಈ ಸಂಸಾರ ಸಮುದ್ರದಿಂದ ಮನುಷ್ಯರ ಉದ್ಭಾರವು ಉಂಟಾಗುವುದು ಹೇಗೆ? 
ಎಲ್ಫೈ ಲೋಕೇಶ್ವರನೆ! ನನ್ನನ್ನು ಕಾಪಾಡು. 

೫೫. ಆಧ್ಯಾತ್ಮಿಕ, ಆಧಿಭೌತಿಕ ಮತ್ತು ಆಧಿದೈನಿಕ ತಾಪಗಳಿಂದೆ 
ಬಳಲಿದವನಾಗಿ, ಬಹುವಿಧವಾದ ಆಜ್ಞಾನದಿಂದ ಆವೃತನಾಗಿ, ಸಂಸಾರವೆಂಬ 
ಗಾಢಾಂಧಕಾರವುಳ್ಳ ಗುಹೆಯಲ್ಲಿ ದಿಕ್ಕೆಟ್ಟು ಭ್ರೃಮಿಸುತ್ತಿರುವ ನನ್ನನ್ನು 
ದಯೆಯಿಂದ ರಕ್ಷಿಸು. 

೫೬. ಎಲ್ಲೆ ಕರುಣಾಸಮುದ್ರನೆ! ಅನೇಕ ಯೋನಿಗಳಲ್ಲಿ ಜನ್ಮಗಳನ್ನೈತ್ತಿ 
ಗರ್ಭವಾಸಗಳಿಂದುಂಬಾದೆ ದೇಹಯಾತನೆಗಳನ್ನು ಅನುಭವಿಸಿ ಮನುಷ್ಯ 
ಜನ್ಮವನ್ನು ಹೊಂದಿರುವ ನನ್ನನ್ನು ಕಾಪಾಡು. 

೫೭. ಕರುಳುಗಳ ಮಾಲೆಯಲ್ಲಿ ಬಂಧಿತವಾಗಿ ತಾಯಿಯ ಗರ್ಭದಲ್ಲಿ 
ಬಿದ್ದು ಕೃಮಿಗಳು ದೇಹಾದ್ಯಂತವನ್ನೂ ಕಚ್ಚಿ ತಿನ್ನುತ್ತಿರಲು ಹಸಿವು ವೀರಡಿಕೆ 
ಗಳಿಂದ ವ್ಯಾಕುಲಗೊಳ್ಳುತ್ತಿರುವ ನನ್ನನ್ನು ಮಧುಸೂದನನಾದ ನೀನು ರಕ್ಷಿಸು. 

೫೮. ಅಮೇಧ್ಯವೇ ಮೊದಲಾದುವುಗಳಿಂದ ಲಿಪ್ತವಾದ ದೇಹವುಳ್ಳ ವನಾಗಿ 
ಗರ್ಭದೊಳಗೆ ಕೈಕಾಲುಗಳನ್ನಾಡಿಸುವುದಕ್ಕೂ ಆಗದೆ ನಿಶ್ಚೇಷ್ಟನಾಗಿ ವ್ಯಾಕುಲ 
ಗೊಂಡು ಪೂರ್ವಕರ್ಮಗಳ ಫಲವಾಗಿ ಸಂಭವಿಸುತ್ತಿರುವ ಕಷ್ಟಗಳನ್ನೆಲ್ಲ 
ಸ್ಮರಿಸುತ್ತಿರುವ ನನ್ನನ್ನು ಪಾಲಿಸು. 


ತೃತೀಯೋ$ಧ್ಯಾಯೆಃ ೩೫ 


ವಚನಾಂದಾನನಿಃಶ್ವಾಸಾಂಶಕ್ತಂ ಭಯಮುಪಾಗೆತಂ । 

ಗರ್ಭವಾಸಮುಹಾದುಃಖಂ ತ್ರಾಹಿ ಮಾಂ ಮಧುಸೂದನ ॥೫೯॥ 

ಜರಾಮರಣಬಾಲಾ ದಿದು8ಖಸಂಸಾರಪೀಡಿತೆಂ । 

ದುಃಖಾಬ್ಧೌ ಸ ಸುಖಯಿದ್ದಿಂ ಮಾಂ ಕೃಷಾಸಿಂಭೋ ಪ್ರಷಾಲಯ ॥ ೬೦ ॥ 

ಕದಾಚಿತೃ ವಿತಾಂಪ್ರಾ ಸ್ತ 0 ಕದಾಜಿಕೆ ಕ್ಲಸೋದಜನ್ಮತಾಂ । 

ಕದಾಚಿದುದ್ದಿ ಜ್ವತ್ವಂ ಚೆ ಕದಾಚಿನ್ನರೆತಾಂ ಗತಂ W ೬೧॥ 

ಸರ್ವಯೋನಿಸ ಸಮಾಪನ್ನಂ ನಿಷನ್ನಂ ವಿಗತಪ್ರಭಂ। 

ಅನಾಥಂ ತ್ವಾಂ ಸಮಾಪನ್ನಂ ತ್ರಾಹಿ ಮಾಂ ಕೃಷಯಾಂಚ್ಯುತ ॥ ೬೨ ॥ 

ಏವಂ ಸ್ತುತಸ್ತತಃ ಕೃಷ್ಣೋ ಮಾರ್ಕಂಡೇಯೇನ ಧೀಮತಾ । 

ಪ್ರೀತಸ್ತಮಾಹ ವಿಪ್ರರ್ಷೇ ನರಂ ಮೇ ಪ್ರಿಯತಾನಿತಿ ! ೬೩॥ 
ಮಾರ್ಕಂಡೇಯ ಉವಾಚ ;-- 

ಯದಿ ತುಷ್ಟೋ ಭವಾನ್ಮಹ್ಯಂ ಭಗವಸ್ಹೀನವತ್ಸಲ । 

ನಿಶ್ಚಲಾಂ ದೇಹಿ ಮೇ ಭಕ್ತಿಂ ಪೂಜಾಯಾಂ ದರ್ಶನೇ ತವ। 

ಶಿಲಾಯಾಂ ತವ ಸಾನ್ಸಿಧ್ಯಂ ಏಷ ಏನ ನರೋ ಮಮ ॥ ೬೪ ॥ 





೫೯. ಮಾತನಾಡುವುದಕ್ಕೂ, ಗ್ರಹಿಸುವುದಕ್ಕೂ, ಉಸಿರಾಡುವುದಕ್ಕೂ, 
ಅಶಕ್ತನಾಗಿ ಭೀತಿಗೊಂಡು ಗರ್ಭವಾಸವೆಂಬ ಮಹಾ ದುಃಖದಲ್ಲಿ ಬಿದ್ದು ನರಳು 
ತ್ತಿರುವ ನನ್ನನ್ನು ಮಧುಧ್ವಂಸಿಯಾದ ನೀನೇ ರಕ್ಷಿಸಬೇಕು! 

೬೦-೬೧. ಎಲ್ವೆ ಕ್ಸ ಸಮುದ್ರ, ನೆ! ಮುಪ್ಪು, ಸಾವು ಬಾಲ್ಯಗಳೇ 
ಮೊದಲಾಡುವುಗಳಿಂದ ಕೂಡಿದ ಸಂಸಾರದ ದುಃಖಗಳಿಂದ ನೀಡಿತನಾಗಿ ತೋಕ 
ASE ಸುಖಭ್ರಾಂತಿಯನ್ನು ಹೊಂದಿರುವ ಮೂಢನಾದ ನನ್ನನ್ನು 
೯ಜನ್ಮಗಳಲ್ಲಿ ಅನೇಕ ವೇಳೆ ಕೃ ಮಿಜನ್ಮಗಳನ್ನು ಹೊಂದಿದೆನು. 


ತ 
ಬ್ರ 
2 
೯ 
ಟ್‌ 
ಬಿ 


ಸ್ನೇದಜಗ wh ಜನಿಸಿದನು. ಉದ್ಬಿಜ್ಜ REN ಮರಬಳ್ಳಿ ಗಳ ಜನ್ಮಗಳನ್ನು 
ಧರಿಸಿದೆನು. ಅನೇಕ ಸಲವ ಮನುಷ್ಯ “ಜನ್ನ ಗಳನ್ನೂ ಪಡೆದಿದೆ. ಮ. 
೬೨. ಇಂತು 


ನಾನು ಸಕಲ ಯೋನಿಗಳಲ್ಲಿಯೂ ಪುನಃ ಪುನಃ ಜನನ 
ನುಭವಿಸಿ ನತು ಚ ಸಿಕ್ಕಿ ಸ್ತಾಭಾವಿಕವಾದ 
ಕೊಂಡು ದಿಕ್ಷಿಲ್ಲದವನಾಗಿ ನಿನ್ನನ್ನೇ ಶರಣುಹೊಂದಿರುವೆನು. 
ರುಣೆಯನ್ನು ತೋರಿ ಅಚ್ಯುತನ ನೀನು ಕಾಪಾಡು. 


ಎ 
pS x _ ಧಡ 


9 ಪ್ಲಣೋತ್ತೆಮಸನೆ! ಹಂ ಜ್ಞಾ ನಸಂಪ ನನಾದ ಇ ೦ 
$ ಮನ್ಸಾ ರಾಯಣನು ರ್ರಿ 
ದ 


ಬ್ರೀ 

ಎರ್‌ ಮು ೬೪ ಸಂತಿ ಮು df ನೆ ಪವರ 

ಗನಂದೆದನ ಗಿ, ಎಜೆ, ಮಾರ್ಕ ಂದೇಯನೆ ! ನಟಿ ೦೮ ನನಗೆ ಅ ಅಪೇಕ್ಸಿತನ ವಾ 

ಎ ೧೨ ಹಿ ol RDS 

ವಗದನ ಬೀಡಿಕೂ >” ಎಂಬುದಾಗಿ ಹೇಳುವ ಉಣಿ 
” ಕ) 


ಹ REN ಇಗೆ ಪ್ರ 4d ಇಳೆ ಗಣೆ 
ಓಗಿ ಮಾರ್ಕಂಡೇಯನು ನಾ ಪ್ರಾರ್ಥಿಸಿ ತ್ತ್ಯಾಣ ನಾ ದವ ಕ್‌.ಶ್ರರ್ಯ 
ಬಿ 


೩೬ ಶ್ರೀ ಸ್ಕಾಂದಮಹಾಪುರಾಣಂ 


ಸೂತ ಉವಾಚ:- 
ತಥೇತ್ಯುಕ್ತ್ವಾ ಮಹಾವನಿಷ್ಣುಃ ಯಯಾವಂತರ್ಹಿತಂ ದ್ವಿಜ । 
ಮಾರ್ಕಂಡೇಯಸ್ತತಸ್ತುಷ್ಟೋ ಜಗಾಮ ಪಿತುರಾಶ್ರಮಂ ॥ ೬೫ ॥ 
ಉಪಸ್ಥಾನಮಿದಂ ಪುಣ್ಯಂ ಸರ್ವಪಾಹಪ್ರಣಾಶನಂ ! 
ಶ್ರುಣುಯಾಚ್ಛಾ ೨ವಯೇನ್ಮರ್ತ್ಯೋ ಗೋವಿಂದೇ ಲಭತೇ ಗತಿಂ ॥ ೬೬ ॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಮವಖಂಡೇ ಬದರಿಕಾಶ್ರಮಮಾಹಾತ್ಮ್ಯೇ ಶಿವಕಾರ್ತಿಕೇಯಸಂವಾದೇ 
«4 ಅಗ್ನಿತೀರ್ಥ, ನಾರದಶಿಲಾ, ಮಾರ್ಕಂಡೇಯಶಿಲಾದಿಮಾಹಾತ್ಮ್ಯನರ್ಣನೆಂ ೨3 
ನಾಮ ತೃತೀಯೋ$ಧ್ಕಾಯಃ 


ಸಮಸ್ವಿತನಾದ ದೀನದಯಾಳುವೆ! ನನ್ನ ವಿಷಯದಲ್ಲಿ ನಿನಗೆ ಸಂತೋಷವೇ 
ಉಂಟಾಗಿರುವುದಾದರೆ ನಿನ್ನ ಪೂಜೆಯಲ್ಲಿಯೂ, ದರ್ಶನದಲ್ಲಿಯೂ ನನಗೆ 
ನಿಶ್ಚಂಚಲವಾದ ಭಕ್ತಿಯಿರುವಂತೆ ಅನುಗ್ರಹಿಸು. ಈ ಶಿಲೆಯಲ್ಲಿ ನಿನ್ನ 
ಸಾನ್ಲಿಧ್ಯವೂ ಸರ್ವಕಾಲದಲ್ಲಿಯೂ ಇರುವುದಾಗಲಿ. ಇದೇ ನನಗೆ ಅತ್ಯಂತ 
ಸಂತೋಷವನ್ನುಂಟುಮಾಡುವ ವರವಾಗಿರುವುದು.?' 

೬೫. ಸೂತನು ಹೇಳುತ್ತಾನೆ:--ಎಲೈ ಶೌನಕಮಹರ್ಷಿಯೆ! ಹಾಗೆಯೇ 
ಆಗಲೆಂದು ಮಹಾವಿಷ್ಣುವು ಆತನಿಗೆ ವರಪ್ರದಾನವನ್ನು ಮಾಡಿ ಅಂತರ್ಧಾನ 
ವನ್ನು ಹೊಂದಿದನು. ಮಾರ್ಕಂಡೇಯನೂ ಮಹಾ ಸಂತೋಷಗೊಂಡವನಾಗಿ 
ತನ್ನ ತಂದೆಯ ಆಶ್ರಮಕ್ಕೆ ಹಿಂದಿರುಗಿದನು. 

೬೬, ಸರಮಪುಣ್ಯಪ್ರ ದವೂ ಸಕಲ ಪಾತಕಗಳನ್ನು ನಿರ್ಮೂಲಗೊಳಿಸು 
ವುದೂ ಆದ ಈ ಆಖ್ಯಾನವನ್ನು ಯಾವ ಮನುಷ್ಯನು ಶ್ರದ್ಧೆಯಿಂದ ಕೇಳುವನೊ, 
ಇತರರಿಗೆ ನಿರೂಪಿಸುವನೊ, ಅವನು ಪರಮಾತ್ಮನ ಸಾಯುಜ್ಯರೂಪವಾದ 
ಉತ್ತಮ ಗತಿಯನ್ನು ಪಡೆಯುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆ೦ದು ಪ್ರಸಿದ್ದವಾದ 
ಶ್ರೀಸ್ಕಾಂದಮ ಹಾಪುರಾಣದ ಎರಡನೆಯ ವೈಷ್ಠವಖಂಡದ ಬದರಿಕಾಶ್ರಮ ಮಾಹಾತ್ಮ್ಯದ 
ಶಿವಕಾರ್ತಿಕೇಯ ಸಂವಾದದಲ್ಲಿ "" ಅಗ್ನಿತೀರ್ಥ-ನಾರದಶಿಲಾ-ಮಾರ್ಕಂಡೇಯಶಿಲಾ 
ಮಾಹಾತ್ಮ್ಯ ವರ್ಣನ''ವೆಂಬ ಮೂರನೆಯ ಅಧ್ಯಾಯವು ಮುಂಗಿದುದು 


॥ ಶ್ರೀಃ [| 
ಅಥ ಚತುರ್ಥೋಇಧ್ಯಾಯಃ 
ವೈನತೇಯಶಿಲಾಮಾಹಾತ್ಮವರ್ಣನಂ 
ಸ್ಯ ದ ಉವಾಚ ೭. 
ವೆ ಫನತೇಯಶಿಲಾಯಾಸ್ತು ಮಾಹಾತ್ಮ್ಯಂ ವದ ಮೇ ಪಿತಃ । 
ಕಪ ಪುಣ್ಯಂ ಕಂ ಫಲಂ ಚಾಸ್ಯ ಅನುಭಾನಂ ಚ ಕಂ ಭವೇತ್‌ Hor 
ಶಿವ ಉವಾಚ ;-- 
ಕಶ್ಯಪಾದ್ಧಿನತಾಗರ್ಭೇ ಮಹಾಬಲಪರಾಕ್ರಮೌ । 
ಗರುಡಾರುಣೌ ಜಾತೌ ದ್ವಾವರುಣಃ ಸೂರ್ಯಸಾರಥಿಃ ॥೨॥ 
ಬದರ್ಯಾ ದಕ್ಷಿಣೇ ಭಾಗೇ ಗಂಧಮಾದನಶೈಂಗಳೇ । 
ಗರುಡೆಸ್ತಪ ಆತೇಪೇ ಹರಿವಾಹನಕಾಮ್ಯಯಾ nan 
ಫಲಮೂಲಜಲಾಹಾರೋ ನಿರ್ದ್ವಂದ್ಟೋ ಜಪತಾಂ ವರಃ । 
ಪಥೈಕೇನೋಪಸಂಕ್ರಮ್ಯ ಭುವಿ ಜೇಷೇ ನಿರಾಮಯಃ nk 


ಕನ್ನಡದ ಅನುವಾದ 
ವೈನತೇಯಶಿಲಾಮಾಹಾತ್ಮ್ಯವರ್ಣನ 


೧. ಸ್ಫಂದನು ಕೇಳುತ್ನಾನೆ:-“ ತಂದೆಯೆ! ಇನ್ನು ನನಗೆ ಗರುಡಶಿಲೆಯ 

ಮಾಹಾತೆ ಶ್ರಾಯನ್ನು ಹೇಳುವವನಾಗು. ಅದರಲ್ಲಿ ಯಾವ ಪು ಪುಣ್ಯವು ಲಭಿಸುವುದು? 

ಅದರ ಸೀವಕೆಯಿಂದ ಯಾವ ಫಲವುಂಟಾಗುವುದು? ಅದರ ಮಾಹಾತ್ಮ್ಯವು 
ಯಾವ ಪ್ರಮಾಣವುಳ್ಳೆದ್ದಾ ೫ಿಗಿರುವುದು??? 

ತ "ಶಿವನು ಹೇಳುತ್ತಾನೆ: — “ ಕಶ್ಯಪಬ್ರಹ್ಮನಿಗೆ ವಿನತಾದೇವಿಯಕ್ಲಿ 
ಅಪರಿಮಿತ ದೇಹಬಲದಿಂದಲೂ ಸರಾಕ್ರಮದಿಂದಲೂ ಕೂಡಿದ ಗರುಡ ಮತ್ತು 
ಅರುಣರೆಂಬ ಇಬ್ಬರು ಪುತ್ರರುಂಟಾದರು. ಅವರಲ್ಲಿ ಅರುಣನು ಸೂರ್ಯನಿಗೆ 
ಸಾರಥ್ಯವನ್ನು ಮಾಡುತ್ತಿರುವನು. 

೩. ಗರುಡನು ಅದನ್ನು ಕಂಡು ತಾನು ಮಹಾವಿಷ್ಣು 'ವಿಗೇ ವಾಹನವಾಗ 
ಜೀಕೆಂಬ ಅಭಿಲಾಷೆಯುಳ್ಳವನಾಗಿ ಬದರಿಕಾಶ್ರಮಕ್ಕೆ ದಕ್ಕೆ! ಕಣ ಪಾರ್ಶ್ವದಲ್ಲಿರುವ 
ಗಂಧಮಾದನ ಪರ್ವತದಲ್ಲಿ ತಪಸ್ಸನ್ನು ಮಾಡತೊಡಗಿದನು. 

೪. ಶಕುಣ್ಣು, ಗಡ್ಡೆ ಗೆಣಸುಗಳು, ಜಲ--ಇವುಗಳನ್ನೇ ಸೇವನೆ ಮಾಡುತ್ತ 
ಕ್ರೀತೋಃ ಷ್ಣಾ ನ ದ ದ್ರ ಗಳನ ಸ್ಸ ಸಹಿಸಿಕೊಂಡು ಜಪಸಿದ್ಧ ರಲ್ಲ ಅತ್ಯುತ ಶ್ರಮ 
ನಾಗಿ ಅವನು ಒಂದೇ ಕಾಲಿನಮೇ ಲಭ ಇಮಿಯಲ್ಲಿ ನಿಂತುಕೊಂಡು ನಿಶ್ಚ ಲವಾಡ 


ಜಿ pe) 
ವ. ನಸ್ಯ ಬಂದೆ ಜಪವನ್ನು ಮಾಡು ುತ್ವಲಿದ್ದೆನು. 


ಷಲ ಶ್ರೀ ಸ್ಮಾಂದಮಹಾಪುರಾಣಂ 


ತ್ರಿಂಶದ್ವರ್ಷಸಹಸ್ರಾಣಿ ಹೆರಿದರ್ಶನಲಾಲಸಃ । 


ತತಸ್ತು ಭಗವಾನ್ಸಾಕ್ಸಾತ್ಸೀತವಾಸಾ ನಿಜಾಯುಧಃ ॥೫॥ 
ಆನಿರಾಸೀದ್ಯಥಾ ಪ್ರಾಜ್ಯಾಂ ದಿಶೀಂದುರಿವ ಪುಷ್ಕಲಃ । 

ಉವಾಚ ವಚನಂ ಸಮ್ಯಜಕ್ಕೇಘಗೆಂಭೀರನಿಸ್ವನಃ ॥೬॥ 
ತಥಾಪಿ ನ ಬಹಿರ್ವ್ವತ್ತಿಃ ದಧ್ಮೌ ದರವರಂ ತತಃ । 

ತಥಾಪಿ ನ ಬಹಿರ್ವ್ಯತ್ತಿಃ ಗರುಜಸ್ಕ್ಯ ವಂಹಾತ್ಮನಃ ॥೭॥ 
ತತಃ ಪ್ರವಿಶ್ಯ ಭಗವಾನಂತರಂ ಪವನಕ್ರಮಾತ್‌ । 

ಬಹಿರುನ್ಮುಖತಾಂ ಚೈವ ರಚಯನ್ಸಹಿರಾಬಭೌ ॥೮॥ 
ಭಗವಂತಂ ಹರಿಂ ದೃಷ್ಟ್ವಾ ಗರುಜೋ ಗೆತಸಾಧ್ವಸಃ | 
ಪುಲಕಾಂಕಿತಸರ್ವಾಂಗಸ್ತುಷ್ಟಾವ ವಿಹಿತಾಂಜಲಿಃ Hen 

ಗರುಡ ಉವಾಚ ;-- 


ಜಯಜಯ, ತ್ರಿಭುವನಜನಮನೋಭವನ, ವಿದಲಿತಾಫಗುಣ, 
ಸಕಲಗೀರ್ನಾಣನಂದಿತಚರಣಕಮಲಯುಗಲಪರಿಮಲ, ಬಹುಲರಿಪು ವನ 





೫-೬, ಈ ರೀತಿಯಾಗಿ ಶ್ರೀಹರಿಯನ್ನು ನೋಡಬೇಕೆಂಬ ಕಾತುರತೆಯಿಂದ 
ಮುವ್ವತ್ತುಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಮಾಡಲು ಶ್ರೀಮಹಾನಿಷ್ಟುವು 
ಪ್ರಸನ್ನನಾಗಿ ಪೀತಾಂಬರವನ್ನು ಧರಿಸಿ ಶಂಖಚಕ್ರಾದ್ಯಾಯುಧಗಳಿಂದಲಂಕೃತ 
ನಾಗಿ ಪೂರ್ವದಿಗ್ಭಾಗದಲ್ಲಿ ಪೂರ್ಣ ಚಂದ್ರನುದಯಿಸುವಂತೆ ಗರುಡನ ಮುಂದೆ 
ಸಾಕ್ಸಾತೃರಿಸಿದನು. ಅಲ್ಲದೆ ಮೇಘದ ಗರ್ಜನೆಯಂತೆ ಗಂಭೀರವಾದ ಧ್ವನಿ 
ಯಿಂದ ಮೃದುಮಧುರವಾಗಿ ಆತನನ್ನು ಮಾತನಾಡಿಸಿದನು. 

೭. ಆದರೂ ಗರುಡನು ಬಹಿರ್ಮುಖನಾಗಲಿಲ್ಲ. ಆಗ ಮಹಾವಿಷ್ಣುವು 
ಪಾಂಚಜನ್ಯವೆಂಬ ತನ್ನ ಉತ್ತಮ ಶಂಖವನ್ನು ಧ್ವನಿಗೈ ದನು, ಹಾಗೂ 
ಮಹಾತ್ಮನಾದ ಗರುಡನಿಗೆ ಬಾಹ್ಯಪ್ರಪಂಚದ ಜ್ಞಾನವೇ ಉಂಬಾಗಲಿಲ್ಲ. 

೮. ಆಗ ಭಗವಂತನು ವಾಯುರೂಪದಿಂದ ಆತನ ದೇಹವನ್ನು ಪ್ರವೇಶಿಸಿ 
ಆತನಿಗೆ ಬಾಹ್ಯಪ್ರಸಂಚದ ಜ್ಞಾ.ನವುಂಬಾಗುವಂತೆ ಮಾಡಿ ತಾನು ಮತ್ತೊಂದು 
ರೂಪದಿಂದ ಆತನ ಇದಿರಿನಲ್ಲಿ ಥಿಂತಿದ್ದನು. 

೯. ಇಂತು ತನ್ನ ಮುಂಡೆ ನಿಂತಿರುವ ಪರಮಾತ್ಮನಾದ ಶ್ರೀಹರಿಯನ್ನು 
ಕಂಡು ಗರುಡನು ಭಯರಹಿತನಾಗಿ ಸಕಲಾವಯವಗಳೂ ಪುಳಕಾಂಕಿತಗಳಾಗು 
ತ್ರಿರಲು ಅಂಜಲಿಬಂಧವನ್ನು ಮಾಡಿಕೊಂಡು ಸ್ಫ್ಕೋತ್ರಮಾಡಲು ಪ್ರಾರಂಭಿ 
ಸಿದನು. 

೧೦. ಗರುಡನು ಹೇಳುತ್ತಾನೆ: ಮೂರು ಲೋಕಗಳ ಜನರ ಮನೆಸ್ಸು 
ಗಳಲ್ಲಿಯೂ ನೆಲಸಿರುವವನಾಗಿ ಸಕಲ ಪಾಪಗಳ ಸಮೂಹವನ್ನೂ ಕಳೆದು 





ಚತುರ್ಥೋ5ಧ್ಯಾಯಃ ರೀ 


ನಿಭಂಜನ್ಕ ವಿದ್ಯೋತಮಾನ ಸಕಲ ಸುರಾಸುರಮುಕುಟಿಕೋಟಿನಿಲ 
ಸಿತ ನಿಜಪೀಠಕಮುಲ್ಲ, ನಿರಸಿತ ನಿಜಜನೆಹೈದಯ ತಿಮಿರಸಟಿಲ ಬಹುಲ, 
ಮುಕರ ಇವ ತ್ರಿನಿಧಸ SAS ಹರಣ ಚರಣ, ಜಗೆದುದಯ 
ಸ್ಥಿತಿ ಆಶಿ! ವಿಲಸಿತ ತ್ರಿನಿಧಮೂರ್ತಿ ಕೀರ್ತಿನಿಸ್ಫೂ ರ್ಜಿತೆ ಜಗ 
ದುಷಯಸಂದಜೋಹ, ದಿನಕರ ಇವ ಮುನಿಜನ ಮಾನಸ ಸಕೋಜಷೆಟ್ಟ ದ್ಕ 
ನಿದಿತ ಸ ಸಕಲನೇದನಿದ್ಯೋತಮಾನಮಾನಸ್ಕ ನಿಜಜನ ಮುನಿಜನ ನಂದಿತ 
ಪದನಖನೀರಪನಿತಿ ಶ್ರೀಕೃತಗೀರ್ವಾಣಮುನಿಮಾನಸನಂದಿತ ಚರಣರಜಃ 
ಪ್ರಸಾವಸಾರಭೂತ, ಜಗತಾಮಧೀಶ, ನಮಸ್ತೇ ನಮಸ್ತೇನಮಃ ॥ ೧೦॥ 
ಅಷ್ಟಶಕ್ತಿಸಹಿತೋ ವನಮಾಲೀ 
ಸೀತಚೈಲಕುಸುಮಾವಲಿಶೋಭಃ । 
ಪೆಂಕಜಾಕರನಿರಾಜಿತಪಾದಃ 
ಪಾತು ಮಾಮುವಹಿತೇಂದ್ರಿಯವರ್ಗಃ ॥ ೧೧॥ 





ಕೊಂಡಿರುವ ನಿನಗೆ ಜಯವಾಗಲಿ! ಸಮಸ್ತ ದೇವತೆಗಳಿಂದಲೂ ವಂದಿತಗಳಾದ 
ಪಾದಪದ್ಮದ್ವಯಗಳ ಪರಿಮಳವುಳ್ಳವನೆ! ನೀನು ಅನೇಕ ರಾಕ್ಸಸರೆಂಬ ಅರಣ್ಯ 
ಗಳನ್ನು ನಿರ್ಮೂಲಗೊಳಿಸಿರುವೆ. ಸಮಸ್ತ ದೇವದಾನವರ ಜ್ವಲಿಸುತ್ತಿರುವ 
ಕೆರೀಟಗಳ ಸಜೀಯ ಶುಭ್ರಕಾಂತಿಯಿಂದ ಬೆಳಗುತ್ತಿರುವ ಪ ಪಾದಪೀಠಕಮಲ 
ನಾಗಿರುವೆ. ನಿನ್ನ ಭಕ್ತರ” ಹೃದಯಗಳಲ್ಲಿರುವ ನಿಬಿಡವಾದ ಅಜ್ಜಾ ನವೆಂಬ 
ಅಂಧಕಾರ ಸಮೂಹವನ್ನು ನಾಶಗೊಳಿಸುವೆ. ಅವರ ತಾಪತ್ರ ಯಗಳನ್ನು 
ನಾಶಮಾಡುವ ಪ ಪ್ರಭಾವವುಳ್ಳ ಪಾದಕಮಲಗಳುಳ್ಳೆ ವನಾಗಿ ನೀನು ಚಂದ್ರ: 
ಮಂಡಲದಂತೆ ಮನಸ್ಸಿಗೆ ಆನಂದವನ್ನುಂಟುಮಾಡುತ್ತಿರುವೆ. ಬ್ರಹ್ಮಾಂಡದ 
ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳೆಂಬ ಮಾಯಾವಿಲಾಸಗಳನ್ನು ತೋರುವುದ 
ಕಾಗಿ ಬ್ರಹ್ಮ » ವಿಷ್ಣು, ಮಹೇಶ್ವರರೆಂಬ ಮೂರು ರೂಪಗಳನ್ನು ಧರಿಸಿ ನಿನ್ನ 
ಕೀರ್ತಿ ಯಿಂದ ಮೂರು 'ಕೋಕಗಳನ್ನೂ ಬೆಳಗುತ್ತಿರುವೆ. ಸೂರ್ಯನು ಕಮಲ 

ಗಳನ್ನರಳಿಸುವಂತೆ ನೀನು ನಿನ್ನ ಭಕ್ತರ ಮನಸ್ಸುಗಳೆಂಬ ಕಮಲಗಳಿಗೆರಗುವ 
ದುಂಬಿಗಳನ್ನು ಹೋಲುವ ಸಕಲ ವೇದಗಳಿಂದ ಅವರ ಮಾನಸಗಳನ್ನ ರಳಿಸು 
ತ್ರಿರುವೆ, ನಿನ್ನ ಭಕ್ಕರಿಂದಲೂ ಮುನಿವರ್ಯರಿಂದಲೂ ನಮಸ್ಸರಿಸಲ್ಪ ಟ ಟಿ, 
ವಾವ! ವಿಸಿದ ಗಂಗೆಯಿಂದ ಸಮಸ, ದೇವತೆಗಳ ನ್ಪ್ಪೂ ಮಹರ್ಷಿಗಳನ್ನೂ 

ವಿಶ್ರಗೊಳಿಸಿ ಅವರು ಮನಃಪೂರ್ವಕವಾಗಿ ವಂದಿಸುವ ಪಾದಗಳ ಧೂಳಿಯೇ 


Rd ಪ್ರಸಾದವೆಂಬ ಮಹಿಮೆಯನ್ನು ಹೊಂದಿರುವೆ. ಸಕಲ 
ಬೋಹೆಗಳಿಗೆ ಸರ್ವೇಶ್ವರನಾಗಿರುವ ಥಿನಗೆ ಮತ್ತಿ ಮತ್ತೆ ನಮಸ್ಪರಿಸುವೆನು! 
ಇ. ಬ 
3೪. ಅಷ್ಟೆ, ಸಶ್ತರ್ಯಗಳಿಂದ ಸೆಓಿತನಾಗಿ, ವನಮಾಶೆಯನ್ರು ಧರಿಸಿ, 


ಹೀಕಾಂಒ ರವನ್ನು! ಟ್ಟು ಪೂ ಮಾಲೆಗಳಿಂದ ಶೋಭಿಸುತ್ತ. ಕಮಲಮಾಲಿಫಿಯಾದೆ 


೪೦ ಶ್ರೀ ಸ್ಕಾಂದಮಹಾಪುರಾಣಂ 


ಭಕ್ತಹೃತ್ಯಮಲರಾರ್ಜಿತಮೂರ್ತಿ 
ರ್ದುಷ್ಟದೈತ್ಯದಲನೋಶ್ಠಿತಕೀರ್ತಿಃ | 
ಬದ್ಧ ಸೇತುರವಿತಾಶ್ರಿತಲೋಕಃ 

ಪಾತು ಮಾಮನುದಿನಂ ಭುವನೇಶಃ ॥ ೧೨ ॥ 
ಸ್ಲಿರಚಲತ್ರಿನಿಧತಾಪಹಿಮಾಂಶುಃ 

ಭಾಸಮಾನತರಣಿಪ್ರತಿಭಾಸಃ । 
ಏಕ ಏನ ಬಹುಧಾ ಕೃತನೇಸೋ 

ಮಾಯಯಾವತು ಮಹಾಮತಿರೀಶಃ ॥ ೧೩೫ 
ಭಕ್ತಚಿಂತನಕೃತೇ ಕೃತರೂಪಃ 

ಶೈಶನೇನ ಬಹುಶಾಸಿತಭೂಪಃ । 
ನೇದಮಾರ್ಗ ಉರುಧಾ ಹಿತಕಾರೀ 

ರೀತಿರೀಶಿತುರಿಯಂ ಗುಣಶಾಲೀ ॥ ೧೪॥ 
ಗಂಗೆಯಿಂದ ರಾರಾಜಿಸುತ್ತಿರುವ ಪಾದಗಳಿಂದೊಪ್ಪು ತ್ತ, ಪಂಜೇಂದ್ರಿಯಗಳ 
ವ್ಯಾಪಾರಗಳನ್ನೂ ಸ್ವಾಧೀನಗೊಳಿಸಿ ನಿಗ್ರಹಿಸಿರುವ ಸ್ವಾಮಿಯು ನನ್ನನ್ನು 
ರಕ್ಷಿಸಲಿ. 

೧೨. ಭಕ್ತರ ಹೃದಯಕಮಲಗಳಲ್ಲಿ ಬೆಳಗುತ್ತಿರುವ ಸ್ವರೂಪವುಳ್ಳ ವನೂ, 
ದುಷ್ವರಾದ ರಾಕ್ಸಸರ ನಿಗ್ರಹೆದಿಂದ ದಿಗಂತ ವಿಶ್ರಾಂತವಾದ ಕೀರ್ತಿಯುಳ್ಳ 
ವನೂ, ಸಂಸಾರವೆಂಬ ಸಮುದ್ರಕ್ಕೆ ದೃಢವಾದ ಸೇತುವೆಯಾದವನೂ, 
ಆಶ್ರಿತರ ಸಮುದಾಯವನ್ನು ನಿರಂತರವೂ ಕಾಪಾಡುವವನೂ, ತ್ರಿರೋ 
ಕೇಶ್ವರನೂ ಆದ ಶ್ರೀಮನ್ನಾರಾಯಣನು ನನ್ನನ್ನು ಅನುದಿನದಲ್ಲಿಯೂ 
ಕಾಪಾಡಲಿ. 

೧೩. ಸ್ಥಾವರಜಂಗಮ ಜೀವರಾಶಿಗಳ ತ್ರಿವಿಧತಾಪಗಳನ್ನು ಶಮನ 
ಮಾಡುವ ಚಂದ್ರಸೆಮಾನನೂ, ಪ್ರಜ್ವಲಿಸುತ್ತಿರುವ ಸೂರ್ಯನ ತೇಜಸ್ಸಿನಿಂದ 
ಕೂಡಿದವನೂ, ತನ್ನ ಮಾಯೆಯಿಂದ ಒಬ್ಬನೇ ಆದರೂ ನಾನಾ ವೇಷಗಳನ್ನು 
ಧರಿಸಿ ಕಸಟ ನಾಟಕವನ್ನು ಹೂಡಿರುವ ಮಹಾಮತಿಯಾದ ಸ್ವಾಮಿಯು 
ನನ್ನನ್ನು ಕಾಪಾಡಲಿ. 

೧೪. ಭಕ್ತರ ಅನುಗ್ರಹದಲ್ಲಿಯೇ ಅಭಿಲಾಷೆಯುಳ್ಳೆವನಾಗಿ ಅದಕ್ಕಾಗಿಯೇ 
ದೇಹಗಳನ್ನು ಧರಿಸಿ ಶೈಶವದಲ್ಲಿಯೇ ಅನೇಕ ದುಷ್ಟಭೂಪಾಲಕರನ್ನು ನಿಗ್ರಹಿ 
ಸಿರುವೆ. ವೈದಿಕಗಳಾದ ಜ್ಞಾ,ನಕರ್ಮಮಾರ್ಗಗಳೆರಡಕ್ಕೂ ಅನೇಕ ವಿಧಗಳಿಂದ 
ಹಿತವನ್ನುಂಟುಮಾಡಿರುವೆ. ಇದು ಲೋಕೇಶ್ವರನಾದ ನಿನಗೆ ಸ್ವಾಭಾವಿಕ 
ವಾಗಿಯೇ ಇರುವುದು. ನೀನು ಸಕಲಗುಣಗಳಿಗೆ ನಿಧಾನವಾಗಿರುವೆ. 





ಚತುರ್ಥೊೋತಧ್ಯಾಯಃ ೪೧ 


ಯಜ್ಞಭುಗ್ಭೃದಯಬಂ ಧನಧಾರೀ 
ವಿಶ್ವಮೂರ್ತಿರಬಲಾಂಶುಕಹಾರೀ | 
ಷಾಲನೇಂಪಿ ಮಹತಾಂ ಬಹುದೇಹೋ 
ರಾಸ ಏಷ ತನುಮಾನವತಾಂ ನಃ ॥ ೧೫ ॥ 
ಪ್ರೇಮಭಕ್ತಿಪುರುಷ್ಠೆರುಷಲಭ್ಯಃ 
ಪೂರುಷಃ ಕೃತಸಮಸ್ತನಿವಾಸಃ । 
ದಾಸವೃಂದ ಹೃಷಿತೋ ನಿಜದಾಸಃ 
ಪ್ರೇಕ್ಷಣೈಕಕರುಣೋಂನವತು ವಿಶ್ವಂ ॥ ೧೬ ॥ 
ಕಂಠಲಂಭಿತತರಕ್ಟುನಖಾಗ್ರ 
ಕೃಷ್ಣಗೋಪರಮಣೀಕುಚಭಾರಃ | 
ಲೀಲಯಾ ಯುವತಿಭಿಃ ಕೃತವೇಷಃ 
ಶೇಷ ಏಷ ಭವತಾದುಸಶಾಂತ್ಯೈ ॥ ೧೭ ॥ 
ದಂಡಸಾಣಿರಯ ಮೋನ ಜನಾನಾಂ 
ಶಾಸಿತಾತ್ಮನಿಯಮೋಕ್ತೆಹಿತಾನಾಂ | 

೧೫. ದೇವತೆಗಳ ಅಂತರಂಗಭಕ್ತಿಗೆ. ಪಾತ್ರನಾದವನೂ, ಬ್ರಹ್ಮಾಂಡವೇ 
ಶರೀರವಾಗಿರುವವನೂ, ಗೋಪಿಕಾಸ್ತ್ರೀಯರ ವಸ್ತ್ರಗಳನ್ನಸಹರಿಸಿದವನೂ, 
ಮಹಾತ್ಮರನ್ನು ಕಾಪಾಡುವುದಕ್ಕಾಗಿ ಭೂಲೋಕದಲ್ಲಿ ಜನಿಸಿ ರಾಸಕ್ರೀಡೆಯಲ್ಲಿ 
ಅನೇಕ ರೂಪಗಳನ್ನು ತೋರಿಸಿದ ಶ್ರೀಕೃಷ್ಣರೂಪವನ್ನು ಸ್ವೀಕರಿಸಿದ ಶ್ರೀಹರಿಯು 
ನಮ್ಮನ್ನು ರಕ್ಷಿಸಲಿ. 

೧೬. ಅವ್ಯಾಜಪ್ರೇಮ ಮತ್ತು ಭಕ್ತಿಗಳಿಂದ ಕೂಡಿದ ಮನುಷ್ಯರಿಗೆ 
ಮಾತ್ರ ಮನಸ್ಸಿನಲ್ಲಿ ಕಾಣುವವನೂ, ಸಕಲ ವಸ್ತುಗಳಲ್ಲಿಯೂ ಅಂತರ್ಯಾಮಿ 
ಯಾಗಿ ವಾಸಮಾಡುತ್ತಿರುವ ಪರಮಪೂರುಷನೂ, ತನ್ನ ದಾಸರ ಸಮೂಹ 
ಗಳನ್ನು ಕಂಡು ಸಂತೋಷಗೊಳ್ಳುವವನೂ, ತನ್ನ ಭಕ್ತರಿಗೆ ದಾಸನಾಗಿ ನಡೆದು 
ಕೊಳ್ಳುವವನೂ, ಕೇವಲ ಕರುಣೆಯಿಂದಲೇ ಪೂರಿತವಾದ ದೃಷ್ಟಿಯುಳ್ಳ ವನೂ 
ಆದ ಶ್ರೀಹರಿಯು ಪ್ರಪಂಚವನ್ನು ರಕ್ಷಿಸಲಿ. 

೧೭. ತನ್ನೆ ಕಂಠದಲ್ಲಿ ತೂಗಾಡುತ್ತಿರುವ ಕರಡಿಯ ಉಗುರುಗಳ 
ಇನೆಗಳಿಂದ ಆಲಿಂಗನ ಸಮಯದಲ್ಲಿ ಗೋಪಿಕಾಸ್ತ್ರೀಯರ ಕುಚಗಳಿಗೆ 
ತೆಗಳನ್ನುಂಟುಮಾಡುವವನೂ, ಲೀಲೆಗೋಸ್ಕರ ಅವರೊಡನೆ ವೇಷವನ್ನು 


ಲೆ 


PN 


ರಿಸಿದವನೂ ಆದ ಶೇಷರೂಪಿಯು ಪ್ರಸನ್ನನಾಗಿ ಮನಶ್ಶಾಂತಿಯನ್ನುಂಟು 
ಸಾಡಲಿ. 
೧೮. ತನ್ನ ವಾಕ್ಕರೂಪಗಳಾದ ವೇದಗಳಲ್ಲಿ ಹೇಳಿರುವ ನಿಯಮಗಳೇ 
F 


₹೬ 2 


೪೨ ಶ್ರೀ ಸ್ಥಾಂದಮಹಾಪುರಾಣಂ 


ಪಾವನಾಯ ಮಹತಾಮನುಶಾಲೀ 


ನಿಶ್ವದುಃಖಶಮನೋ ಭವತಾಂ ನಃ ॥ ೧೮ ॥ 
ಏನಂ ಸ್ತುತಸ್ತತಃ ಸಾಕ್ಸಾದ್ಗರುಡೇನ ಮಹಾತ್ಮನಾ । 
ಪೂಜಾರ್ಥ ಮಾಜುಹಾವೈನಾಂ ಗಂಗಾಂ ತ್ರಿಪಫಗಾಮಿನೀಂ I ೧೯॥ 


ತತಃ ಸಂಚಮುಖೀ ಸಾಕ್ಸಾದಾವಿರಾಸೀನ್ನಗೋಪರಿ । 
ತೇನೋದಕೇನ ಪಾದಾರ್ಥ್ಯಂ ಚಕಾರ ವಿನತಾಸುತಃ ॥ ೨೦॥ 
ವ್ರಿಯೆತಾಂ ವರ ಇತ್ಯುಕ್ತೋ ಗರುಡೋ ಹರಿಣಾ ತತಃ । 


ತವೈಕವಾಹೆನಃ ಶ್ರೀಮಾನ್ಪಲವೀರ್ಯಪರಾಕ್ರಮಃ I 


ಅಜೇಯೋ ದೇನದೈತ್ಯಾನಾಂ ಸ್ಯಾಮಹೆಂ ತೇ ಪ್ರಸಾದತಃ ॥ ೨೧॥ 
ಇಯಂ ಮನ್ನಾಮುವಿಖ್ಯಾತಾ ಸರ್ವಪಾಪಹರಾ ಶಿಲಾ । 
ಏತಸ್ಯಾಃ ಸ್ಮರಣಾತ್ಸುಂಸಾಂ ವಿಷವ್ಯಾಧಿರ್ನಜಾಯತಾಂ ॥ ೨೨ ॥ 








ಹಿತನನ್ನುಂಟುಮಾಡುವುವೆಂದು ತಿಳಿದಿರುವ ಜನರಿಗೆ ನೀನೇ ದಂಡಧರನಾಗಿ 
ಶಾಸನ ಮಾಡುತ್ತಿರುವೆ. ಮಹಾತ್ಮರಿಗೆ ಪವಿತ್ರತೆಯನ್ನುಂಟುಮಾಡಲು 
ಅನುಕಂಪವುಳ್ಳ ವನೂ ಸಕಲ ದುಃಖಗಳನ್ನು ಶಮನಮಾಡುವವನೂ ಅದ 
ಶ್ರೀ ನಾರಾಯಣನು ನಮ್ಮನ್ನು ದುಃಖರಹಿತರನ್ನಾಗಿ ಮಾಡಲಿ.” 

೧೯. ಇಂತು ಮಹಾತ್ಮನಾದ ಗರುಡನಿಂದ ಸ್ಕೊತ್ರಮಾಡಿಸಿಕೊಳ್ಳಲ್ಪಟ್ಟ 
ನಾರಾಯಣನು ಮುಂದೆ ಸಾಕ್ಸಾತೃರಿಸಲು ಗರುಡನು ಆತನಿಗೆ ಉಚಿತೋಸಪ 
ಚಾರವನ್ನು ಮಾಡುವ ಅಭಿಲಾಷೆಯಿಂದ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕ 
ಗಳಲ್ಲಿ ಸ್ರವಹಿಸುತ್ತಿರುವ ಗಂಗೆಯನ್ನು ತಾನಿದ್ದ ಸ್ಥಳಕ್ಕೆ ಬರಮಾಡಿಕೊಂಡನು. 

೨೦. ಆಗ ಗಂಗೆಯು ಆ ಪರ್ವತ ಶಿಖರದಲ್ಲಿ ಉದ್ಭವಿಸಿ ಐದು ಪ್ರವಾಹ 
ಗಳಾಗಿ ಹರಿಯತೊಡಗಿತು. ಬಳಿಕ ವೈನತೇಯನು ಆ ಗಂಗೋದಕದಿಂದಲೇ 
ಸರಮಾತ್ಮನಿಗೆ ಅರ್ಫ್ಯು ಪಾದ್ಯಗಳನ್ನು ಸಮರ್ಪಿಸಿ ಕೃತಾರ್ಥನಾದನು. 

೨೧. ಶ್ರೀಹರಿಯು ಗರುಡನನ್ನು ಕುರಿತು “ ನಿನಗೆ ಬೇಕಾದ ವರವನ್ನು 
ಕೇಳಿಕೊ?? ಎಂಬುದಾಗಿ ನಿರ್ದೇಶಮಾಡಲು, ಆತನು ಹೇಳತೊಡಗಿದನು :-- 
": ನಾನು ನಿನಗೆ ಅನನ್ಯವಾದ ವಾಹನವೆನಿಸಿಕೊಂಡು ಸಕಲೈಶ್ವರ್ಯಗಳಿಂದಲೂ 
ಬಲ, ವೀರ್ಯ, ಪರಾಕ್ರಮಗಳಿಂದಲೂ ಕೂಡಿದವನಾಗಬೇಕು. ನಿನ್ನ ಅನುಗ್ರಹ 
ದಿಂದ ಸಮಸ್ತ ದೇವದಾನವರಿಗೂ ಜಯಿಸಲಸಾಧ್ಯನಾಗಿರಬೇಕು. 

೨೨. ಈ ಶಿಲೆಯೂ ನನ್ನ ಹೆಸರಿನಿಂದ ಪ್ರಖ್ಯಾತಿಯನ್ನು ಹೊಂದಿ ಜನರ 
ಸಕಲ ಪಾಸಗಳನ್ನೂ ಕಳೆಯುವ ಮಹಿಮೆಯುಳ್ಳುದಾಗಬೇಕು. ಇದರ ಸ್ಮರಣದ 
ಮಾತ್ರದಿಂದಲೇ ಎಲ್ಲ ಮಾನವರಿಗೂ ಸಕಲ ವಿಧಗಳಾದ ವಿಷವ್ಯಾಧಿಗಳೂ 
ದೂರವಾಗಬೇಕು.” 


ಚತುರ್ಥೊೋಧ್ಯಾಯಃ ೪೩ 


ಏವಮುಕ್ತ್ವಾ ತತಸ್ತೂಸ್ಲೀಂ ಬಭೂವ ವಿನತಾಸುತಃ । 
ಓಮಿತ್ಯುಕ್ತ್ವಾ ತತೋ ವಿಷ್ಣುಃ ಉವಾಚೇದಂ ವಜೋ ಹಿತಂ ॥ ೨೩ ॥ 
ಬದರೀಂ ತ್ವಂ ಪ್ರೆಯಾಹೀತಿ ನಾರದೇನ ನಿಷೇವಿತಾಂ । 
ಸ್ನಾನಂ ನಾರದತೀರ್ಥಾದಾವುಪವಾಸತ್ರಯಂ ಶುಚಿ । 


ಕೃತ್ವಾ ಮದ್ದರ್ಶನಂ. ತತ್ರ ಸುಲಭಂ ತೇ ಭವಿಷ್ಯತಿ ॥ ೨೪ ॥ 
ಇತ್ಯುಕ್ತ್ಟ್ವ್ವಾಂತರ್ದಧೇ ನಿಷ್ಣುಃ ತಟಿತ್ಸಾವಾಮನೀ ಯಥಾ । 

ಗರುಡಸ್ತು ತತಃ ಶೀಘ್ರಮಾಗತ್ಯ ಬದರೀಂ ಮುದಾ ॥ ೨೫ ॥ 
ವಹ್ನಿತೀರ್ಥಂ ಸಮಾಸಾದ್ಯ ಶಿಲಾಮಾಶ್ರಿತ್ಯ ತತ್ಪರಃ । 

ಸ್ನಾತ್ಕಾ ನಾರದತೀರ್ಥೇಷು ವ್ರತಚೆರ್ಯಾಮಥಾಕರೋತ್‌ ॥ ೨೬ 0 
ತತಸ್ತು ನಾರದೇ ತೀರ್ಥೇ ದೃಷ್ಟ್ವಾ ಭಗವತಃ ಸ್ಥಿತಿಂ । 

ನಮಸ್ಕೃತ್ಯ ನಿಧಾನೇನ ತಡಾಂಜ್ಜಾತಃ ಪುರಂ ಯಯಾ ॥ ೨೭ ॥ 
ತತಃ ಪ್ರಭೃತಿ ತ್ರೈಲೋಕ್ಯೇ ಗಾರುಡೀತಿ ಶಿಲೋಜ್ಯತೇ ॥ ೨೮ ॥ 





೨೩. ಇಂತು ಪ್ರಾರ್ಥಿಸಿ ವೈನತೇಯನು ಸುಮ್ಮನಾಗಲು ಶ್ರೀಹರಿಯು 
ಹಾಗೆಯೇ ಆಗಲೆಂದು ಅಂಗೀಕರಿಸಿ ಮತ್ತೆ ಆತನಿಗೆ ಹಿತವನ್ನುಂಟುಮಾಡುವ 
ಮಾತುಗಳನ್ನು ಆಡತೊಡಗಿದನು. 

ಟ್ಟ ೬೬ ಎಲೈ ವಿನತಾಪುತ್ರನೆ! ನೀನು ನಾರದಮಹರ್ಷಿಯಿಂದ ಸೇವಿಸಲ್ಪ 
ಡುತ್ತಿರುವ ಬದರಿಕಾಶ್ರಮವನ್ನು ಕುರಿತು ಪ್ರಯಾಣಮಾಡು. ನಾರದತೀರ್ಥವೇ 
ಮೊದಲಾದುವುಗಳಲ್ಲಿ ಸ್ನಾನಗಳನ್ನು ಮಾಡಿ ಶುಚಿರ್ಭೂತನಾಗಿ, ಮೂರು 
ದಿನಸದ ಉಪವಾಸವನ್ನು ಮಾಡಿದರೆ ನಿನಗೆ ಅತ್ಯಂತ ಸುಲಭವಾಗಿ ನನ್ನ 
ದರ್ಶನವು ಲಭಿಸುವುದು.” 

೨೫-೨೬. ಇಂತೆಂದು ಅಪ್ಪಣೆಯನ್ನು ಮಾಡಿ ಮಹಾವಿಷ್ಣುವು ಮೇಘ 
ಮಂಡಲದನ್ಲಿರುವ ಮಿಂಚಿನ ಬಳ್ಳಿಯಂತೆ ಕ್ಷಣಮಾತ್ರದಲ್ಲಿಯೆ ಅಂತರ್ಧಾನ 
ವನ್ನು ಹೊಂದಿದನು. ಬಳಿಕ ಗರುಡನು ವೇಗವಾಗಿ ಬದರಿಕಾಶ್ರಮವನ್ನು ಸೇರಿ 
ಸಂತೋಷದಿಂದ ಅಗ್ನಿತೀರ್ಥವನ್ನೂ ಶಿಲೆಯನ್ನೂ ಸೇವಿಸಿ ಏಕಾಗ್ರಮನಸ್ಸಿ 
ಸಿಂದ ನಾರದತೀರ್ಥಗಳಲ್ಲಿ ಸ್ವಾನವನ್ನು ಮಾಡಿ ಶುಚಿಯಾಗಿ ವ್ರತಾಚರಣೆ 
ಯನ್ನು ಮಾಡಲುಪಕ್ರಮಿಸಿದನು. 

೨೭, ಬಳಿಕ ನಾರದ ತೀರ್ಥದಲ್ಲಿ ಭಗವಂತನು ಸನ್ನಿಹಿತನಾಗಿರುವುದನ 
ಕಣ್ಣಾರೆ ಕಂಡು ವಿಧಿಪೂರ್ವಕವಾಗಿ ಸಾಷ್ಟಾಂಗಪ್ರಣಾಮವನ್ನು ಮಾಡಿ ಆತ 
ಅನುಷ್ಯ ಯನ್ನು ಹೊಂದಿ ತನ್ಫ ಪಟ್ಟಣಕ್ಕೆ ಹಿಂದಿರುಗಿದನು. 
ಅಂದಿನ ದಿನವು ಮೊದಲುಗೊಂಡು ಆತನು ತಪಸ್ಸಿಗಾಗಿ ಕುಳಿತಿದ್ದ 


J 
ಎನಿ ಜಿಮಿ PR PE SD) 
ಪ್ರಜೆಗೆ ಗರುಡತಿಲೆಯಂಬ ಕುಸರು ಪ್ರಸಿದ್ಧವಾಗಿರುವುದು. 


2.೬೬ 


ಳ್ಳ 
Hd 


೪೪ ಶ್ರೀ ಸ್ವಾಂದಮಹಾಪುರಾಣಂ 


ಸ್ಕಂದ ಉವಾಚ :- 
ವಾರಾಹ್ಯಾ ವದ ಮಾಹಾತ್ಮ್ಯಂ ಕೀದೃಶಂ ಹೀಶ್ವರೇಶ್ವರ | 
ಕೆಂ ಪುಣ್ಯಂ ಕಂ ಫಲಂ ತಸ್ಯಾ ಅಭಿಧಾನಂ ತಥಾ ಕಥಂ ॥೨೯॥ 
ತಿವ ಉವಾಚ :-- 
ರಸಾತಲಾತ್ಸಮುದ್ಧ ಎತ್ಯೆ ಮಹೀಂ ದೈನತವೈರಿಣಂ | 
ಹಿರಣ್ಯಾಕ್ಟಂ ರಣೇ ಹತ್ವಾ ಬದರೀಂ ಸಮುಪಾಗತಃ "aon 
ಆಕಲ್ಪಾಂತಂ ಮಹಾದೇವೋ ಯೋಗಧಾರಣಯಾ ಸ್ಥಿತಃ | 
ಬದರ್ಯಾಃ ಸೌಷ್ಮವಾದೇವ ನಿದಧೇ ಸ್ಥಿತಿಮಾತ್ಮನಃ ॥ ೩೧॥ 
ಶಿಲಾರೊಸೇಣ ಭಗವಾನ್ಸಿತಿಂ ತತ್ರ ಚಕಾರ ಹ । 
ತತ್ರ ಗತ್ವಾತು ಮನುಜಃ ಸ್ನಾತ್ವಾ ಗಂಗಾಜಲೇಂಮಲೇ ॥ ೩೨॥ 
ದಾನಂ ದತ್ವಾ ಶಕ್ತ್ಯಾ ವೈ ಗಂಗಾಂಭಕತಾಂತಮಾನಸಃ । 


ಸೆ 
ವೆ 
ಅಹೋರಾತ್ರೇ ಸ್ಥಿತೋ ಭೂತ್ವಾ ಜಸೇದೇಕಾಗ್ರಮಾನಸಃ ॥ ೩೩ ॥ 


ಛಿ 


೨೯. ಸ್ಫಂದನು ಕೇಳುತ್ತಾನೆ:--""ಎಲೈ ಮಹೇಶ್ವರನೆ! ವರಾಹಶಿಲೆಯ 
ಮಾಹಾತ್ಮ್ಯವು ಎಂತಹುದೆಂಬುದನ್ನು ನನಗೆ ಹೇಳುವವನಾಗು. ಅದರ ಪುಣ್ಯವು 
ಎಷ್ಟರದು? ಅದರ ಸೇವನೆಯಿಂದ ಯಾವ ಫಲವು ಲಭಿಸುವುದು? ಅದಕ್ಕೆ 
ಆ ಹೆಸರು ಹೇಗೆ ಉಂಟಾಯಿತು??? 

೩೦. ಶಿವನು ಥಿರೂಪಿಸುತ್ತಾನೆ:--"" ವತ್ಸ! ಮಹಾವಿಷ್ಣುವು ವರಾಹ 
ರೂಪವನ್ನು ಸ್ವೀಕರಿಸಿ ರಸಾತಲದಿಂದ ಭೂಮಂಡಲವನ್ನುದ್ದರಿಸಿ ದೇವತೆಗಳಿಗೆ 
ಪರಮವೈರಿಯಾದ ಹಿರಣ್ಯಾಕ್ಸನನ್ನು ಯುದ್ಧದಲ್ಲಿ ಸಂಹರಿಸಿ ಬದರಿಕಾಶ್ರಮದ 
ಬಳಿಗೆ ಬಂದನು. 

೩೧. ದೇವೇಶ್ವರನಾದ ಆತನು ಯೋಗಾಭ್ಯಾಸದಲ್ಲಿ ನಿರತನಾಗಿ ಕಲ್ಪದ 
ಅಂತ್ಯದವರೆನಿಗೂ ಇದ್ದು ಆ ಪ್ರದೇಶದ ಪರಮ ರಾಮಣೀಯತೆಯನ್ನು ಕಂಡು 
ಅಲ್ಲಿಯೇ ತನ್ನ ಶಾಶ್ವತನಿವಾಸವನ್ನು ಮಾಡಿಕೊಂಡನು. 

೩೨-೩೩. ಭಗವಂತನು ಅಲ್ಲಿ ಶಿಲೆಯ ರೂಪದಿಂದ ನೆಲಸುವವನಾ 
ದನು. ಪ್ರತಿ ಮಾನವನೂ ಅಲ್ಲಿಗೆ ಹೋಗಿ, ನಿರ್ಮಲವಾದ ಗಂಗಾಜಲದಲ್ಲಿ 
ಸ್ಲಾನವನ್ನಾಚರಿಸಿ, ತನ್ನ ಶಕ್ತಿಗೆ ಅನುಸಾರವಾಗಿ ದಾನಗಳನ್ನು ಮಾಡಿ, ಆ 
ಗಂಗೋದಕದಿಂದ ಪ್ರಶಾಂತವಾದ ಮನಸ್ಸುಳ್ಳವನಾಗಿ, ನಿದ್ರಾಹಾರಾದಿಗಳನ್ನು 
ತ್ಯಜಿಸಿ ಅಹೋರಾತ್ರಿಗಳಲ್ಲಿಯೂ ಏಕಾಗ್ರಚಿತ್ತತೆಯಿಂದ ಮಂತ್ರಜಪವನ್ನು 
ಮಾಡಬೇಕು. 


ಚತು ರ್ಥೊೋಧ್ಯಾಯಃ। ೪೫ 


ಶಿಲಾಯಾಂ ದೇವದೃಷ್ಟಿಶ್ಚ ತಸ್ಯ ಪುಂಸಃ ಪ್ರಜಾಯತೇ । 


ಬಹುನಾ ಕಿಮಿಹೋಕ್ತೇನ ಯದ್ವದಿಸ್ಯತಿ ಸಾಧಕಃ ॥ ೩೪ ॥ 
ತತ್ತಸ್ಯ ಸಿಧ್ಯತಿ ಕ್ಸಿಪ್ರೆಂ ಯದ್ಯಪಿ ಸ್ಯಾತ್ಸುದುಷ್ಕರಂ H ೩೫॥ 


ಸ್ಕಂದ ಉವಾಚ :-- 
ನಾರಸಿಂಹಶಿಲಾಯಾಸ್ತು ಮಾಹಾತ್ಮ್ಯಂ ನದ ಮೇ ಪ್ರಭೋ। 


ತ್ವತ್ರೈಸಾದಾನ್ಮಹಾದೇನ ದುರ್ಲಭಂ ಶೃತವಾನಹಂ ॥ ೩೬॥ 
ಶಿವ ಉವಾಚ :-- 

ಹಿರಣ್ಯಕಶಿಪುಂ ಹತ್ವಾ ನಖಾಗ್ರೇಣೈನ ಲೀಲಯಾ । 

ಕ್ರೋಧಾಗ್ನಿನಾ ಪ್ರದೀಸ್ತಾಂಗಃ ಪ್ರಲಯಾನಲಸನ್ನಿಭಃ ॥ ೩೭ 

ತದಾ ದೇವೈಃ ಸಮಾಗತ್ಯ ಸ್ಥಿತ್ವಾ ದೂರೇ ದಯಾಲಂಭಿಃ । 

ಸ್ತುತೋಸೌ ಭಗವಾನ್ನೇನಃ ಲೀಲಯಾ ಧೃತನಿಗ್ರಹಃ ॥ ೩೮ ॥ 


ತದಾ ಪ್ರಸನ್ನೋ ಹರಿರುಗ್ರನಿಕ್ರನುಃ 


ಸ್ವತೇಜಸಾ ವ್ಯಾಪ್ತಸುರಾಂಸುರೋತ್ತಮಃ । 


೩೪-೩೫. ಆ ಮಾನವನಿಗೆ ವರಾಹಶಿಲೆಯಕ್ಲಿ ಪರಮಾತ್ಮನ ದರ್ಶನವು 
ಲಭ್ಯವಾಗುವುದು. ಈ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಪ್ರಯೋಜನವೇನು? 
ಸಾಧಕನಾದ ವಿಷ್ಣುಭಕ್ತನು ಯಾವ ಯಾವ ವರಗಳನ್ನು ಕೇಳಿಕೊಳ್ಳುವನೊ, 
ಅವುಗಳು ಅತ್ಯಂತ ದುರ್ಲಭಗಳಾದರೂ ಆತನಿಗೆ ಮಾತ್ರ ಶೀಘ್ರದಲ್ಲಿಯೇ 
ನೆರವೇರುವುವು.?' 

೩೬. ಸ್ಪಂದನು ಪ್ರಶ್ನೆಮಾಡುತ್ತಾನೆ:-""ಲೋಕೇಶ್ವರನೆ! ಮಹಾದೇವನೆ! 
ನಿನ್ನ ಅನುಗ್ರಹದಿಂದ ನಾನು ಅತ್ಯಂತ ದುರ್ಲಭಗಳಾದ ವಿಷಯಗಳನ್ನೂ 
ತಿಳಿದುಕೊಂಡೆನು- ಇನ್ನು ನರಸಿಂಹಶಿಲೆಯ ಮಾಹಾತ್ಮ್ಯವನ್ನು ನನಗೆ 
ತಿಳಿಸುವವನಾಗು.?? 

೩೭. ಶಿವನು ಹೇಳುತ್ತಾನೆ ಮಹಾವಿಷ್ಣುವು ನರಸಿಂಹಾವತಾರವನ್ನು 
ಮಾಡಿ ಲೀಲಾಮಾತ್ರದಿಂದಲೇ ಹಿರಣ್ಯಕಶಿಪುವಿನ ದೇಹವನ್ನು ಉಗುರುಗಳಲ್ಲಿ 
ಸೀಳಿದ ಮೇಲೂ ಕೋಪಾಗ್ಲಿಯಿಂದ ಜ್ವಲಿಸುತ್ತಿರುವ ದೇಹವುಳ್ಳ ವನಾಗಿ 
ಪ್ರಳಯಕಾಲದ ಮಹಾಗ್ನಿಯನ್ನು ಹೋಲುತ್ತಿದ್ದನು. 


ಖ್‌ 
1 
G 
ಹ 
[a8 
೩ 
೪) 
೭ 
೦೬ 
ಲ್ಕ 
ಆ) 
೩ 
4 
೩ 
೨೬ 
ಲ್ಕ 
346 
೧೬ 
ಐ 
೭ 
ಶ್ರ 
[೭೬ 
[| 
ಆ) 
ಎ 
ತ್ತ 
ಐ 
೦ 
೭೬ 
0 
ಲ್‌ 
po 


೧೧ 
ಒಂತು ಲೀಲೆಯಿಂದಲೇ ಅವತಾರವನ್ನೆತ್ತಿದ್ದ ಸರ್ವೈಶ್ವರ್ಯಸಮನ್ವಿತನಾದ 
ವ ಸ ಸ್ಕೋತ್ತಮಾಡತೊಡಗಿದರು. 

45, ಅಮಿತಪರಾಕ್ರಮವಂತನೂ ತನ್ನ ತೇಜಸ್ಸಿನಿಂದ ಸಮಸ್ತ 


~ 
ಹಗೊಳಿಸುವವನೂ ಆದ ಶ್ರೀಹರಿಯು ಸ್ರಸನ್ಸನಾಗಿ "" ದೇವತೆಗಳ 


\ 

[( 
te 
Pd, 
Pas) 
SL 


೪೬ ಶ್ರೀ ಸ್ಕಾಂದೆಮಹಾಫುರಾಣಂ 


ಉವಾಚ ಮತ್ತೋ ವರಮಾವೃಣೀಧ್ವಂ 

ಗೀರ್ನಾಣನಿರ್ವಾಣಸುಖೈಕಹೇತುಂ Narn 
ತದಾ ಸುರಾಣಾಮಧಿಪಃ ಸ್ವಯಂಭೂಃ 

ಉವಾಚ ವಾಕ್ಯಂ ಸ್ಮಿತಶೋಭಿತಾನನಃ । 
ರೂಪಂ ತವಾತ್ಯುಗ್ರ ಮಶೇಷದೇಹಿನಾಂ 

ಭಯಾವಹಂ ಸಂಹರೆ ನಾರಸಿಂಹ ॥ ೪೦ ॥ 
ಅನೇಕದೈತದ್ವಿಧಿನದ್ದಿಧಾಯ 

ನಿಧಾಯ ಶೈಲಾದಿಷು ದಿವ್ಯಮೂರ್ತಿಂ । 
ಉವಾಚ 8೦ ವಃ ಪ್ರಕರೋಮಿ ಕೃತ್ಯ 

ಮಹಂ ಪ್ರಸನ್ನಸ್ತ್ರಿ ದಶಾಃ ಪರಂತಪಾಃ 1! von 
ತತೋಂಮರಾ ಊಚುರನೇನ ಚೈನ 

ರೂಪೇಣ ಸಂಕ್ಸೋಭಿತನಿಶ್ಚಮೂರ್ತೆೇ । 
ಪ್ರಶಾಂತಮಂತಃಸುಖಹೇತುಬಂಧಿ 

ಚತುರ್ಭುಜತ್ತ್ವಂ ವರಮಿಸಾಪ್ಸಿತಂ ನಃ ॥ ೪೨ ॥ 





ಕಾಕಾ ಸಾ 


ಸ್ವರ್ಗಸುಖಕ್ಕೆ ಏಕಕಾರಣವಾದ ಯಾವ ವರವನ್ನಾದರೂ ನನ್ನಲ್ಲಿ ಕೇಳಿ 
ಕೊಳ್ಳಿರಿ” ಎಂಬುದಾಗಿ ಅನುಗ್ರಹಿಸಿದನು. 

೪೦. ಆಗ ಸಕಲ ದೇವತೆಗಳಿಗೂ ಅಧಿಪತಿಯಾದ ಬ್ರಹ್ಮದೇವನು 
ಮುಗುಳ್ನಗೆಯಿಂದ ಕೂಡಿದ ಮುಖಕಮಲವುಳ್ಳವನಾಗಿ ಮಾತನಾಡಿದನೆಂತನೆ: 
44 ಎಲ್ಫೈ ನರಸಿಂಹಸ್ವಾಮಿಯೆ ! ನಿನ್ನ ಸ್ವರೂಪವು ಅತ್ಯಂತ ಉಗ್ರವಾಗಿ ಸಕಲ 
ಪ್ರಾಣಿಗಳಿಗೂ ಅಪಾರವಾದ ಭಯವನ್ನುಂಟುಮಾಡುತ್ತಿರುವುದು. ಅದನ್ನು 
ದಯವಿಟ್ಟು ಉಪಸಂಹೆರಿಸಿಕೊ.?? 

೪೧. ಶ್ರೀಹರಿಯು ತನ್ನ ದಿವ್ಯಮೂರ್ತಿಯನ್ನು ವಿಧಿವತ್ತಾಗಿ ಅನೇಕ 
ವಿಭಾಗಗಳನ್ನು ಮಾಡಿ ಶಿಲೆಯೇ ಮೊದಲಾದುವುಗಳಲ್ಲಿ ಸ್ಥಾಪಿಸಿ "ಶತ್ರು 
ನಾಶಕರಾದ ದೇವತೆಗಳೆ! ನಿಮ್ಮ ಭಕ್ತಿಯಿಂದ `ನಾನು ಪ್ರಸನ್ನನಾಗಿರುವೆನು. 
ನಿಮಗಾಗಿ ಮತ್ತೆ ಯಾವ ಕಾರ್ಯವನ್ನು ಮಾಡಲಿ?” ಎಂಬುದಾಗಿ ಕೇಳಿದನು. 

೪೨. ದೇವತೆಗಳು ಬಿನ್ನವಿಸತೊಡಗಿದರು. ಈ ನಿನ್ನ ರೂಪದಿಂದಲೇ 
ಸಕಲ ಬ್ರಹ್ಮಾಂಡವೂ ಕ್ಸೋಭವನ್ನು ಹೊಂದಿರುವುದು. ಆದುದರಿಂದ ಶಾಂತಿ 
ದಾಯಕವೂ ಅಂತರಂಗಸುಖಕ್ಕೆ ಕಾರಣಭೂತವೂ ಆದ ನಿನ್ನ ಚತುರ್ಬಾಹು 
ಗಳಿಂದ ಕೂಡಿದ ಸೌಮ್ಯಸ್ವರೂಪವನ್ನು ನಮಗೆ ತೋರಿಸು. ಇದೇ ನಮಗೆ 
ಅಪೇಕ್ಸಿತವಾದ ವರವು. 


ಚತುರ್ಥೊೋ9ಧ್ಯಾಯಃ ೪೭ 


ತತೋ ಹರಿರ್ನೀಕ್ಸ್ಯ ನಿರೀಕ್ಷಣೇನ 
ದಿವ್ಯೇನ ವಿಶ್ವಂ ಪ್ರಯಯೌ ವಿಶಾಲಾಂ । 
ಗಂಗಾಜಲೇ ಕ್ರೀಡತಿ ನಿಸ್ಟಚೇತಾಃ 
ಸುರಾಸುರೇಭ್ಯೋ ಭಗವಾನುವಾಚ H ೪೩॥ 
ತತೋಂಮರಾಃ ಶಾಂತಭಯಾ ಅಥೈನಂ 
ನಿರೀಕ್ಸ್ಯ ದೇವಂ ಜಲಮಧ್ಯಸಂಸ್ಕಂ | 
ನತ್ವಾ ಪರಿಕ್ರಮ್ಯು ತದಾ ಸಮಾಯಯು 
ರ್ನಿರೂಢಭಾವಾಃ ಸ್ವಪುರಂ ತತಃ ಕ್ರಮಾತ್‌ ॥ ೪೪॥ 
ತತಃ ಸಮಸ್ತಾ ಖಷಯಸ್ತಪೋಧನಾಃ 
ಸಮಾಯಯುರ್ಭಕ್ತಿಭರಾನನಮ್ರಾಃ । 
ನೃ ಸಿಂಹಮತ್ಯದ್ದು ತನಿಕ್ರಮಂ ಹರಿಂ 
ಸೆಮಾಡಿಕೇ' "ಷ್ಟ ಕಃ ವಜೋಭಿಃ ॥ ೪೫ ॥ 
ಖುಷಯ ಊಚೊ:- 
ನಮೋ ನಮಸ್ತೇ ಜಗತಾಮಧೀಶ 
ವಿಶ್ವೇಶ ವಿಶ್ವಾಂಭಯ ನಿಶ್ಚಮೂರ್ತೆೇ | 
ಕೃಷಾಂಬುರಾಶೇ ಭಜನೀಯತೀರ್ಥ 
ಪಾದಾಂಬುಜ ಶ್ರೀಶ ದಯಾಂ ನಿಧೇಹಿ ॥ ೪೬ ॥ 





೪೩. ಆಗ ಭಗವಂಶನು ದಿವ್ಯದೃಷ್ಟಿಯಿಂದ ಸಕಲ ಭೂಮಂಡಲವನ್ನೂ 
ನೋಡಿ ನಿಶಾಲಾಕ್ಸೇತ್ರವೇ ಉತ್ತಮವೆಂದು ನಿರ್ಣಯಿಸಿ ಅಲ್ಲಿಗೆ ಹೊರಟನು. 
ಆತನು ಸಮಸ್ತ ಸುರಾಸುರರನ್ನೂ ಕುರಿತು “ಸ್ವಾಮಿಯು ಗಂಗೋದಕದಲ್ಲಿ 
ಪ ಚೈತನ್ಯವನ್ನು ಸ ಸ್ಟಾ ಫಿಸಿರುವನು?' ಎಂಬುದಾಗಿ ಅವರಿಗೆ ತಿಳಿಸಿದನು. 
ಛಲ, ಇದರಿಂದ ದೇವತೆಗಳೆಲ್ಲರಿಗೂ ಭಯವು ದೂರವಾಯಿತು. ಅವರು 
ಗಂಗಾಜಲದ ಮಧ್ಯದಲ್ಲಿ ಪರಮಾತ್ಮನ ಸ್ವರೂಪವನ್ನು ಕಂಡು ಪ್ರದಕ್ಷಿಣ 
ನಮಸ್ತಾರಗಳನ್ನು ಮಾಡಿ ಮನಸ್ಸ Se ಕೂಡಿದವರಾಗಿ ಕ್ರಮವಾಗಿ 
ತಮ್ಮ ತಮ್ಮ ನಿವಾಸಗಳಿಗೆ ಹಿಂದಿರುಗಿದರು. 

೪೫%, ಒಳಿಕ ತಪಸ್ಥ ಂಪನ್ನರಾದ ಮಹರ್ಷಿಗಳೆನ್ಲರೂ ಭಕ್ತಿಯ ಆಧಿಕೃದಿಂದ 
ಜೇಡಗಳನ್ನು ಒಗಿ ಸಿಕೊಂಡು ಕೈಗಳನ್ನು ಜೋಡಿನಿ ಅತಿ ವ್ರಚಂಡವಾದ 
ಪರಾಕ್ರನುವನ್ನು ತೋರಿ ನರಸಿಂಹಾ ಹಾಪತಾರನನ್ನಿತಿ ತಿದ ಆ ಶ್ರಿ ಶ್ರೀಹರಿಯನ್ನು ಅನ(ಕೆ 
ವಚನಗಳಿಂದ ಶತಿ ತ್ರ್ರಮಾಡಿದರು. 

ಎ ಜುದಿಗಳು ಕೇಳುತ್ತಾರೆ; ಸಕಲ ಶೋಕಗಳಿಗೆ ಅಧೀಶ್ವರಮೂ, 


ಮ ಪ್ರ ವ « pe J N ಷಿ ಎ ತ 
ಓ ಸ್‌ ಡಕ್ಕೆ ಒಡೆಯನೂ, ಎಶ ಕ ಅಭಯವನು ಕೊಡು ವವನ್ಮೂ ಬ ರ್ಯಜಂಟ 
ಎ ಈ ve ಇಲೆ ಮ 


೪೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಏಕೋಸಿ ನಾನಾ ನಿಜಮಾಯಯಾ ಸ್ವಯಾ 
ಘಟಃ ಪಯೋ ಯವ್ವದುಪಾಧಿಭಿನ್ನಂ । 
ಭಕ್ತೇಚ್ಛ ಯೋಪಾತ್ತ ವಿಚಿತ್ರವಿಗ್ರಹ 


ಪ್ರಸೀದ ನಿಶ್ವಾನನ ವಿಶ್ವಭಾವನ ॥ ೪೭ ॥ 
ತತಃ ಪ್ರಸನ್ನೋ ಭಗವಾನ್‌ ನೈಸಿಂಹಃ ಸಿಂಹನಿಕ್ರಮಃ । 
ಉವಾಚೆ ವಚನಂ ಚಾರು ನರಂ ಮೇ ವ್ರಿಯತಾಮಿತಿ ॥ ೪೮॥ 

ಯಷಯ ಊಚುಃ. 

ಯದಿ ಪ್ರಸನ್ನೋ ಭಗನನೃಪಯಾ ಜಗತಾಂ ಪತೇ। 
ವಿಶಾಲಾ ನ ಪರಿತ್ಯಾಜ್ಯಾ ವರೋಂಸ್ಮಾಕಮಭೀಪ್ಸಿತಃ ॥೪೯॥ 
ಏನಮಸ್ತು ತತಃ ಸರ್ವೇ ಸ್ವಾಶ್ರಮಂ ಖುಷಯೋ ಯಯುಃ | 
ನೃಸಿಂಹೋಪಿ ಶಿಲಾರೊಪೀ ಜಲಕ್ರೀಡಾಪರೋಂಭವತ್‌ HH #೫೦ 





ಸ್ವರೂಪಿಯೂ, ಕೃಪಾಸಮುದ್ರನೂ, ಭಕ್ತರ ಭಜನೆ, ಸ್ಕೋತ್ರಗಳಿಗೆ ವಿಷಯ 
ಗಳಾದ ಪವಿತ್ರ ಪಾದಕಮಲಗಳುಳ್ಳ ಲಕ್ಷ್ಮ್ಮೀರಮಣನೂ ಆದ ನೀನು ನಮ್ಮ ಲ್ಲಿ 
ದಯೆಯನ್ನು ತೋರಿಸು. 

೪೭. ಬ್ರಹ್ಮಾಂಡವೇ ಮುಖವಾಗಿರುವ ಓ ವಿಶ್ವವ್ಯಾಪಕನೆ! ನೀನು 
ಒಬ್ಬನೇ ಆಗಿರುನೆಯಾದರೂ ನಿನ್ನ ಮಾಯೆಯ ಬಲದಿಂದ ಅನೇಕ ಘಟಿಗಳಲ್ಲಿ 
ರುವ ಒಂದೇ ಕ್ಸೀರವು ಉಪಾಧಿಗಳ ದೆಸೆಯಿಂದ ಭಿನ್ನವಾಗಿ ತೋರುತ್ತಿರುವಂತೆ 
ನೀನೂ ನಾನಾ ರೂಪಗಳಿಂದ ಕಾಣಿಸುತ್ತಿರುವೆ. ಭಕ್ತರ ಇಷ್ಟಾರ್ಥಗಳನ್ನು 
ನೆರವೇರಿಸಿಕೊಡುವ ಇಚ್ಛೆಯಿಂದ ಅನೇಕ ನಿಚಿತ್ರರೂಪಗಳನ್ನೂ ಧರಿಸುತ್ತಿರುವೆ. 
ಎಲೈ ಪ್ರಭುವೆ! ನಮ್ಮಲ್ಲಿ ಪ್ರಸನ್ನನಾಗು.” 

೪೮. ಆಗ ಸಿಂಹೆಸರಾಕ್ರಮಿಯಾದ ನರಸಿಂಹಸ್ವಾಮಿಯು ಪ್ರಸನ್ನನಾಗಿ 
ಅವರನ್ನು ಕುರಿತು ಮೃದುಮಧುರವಾಣಿಯಿಂದ “ ನಿಮಗೆ ಬೇಕಾದ ವರವನ್ನು 
ಕೇಳಿಕೊಳ್ಳಿರಿ” ಎಂಬುದಾಗಿ ಹೇಳಿದನು. 

೪೯. ಖುಷಿಗಳು ಹೇಳುತ್ತಾರೆ: ಹದಿನಾಲ್ಕು ಲೋಕಗಳ ಒಡೆಯನೆ! 
ನೀನು ನಮ್ಮಲ್ಲಿ ಪ್ರಸನ್ನನಾಗಿರುವೆಯಾದರೆ ದಯೆಯಿಟ್ಟು ಈ ವಿಶಾಲಾಕ್ಬೇತ್ರ 
ದಿಂದ ಎಂದಿಗೂ ನೀನು ಸಾನ್ನಿಧ್ಯವನ್ನು ಉಪಸಂಹೆರಿಸಬಾರದು. ಇದೇ ನಮಗೆ 
ಅತ್ಯುಂತ ಅಸೇಕ್ಸಿತವಾದ ವರವು.” 

೫೦. ಹಾಗೆಯೇ ಆಗಲೆಂದು ಭಗವಂತನು ಅಭಯವನ್ನು ಕೊಡಲ 
ಸಕಲ ಮಹರ್ಷಿಗಳೂ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ನರಸಿಂಹನೂ 
ಶಿಲಾರೂಪಿಯಾಗಿ ಗಂಗಾಜಲದಲ್ಲಿ ಕ್ರೀಡೆಯಲ್ಲಿಯೇ ಕಾಲವನ್ನು ಕಳೆಯು 
ತಿದ್ದನು. 


ಚತು ರ್ಥೊೋ5ಧ್ಯಾಯಃ ೪೯ 


ಉಪವಾಸತ್ರಯಂ ಕೃತ್ವಾ ಜಸಧ್ಯಾನಪರಾಯಣಃ । 


ನೃಸಿಂಹರೂಪಿಣಂ ಸಾಕ್ಸಾತ್‌ ಪಶ [ತ್ಯೇವ ನ ಸಂಶಯಃ Hp ೫೧॥ 
ಯ ಏತಚ್ಛ ದ್ಧ ಯಾ ಮತ್ಯ ೯ಃಶ ೈ ಹೋತಿ ಶ್ರಾ ವಯೇಚ್ಛುಜಿ $1 
ಸರ್ವಪಾಪನಿನಿರ್ಮುಕ್ತೊ ೯ ವೈ ಕಿ A ಅಜ್‌ ॥ ೫೨ ॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಮವಖಂಡೇ ಬದರಿಕಾಶ್ರಮಮಾಹಾತ್ಮೆ ಬೇ ಶಿವಕಾರ್ತಿಕೇಯ 
ಸಂವಾದೇ «ವೆ | ನತೇಯಶಿಲಾಮಾಹಾತ್ಮ ,ವಣಕನಂ 3೨ನಾಮ 
ಚತುರ್ಥೊೋಂಧ್ಯಾ ಯ 





೫೧. ಯಾವ ಮಾನವನಾದರೂ ಮೂರು ದಿನಗಳ ಉಸವಾಸವನ್ನುನಾಡಿ 
ಜಪ ಧ್ಯಾನಗಳಲ್ಲಿ ನಿರತನಾಗಿರಲು ನರಸಿಂಹನ ಸ್ವರೂಪವನ್ನು ಈ ಕಣ್ಣು 
ಗಳಿಂದಲೇ ಕಾಣುವುದರಲ್ಲಿ ಸಂದೇಹವೇ ಇಲ್ಲವು. 

೫೨. ಯಾವ ಮನುಷ್ಯನು ಈ ಆಖ್ಯಾನವನ್ನು ಶ್ರದ್ಧೆಯಿಂದ ಕೇಳುವನ್ಕೊ 
ಯಾವನು ಶುಚಿಯಾಗಿ ಇತರರಿಗೆ ಶ್ರವಣ ಮಾಡಿಸುವನೊ, ಅವನು ಸಮಸ್ತ 


ಪಾಸಗಳನ್ನೂ ಕಳೆದುಕೊಂಡು ವೈಕುಂಠದಲ್ಲಿ ಸ್ಥಾನವನ್ನು ಪಡೆಯುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಬದರಿಕಾಶ್ರಮ 
ಮಹಾತ್ಮ್ಮ್ಯದ ಶಿವಕಾರ್ತಿಕೇಯಸಂವಾದದಲ್ಲಿ "ವೈನತೇಯಶಿಲಾಮಾಹಾತ್ಮ್ಯವರ್ಣನ'? 
ವೆಂಬ ನಾಲ್ಕನೆಯ ಅಧ್ಯಾಯವು ಮಂಗಿದುದು 


೫ ಶ್ರೀಃ ॥ 
ಅಥ ಪಂಚಮೋಂಧ್ಯಾಯಃ 
ಬದರೀನಾಥ ದರ್ಶನಮಾಹಾತ್ಮ್ಯನರ್ಣನಂ 
ಸ್ಕಂದ ಉವಾಚ :- 
ಕಿಮರ್ಥಂ ಭಗವಾಂಸ್ತತ್ರ ವಸತಿ ಶ್ರದ್ಧಯಾ ಪುನಃ । 
ಕಂ ಪುಣ್ಯಂ ಕಂ ಫಲಂ ತಸ್ಯ ದರ್ಶನಸ. ರ್ಶನಾದಿಭಿಃ HON 
ನೈವೇದ್ಯಭಕ್ಸಣಸ್ಯಾಪಿ ಮಹಾಪೂಜಾಕೃತೇಸ್ತಥಾ I 
ಪ್ರದಕ್ಸಿಣಸ್ಯ ಚ ಫಲಂ ಬ್ರೂಹಿ ಮೇ ಕೃಪಯಾ ಪಿತಃ ॥೨॥ 
ಶಿವ ಉವಾಚ ೩... 
ಪುರಾ ಕೃತಯುಗಸ್ಯಾದೌ ಸರ್ವಭೂತಹಿತಾಯ ಚ । 
ಮೂರ್ತಿಮಾನೃಗವಾಂಸ್ತ ತ್ರ ತಪೋಯೋಗಸನಮಾಶ್ರಿತಃ Hn 
ತ್ರೆತಾಯುಗೇ ಹ್ಯೃಷಿಗಣೈಃ ಯೋಗಾಭ್ಯಾಸೈಕತತ್ಸ ರೈಃ । 
ದ್ವಾಪರೇ ಸಮನುಸಾ ಸ್ಟೇ ಜ್ಞ್ಞಾನನಿಷ್ಠೋ ಹಿ ದುರ್ಲಭಃ । 
ಜಹಾಂ ದೇವತಾನಾಂಚ ಮೆರ್ಜರ್ಕೋ ಭಗವಾನಭೂತ್‌ ॥೪॥ 
ಕನ್ನಡದ ಅನುವಾದ 
ಬದರೀನಾಥ ದರ್ಶನ ಮಾಹಾತ್ಮ್ಯ ವರ್ಣನ 


ಸ್ವಂದನು ಪ್ರ ಪ್ರಶ್ನೆಮಾಡುತ್ತಾಕೆ :--"" ಜತ ಮಹಾವಿಷ್ಣುವು 
ಸ ಆ ಕ್ಷೇತ್ರ ದಲ್ಲಿ ವಾಸಮಾಡುತ್ತಿರುವುದಕ್ಕೆ ಕಾರಣವೇನು? 
ಆ ಕ್ಷೇತ್ರದ ದರ್ಶನ ಮುತ 'ಸೇಪನಗಳಿಂದ ಯಾತ್ರಿಕರಿಗೆ ಯಾವ ಪುಣ್ಯವೂ 
ಸತ್ಸಲ ಲವೂ ಲಭಿಸುವುವು? 

೨. ಅಲ್ಲಿ ಶ್ರೀಮನ್ನಾರಾಯಣನ ನೈವೇದ್ಯವನ್ನು ಭಕ್ಸಣಮಾಡುವುದ 
ರಿಂದಲೂ, ಮಹಾ ಪೂಜೆಗಳನ್ನು ಮಾಡಿಸುವುದರಿಂದಲೂ, ಪ್ರದಕ್ಸಿಣೆಗಳಿಂದಲೂ 
ಯಾವ ಫಲವುಂಟಾಗುವುದೆಂಬುದನ್ನು ತಂದೆಯಾದ ನೀನು ನನಗೆ ಕೃಪೆಯಿಂದ 
ವಿವರಿಸು.” 

೩. ಶಿವನು ನಿರೂಪಿಸುತ್ತಾನೆ: ಮುನ್ನು ಕೃತಯುಗದ ಆದಿಯಲ್ಲಿ 
ಶ್ರೀಮನ್ನಾರಾಯಣನು ಸಮಸ್ತ ಪ್ರಾಣಿಗಳನ್ನೂ ಅನುಗ್ರಹಿಸುವುದಕ್ಕಾಗಿ 
ಬದರಿಕಾಶ್ರಮದಲ್ಲಿ ಮೂರ್ತೀಭವಿಸಿ ಅಲ್ಲಿಯೇ ತನಸ್ಸಹಿತವಾದ ಯೋಗಾಭ್ಯಾಸ 
ವನ್ನು ಮಾಡತೊಡಗಿದನು. 

೪. ಇಂತು ಯೋಗಾಭ್ಯಾಸನಿರತನಾದ ಸ್ವಾಮಿಯು ತ್ರೇತಾಯುಗದಲ್ಲಿ 
ಮಹರ್ಷಿಗಣಗಳಿಗೆ ಮಾತ್ರ ಗೋಚರನಾಗುತ್ತಿದ್ದನು. ದ್ವಾಪರಯುಗದಲ್ಲಿ 


ಶ್ರ 


ಪಂಚಮೋತಧ್ಯಾಯೆಃ ೫೧ 


ತತೋ ಹ, ಎಸಿಗಣಾಃ ದೇವಾ ಅಲಭ್ಯ ಭಗವದ್ದತಿಂ । 


ಸ್ಮಾಯಂಭುವಂ ಪದಂ ಯಾತಾ ನಿಸ್ಮಯಾಕುಲಚೇ ತಸಃ ॥೫॥ 

ತತ್ರ ಗತ್ವಾ ನಮಸ್ಕ ತ್ಯ ಊಚುರ್ಲೋಕೇಶ್ವರಂ ಮುದಾ । 

ಬೃಹಸ್ಪತಿಂ ಪುಕಸ್ಸುತ್ಯ ಯುಷಯಶ್ವ ತಪೋಧನಾಃ ॥೬॥ 
ದೇವಾ ಊಚುಃ: 


ನಮಸ್ತೇ ಸರ್ನಲೋಕಾನಾಮಾಶ್ರಯ ಶರೆಣಾರ್ತಿಹಾ । 
ವೃತ್ತಿದಃ ಕರುಣಾಸೂರ್ಣ ಪಿತಾಮಹ ಸುರೇಶ್ವರ । 


ನಿವೇದನೀಯಾ ವಿಪಷದಃ ಸಮಂದ್ಧರ್ತಾ ಸಿತಾಃಸಿ ನಃ !೭॥ 
ಬ್ರಹ್ಮೋವಾಚ :-- 

ಕಿಮರ್ಥಮಾಗತಾ ಯೂಯಂ ವಿಸ ಮ್ವಯಾಕುಲಮಾನಸಾಃ । 

ಮಿಲಿತಾ ಯುಹಿಭಿಃ ಸಾಕಂ ಬ್ರೂತಾಂಂಗೆಮನಕಾರಣಂ un 





ಭಗವಂತನು ಕೇವಲ ಜ್ಞಾನಗೋಚರನೆನಿಸಿಕೊಂಡು ಜನರಿಗೆ ಅತ್ಯಂತ ದುರ್ಲಭ 
ನಾಗಿದ್ದನು. ಇಂತು ಸ್ವಾಮಿಯು ಮಹರ್ಷಿಗಳಿಗೂ ದೇವತಾಗಣಗಳಿಗೂ 
ಕಾಣಲಾರದವನಾದನು. 

೫. ಆ ಸಮಯದಲ್ಲಿ ಖುಷಿವರ್ಯರೂ * ದೇವತೆಗಳೂ ಭಗವಂತನ 
ವ್ಯಾಪಾರಗಳನ್ನು ತಿಳಿಯಲಾರದೆ ವಿಸ್ಮಯಾವಿಷ್ಟಹ್ಹ ಕೈದಯವುಳ್ಳ ವರಾಗಿ ಬ್ರಹ್ಮ 
ದೇವನ ನಿವಾಸವಾದ ಸತ್ಯಲೋಕವನ್ನು. ಕುರಿತು ಬೈರಳಿದರು. 

೬. ತಪೋನಿರತರಾದ ಮಹರ್ಷಿಗಳು ಇಂತು ಬೃಹಸ್ಪತಿಯನ್ನು ಮುಂದು 
ಮಾಡಿಕೊಂಡು ಬ್ರಹ್ಮದೇವನಿಗೆ ನಮಸ್ತರಿಸಿ ಸಂತೋಷದಿಂದ ಜಗತ್ಸೃಷ್ಟಿಗೆ 
ಕಾರಣನಾದ ಆತನಿಗೆ ಬಿನ್ನವಿಸತೊಡಗಿದರು. 

೭. ದೇವತೆಗಳು ಹೇಳುತ್ತಾರೆ; ಎಲ್ಲ ಲೋಕಗಳಿಗೂ ಆಶ್ರಯನಾಗಿ 
ಶರಣಾಗತರಿಗೆ ಅಭಯವನ್ನು ಕೊಡುತ್ತಿರುವ ಓ ಬ್ರಹ್ಮದೇವನೇ ನಿನಗೆ 
ನಮಸ್ಕಾರವು! ನೀನೇ ಕರುಣಾರಸಪೂರ್ಣಹೃದಯನಾಗಿ ಸಕಲ ಪ್ರಾಣಿಗಳಿಗೂ 
ಜೀವನೋಪಾಯಗಳನ್ನು ಕಲ್ಪಿ ಸಿಕೊಟ್ಟರುವೆ. ದೇವತೆಗಳಿಗೆ ಅಧೀಶ್ಹರನಾದ 
ನೀನೇ ಪಿತಾಮಹನೆನಿಸಿರುವುದರಿಂದ ನಮ್ಮ ಕಷ್ಟಗಳೆಲ್ಲವನ್ನೂ ಏಿನ್ನಲ್ಲಿಯೇ 
ವಿಜ್ಞಾ ಪಿಸಿಕೊಳ್ಳ ಲು ಬಂದಿರುವೆವು. ತಂದೆಯಾದ ಟೇ ನಮ್ಮನ್ನು ಉದ್ಭ ರಿಸ 
ಟಕೆ 

೮. ಬ್ರಹ್ಮನು ಕೇಳುತ್ತಾನೆ: “ ವಿಸ ಓಯದಿಂದ ವ್ಯಾಕುಲಿತವಾದ 
ಚನ ನೀವೆಲ್ಲರೂ ಇಲ್ಲಿಗೇಕೆ ಬಂದಿರುವ? ಮಹರ್ಷಿಗಳನ್ನು ಕೂಡಿ 
ಕೊಂಡು ನೀವಿಲ್ಲಿಗೆ ಬಂದುದಕ್ಕೆ ಕಾರಣವನ್ನು ನನಗೆ ತಿಳಿಸಿರಿ.” 


೫೨ ಶ್ರೀ ಸ್ಥಾಂದಮಹಾಪುರಾಣಂ 


ದೇವಾ ಊಚುಃ: 
ದ್ವಾಪರೇ ಸಮನುಪ್ರಾಹ್ತೇ ವಿಶಾಲಾಯಾಂ ವಿಶಾಲಧೀಃ । 
ಭಗವಾನ್ಸೃಶ್ಯತೇ ನೈವ ತತ್ರ ಕಂ ಕಾರಣಂ ವದ 1೯೪॥ 
ವಿಶಾಲಾ ಕಂ ಹರಿತ್ಯಕ್ತಾ ತತೋ ವಾ ಕ್ಸ್‌ ಗತಃ ಸ್ವಯಂ ॥ 
ಅಪರಾಧಾದತಾಸ್ಮಾಕಂ ಕಥಂ ಚಾಸೌ ಪ್ರಸೀದತಿ u ೧೦॥ 
ಬ್ರಹ್ಮೋವಾಚ:-- 
ನಾಹಮೇತದ್ವಿಜಾನಾಮಿ ಶೃತಂ ಚಾದ್ಯಮುಖಾದ್ಧಿ ವಃ 
ಘೋ ಹೇತುರ್ವೃಕ್ಸೈಥಾತೀತೋ ಭಗವಾನ್ಸವತಾಂ ಸುರಾಃ । 
ಆಗಚ್ಛೆತ ನಯಂ ಯಾಮಸ್ತೀರಂ ಕ್ಲೀರಪಯೋನಿಧೇಃ ॥ ೧೧॥ 
ಇತ್ಯುಕ್ತಾಸ್ಕೇ ಪುರೋಧಾಯ ಬ್ರಹ್ಮಾಣಂ ತ್ರಿದಿವೌಕಸಃ । 
ಯಯುಃ ಕ್ಸೀರಾಂಬುಥೇಸ್ಕೀರಂ ಯುಷಯಶ್ಚ ತಪೋಧನಾಃ ॥ ೧೨॥ 
ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾಕಪಿಂ । 
ಗೀರ್ಭಿಶ್ಲಿತ್ರಸದಾರ್ಥಾಭಿಸ್ತುಷ್ಟುವುರ್ಜಗದೀಶ್ವರಂ ॥ ೧೩ ॥ 


೯. ದೇವತೆಗಳು ಹೇಳುತ್ತಾರೆ:--"" ದ್ವಾಪರಯುಗವು ಪ್ರಾಪ್ತವಾಗಲು 
ಉದಾರಚರಿತನಾದ ಭಗವಂತನು ವಿಶಾಲಾಕ್ಸೇತ್ರದಲ್ಲಿ ನಮಗೆ ಗೋಚರನಾಗು 
ವುದಿಲ್ಲ. ಅದಕ್ಕೆ ಕಾರಣವನ್ನು ತಿಳಿಸು. 

೧೦. ಭಗವಂತನು ವಿಶಾಲೆಯನ್ನು ಏಕೆ ತ್ಯಜಿಸಿದನು? ಅಲ್ಲಿಂದ ಎಲ್ಲಿಗೆ 
ಹೊರಟುಹೋಗಿರುವನು? ನಮ್ಮ ಅಪರಾಧದಿಂದೇನಾದರೂ ಹೀಗೆ ನಡೆಯಿತೆ? 
ಆತನು ನಮ್ಮ ಲ್ಲಿ ಪ್ರಸನ್ನನಾಗುವುದು ಹೇಗೆ?” 

೧೧. ಬ್ರಹ್ಮನು ಹೇಳುತ್ತಾನೆ: ಎಲೈ ದೇವತೆಗಳಿರಾ! ಶ್ರೀಮನ್ನಾರಾ 
ಯಣನು ನೇತ್ರಪಥಕ್ಕೆ ಅತೀತನಾಗುವುದಕ್ಕೆ ಕಾರಣವೇನೆಂಬುದನ್ನು ನಾನು 
ಅರಿಯೆನು. ಈ ವಿಷಯವನ್ನು ಈಗತಾನೆ ನಿಮ್ಮ ಮಾತುಗಳಿಂದ ತಿಳಿಡೆನು. 
ಆದುದರಿಂದ ನೀವೆಲ್ಲರೂ ನನ್ನೊಡನೆ ಬನ್ನಿರಿ. ನಾವೆಲ್ಲರೂ ಕ್ಪೇರಸಮುದ್ರದ 
ದಡವನ್ನು ಕುರಿತು ಪ್ರಯಾಣವನ್ನು ಮಾಡೋಣ. 

೧೨. ಇಂತು ಹೇಳಲ್ಪಟ್ಟ ದೇವತಾಗಣಗಳೂ ತಪೋಸಿಷ್ಕರಾದ 
ಮಹರ್ಷಿಗಳೂ ಬ್ರಹ್ಮದೇವನನ್ನು ಮುಂದುಮಾಡಿಕೊಂಡು ಕ್ಸೀರಸಮುದ್ರದ 
ತೀರವನ್ನು ಬಂದು ಸೇರಿದರು. 

೧೩. ಅಲ್ಲಿಗೆ ಹೋಗಿ ಲೋಕನಾಥನೂ ದೇವಾಧಿದೇವನೂ ಆದ 
ಪರಮಾತ್ಮನನ್ನು ಅನೇಕಾರ್ಥಗಳಿಂದ ಕೂಡಿ ವಿಚಿತ್ರಗಳಾದ ಮಾತುಗಳಿಂದ 
ಸ್ಕೋತ್ರಮಾಡತೊಡಗಿದರು. 


ಪಂಚಮೋ9ಧ್ಯಾಯಃ ೫೩ 


ಬ್ರಹ್ಮೋವಾಚ :-- 
ನಮಸ್ತೇ ಪುರುಷಾಧ್ಯಕ್ಷ ಸರ್ವಭೂತಗುಹಾಶಯು | 
ವಾಸುದೇವಾಂಖಿಲಾಧಾರ ಜಗದ್ಧೇತೋ ಜಗನ್ಮಯ ॥ ೧೪॥ 
ತೈಮೇನ ಸರ್ವಭೂತಾನಾಂ ಹೇತುಃ ಪತಿರುತಾಶ್ರಯಃ । 
ಮಾಯಾಶಕ್ತಿಮುಪಾಶ್ರಿತ್ಯ ವಿಚರಸ್ಯೇಕಸುಂದರ ॥ ೧೫ ॥ 


ಏಕೋ ನಾನಾಯತೇ ಯೋಂಸೌ ನಟನಜ್ಜಾಯತೇಃ ವ್ಯಯಃ | 
ವ್ಯಾಪಕೋಪಿ ಕೃಪಾಲುತ್ವಾದ್ಟಕ್ತಪೃತ್ಸದ್ಮಸಟ್ಟಿದಃ । 
ದಧಾತಿ ವಿವಿಧಾನಂದಂ ತಂ ನಂಜೇ ಜಗತಾಂ ಪತಿಂ ॥ ೧೬ ॥ 
ದೇವಾ ಊಚುಃ: 
ವಿಷದ್ವನಾಂತೇ ಹುತಭುಗ್ವನಾನಾಂ 
ಗೃಹೀತಸತ್ತ್ವಸ್ತ್ರಿ ದಶಾವನೀಶಃ । 
ಚರಾಚರಾತ್ಮಾ ಭಗವಾನನಂತಃ 
ಕೃಪಾಕಬಾಕ್ಟೆ ರ ವಲೋಕೆತಾಂ ನಃ ॥ ೧೭ ॥ 


೧೪. ಬ್ರಹ್ಮನು ಹೇಳುತ್ತಾನೆ:--""ಪುರುಷಶ್ರೇಷ್ಠನೂ, ಸರ್ವಪ್ರಾಣಿಗಳ 
ಹೃದಯಾಕಾಶದಲ್ಲಿ ನೆಲಸಿರುವವನೂ, ಸಮಸ್ತವನ್ನೂ ವ್ಯಾಪಿಸಿರುವವನೂ, 
ಸಕಲ ಬ್ರಹ್ಮಾಂಡಕ್ಟೂ ಆಧಾರಭೂತನಾಗಿರುವವನೂ, ಪ್ರಪಂಚದ ವಿನ್ಯಾಸಕ್ಕೆ 
ಕಾರಣಭೂತನಾದವನೂ, ಜಗತ್ಸ್ವರೂಪನೂ ಆದ ನಿನಗೆ ನಮಸ್ಕರಿಸುವೆವು! 

೧೫. ನೀನೇ ಸಮಸ್ತ ಪ್ರಾಣಿಗಳಿಗೂ ಕಾರಣನೂ, ಸ್ವಾಮಿಯೂ, 
ಆಶ್ರಯನೂ ಆಗಿರುವೆ! ಸರ್ವಾಂಗ ಸುಂದರನಾದ ನೀನೊಬ್ಬನೇ ನಿನ್ನ 
ಮಾಯಾಶಕ್ತಿಯ ಸಹಾಯದಿಂದ ಬಹುರೂಪನಾಗಿ ವಿಹರಿಸುತ್ತಿರುವೆ! 

೧೬. ಯಾವನು ಏಕಪ್ರಕಾರನೂ, ನಾಶರಹಿತನೂ ಆಗಿದ್ದರೂ, ಅನೇಕ 
ರೂಪಗಳನ್ನು ಸ್ವೀಕರಿಸುವ ನಟನಂತೆ ನಾನಾ ರೂಪಗಳಿಂದ ಕಾಣುವನೊ, 
ಸರ್ವವ್ಯಾಪಕನಾಗಿದ್ದರೂ ಕೃಪಾಸಮುದ್ರನಾಗಿ ಭಕ್ತರ ಹೈದಯಕಮಲಗಳಿಗೆ 
ದುಂಬಿಯಂತೆರಗುವನೊ, ಅವರಿಗೆ ಅನೇಕ ವಿಧಗಳಾದ ಆನಂದಗಳನ್ನುಂಟು 
ಮಾಡುವನೊ, ಅಂತಹ ಹದಿನಾಲ್ಕು ಲೋಕಗಳಿಗೂ ಸ್ರತಂತ್ರೆಪ್ರಭುವಾದ 
ಆ ದೇವದೇವನಿಗೆ ನಮಸ್ಕರಿಸುವೆನು.” 

೧೭. ದೇವತೆಗಳು ಹೇಳುತ್ತಾರೆ: “ ಭಕ್ತರ ವಿನತ್ತುಗಳೆಂಬ ವನಕ್ಕೆ 
ಕಾಳ್ಯಿಚ್ಚಿನಂತಿರುವವನೂ, ಸತ್ತ್ವಗುಣವನ್ನು ಸ್ವೀಕರಿಸಿದವನೂ, ಜೇವತೆಗಳಿಗೂ 
ಚತುರ್ದಶಲೋಜಕಗಳಿಗೂ ಅಧೀಶ್ವರನೂ, ಸಮಸ್ತ ಸ್ಥಾವರಜಂಗಮ 
ಪದಾರ್ಥಗಳ ಅಂತರಾತ್ಮನೂ, ಆದ್ಯಂತರಹಿತನೂ ಆದ ಭಗವಂತನು ನಮ್ಮನ್ನು 
ತನ್ನ ಕೃಪಾಪೂರಿತಗಳಾದ ಕಡೆಗಣ್ನೋಟಗಳಿಂದ ನೋಡುವವನಾಗಲಿ. 





೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಸಕೃದ್ಯನ್ನಾಮನೀಯೂಷರಸಷಾನಪರಃ ಪುಮಾನ್‌ । 


ನಿಃಶ್ರೇಯಸಂ ತೃಣಮಿವ ಮನ್ಯತೇ ತಂ ಹರಿಂ ಭಜೇ ॥ ೧೮ ॥ 
ಅವಿದ್ಯಾಪ್ರತಿಬಿಂಬತ್ತ್ಯಾಜ್ಜೀನಭಾವಮುಪಾಗತಃ । 
ವಿಜ್ಞತ್ವಾದುಪಶಾಂತಾತ್ಮಾ ಸ ಪುನಾತು ಜಗತ್ತ್ರಯಂ ॥೧೯॥ 


ಗಂಧರ್ವಾ ಊಚೆಂಃ2-- 
ಪಿಬಂತಿ ಯೇ ಹರೇಃ ಸದಾಂಬುಸಂಗಲೇಶತಃ ಪಯಃ 
ಪಯೋನ ತೇ ಪುನಃ ಪುನಃ ಪಿಬಂತಿ ಮಾತುರಂಕತಃ। 
ಪ್ರಸಂಗತೋ ಯದಾಭಿಧಾಸುಧಾಂ ನಿಸೀಯ ಮಾನವಾ 
ಮೃತಾಂಮೃತಂ ವ್ರಜಂತ್ಯಥೋ ನಜಾತು ಯಾಂ ತ್ಯಶಂಕಿತಾಃ ॥ 
ತತಃ ಸುತೋ ಹರಿಃ ಸಾಕ್ಸಾತ್ಸಿಂಥೋರುತ್ಥಾಯ ಚಾಬ್ರವೀತ್‌ । 
ಅಲಕ್ಸಿತೋಪರೈರ್ಜ್ರಹ್ಮಾ ಸರಂ ತದ್ವೇದ ನಾಂಪರಃ ॥1 ೨೧॥ 





೧೮. ಯಾವನ ನಾಮವೆಂಬ ಅಮೃತದ ರಸವನ್ನು ಸೇವಿಸುವುದರಲ್ಲಿ 
ನಿರತನಾದ ಮನುಷ್ಯನು ಸ್ವರ್ಗಲೋಕವನ್ನೂ ಸಹ ಹುಲ್ಲಿಗೆ ಸಮಾನವಾಗಿ 
ಬಗೆಯುವನೊ, ಅಂತಹ ಮಹಿಮೆಯುಳ್ಳ ಶ್ರೀಮನ್ನಾರಾಯಣನನ್ನು 
ಭಜಿಸುವೆವು. 

೧೯. ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿದ ಕಾರಣದಿಂದ ಜೀವಭಾವವನ್ನು 
ಹೊಂದಿ ಆತ್ಮಜ್ಞಾನದಿಂದ ಪ್ರಶಾಂತವಾದ ಮನಸ್ಸುಳ್ಳ ಶ್ರೀಹರಿಯು ಮೂರು 
ರೋಕಗಳನ್ನೂ ಪವಿತ್ರಗೊಳಿಸಲಿ.?' 

೨೦. ಗಂಧರ್ವರು ಸ್ತುತಿಸುತ್ತಾರೆ :--"" ಯಾವ ಮಾನವರು ಶ್ರೀಹರಿಯ 
ಪಾದಕಮಲಗಳಿಂದುದ್ಭವಿಸಿದ ಗಂಗೆಯ ಉದಕವನ್ನು ಸ್ವಲ್ಪವಾದರೂ ಪಾನ 
ಮಾಡುವರೊ, ಅವರು ಮತ್ತೆ ಮತ್ತೆ ತಾಯಿಯ ಮಡಿಲಲ್ಲಿ ಬಿದ್ದು ಸ್ತನ್ಯ 
ಪಾನವನ್ನು ಮಾಡುವುದಿಲ್ಲ. ಯಾವ ಮನುಷ್ಯರು ಪ್ರಸಂಗವಶದಿಂದಾದರೂ 
ಶ್ರೀಹರಿಯ ನಾಮವೆಂಬ ಅಮೃತವನ್ನು ಪಾನಮಾಡುವರೊ, ಅವರು 
ನಶ್ವರವಾದ ಜಃ ಮರ್ತ್ಯಲೋಕದಿಂದ ಜರಾಮರಣರಶಹಿತವಾದ ಸ್ವರ್ಗವನ್ನು 
ಹೊಂದುವರು. ಎಂದಿಗೂ ಅಥೋಗತಿಯನ್ನು ಹೊಂದಲಾರರೆಂಬುದರಲ್ಲಿ 
ಸಂಶಯವಿಲ್ಲವು.?' 

೨೧. ಇಂತು ದೇವತೆಗಳು ಮಾಡಿದ ಸ್ತೋತ್ರವನ್ನು ಕೇಳಿದ ಶ್ರೀಹರಿಯು 
ಕ್ಪೀರಸಮುದ್ರದ ಮಧ್ಯದಿಂದ ಮೇಲಕ್ಕೆ ಬಂದು ಅವರಿಗೆ ಸಮಾಧಾನವನ್ನು 
ಹೇಳಿದನು. ಆದರೆ ಆತನು ಬ್ರಹ್ಮದೇವನೊಬ್ಬನಿಗೆ ಮಾತ್ರ ದೃಗ್ಗೋಚರನಾದನೇ 
ಹೊರತು ಆತನನ್ನು ಇತರ ದೇವತೆಗಳು ಕಾಣಲಾರದಾದರು. 


ಪಂಚಮೋ9ಧ್ಯಾಯಃ ೫೫ 


ಬ್ರಹ್ಮಾ ತದುಪಧಾರ್ಯಾಂಫ ನತ್ಯಾ ತಸ್ಮೈ ದಿವೌಕಸಃ । 


ಬೋಧಂಯಾಮಾಸ ಸಕಲಂ ಸುರಾಃ ಶೃಣುತ ಸಾದರಂ ॥ ೨೨ ॥ 
ಅಂತೆರ್ಜಿತೋಸೌ ಭಗವಾನ್ನೃಷ್ಟ್ಟಾ ಲೋಕಾನ್ಯುಮೇಧಸಃ | 
ಶೃತ್ವೇತ್ಥಂ ವಚನಂ ತಸ್ಯ ಸರ್ವೇ ದೇವಾ ದಿನಂ ಯಯುಃ ॥ ೨೩H 
ತತೋಹಂ ಯತಿರೂೊಹೇಣ ತೀರ್ಥಾನ್ನಾರದಸಂಜ್ಞಕಾತ್‌ | 

ಉದ್ದ ಎಕ್ಯೆ ಸ್ಥಾಪಯಿಷ್ಯಾನಿ ಪರಿಂ ಲೋಕಹಿತೇಚ್ಛೆಯಾ ॥ ೨೪ ॥ 
ಯಸ್ಯ ದರ್ಶನಮಾತ್ರೇಣ ಪಾತಕಾನಿ ಮಹಾಂತ್ಯಫಿ । 

ವಿಲೀಯಂತೇ ಕ್ಷಣಾದೇನ ಸಿಂಹಂ ದೃಷ್ಟ್ಯಾ ಮೃಗಾ ಇವ ೫ ೨೫೪ 


ಧರ್ಮಾಂಧರ್ಮಾನ್ನಿಜಿತ್ಯಾಂಥ ಬದರೀಶಂ ವಿಭುಂ ಹರಿಂ । 

ದೃಷ್ಟ್ಯಾ ಮುಕ್ತಿಮುಪಾಯಾಂತಿ ವಿನಾಃ ಯಾಸಂ ಷಡಾನನ ॥ ೨೬ ॥ 
ತ್ಯಕ್ತಪ್ಪಾಣಾನಿ ತೀರ್ಥಾನಿ ಹರಿಣಾ ಕಲಿಕಾಲತಃ । 

ಬದರೀಂ ಸಮನುಜ್ಞ್ವಾಪ್ಯ ಸಾಕ್ಸಾದೇವಾಂವತಿಷ್ಠತೇ ॥ ೨೭॥ 





೨೨, ಬ್ರಹ್ಮದೇವನು ಶ್ರೀಮಹಾವಿಷ್ಣುವಿನ ಮಾತುಗಳನ್ನು ಶ್ರದ್ಧೆಯಿಂದ 
ಕೇಳಿ ಆತನಿಗೆ ನಮಸ್ಕಾರವನ್ನು ಮಾಡಿ ಸಕಲವೃತ್ತಾಂತವನ್ನೂ ದೇವತೆಗಳಿಗೆ 
ತಿಳಿಯೆಹೇಳಿದನು. 6 ಎಲೈ ಸುರೋತ್ತಮರಿರಾ! ನನ್ನ ಮಾತುಗಳನ್ನು 
ಶ್ರದ್ಧೆಯಿಂದ ಲಾಲಿಸಿರಿ. 

೨೩. ಲೋಕದ ಜನರೆಲ್ಲರೂ ದುರ್ಬುಧ್ಧಿಯುಳ್ಳವರಾಗಿಯೂ ನಾಸ್ತಿಕ 
ರಾಗಿಯೂ ಇರುವುದನ್ನು ಕಂಡು ಭಗವಂತನು ಅಂತರ್ಧಾನವನ್ನು ಹೊಂದಿರು 
ವನು ಮಹಾವಿಷ್ಣುವಿನ ಈ ಸಂದೇಶವನ್ನು ಕೇಳಿ ದೇವತೆಗಳೆಲ್ಲರೂ 
ಸಂತುಷ್ಟರಾಗಿ ಸ್ವರ್ಗವನ್ನು ಕುರಿತು ತೆರಳಿದರು. 

೨೪. ಎಲ್ಫೈ ಷಣ್ಮುಖನೆ! ಮುಂದೆ ನಾನು ಯತಿರೂಸದಿಂದ ಭೂಮಿಯಲ್ಲಿ 
ಹುಟ್ಟ ನಾರದ ತೀರ್ಥದೊಳಗಿನಿಂದ ಶ್ರೀ ನಾರಾಯಣನ ಮೂರ್ತಿಯನ್ನು 
ಮೇಲಕ್ಕೆ ತಂದು ಲೋಕಕಲ್ಯಾಣವನ್ನು ಮಾಡಲು ಬದರಿಕಾಶ್ರಮದಲ್ಲಿ ಪ್ರತಿಷ್ಠೆ 
ಮಾಡುವೆನು. 

೨೫. ಆ ಮೂರ್ತಿಯನ್ನು ದರ್ಶನಮಾಡಿದ ತತ್‌ಕ್ಪಣದಲ್ಲಿಯೇ ಎಂತಹ 
ಮಹಾಪಾತಕಗಳಾದರೂ ಸಿಂಹವನ್ನು ಕಂಡ ಕ್ಸುದ್ರಮೃಗಗಳಂತೆ ಮನುಷ್ಯ 
ರನ್ನು ಬಿಟ್ಟು ಒಡಿಹೋಗುವುವು. 

೨೬, ಎಲ್ಲೆ ಷಡಾನನನೆ! ಕರ್ತವ್ಯಾಕರ್ತವ್ಯಗಳನ್ರೈಲ್ಲ ಜಯಿಸಿ ಯಾವ 
ಮಾನವರು ಬದರೀನಾಥನೂ ಸರ್ವವ್ಯಾಪಕನೂ ಆದ ಶ್ರೀಹರಿಯನ್ನು 
ನೋಡುವರೊ, ಅವರು ಕಾಯಿಕ ಮಾನಸಿಕಗಳಾದ ಆಯಾಸಗಳಿಲ್ಲದೆಯೇ 
ಮುಕ್ತಿಯನ್ನು ಪಡೆಯುವರು. 

೨೭. ಕಲಿಯುಗದ ಮಹಿಮೆಯಿಂದ ಸಕಲ ತೀರ್ಥಗಳೂ ಪರಮಾತ್ಮನ 


೫೬ ಶ್ರೀ ಸ್ಕಾಂದಮಹಾಪುರಾಣಂ 


ಕಲಿಕಾಲಮನುಪ್ರಾಸ್ಯ ಮುಕ್ತಿರ್ಯೇಷಾಮಭೀಷ್ಸಿತಾ । 


ದ್ರಷ್ಟವ್ಯಾ ಬದರೀ ತೈಸ್ತು ಹಿತ್ವಾ ತೀರ್ಥಾನ್ಯಶೇಷತಃ ॥ ೨೮ ॥ 
ವಿನಾ ಜ್ಞಾನೇನ ಯೋಗೇನ ತೀರ್ಥಾಟಿನಪರಿಶ್ರಮೈಃ ! 
ಏಕೇನ ಜನ್ಮನಾ ಜಂತುಃ ಕೈವಲ್ಯಂ ಪದಮಶ್ನುತೇ ॥೨೯॥ 
ಜನ್ಮಾಂತರಸಹಸ್ಟೈೆಸ್ತು ಯೇನ ಚಾಂರಾಧಿತೋ ಹೆರಿಃ । 
ಸಗಚ್ಛೇದದನೀಂ ದ್ರಷ್ಟುಂ ಯತ್ರ ಜಂತುರ್ನ ಶೋಚತಿ aon 
ಬದರೀ ಬದರೀತ್ಯುಕ್ತ್ವಾ ಪ್ರಸಂಗಾನ್ಮನುಜೋತ್ತವಂಃ । 
ಸಂಸಾರತಿನಿಂರಾಬಾಧೇ ದೀಸಮಂಜ್ಞ್ಯಾಲಯತ್ಯಸೌ H ೩೧॥ 


ಯಥಾ ದೀಪಾಂವಲೋಕೇನ ತಮೋಬಾಧಾ ನ ಜಾಯತೇ ॥ 
ತಥೈನ ಬದರೀಂ ದೃಷ್ಟ್ವಾ ಪುಂಸೋ ಮೃತ್ಯುಭಯಂ ಕುತಃ ॥೩೨॥ 





ಸಾನ್ಸಿಧ್ಯದಿಂದ ರಹಿತಗಳಾಗಿ ತೋರುವುವು. ಆದರೆ ಬದರಿಕಾಶ್ರಮದಲ್ಲಿ 
ಆತನು ಸಕಲರಿಗೂ ದೃಗ್ಲೋಚರನಾಗಿಯೇ ನೆಲಸಿರುವನು. 

೨೮. ಕಲಿಕಾಲದಲ್ಲಿ ಜನ್ಮವನ್ನು ಪಡೆದು ಯಾರು ಮೋಕ್ಸವನ್ನು 
ತೀವ್ರವಾಗಿ ಅಸೇಕ್ಸಿಸುವರೊ, ಅವರು ಸಕಲ ತೀರ್ಥಕ್ಸ್ಷೇತ್ರಗಳನ್ನೂ ತ್ಯಜಿಸಿ 
ಬದರೀಕ್ಬೇತ್ರವನ್ನು ಮಾತ್ರ ದರ್ಶನಮಾಡಿದರೆ ಸಾಕು. 

೨೯. ಜ್ಞಾನವಿಲ್ಲದೆಯೇ, ಯೋಗಾಭ್ಯಾಸದ ಕ್ಲೇಶವಿಲ್ಲದೆಯೇ, ತೀರ್ಥ 
ಕ್ಷೇತ್ರಗಳಿಗೆ ತಿರುಗುವುದರ ಪರಿಶ್ರಮವಿಲ್ಲದೆಯೇ, ಸಕಲ ಜೀವರೂ ಒಂದು 
ಜನ್ಮದಲ್ಲಿಯೇ ಬದರೀಕ್ಸೇತ್ರದ ದರ್ಶನದಿಂದ ಶಾಶ್ವತನಾದ ಕೈವಲ್ಯಸದವಿ 
ಯನ್ನು ಹೊಂದುವರು. 

೩೦. ಸಾವಿರಾರು ಜನ್ಮಗಳಲ್ಲಿ ಶ್ರೀಮನ್ನಾರಾಯಣನನ್ನು ಭಜಿಸಿ ಪೂಜಿಸಿದ 
ಪುಣ್ಯದ ಬಲದಿಂದಲೇ ಮನುಷ್ಯನಿಗೆ ಬದರಿಕಾಶ್ರಮದ ದರ್ಶನವು ಲಭಿಸುವುದು. 
ಅಲ್ಲಿಗೆ ಹೋಗಿ ನಾರಾಯಣನನ್ನು ನೋಡಿದ ಪ್ರಾಣಿಗೆ ಶೋಕ ನೋಹಾದಿ 
ದುಃಖಗಳುಂಬಾಗಲಾರವು. 

೩೧. ಯಾವ ಮಾನವನು ಪ್ರಾಸಂಗಿಕವಾಗಿಯಾದರೂ ಬದರೀಕ್ಷೇತ್ರದ 
ನಾಮವನ್ನು ಉಚ್ಚರಿಸುವನೊ, ಆ ಉತ್ತಮನು ಸಂಸಾರವೆಂಬ ಗಾಢಾಂಧಕಾರ 
ವನ್ನು ದೂರಮಾಡುವ ಶಕ್ತಿಯುಳ್ಳ ಉಜ್ಜ್ಜ್ವಲದೀಪವನ್ನು ಹೊತ್ತಿಸಿ ಕೃತಾರ್ಥ 
ನಾದವನೆಂದು ತಿಳಿಯಬೇಕು. 

೩೨. ದೀಪದ ಬೆಳಕಿನಲ್ಲಿ ಸಂಚರಿಸುತ್ತಿರುವವನಿಗೆ ಕಗ್ಗತ್ತಲೆಯ ಬಾಧೆಯು 
ಎಂದಿಗೂ ಉಂಟಾಗಲಾರದು. ಹಾಗೆಯೇ ಬದರೀಕ್ಬೇತ್ರವನ್ನು ನೋಡಿದ 
ಮನುಷ್ಯನಿಗೆ ಮರಣದ ಭಯವು ಹೇಗೆ ಸಂಭವಿಸುವುದು? 


ಪಂಚನೋ9ಧ್ಯಾಯಃ ೫೭ 


ದರ್ಶನಾದ್ಯಸ್ಯ ಪಾಪಾನಿ ರುದಂತ್ಯವ್ಯಾಹತಾನಿ ಚ! 


ಮುಕ್ತಿಮಾರ್ಗಮುಪಾಲಕ್ಟ್ಯ ತಂ ನಂದೇ ಬದರೀಪತಿಂ ॥ ೩೩॥ 
ಸಶೈಲಕಾನನಾ ಭೂಮಿಃ ದಶಧಾ ದಕ್ಷಿಣೇಕೃತಾ 1 

ಹರೇಃ ಪ್ರದಕ್ಷಿಣಂ ತದ್ವದ್ಭದರ್ಯಾಂ ತತ್ಪದೇ ಸಜೀ ॥ ೩೪॥ 
ಅಶ್ವಮೇಥೇ ತು ಯತ್ಪುಣ್ಯಂ ವಾಜಸೇಯಶತೇನ ಚ । 

ಹರೇಃ ಪ್ರದಕ್ಸಿಣಾತ್ತದ್ವದ್ಧ ದರ್ಯಾಂ ತತ್ಪದೇ ಪದೇ ॥ ೩೫ ॥ 
ಚತುರ್ಮಾಸೇತು ಯತ್ಪುಣ್ಯಂ ಬ್ರಹ್ಮಾಂಡದಾನತಸ್ತಥಾ । 

ಹರೇಃ ಪ್ರದಕ್ಷಿಣಂ ತದ್ವದ್ಭದರ್ಯಾಂ ತತ್ಪದೇ ಪದೇ ॥ ೩೬॥ 
ಅತಿಕೃಚ್ಛೆ ಎರ್ಮುಹಾಕೃಚ್ಛ್ಛೈಶ್ಛಾಂದಸೈಃ ಸುಕೃತಂ ಭವೇತ್‌ । 

ಹರೇಃ ಪ್ರದಕ್ಷಿಣಂ ತದ್ವದ್ಧದರ್ಯಾಂ ತತ್ಪದೇ ಪದೇ ॥ ೩೭॥ 





೩೩. ಯಾವನ ದರ್ಶನಮಾತ್ರದಿಂದ ಅಸಂಖ್ಯಾತಗಳಾದ ಪಾಪಗಳೂ 
ಸಹ ಕ್ಷಣಮಾತ್ರದಲ್ಲಿ ನಾಶವನ್ನು ಹೊಂದುವುವೊ, ಅಂತಹ ಮಹಾ 
ಮಹಿಮೆಯುಳ್ಳ ಬದರೀನಾಥನನ್ನು ಮೋಕ್ಬ್ಸಮಾರ್ಗದ ಅಭಿಲಾಷೆಯಳ್ಳವನಾಗಿ 
ನಮಸ್ಕರಿಸುವೆನು. 

೩೪. ಪರ್ವತಗಳು ಮತ್ತು ಅರಣ್ಯಗಳಿಂದ ಕೂಡಿದ ಸಮಸ್ತ ಭೂಮಂಡ 
ಅವನ್ನೂ ಹೆತ್ತು ಸಲ ಪ್ರದಕ್ಷಿಣೆ ಮಾಡಿದುದರಿಂದ ಯಾವ ಪುಣ್ಯವು 
ಲಭಿಸುವುದೊ, ಆ ಪುಣ್ಯವೇ ಬದರೀಕ್ಸೇಶ್ರದಲ್ಲಿ ನೆಲಸಿರುವ ಶ್ರೀನಾರಾಯಣನ 
ಪ್ರದಕ್ಸಿಣೆಯ ಪ್ರತಿಯೊಂದು ಹೆಜ್ಜೆಗೂ ಲಭಿಸುವುದು. 

೩೫. ಅಶ್ವಮೇಧ ಯಜ್ಞದಿಂದ ಯಾವ ಪುಣ್ಯವುಂಟೊ, ಒಂದು ನೂರು 
ವಾಜಪೇಯ ಯಾಗಗಳಿಂದ ಯಾವ ಫಲವು ಸಂಭವಿಸುವುದೊ, ಬದರಿಕಾ 
ಶ್ರಮದಲ್ಲಿ ಶ್ರೀಹರಿಯ ಪ್ರದಕ್ಸಿಣೆಯ ಹೆಜ್ಜೆ ಹೆಜ್ಜೆಗೂ ಅವುಗಳು ಲಭಿಸುವುವು. 

೩೬. ಚಾತುರ್ಮಾಸ್ಯ ವ್ರತವನ್ನು ನಿಯಮದಿಂದ ಮಾಡಿದುದರಿಂದ 
ಯಾವ ಫಲವುಂಟೊ, ಸಕಲ ಬ್ರಹ್ಮಾಂಡವನ್ನು ದಾನಮಾಡಿದುದರಿಂದ ಯಾವ 
ಫಲವೊ ಅದನ್ನೇ ಮಾನವನು ಬದರೀಕ್ಷೇತ್ರ ನಿವಾಸಿಯಾದ ಶ್ರೀನಾರಾಯಣನ 
ಪ್ರದಕ್ಸಿಣೆಯ ಪ್ರತಿಯೊಂದು ಹೆಜ್ಜೆಗೂ ಪಡೆಯುವನು. 

೩೭. ವೇದಗಳಲ್ಲಿ ಹೇಳಲ್ಪಟ್ಟರುವ ಅತಿಕೃಚ್ಛ್ರ, ಮಹಾಕೃಚ್ಛ್ರಗಳೆಂಬ 
ಪ್ರಾಯಶ್ಚಿತ್ತಕರ್ಮಗಳಿಂದ ಯಾವ ಸುಕೃತವು ಲಭಿಸುವುದೊ, ಅದನ್ನೇ 
ಬದರೀಕ್ಸೇತ್ರ ದಲ್ಲಿರುವ ಶ್ರೀಹರಿಯ ಪ್ರದಕ್ಸಿಣೆಯಲ್ಲಿ ಪ್ರತಿಯೊಂದು ಹೆಜ್ಜೆಗೂ 
ಪಡೆಯಬಹುದು. 


ಛಿ 


೫೮ ಶ್ರೀ ಸ್ಕ್ಮಾಂದಮುಹಾಪುರಾಣಂ 


ಬದರ್ಯಾಂ ವಿಷ್ಣು ನೈವೇದ್ಯಂ ಸಿಕ್ಕ ಮಾತ್ರಂ ಷಡಾನನ । 


ಅಶನಾಚ್ಛೋಧಯೇತ್ಸಾಪಂ ತುಷಾಂಗ್ನಿರಿವ ಕಾಂಚನಂ 1 ೩೮ ೫ 
ಯದನ್ನಂ ಭಗವಾನತ್ತಿ ಯಷಿಭಿರ್ನಾರದಾದಿಭಿಃ । 
ತತ್ಸತ್ತ್ವಶುದ್ಧೆಯೇ ಸರ್ವೈಃ ಭೋಕ್ಕವ್ಯಮವಿಚಾರಿತಂ urn 


ಅಮರಾ ಅಪಿ ಯನ್ನೂನಂ ವ್ಯಾಜೇನೇಚ್ಛಂತಿ ಸರ್ವತಃ । 
ಭೋಕ್ತುಂ ಬದರಿಕಾಂ ವಿಷ್ಣೋರ್ನೈನೇದ್ಯಂ ಯಾಂತಿ ತತ್ಸರಾಃ ॥ ೪೦ ॥ 
ಭೋಜನಾನಂತರಂ ವಿಷ್ಣೋಃ ಪ್ರಗಚ್ಛಂತಿ ಸ್ಪಮಾಲಯಂ 1 


ಪ್ರಹ್ಲಾದಪ್ರಮುಖಾ ಭಕ್ತ್ಯಾ ಪ್ರವಿಶಂತಿ ಹರೇಃ ಪದಂ 1 ೪೧॥ 
ಬಾಲ್ಯಯೌವನವಾರ್ಥಕ್ಕೇ ಯತ್ಸಾಪಂ ಜ್ಞಾ ನತಃ ಕೃತಂ । 
ನೇನೇದ್ಯಭಕ್ಸಣಾದ್ಮಿಷ್ಟೋಃ ಬದರ್ಯಾಂ ತದ್ದಿಲೀಯತೇ ॥ ೪೨ ॥ 
ಪ್ರಾಣಾಂತಂ ಯಸ್ಯ ಪ್ರಾಣಸ್ಯೆ ಪ್ರಾಯಶ್ಚಿತ್ತಂ ಪ್ರಕೀರ್ತಿತಂ । 
ನಿಷ್ಣೋರ್ನಿವೇದಿತಂ ಭುಕ್ತ್ವಾ ಬದರ್ಯಾಂ ತನ್ನಿವರ್ತತೇ ॥ ೪೩ ॥ 





೩೮. ಎಲ್ಫೈ ಷಣ್ಮುಖನೆ! ಬದರೀಕ್ಸೇತ್ರದಲ್ಲಿ ಮಹಾವಿಷ್ಣುವಿನ 
ನೈವೇದ್ಯದ ಒಂದು ಕಬಳವನ್ನಾದರೂ ಸೇವನೆ ಮಾಡುವುದರಿಂದ ತುಷಾಗ್ನಿ 
ಯಲ್ಲಿಟ್ಟ ಚಿನ್ನವು ಕಲ್ಮಸರಹಿತವಾಗುವಂತೆ ಮನುಷ್ಯನೂ ಪಾಪಗಳಿಂದ 
ಪರಿಶುದ್ಧನಾಗುವನು. 

೩೯. ನಾರದನೇ ಮೊದಲಾದ ಮಹರ್ಷಿಗಳೊಡನೆ ಭಗವಂತನು ಯಾವ 
ಕೈವೇದ್ಯವನ್ನು ಸೇವನೆ ಮಾಡುವನೊ, ಅದನ್ನೇ ವಿಚಾರಮಾಡದೆ ಸಕಲರೂ 
ಸತ್ರ್ವಗುಣದ ಅಭಿವೃದ್ಧಿಯ ಉದ್ದೇಶದಿಂದ ಭೋಜನಮಾಡಬೇಕು. 

೪೦. ವಿಷ್ಣುವಿನ ನೈವೇದ್ಯವನ್ನು ಭೋಜನಮಾಡಲೋಸುಗ ದೇವತೆಗಳೂ 
ಸಹ ನೆಸವನ್ಸಿಟ್ಟುಕೊಂಡು ನಿಶ್ಚಯವಾಗಿಯೂ ಶತ್ಪರಾಯಣರಾಗಿಯೆ ಬದರೀ 
ಕ್ಷೇತ್ರವನ್ನು ಕುರಿತು ಸಕಲ ಪ್ರದೇಶಗಳಿಂದಲೂ ಬಂದು ಸೇರುತ್ತಿರುವರು. 

೪೧. ಭೋಜನವಾದ ಮೇಲೆ ಪ್ರಹ್ಲಾದನೇ ಮುಂತಾದ ವಿಷ್ಣುಭಕ್ತರೆಲ್ಲರೂ 
ಆತನ ಆಲಯವನ್ನು ಒಳಹೊಕ್ಕು ಆತನ ಪದಗಳಲ್ಲಿ ಪ್ರವೇಶಮಾಡುವರು. 

೪೨-೪೩. ಬಾಲ್ಯ, ಯೌವನ, ವಾರ್ಧಕ್ಯಗಳೆಂಬ ಅವಸ್ಥೆಗಳಲ್ಲಿ ಯಾವ 
ಪಾಪಗಳನ್ನು ಮನುಷ್ಯನು ಬುದ್ಧಿ ಪೂರ್ವಕವಾಗಿ ಮಾಡುವನೊ, ಅವುಗಳೆಲ್ಲವೂ 
ಬದರೀಕ್ಟೇತ್ರದಲ್ಲಿ ವಿಷ್ಣುವಿನ ಕೈನೇದ್ಯವನ್ನು ಸೇವಿಸುವುದರಿಂದ ನಾಶ 
ವಾಗುವುವು. ಯಾವ ಮನುಷ್ಯನಾದರೂ ಮಹಾ ಪಾತಕಗಳನ್ನು ಮಾಡಿ ಅನ್ಯ 
ಪ್ರಾಯಶ್ಚಿತ್ತವಿಲ್ಲದೆ.. ಕೇವಲ ಮರಣದಂಡನೆಯೊಂದೇ ಶಿಕ್ಬೆಯಾಗಿ 
ಅನುಭವಿಸಲು ಅರ್ಹನಾಗಿರುವನೊ, ಅವನೂ ಕೂಡ ಬದೆರ್ಯಾಶ್ರಮದಲ್ಲಿ ವಿಷ್ಣು 
ನೈವೇ ದ್ಯವನ್ನು ಸೇವಿಸುವುದರಿಂದ ಪಾಪಗಳನ್ನು ಕಳೆದುಕೊಳ್ಳುವನು. 


ಪಂಚಮೋ9ಧಭ್ಯಾಯಃ ೫೯ 


ತೀರ್ಥಾಂತರೇಷು ಯತ್ನೇನ ಮುಕ್ತಿಂ ಗೆಚ್ಚತಿ ಮಾನವಃ । 
ನೇನೇದ್ಯಭಕ್ಪಣಾದ್ವಿಷ್ಟೋಃ ಸಾಲೋಕ್ಯಂ ಲಭತೇ ನರಃ ॥ ೪೪॥ 
ಹೃದಿ ರೂಪಂ ಮುಖೇ ನಾಮ ನೈನೇದ್ಯಮುದರೇ ಹರೇಃ । 
ಪಾದೋದಕಂ ಸನಿರ್ಮಾಲ್ಯಂ ಮಸ್ತಕೇ ಯೆಸ್ಯ ಸೋಚ್ಯುತಃ ॥ ೪೫ ॥ 
ಬ್ರಹ್ಮಹತ್ಯಾ ಸುರಾಪಾನಂ ಸೇಯಂ ಗುರ್ವಂಗನಾಗಮಃ । 
ನೇನೇದ್ಯಭಕ್ಪ್ಮಣಾದ್ವಿಷ್ಟೋಃ ಬದರ್ಯಾಂ ಯಾಂತಿ ಸಂಕ್ಸ್ಚಯಂ ॥ ೪೬ ॥ 
ಬದರೀ ಸದೃಶಂ ಕ್ಲೇತ್ರಂ ಸೈನೇದ್ಯಸದ್ಭಶಂ ವಸು । 


ನಾರದೀಯಸಮಂ ಕ್ಷೇತ್ರಂ ನ ಭೂತಂ ನ ಭವಿಷ್ಯತಿ ॥ ೪೭ ॥ 
ಬದರೀ ಯತ್ಸತೋ ಗಮ್ಯಾ ಭೋಕ್ತವ್ಯಂ ತನ್ನಿವೇದಿತಂ । 
ದ್ರಷ್ಟವ್ಯೋ ಭಗವಾನ್ವಪ್ಲಿತೀರ್ಥೇ ಸ್ನಾನಂ ಸುದುರ್ಲಭಂ ॥ ೪೮ ॥ 


೪೪. ಇತರ ತೀರ್ಥಗಳಲ್ಲಿ ಮನುಷ್ಯನು ಜಪತಪವಗಳೇ ಮುಂತಾದ ಕಷ್ಟ 
ಸಾಧ್ಯಗಳಾದ ಸಾಧನೆಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಿ ಮುಕ್ತಿಯನ್ನು 
ಪಡೆಯಬಹುದು. ಆದರೆ ಬದರಿಕಾಶ್ರಮದಲ್ಲಿ ಮಹಾ ವಿಷ್ಣುವಿನ ನೈವೇದ್ಯವನ್ನು 
ಸೇವಿಸುವ ಮಾತ್ರದಿಂದಲೇ ಸಾಲೋಕ್ಯರೂಪವಾದ ಮೋಕ್ಸವು ಸಕಲರಿಗೂ 
ಸಿದ್ಧವಾಗಿರುವುದು. 

೪೫. ಯಾವ ವಿಷ್ಣುಭಕ್ತನ ಹೃದಯದಲ್ಲಿ ವಿಷ್ಣುವಿನ ರೂಪವು 
ಕಾಣುತ್ತಿರುವುದೊ, ಯಾವನ ಮುಖವು ಸತತವೂ ವಿಷ್ಣುನಾಮಗಳನ್ನು 
ಚ್ಚರಿಸುತ್ರಿರುವುದೊ, ಯಾವನ ಉದರದಲ್ಲಿ ವಿಷ್ಣುನೈವೇದ್ಯವು ಪಚನವಾಗು 
ತ್ತಿರುವುದೊ, ಯಾವನ ತಲೆಯಲ್ಲಿ ನಿರ್ಮಾಲ್ಯಸಹಿತವಾದ ವಿಷ್ಣುಪಾದೋ 
ದಕವು ಧರಿಸಲ್ಪಟ್ಟರುವುದೊ, ಅವನು ರೂಪುಗೊಂಡ ಮಹಾನಿನ್ಸುವೆಂದೇ 
ತಿಳಿಯಬೇಕು. 

೪೬. ಮಹಾಪಾಶಕಗಳೆನಿಸಿದ ಬ್ರಹ್ಮಕತ್ಯೆ, ಸುರಾಪಾನ, ಸ್ಪರ್ಣಸ್ಕೇಯ, 
ಗುರುಪ್ರಿ (ಗಮನ--ಇವು ಕೂಡ ಬದರೀಕ್ಬೇತ್ರದಲ್ಲಿ ಮಹಾವಿಷ್ಣುವಿನ ನೈವೇದ್ಯ 
ವನ್ನು ನೇವನೆಮಾಡುವುದರಿಂದ ನಾಶವನ್ನು ಹೊಂದುವುವು. 

೪೭-೪೮. ಬದರಿಕಾಶ್ರಮಕ್ಕೆ ಸಮಾನವಾದ ಕ್ಷೇತ್ರವೂ, ನಾರಾಯಣನ 
ನೈವೇದ್ಯಕ್ಕೆ ಸಮವಾದ ಐಶ್ವರ್ಯವೂ. ನಾರದಶಿಲೆಗೆ ಸಮವಾದ ಪ್ರದೇಶವೂ 
ಸಕಲ ಭೂಮಂಡಲದಲ್ಲಿಯೂ ಹಿಂದೆ ಎಲ್ಲಿಯೂ ಇರಲಿಲ್ಲ ಮುಂದೆಯೂ 
ಇರಲಾರದು. ಪ್ರತಿಯೊಬ್ಬ ಮನುಷ್ಯನೂ ಬದರಿಕಾಶ್ರಮಕ್ಕೆ ಪ್ರಯತ್ನಪೂರ್ವಕ 
ವಾಗಿ ಹೋಗಲೇಬೇಕು. ಬದರೀನಾರಾಯಣನ ನೈವೇದ್ಯವನ್ನು ಸೇವನೆ 
ಮಾಡಬೇಕು. ಆ ಭಗವಂತನ ದರ್ಶನಲಾಭವನ್ನು ಪಡೆಯಬೇಕು. ಅಗ್ನಿ 
ತೀರ್ಥದಲ್ಲಿ ಸ್ನಾನವು ಜನರಿಗೆ ಅತ್ಯಂತ ದುರ್ಲಭವಾಗಿರುವುದು. 


ಷ್ತಿ ಮ್‌ 
೦ ಶ್ರೀ ಸ್ಕಾಂದಮಹಾಪುರಾಣಂ 


ಪೃಥಿವ್ಯಾಂ ಯಾನಿ ತೀರ್ಥಾನಿ ವ್ರತಾನಿ ನಿಯಮಾಸ್ತಥಾ । 
ಪಾಠೋದಕಂ ವಿಶಾಲಾಯಾಂ ಪಾವನಂ ಪುರತೋ ಭವೇತ್‌ ॥೪೯॥ 
ಕಿಂ ತಸ್ಯ ದಾನೈಸ್ತಸಸಾ ತೀರ್ಥಾಟನಪರಿಭ್ರಮೈಃ । 

ಬದರ್ಯಾಂ ವಿಷ್ಣು ಷಾದೋದಬಿಂದುಮಾತ್ರಂ ಲಭೇವ್ಯದಿ ॥ ೫೦॥ 
ಪ್ರಾಯಶ್ಲಿತ್ತಾನಿ ಜಲ್ಪಂತಿ ತಾವದೇವ ಷಡಾನನ । 

ಯಾವನ್ನ ಲಭ್ಯತೇ ವಿಷ್ಣೋಃ ಬದರ್ಯಾಂ ಚರಣೋದಕಂ ॥ ೫೧॥ 
ಅನಾಯಾಸೇನ ಯೇಷಾಂ ವಾ ಇಚ್ಛಾ ಮುಕ್ತಿಪಥೇ ನೃಣಾಂ । 


ಕರ್ತವ್ಯಂ ತೈಃ ಪ್ರಯತ್ನೇನ ವಿಷ್ಣೋರ್ನೈನೇದ್ಯಭಕ್ಟಣಂ ॥ ೫೨॥ 
ಯೇ ನರಾಃ ಪ್ರತಿಗೃಹ್ಣಂತಿ ಸಾಪಾಃ ಸಂಸಾರಭಾಗಿನಃ । 

ಯಾತ್ರಾಕೃತಂ ಫಲಂ ತೇಷಾಂ ನ ಕೆದಾಚಿತ್ಪ ಜಾಯತೇ ೪ ೫೩ ॥ 
ನೈನೇದ್ಯನಿಂದನಾದ್ವಿಷ್ಟೋಃ ನಿಂದ್ಯಂತೇ ತೇ ತಮೋಗತಾಃ । 
ನೈನೇದ್ಯಭಕ್ಸಣಾತ್ಸತ್ತ್ವಶುದ್ಧಿರೇವ ನ ಸಂಶಯಃ ॥ ೫೪ ॥ 


೪೯-೫೦. ಭೂಮಂಡಲದಲ್ಲಿ ಮನುಷ್ಯರನ್ನು ಪಾವನಗೊಳಿಸುವ ಯಾವ 
ಯಾವ ತೀರ್ಥಗಳೂ, ವ್ರತೋಸವಾಸಗಳೂ, ನಿಯಮಗಳೂ ಇರುವುವೊ, 
ಅವುಗಳೆಲ್ಲವುಗಳಿಗೂ ವಿಶಾಲಾಕ್ಸೇತ್ರದ ನಾರಾಯಣನ ಪಾಡೋದಕವು ಅಗ್ರೇ 
ಸರವೆನಿಸಿ ಶೋಭಿಸುತ್ತಿರುವುದು. ಯಾವನಿಗೆ ಬದರಿಕಾಶ್ರಮದಲ್ಲಿ ಬಿಂದುಮಾತ್ರ 
ವಾದರೂ ವಿಷ್ಣುವಿನ ಪಾದೋದಕವು ಲಭಿಸಿರುವುದೊ, ಅವನಿಗೆ ದಾನ 
ಗಳಿಂದಲೂ, ತಪಸ್ಸುಗಳಿಂದಲೂ ಇತರ ತೀರ್ಥಗಳನ್ನು ಸೇವಿಸಲು ಓಡಾಡುವ 
ಕಾಯಕ್ಲೇಶದಿಂದಲೂ ಆಗಬೇಕಾದುದೇನು? 

೫೧. ಎಲೈ ಷಣ್ಮುಖನೆ! ಯಾವ ಮಾನವನು ಬದರಿಕಾಶ್ರಮದಲ್ಲಿ ವಿಷ್ಣು 
ಪಾದೋದಕವನ್ನು ಸೇವಿಸುವುದಿಲ್ಲವೊ, ಅವನಿಗೆ ಮಾತ್ರ ಶಾಸ್ತ್ರಗಳು ಅನೇಕ 
ನಿಧಗಳಾದ ಪ್ರಾಯಶ್ಚಿತ್ತಗಳನ್ನು ಹೇಳಿರುವುವು. 

೫೨. ಯಾವ ಮನುಷ್ಯರಿಗೆ ಅನಾಯಾಸವಾಗಿಯೇ ಮೋಕ್ಸಮಾರ್ಗವು 
ಲಭಿಸಬೇಕೆಂಬ ಅಭಿಲಾಷೆಯಿರುವುಜೊ, ಅವರು ಪ್ರಯತ್ನದಿಂದಲಾದರೂ 
ಬದರೀನಾರಾಯಣನ ನೈವೇದ್ಯವನ್ನು ಸೇವನೆಮಾಡಬೇಕು. 

೫೩. ಯಾವ ಮನುಷ್ಯರು ಬದರಿಕಾಶ್ರಮವನ್ನು ಸೇರಿ ಅಲ್ಲಿ ದಾನಗಳನ್ನು 
ಸ್ಟೀಕರಿಸುವರೊ, ಆ ಪಾಪಿಗಳು ಅನಂತವಾದ ಸಂಸಾರಕ್ಕೆ ಭಾಗಿಗಳಾಗುವರು. 
ಅವರಿಗೆ ತೀರ್ಥಯಾತ್ರೆಯ ಫಲವು ಎಂದಿಗೂ ಲಭಿಸಲಾರದು. 

೫೪. ಮಹಾವಿಷ್ಣುವಿನ ನೈವೇದ್ಯವನ್ನು ನಿಂದೆಮಾಡುವುದರಿಂದ ಮಾನ 
ವರು ಅಂಧಂತಮಸ್ಸನ್ನು ಸೇರುವರು. ಆ ನಿರ್ಮಾಲ್ಯವನ್ನೇ ಭಕ್ಷಣಮಾಡು 
ವುದರಿಂದ ಸತ್ತ್ವಗುಣದ ಅಭಿವೃದ್ಧಿ ಯುಂಟಾಗುವುದು- 


ಪಂಚಮೋ$ಧ್ಯಾಯಃ ೬೧ 


ನೈವೇದ್ಯಂ ಸ್ವಯಮಾನೀಯ ಬ್ರಾಹ್ಮಣಾನ್ಫೋಜಯಂತಿ ಯೇ । 


ತುಲಾಪುರುಷದಾನೇನ 8೦ ಫಲಂ ತೇ ಕೃತಾರ್ಥಿನಃ ॥ ೫೫ ॥ 
ಕುರುಕ್ಬೇತ್ರೇ ಸಮಾಸಾದ್ಯ ರಾಹುಗ್ರಸ್ತೇ ದಿನಾಕರೇ। 
ಮಹಾದಾನೇನ ಯತ್ಪುಣ್ಯಂ ಬದರ್ಯಾಂ ಗ್ರಾಸಮಾತ್ರತಃ ॥ ೫೬॥ 


ಬದರೀಕ್ಟೇತ್ರಮಾಸಾವ್ಯ ಗ್ರಾಸಮಾತ್ರಂ ಪ್ರಯತ್ನತಃ । 
ಉಪಾಯೋಯಂ ಮಹಾಂಸ್ತೃತ್ರ ಬದರ್ಯಾಂ ಹರಿತೋಷಣೇ । 


ಯತಿಭ್ಯೋ ಭೋಜನಾದ್ವಿಷ್ಟೋರಪರಾಧ್ಯಪಿ ವಲ್ಲಭಃ | ೫೭॥ 
ವಿಷ್ಣೋರ್ನ ಸದೃಶೋ ದೇವೋ ನ ನಿಶಾಲಾಸಮಾ ಭುವಿ । 
ನ ಭಿಕ್ಸುಸದ್ಭೃಶಂ ಪಾತ್ರಂ ಖುಹಿತೀರ್ಥಸಮಂ ನ ಹಿ ॥ ೫೮ ॥ 
ಚಾತುರ್ಮಾಸ್ಯಂ ಪ್ರಕುರ್ವಂತಿ ಯೇ ನರಾಃ ಪುಣ್ಯಶಾಲಿನಃ । 
ತೇಷಾಂ ಸ್ರಜ್ಯಫಲಂ ವಕ್ತುಂ ಬ್ರಹ್ಮಣಾಪಿ ನ ಶಕ್ಯತೇ HBF 





೫೫. ಯಾವನು ನೈವೇದ್ಯವನ್ನು ತಾನೇ ತೆಗೆದುಕೊಂಡು ಬಂದು 
ಬ್ರಾಹ್ಮಣರಿಗೆ ಭೋಜನಮಾಡಿಸುವನೊ, ಅವನಿಗೆ ತನ್ನೆ ತುಲಾಭಾರದಷ್ಟು 
ಚಿನ್ನವನ್ನು ದಾನಮಾಡುವುದರಿಂದ ಯಾವ ಹೆಚ್ಚಿನ ಫಲವು ಲಭಿಸುವುದು? 
ಅವನು ಸಕಲ ವಿಧದಲ್ಲಿಯೂ ಕೃತಾರ್ಥನಾಗಿರುವನು. 

೫೬. ಮಾನವನು ಕುರುಕ್ಸೇತ್ರವನ್ನು ಸೇರಿ, ಸೂರ್ಯನು ರಾಹುವಿನಿಂದ 
ಆಚ್ಛ್ರಾದಿತನಾಗಿರುವ ಗ್ರಹಣಕಾಲದಲ್ಲಿ ದಶಮಹಾದಾನಗಳನ್ನು ಮಾಡುವುದ 
ರಿಂದ ಯಾವ ಪುಣ್ಯವು ಲಭಿಸುವುದೊ, ಅದೇ ಪುಣ್ಯಫಲವೇ ಬದರೀಕ್ಟೇತ್ರದಲ್ಲಿ 
ಕಬಳಮಾತ್ರವಾದರೂ ವಿಷ್ಣುನೈವೇದ್ಯವನ್ನು ಭಕ್ತಿಭಾವದಿಂದ ಸೇವಿಸುವುದ 
ರಿಂದ ಪ್ರಾಪ್ತವಾಗುವುದು. 

೫೭. ಬದರೀ ಕ್ಸೇತ್ರವನ್ನು ಸೇರಿದ ಮೇಲೆ ಒಂದು ಕಬಳದಷ್ಟಾ ದರೂ 
ವಿಷ್ಣುಪ್ರಸಾದವನ್ನು ಪ್ರಯತ್ನದಿಂದ ಸೇವಿಸಲೇಬೇಕು. ಬದರಿಕಾಶ್ರಮದಲ್ಲಿ 
ಶ್ರೀ ನಾರಾಯಣನನ್ನು ಸಂತೋಷಪಡಿಸಲು ಒಂದೇ ಅಮೋಘವಾದ ಉಪಾ 
ಯವು ಹೇಳಲ್ಪಟ್ಟ ರುವುದು. ಅಲ್ಲಿ ಸನ್ಯಾಸಿಗಳಿಗೆ ವಿಷ್ಣುವಿನ ನೈವೇದ್ಯದ 
ಭೋಜನವನ್ನು ಮಾಡಿಸುವುದರಿಂದ ಭಗವಂತನಲ್ಲಿ ಅಪರಾಧವನ್ನು ಮಾಡಿದವ 
ನಾದರೂ ಮೋಕ್ಸಪದವಿಗೆ ಅಧಿಕಾರಿಯಾಗುವನು. 

೫೮. ಮಹಾವಿಷ್ಣುವಿಗೆ ಸಮಾನನಾದ ಅನ್ಯದೈ ವವಿಲ್ಲ. ವಿಶಾಲಾನಗರಿಗೆ 
ಸದೃಶವಾದ ಪಟ್ಟಣವು ಮತ್ತೊಂದಿಲ್ಲ. ಸನ್ನ್ಯಾಸಿಗಳಿಗೆ ಸದೃಶರಾದ ಸತ್ಪಾತ್ರರು 
ಬೇರೊಬ್ಬರಿಲ್ಲ. ಖುಷಿತೀರ್ಥಕ್ಕೆ ಸಮಾನವಾದ ತೀರ್ಥವು ಮತ್ತೊಂದು ಇಲ್ಲ 
ವೆಂಬುದು ನಿಶ್ಚಯವು. 

೫೯. ಈ ಬದರಿಕಾಶ್ರಮದಲ್ಲಿ ನಿಂತು ಪುಣ್ಯವಂತರಾದ ಯಾವ ಮಾನವರು 


೬೨ ಶ್ರೀ ಸ್ಕಾಂದಮಹಾಪುರಾಣಂ 


ಭಿಕ್ಸುಕಾಣಾಂ ಫಲಾಂವಾಸ್ತಿ ರ್ನಿಶೇಷಾದಿಹ ಕೀರ್ತ್ಯತೇ । 


ವೇದಾಂತಶ್ರನಣಾತ್ಪುಣ್ಯಂ ದಶಧಾ ಯತ್ವ್ರಕೀರ್ತಿತಂ ॥೬೦॥ 
ಬದರೀದೃಷ್ಟಿಮಾತ್ರೇಣ ಭಿಕ್ಸುಕಾಣಾಂ ತದಿಷ್ಯತೇ। 
ಚಾತುರ್ಮಾಸ್ಯೇ ವಿಶೇಷೇಣ ಕೈವಲ್ಯಫಲಭಾಗಿನಃ ॥೬೧॥ 


ನ್ಯಾಸಿನೋ ಬದರೀಸ್ನಾನೇ ನಿನಾಂಂಯಾಸೇನ ಪುತ್ರಕ । 
ಯೇ ಮೂರ್ಹಾ ಜಾಡ್ಕಮಾಸನ್ನಾ ದಂಭಕಾಷಾಯವಾಸಸಃ । 


ಬದರೀದರ್ಶನಾತ್ಮೇಷಾಂ ಮುಕ್ತಿಃ ಕರತಲೇ ಸಿ ತಾ ॥೬೨॥ 
ಜ್ಞಾನಿನೋಜ್ಞಾನಿನೋ ವಾಪಿ ನ್ಯಾಸಿನೋ ನಿಯೆತನ್ರ ತಾಃ | 
ದ್ರಷ್ಟವ್ಯಾ ಬದರೀ ತೈಸ್ತು ಫಲಾನಿ ಸಮಭೀಪಭಿಃ ॥ ೬೩1 


ಚಾತುರ್ಮಾಸ್ಯ ವ್ರತವನ್ನು ವಿಧ್ಯುಕ್ತರೀತಿಯಿಂದ ನೆರವೇರಿಸುವರೊ, ಅವರ 
ಅಪಾರವಾದ ಪುಣ್ಯದ ಪ್ಲ ಸ್ರಭಾವವನ್ನು ಪೂರ್ತಿಯಾಗಿ ವಿವರಿಸಲು ಬ್ರಹ್ಮದೇವ 
ನಿಗೂ ಕೂಡ ಸ ಸಾಧ್ಯವಾಗಲಾರದು. 

೬೦. ಈ ಕ್ಸೇತ್ರದಲ್ಲಿ ಸನ್ಯಾಸಿಗಳಿಗೆ ವಿಶೇಷವಾದ ಫಲವು ಲಭಿಸುವು 
ದೆಂದು ಹೇಳಲ್ಪಟ್ಟರುವುದು. ವೇದಾಂತಶಾಸ್ತ್ರಗಳ ಶ್ರವಣದಿಂದ ಇತರ 
ಸ್ಥಳಗಳಲ್ಲಿ ಯಾವ ಫಲವು ಲಭಿಸುವುದೊ, ಅದಕ್ಕೆ ಹತ್ತರಷ್ಟು ಪುಣ್ಯವು ಈ ಸ್ಥಳ 
ದಲ್ಲಿ ಸನ್ಯಾಸಿಗಳಿಗೆ ಲಭಿಸುವುದು. 

೬೧. ಈ ಫಲವು ಭಿಕ್ಸುಕರಿಗೆ ಬದರಿಕಾಶ್ರಮದ ಕೇವಲ ದರ್ಶನಮಾತ್ರ 
ದಿಂದಲೇ ಉಂಟಾಗುವುದು. ಅವರು ವಿಶೇಷವಾಗಿ ಇಲ್ಲಿ ಚಾತುರ್ಮಾಸ್ಯವನ್ನೂ 
ಆಚರಿಸುವವರಾದರೆ, ಖಂಡಿತವಾಗಿಯೂ ಕೈ ವಲ್ಯಪದನಿಗೆ ಭಾಗಿಗಳಾಗುವುದ 
ರಲ್ಲಿ ೭. 

. ಪುತ್ರನಾದ ಷಡಾನನನೆ! ಸನ್ಯಾಸಿಗಳೆನಿಸಿದವರು ಮೂರ್ಬರಾಗಿರಲಿ, 
ಶರೀರ 2. 1000, ತೇವ ದಂಭಕ್ಕಾಗಿಯೇ ಕಾಷಾಯವಸ್ತ್ರ 
ಗಳನ್ನು ಧರಿಸಿದವರಾಗಿರಲಿ, ಎಲ್ಲರಿಗೂ ಆಯಾಸವಿಲ್ಲದೆಯೇ ಬದರೀಕ್ಸೇತ್ರದ 
ದರ್ಶನಮಾತ್ರದಿಂದಲೇ ಮೋಕ್ಬವು ಕರತಲಾಮಲಕದಂತೆ ನಿತ್ಯಸಿದ್ಧ 
ವಾಗಿರುವುದು. 

೬೩. ಜ್ಞಾನಿಗಳಾಗಿರಲಿ, ಅಜ್ಜಾ ಸ್ಥನಿಗಳೇ ಆಗಿರಲಿ, ಸನ್ಯಾಸಿಗಳೆನಿಸಿ 
ದವರು ತಮ್ಮ ಆಶ್ರ ಮಧರ್ಮಗಳನ್ನು ನಿಮಮದಿಂದ ಪಾಲಿಸುತ್ತ ಮೋಕ್ಬದಲ್ಲಿ 
ಅಪೇಕ್ಸೆಯುಳ್ಳ ತಬ, ಅವಶ್ಯಕವಾಗಿ ಬದರಿಕಾಶ್ರಮವೆಂಬ ಕ್ಷೇತ್ರ ನನ್ನು 
ದರ್ಶಿಸಲೇಬೇಕು. 


ಪಂಚಮೋಪಧ್ಯಾಯೆಃ ಹಿಷ್ಟಿ 


ಶೃತ್ವಾಃಥ್ಯಾಯಮಿಮಂ ಪುಣ್ಯಂ ಪ್ರಸೆಂಗೇನಾಪಿ ಮಾನವಃ । 
ಸರ್ವಪಾಪವಿನಿರ್ಮುಕ್ತೋ ವಿಷ್ಣುಲೋಕೇ ಮಹೀಯತೇ ( ೬೪॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಬದರಿಕಾಶ್ರಮಮಾಹಾತ್ಮೆ ಕೆ ಶಿವಕಾರ್ತಿಕೇಯ 
ಸಂವಾದೇ & ಬದರೀನಾಥ ದರ್ಶನೆಮಾಹಾತ್ಮ ,ನರ್ಜಿನೆಂ ೨೨ ನಾಮ 
ಸಂಚನೋಂಧ್ಯಾಯಃ 


೬೪. ಯಾವ ಮಾನವನಾದರೂ ಪ್ರಸಂಗವಶದಿಂದಾದರೂ ಈ ಅಧ್ಯಾಯ 
ವನ್ನು ಕೇಳುವವನಾದರೆ, ಅವನೂ ಸಹ ಸಕಲ ಪಾತಕಗಳಿಂದಲೂ ಬಿಡುಗಡೆ 
ಯನ್ನು ಹೊಂದಿ ವಿಷ್ಣುಲೋಕದಲ್ಲಿ ಉತ್ತಮ ಸ್ಥಾನವನ್ನು ಪಡೆದು ಪೂಜ್ಯ 
ನಾಗುವನು.?' 


ಇಲ್ಲಿಗೆ ಎಂಬತ್ತೊಂದು ಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ಪ ಪ್ರಸಿದ್ಧವಾದ 
ಶ್ರೀಸಾ ,೦ದಮ ಹಾಪುರಾಣದೆ ಎರಡನೆಯ "ಪನ್ನ ವಖಂಡದ ಬದರಿಕಾಶ್ರ ಮು ಮಾಹಾತ್ಮ ದೆ 
ಶಿವಕಾರ್ತಿಕೇಯ ಸೆಂವಾದದಲ್ಲಿ " ಬದರೀನಾಥ ದರ್ಶನ ಮಾಹಾತ್ಮ, ವರ್ಣನ''ವೆಂಬ 
ಐದನೆಯ ಅಧ್ಯಾಯವು ಮುಗಿದುದು 


8 ಶ್ರೀಃ ॥ 
ಅಥ ಸನ್ಮೋಂಧ್ಯಾಯಃ 
ವಸುಧಾರಾತೀರ್ಥಮಾಹಾತ್ಮ್ಯವರ್ಣನಂ 
ಸ್ಕಂದ ಉವಾಚೆ :- 
ಕರಾದ್ವಿಗಲಿತಂ ಯತ್ರ ಕಪಾಲಂ ತೇ ಮಹೇಶ್ವರ । 
ತಸ್ಯ ತೀರ್ಥಸ್ಯ ಮಾಹಾತ್ಮ್ಯಂ ಕೃಪಯಾ ವದ ಮೇ ಪಿತಃ Hon 
ಶಿವ ಉವಾಚ 
ಅತಿಗುಹ್ಯಮಿದಂ ತೀರ್ಥಂ ಸುರಾಸುರನಮಸ್ಕೃತಂ । 
ಬ್ರಹ್ಮೆಹಾಪಿ ನರೋ ಯತ್ರ ಸ್ನಾನಮಾತ್ರೇಣ ಶುಧ್ಯತಿ "೨ 
ಪಂಚತೀರ್ಥಾಸಿ ತಿಸ್ಮಂತಿ ಕಪಾಲೇ ಸಾಪಮನೋಚನೇ । 
ತತ್ರ ಸ್ನಾನಂ ತಪೋ ದಾನಂ ಸರ್ವಮಕ್ಸಯ್ಯಮಿಷ್ಯತೇ Han 
ಪಿಂಡಂ ನಿಧಾಯ ವಿಧಿನನ್ನರಕಾತ್ತಾರಯೇತ್ಸಿತ್ಯೂನ್‌ । 
ಪಿತೃತೀರ್ಥಮಿದಂ ಪ್ರೋಕ್ತಂ ಗೆಯಾತೋಷಷ್ಟಗುಣಾಧಿಕಂ HH 
ಕನ್ನಡದ ಅನುವಾದ 
ವಸುಧಾರಾತೀರ್ಥಮಾಹಾತ್ಮ್ಯವರ್ಣನ 


೧. ಸ್ಥಂದಸ್ವಾಮಿಯು ಪ್ರಶ್ನೆಮಾಡುತ್ತಾನೆ:--"" ತಂದೆಯಾದ ಮಹೇಶ್ವ 
ರನೆ! ಪೂರ್ವದಲ್ಲಿ ನಿನ್ನ ಕೈಯಿಂದ ಬ್ರಹ್ಮಕಸಾಲವು ಭೂಮಿಗೆ ಬಿದ್ದ ಸ್ಥಳದಲ್ಲಿ 
ರುವ ತೀರ್ಥದ ಮಾಹಾತ್ಮ್ಯೆಯನ್ನು ನನಗೆ ಕೃಪೆಯಿಂದ ಹೇಳುವವನಾಗು.?? 

೨. ಶಿವನು ನಿರೂಪಿಸುತ್ತಾನೆ: "ಈ ತೀರ್ಥವು ಅತ್ಯಂತ ನಿಗೂಢ 
ವಾಗಿದ್ದು ಸಮಸ್ತೃದೇವಾಸುರರಿಂದಲೂ ನಮಸ್ಪರಿಸಲ್ಪಡುತ್ತಿರುವುದು. ಇಲ್ಲಿ 
ಸ್ನಾನವನ್ನು ಮಾಡಿದ ಮಾತ್ರದಿಂದ ಬ್ರಹ್ಮಹತ್ಯೆಯನ್ನು ಮಾಡಿದ ಮನುಷ್ಯನೂ 
ಸಹ ಪರಿಶುದ್ಧನಾಗುವನು. 

೩. ಸಮಸ್ತ ಪಾಪಗಳನ್ನು ನಿರ್ಮೂಲಗೊಳಿಸುವ ಈ ಉತ್ತಮ ತೀರ್ಥ 
ದಲ್ಲಿ ಐದು ತೀರ್ಥಗಳು ಸನ್ಸಿಹಿತಗಳಾಗಿರುವುವು. ಅಲ್ಲಿ ಮಾಡಿದ ಸ್ನಾನ, 
ತಪಸ್ಸು, ದಾನ ಮುಂತಾದ ಸಕಲ ಕಾರ್ಯಗಳೂ ಅಕ್ಸಯ ಫಲಗಳನ್ನು 
ಸೊಡುವುವೆಂದು ಹೇಳುವರು. 

೪. ಈ ತೀರ್ಥದಲ್ಲಿ ವಿಧಿಪ್ರಕಾರವಾಗಿ ಹಿಂಡಗಳನ್ನು ದಾನಮಾಡಲು 
ಸಿತೃದೇವತೆಗಳೆಲ್ಲರೂ ನರಕದಿಂದ ಉದ್ದ್ಯತರಾಗುವರು. ಇದೇ ನಿತೃತೀರ್ಥ 
ವೆನಿಸಿ ಗಯೆಯ ಎಂಟಿರಷ್ಟು ಫಲವನ್ನು ಕೊಡುವುದಾಗಿರುವುದು. 


ಸಸ್ಕೋ9ಧ್ಯಾಯೆಃ ೬೫ 


ತಿಲತರ್ಪಣತೋ ಯಾಂತಿ ಪಿತರಃ ಸ್ವರ್ಗಮುತ್ತಮಂ ॥೫॥ 

ಅಹೋರಾತ್ರಂ ಸ್ಥಿರೋ ಭೂತ್ವಾ ಜಪನಿಷ್ಠಸಮಾಹಿತಃ । 

ತಸ್ಯೇಸ್ಟಸಿದ್ಧಿರ್ಮಹತೀ ತತ್ಕೃಣಾದೇವ ಜಾಯತೇ ॥೬॥ 

ಸಾರಲೌಕಿಕಕರ್ಮಾಣಿ ಸರ್ವಾಣ್ಯವ್ಯಾಹತಾನಿ ಚ । 

ಕೆಸಾಲಮೋಚನೇ ತೀರ್ಥೇ ನಾಧಿಕಂ ಪಿತೃಕರ್ಮಣಿ ॥೭॥ 
ಸ್ವಂದೆ ಉವಾಚ :- 

ಕುತ್ರ ವಾ ಬ್ರಹ್ಮತೀರ್ಥಂ ವೈ ಫಲಂ ವಾ ಕೀದೃಶಂ ಭನೇತ್‌ ! 

ಕೇ ವಾ ತತ್ರ ನಸಂತೀಹ ಕೃಪಯಾ ವದ ಮೇ ಪಿತಃ ॥೮॥ 
ಶಿವ ಉವಾಚ: 

ಏಕಥಾ ವಿಷ್ಣುನಾಭ್ಯಂಭೋರುಹಸ್ಥಸ್ಯ ಪ್ರಜಾಪತೇಃ । 

ವೇಡಾನ್ಮುಖಾಂಬುಜಾದೃೃತ್ವಾ ಜಗ್ಮತುರ್ಮಧುಕೈಟಭಾ ॥೯॥ 

ತತೋ ಹ್ಯುತ್ನಾಯ ಶಯನಾತ್ಸಿಸೈಕ್ಸುರಬ್ದಸಂಭವಃ । 

ಸ್ರಷ್ಟುಂ ನಿನಾಂಂಗನುಂ ಲೋಕೇ ನ ಶಶಾಕ ಹತಸ್ಮ್ಮೈತಿಃ ॥ ೧೦॥ 





೫. ಇಲ್ಲಿ ತಿಲತರ್ನಣವನ್ನು ಮಾಡುವುದರಿಂದಲೇ ಪಿತೃಗಳು ಉತ್ತಮ 
ಗತಿಯನ್ನೂ ಸ್ವರ್ಗವನ್ನೂ ಹೊಂದುವರು. 

೬. ಯಾವನು ಮನಸ್ಸಿನ ಸ್ಕೈರ್ಯದಿಂದ ಕೂಡಿದವನಾಗಿ ಸಮಾಧಾನ 
ದಿಂದ ಜಪದಲ್ಲಿಯೇ ನಿರತನಾಗಿರುವನೊ, ಅವನಿಗೆ ಅಲ್ಪ ಕಾಲದಲ್ಲಿಯೇ 
ಮಹತ್ತರವಾದ ಅಭೀಷ್ಟಸಿದ್ಧಿಯುಂಟಾಗುವುದು. 

೭. ಇಲ್ಲಿ ನೆರವೇರಿಸಿದ ಸಮಸ್ತ ಔರ್ಧ್ವದೇಹಿಕ ಕರ್ಮಗಳೂ ಶಾಶ್ವತ 
ಫಲದಾಯಕಗಳಾಗುವುವು. ಕಪಾಲಮೋಚನವೆಂಬ ಈ ತೀರ್ಥಕ್ಕಿಂತ ಪಿತೃ 
ಕಾರ್ಯಗಳಿಗೆ ಉತ್ತಮವಾದ ಕ್ಷೇತ್ರವು ಮತ್ತೊಂದು ದೊರೆಯಲಾರದು.?? 

೮. ಷಣ್ಮುಖನು ಕೇಳುತ್ತಾನೆ:-- ತಂಜಿಯೆ! ಈ ಬ್ರಹ್ಮತೀರ್ಥವು 
ಎಲ್ಲಿರುವುದು? ಇಲ್ಲಿ ಯಾವ ವಿಧವಾದ ಫಲವು ಲಭಿಸುವುದು? ಈ ಪ್ರದೇಶದಲ್ಲಿ 
ಯಾರು ಯಾರು ವಾಸಮಾಡುತ್ತಿರುವರು? ಈ ವಿಷಯಗಳೆಲ್ಲವನ್ನೂ ದಯೆ 
ಯಿಂದ ನನಗೆ ಹೇಳುವವನಾಗು.?? 

೯. ಶಿವನು ಹೇಳುತ್ತಾನೆ :--ಪ್ರಪಂಚದ ಆದಿಯಲ್ಲಿ ವಿಷ್ಣುವಿನ ನಾಜೀ 
ಕಮಲದಲ್ಲಿ ಉದ್ಭವಿಸಿದ ಬ್ರಹ್ಮನು ವೇದಗಳನ್ನು ಅಭ್ಯಾಸಮಾಡುತ್ತಿರಲು 
ಅವನ ಮುಖಕಮಲದಿಂದ ಆ ವೇದಗಳನ್ನು ಮಧು, ಕೈಟಭರೆಂಬ ಇಬ್ಬರು 
ರಾಕ್ಸಸರು ಅಪಹರಿಸಿಕೊಂಡು ಹೋದರು. 

೧೦. ಆಗ ಬ್ರಹ್ಮದೇವನು ತನ್ನ ಯೋಗರಿದ್ರೆಯಿಂದೆಚ್ಚತುು, ಪ್ರಪಂಚದ 
ಸೃಷ್ಟಿ ಕಾರ್ಯವನ್ನು ಮಾಡಲು ಪಕ್ರಮಿಸಿದನು. ಆದರೆ ಆಗಮಗಳನ್ನು 

3 


೬೬ ಶ್ರೀ ಸ್ಮಾಂದಮಹಾಪುರಾಣಂ 


ತದಾ ಬದರಿಕಾಮೇತ್ಯ ಹೆರಿಣಾ ಪ್ರತಿಪಾಲಿತಾಂ [ 


ತುಷ್ಟಾವ ಪ್ರಣತೋ ಭೂತ್ವಾ ಭಗವಂತಂ ಸನಾತನಂ 1 ೧೧॥ 
ತತಃ ಕುಂಡಾತ್ಸಮುದ್ಧೂತೋ ಹಯಶೀರ್ಷೊೋ ನಿಜಾಯುಧಃ । 
ಪೀತಾಂಬರಥರಃ ಶುಕ್ಲೆಶ್ಚತುರ್ಬಾಹುಃ ಸುದೃಪ್ತ ದೃಕ್‌ ॥ ೧೨ ॥ 
ಅತ್ಯದ್ಭುತಃ ಪ್ರಕಟಕತಠೋರಲೋಚನಃ 
ಚಲಚ್ಛಟಾವಿಚ್ಛುರಿತಮೇಘಡಂಬರಃ | 


ಸ್ವತೇಜಸಾ ಹತನಿಖಲಪ್ರಭಾಕುಲಃ 
ಕೃಪಾಸ್ವಿತೋ ದ್ರುಹಿಣಪುರಃಸರೋಂಭವತ್‌ ॥ ೧೩ ॥ 
ನಿರೀಕ್ಷ್ಯ ತಂ ನಿಧಿರಪಿ ವಿಸ್ಮಯಾಕುಲಃ । 


ಪ್ರಣಮ್ಯ ಚ ಸ್ತುತಿಮಕರೋತ್ಪ್ರಸನ್ನದೃಕ್‌ ॥ ೧೪ ॥ 
ಬ್ರಹ್ಮೋವಾಚ :-- 
ನಮಃ ಕಮಲನಾಭಾಯ ನಮಸ್ತೇ ಕಮಲಾಶ್ರಯ । 
ನಮಸ್ತೇ ಕಮಲಾವಾಸ ವಿಶಾಲವನಮಾಲಿನೇ ॥ ೧೫ ॥ 


ಕಳೆದುಕೊಂಡು ಪೂರ್ವಕಲ್ಪದ ಸ್ಮರಣೆಯಿಲ್ಲದವನಾದುದರಿಂದ ಬ್ರಹ್ಮಾಂಡದ 
ಸೃಷ್ಟಿಯನ್ನು ಮಾಡಲಾರದೆ ಹೋದನು. 

೧೧. ಆ ಸಮಯದಲ್ಲಿ ಮಹಾವಿಷ್ಣುವಿನಿಂದ ಪರಿಪಾಲಿಸಲ್ಪಡುತ್ತಿರುವ 
ಬದರಿಕಾಶ್ರಮವನ್ನು ಸೇರಿ ಆದ್ಯಂತರಹಿತನಾದ ಭಗವಂತನಿಗೆ ಪ್ರಣಾಮವನ್ನು 
ಮಾಡಿ ಸ್ತೋತ್ರವನ್ನು ಮಾಡತೊಡಗಿದನು. 

೧೨. ಪರಮಾತ್ಮನು ಹೆಯಗ್ರೀವಸ್ವರೂಪವನ್ನು ತಾಳಿದವನಾಗಿ ಶಂಖ 
ಚಕ್ರಾದ್ಯಾಯುಧಗಳನ್ನು ಧರಿಸಿ ನೀತಾಂಬರವನ್ನುಟ್ಟು ನಾಲ್ಕು ಬಾಹುಗಳುಳ್ಳೆ 
ಬಿಳಿಯ ದೇಹದಿಂದ ಕೂಡಿ ಮದಘೂರ್ಣಿತಗಳಾದ ನೇತ್ರಗಳೊಡನೆ ಒಂದು 
ಕುಂಡದಿಂದ ಮೇಲಕ್ಕೆ ಬಂದನು. 

೧೩. ಭಗವಂತನು ಅತ್ಯಂತ ಅದ್ಭುತವಾದ ರೂಪವನ್ನು ತಾಳಿ, ವಿಶಾಲ 
ಗಳೂ ಕ್ಳೂರದೃಷ್ಟಿಯುಳ್ಳವುಗಳೂ ಆದ ನೇತ್ರಗಳುಳ್ಳವನಾಗಿ, ತಲೆಗೂದಲು 
ಗಳಿಂದ ಮೇಘಮಂಡಲಗಳನ್ನು ಜೆದುರಿಸುತ್ತ, ತನ್ನ ಅಮಿತ ತೇಜಸ್ಸಿನಿಂದ 
ಸೂರ್ಯನೇ ಮೊದಲಾದ ಮಿಕ್ಕವರ ತೇಜಸ್ಸುಗಳೆಲ್ಲವನ್ನೂ ಧಿಕ್ಕರಿಸಿ ಕೃಪಾ 
ವಂತನಾಗಿ ಬ್ರಹ್ಮನ ಮುಂದುಗಡೆಯಲ್ಲಿ ಬಂದು ನಿಂತನು. 

೧೪. ಆತನನ್ನು ಕಂಡು ಬ್ರಹ್ಮದೇವನೂ ವಿಸ್ಮಯಗೊಂಡು ವ್ಯಾಕುಲ 
ಚಿತ್ತನಾಗಿ ಪ್ರಸನ್ನವಾದ ದೃಷ್ಟಿಯಿಂದ ನೋಡುತ್ತ ಸಾಷ್ಟಾಂಗ ಪ್ರಣಾಮ 
ವನ್ನಾಚರಿಸಿ ಸ್ತೋತ್ರವನ್ನು ಮಾಡಿದನು. 

೧೫. ಬ್ರಹ್ಮನು ಸ್ತುತಿಸುತ್ತಾನೆ:--"" ಕಮಲದಂತಿರುವ ನಾಭಿಯುಳ್ಳ 


ಸನ್ಮೊ9ಧ್ಯಾಯಃ ೬೭ 


ನನೋ ನಿಜಾ ನಮಾತ್ರಾಯ ಗುಹಾವಾಸನಿವಾಸಿನೇ । 


ಹೃಷೀಕೇಶಾಯ ಶಾಂತಾಯ ತುಭ್ಯಂ ಭಗನತೇ ನಮಃ ॥ ೧೬ ॥ 
ಸ್ಪಭಕ್ತರಕ್ರಣಕೃತೇ ಧೃತದೇಹಾಯೆ ಶಾರ್ಜ್ಷಣೇ । 
ಅನಂತಕ್ಲೇಶನಾಶಾಯ ಗದಿನೇ ಬ್ರಹ್ಮಣೇ ನಮಃ ॥ ೧೭॥ 
ಸಂಸಾರವಿನಿಧಾಂ5ಸಾರ ನಿವೃತ್ತಿ ಕೃತ ಕರ್ಮಣೇ ! 
ರಕ್ಸಿತ್ರೇ ಸರ್ನಜಂತೂನಾಂ ವಿಷ್ಣನೇ ಜಿಷ್ಣನೇ ನಮಃ ॥ ೧೮ ॥ 
ನಮೋ ವಿಶ್ವಂಭರಾಶೇಷನಿವೃತ್ತಗುಣನೃತ್ತಯೇ। 
ಸುರಾಃಸುರನರಸ್ತಂಭನಿವೃತ್ತಿಸ್ಥಿತಿಕೀರ್ತಯೇ ॥೧೯॥ 


ಇತೀರಿತಃ ಸುರಪತಿನಾ ಮಹೇಶ್ವರೋ 
ಹೃದಿಸ್ಥಿತೋಂಖಲವಿದಶೇಷಕರ್ಮಭಿಃ [ 

ತತೋಇಂಂತರಂ ಸಪದಿ ಗತೋ ನಿಬಧ್ಯ ತೌ 
ಸುರದ್ರುಹೌ ಕಲ ನಿಜಘಾನ ಲೀಲಯಾ ॥ SON 








ವನೂ, ಮಹದೈಶ್ವರ್ಯಕ್ಕೆ ಆಶ್ರಯನಾದವನೂ, ಅನಪಾಯಿನಿಯಾದ ಕಮಲೆಗೆ 
ಸನಿವಾಸಭೂತನೂ, ವಿಶಾಲವಾದ ತುಳಸೀದಳಗಳ ವನಮಾಲೆಯನ್ನು ಧರಿಸಿರು 
ವವನೂ ಆದ ನಿನಗೆ ನಮಸ್ಕರಿಸುವೆನು! 

೧೬. ಕೇವಲ ಜ್ಞಾ,ನಸ್ವರೂಪನೂ, ಸಕಲ ಜೀವರ ಹೃದಯಗಹ್ವರದಲ್ಲಿ 
ನೆಲಸಿರುವವನೂ, ಇಂದ್ರಿಯಗಳಿಗೆ ನಿಯಾಮಕನೂ, ಶಾಂತಿಗುಣನಿಧಿಯೂ 
ಷಡ್ಡು ಣೈಶ್ವರ್ಯಭರಿತನೂ ಆದ ನಿನಗೆ ನಮಸ್ಕಾರವು! 

೧೭. ನಿನ್ನ ಅಂತರಂಗಭಕ್ತರನ್ನು ಕಾಪಾಡುವುದಕ್ಕಾಗಿ ಅನೇಕ ದೇಹ 
ಗಳನ್ನು ಧರಿಸುವವನೂ, ಶಾರ್ಜ್ಸವೆಂಬ ಧನುಸ್ಸನ್ನೇ ಆಯುಧವಾಗಿ ಹಿಡಿದಿರು 
ವವನೂ, ಅನಂತವಾದ ಸಂಸಾರವೆಂಬ ಕ್ಲೇಶವನ್ನು ನಾಶಗೊಳಿಸುವವನ್ನೂ 
ಗದಾಯುಧಪಾಣಿಯೂ ಮಹತ್ತರನೂ ಆದ ನಿನಗೆ ನಮಸ್ಕರಿಸುವೆನು ! 

೧೮. ಅನೇಕ ವಿಧಗಳಾದ ಥಿಸ್ಸಾರಪದಾರ್ಥಗಳಿಂದ ಕೂಡಿ ಅಪಾರ್ಥ 
ನಾಮವುಳ್ಳ ಸಂಸಾರದ ನಿವೃತ್ತಿಗಾಗಿ ಕರ್ಮವನ್ನಾಚರಿಸುವವನ್ಕೂ ಸಮಸ್ತ 
ಜೀವರಾಶಿಗಳನ್ನು ರಕ್ಸಿಸುವವನೂ, ಸರ್ವವ್ಯಾಪಕನೂ, ಅಖಂಡವಿಜಯಿಯೂ 
ಆದ ನಿನಗೆ ನಮಸ್ಕಾರವನ್ನು ಮಾಡುವೆನು! 

೧೯. ತ್ರಿಗುಣವ್ಯಾಪಾರಗಳೆ ಕಾರ್ಯವಾದ ಪ್ರಪಂಚದ ಆತ್ಯಂತಿಕ 
ವೃತ್ತಿಯಿಂದ ಲಕ್ಸಿತನಾದವನೂ, ದೇವಾಸುರಾದಿ ಸಕಲ ಬ್ರಹ್ಮಾಂಡದ ಸೃಷ್ಠಿ 


ಬ್ರ ಲ ಛಿ) 
ತಿ, ಲಯಗಳನ್ನು ಸ್ವತಂತ್ರವಾಗಿ ಮಾಡುವ ಕೀರ್ತಿಯುಳ್ಳವನೂ ಆದ ನಿನಗೆ 
ಮಸ್ಸರಿಸುವೆನು!?” 


೨೦. ಇಂತು ಬ್ರಹ್ಮದೇವನಿಂದ ಭಕ್ತಿಪೂರ್ವಕವಾಗಿ ಸಂಸ್ಥುತನಾದ 


2 ಜೀ 


೬೮ ಶ್ರೀ ಸ್ಮಾಂದಮೆ ಹಾಪುರಾಣಂ 


ತತೋ ನಿಗಮಮಾದಾಯ ಬ್ರಹ್ಮ ಣೋಂತಿಕಮಾಯಯೌ । 


ದತ್ತಾ ಸ್ವನಿಗಮಂ ತಸ್ಮೈ ಸ್ಪಸ್ಟೋಂಭೂತ್ಸ ಸಮಿಾಡಿತಃ ॥ ೨೧॥ 

ತತಃ ಪ್ರಭೃತಿ ತತ್ತೀರ್ಥಂ ಬ್ರಹ್ಮಣಾ ಪ್ರಕಟೀಕೃತಂ । 

ಬ್ರಹ್ಮಕುಂಡಮಿತಿ ಖ್ಯಾತಂ ತ್ರಿಷು ಲೋಕೇಷು ವಿಶ್ರುತಂ ॥ ೨೨ ॥ 

ಯಸ್ಯ ದರ್ಶನಮಾತ್ರೇಣ ಮಹಾಪಾತಕಿನೋ ಜನಾಃ । 

ವಿಮುಕ್ತಕಿಲ್ಬಿಷಾಃ ಸದ್ಯೋ ಬ್ರಹ್ಮಲೋಕಂ ವ್ರಜಂತಿ ತೇ ॥ ೨೩ ॥ 

ಸ್ನಾನಂ ಕುರ್ವಂತಿ ಯೇ ಲೋಕಾಃ ವ್ರತಚರ್ಯಾಮಥಾಫಿ ವಾ । 

ಬ್ರಹ್ಮಲೋಕಮತಿಕ್ರಮ್ಯ ನಿಷ್ಣುಲೋಕಂ ವ್ರಜಂತಿ ತೇ ॥ ೨೪ I 
ಸ್ಕಂದ ಉವಾಚ :- 

ತತಃ ಕಿಮಕರೋದ್ಧಾತಾ ಲಬ್ಧ್ವಾ ವನೇದಾನ್ಹನಾರ್ದ್ವನಾತ್‌ | 

ಏತದನ್ಯಚ್ಚ ಸರ್ವಂ ಮೋ ಕೃಪಯಾ ವದ ಸಾಂಪ್ರತಂ ॥ ೨೫ ॥ 


ಜಗತ್ಸ್ಟಾಮಿಯು ನಿಶ್ರೇಷಕರ್ಮಗಳ ಫಲವಾಗಿ ಆತನ ಹೃದಯದಲ್ಲಿ ನೆಲಸಿರುವ 
ನಾದುದರಿಂದ ಸಕಲವನ್ನೂ ತಿಳಿದವನಾಗಿ, ತತ್‌ಕ್ಪಣದಲ್ಲಿಯೇ ಆ ಮಧು 
ಕೈಟಭರಿದ್ದಲ್ಲಿಗೆ ಹೊರಟು ದೇವದ್ವೇಷಿಗಳಾದ ಅವರಿಬ್ಬರನ್ನೂ ಬಂಧಿಸಿ 
ಅನಾಯಾಸವಾಗಿಯೇ ಅವರನ್ನು ಸಂಹರಿಸಿದನು. 

೨೧. ಬಳಿಕ ವೇದರಾಶಿಯನ್ನು ತಂದು ಬ್ರಹ್ಮನ ಸಮಾಪವನ್ನು ಸೇರಿ 
ಆತನಿಗೆ ತನ್ನ ಆಜ್ಞಾರೂಪವಾದ ವೇದವನ್ನು ಹಿಂದಕ್ಕೆ ಕೊಟ್ಟು ಆತನಿಂದ 
ಸಂಸ್ಥುತನಾಗಿ ಯಥಾಸುಖವಾಗಿ ವೈಕುಂಠದಲ್ಲಿ ವಾಸಮಾಡುತ್ತಿದ್ದನು. 

೨೨. ಅಂದು ಮೊದಲ್ಗೊಂಡು ಆ ತೀರ್ಥವು ಬ್ರಹ್ಮನಿಂದ ಪ್ರಸಿದ್ಧಿಯನ್ನು 
ಹೊಂದಿದುದಾಗಿ ಬ್ರಹ್ಮಕುಂಡವೆಂದು ಎಲ್ಲರಿಂದಲೂ ಕರೆಯಲ್ಪಡುತ್ತ ಮೂರು 
ಲೋಕಗಳಲ್ಲಿಯೂ ವಿಶ್ರುತವಾಗಿರುವುದು. 

೨೩. ಆ ತೀರ್ಥದ ದರ್ಶನಮಾತ್ರದಿಂದಲೇ ಮಹಾಪಾತಕಗಳನ್ನುಮಾಡಿದ 
ಜನರೂ ಕೂಡ ಕ್ಪಣಮಾತ್ರದಲ್ಲಿಯೇ ತಮ್ಮ ಪಾಪಗಳನ್ನು ಕಳೆದುಕೊಂಡು 
ಬ್ರಹ್ಮಲೋಕವನ್ನು ಸೇರುವರು. 

೨೪. ಅಲ್ಲಿ ಯಾವ ಜನರು ಸ್ವಾನವನ್ನು ಮಾಡುವಕ್ಕೊ ವ್ರತನಿಯಮ 
ಗಳನ್ನಾಚರಿಸುವರೊ, ಅವರು ಬ್ರಹ್ಮಲೋಕವನ್ನು ಸಹ ಅತಿಕ್ರಮಿಸಿ ವೈಕುಂಠ 
ಪದವಿಯನ್ನು ಸೇರುವರು. 

೨೫. ಸೃಂದನು ಪ್ರಶ್ರೆಮಾಡುತ್ತಾನೆ:--ಇಂತು ಬ್ರಹ್ಮದೇವನು ಮಹಾ 
ವಿಷ್ಣುವಿನಿಂದ ವೇದಗಳನ್ನು ಪಡೆದ ಮೇಲೆ ಏನನ್ನು ಮಾಡಿದನು? ಇದನ್ನೂ 
ಇದಕೆ ಸಂಬಂಧಿಸಿದ ಇತರ ವಿಷಯಗಳನ್ನೂ ದಯವಿಟ್ಟು ಈಗ ನನಗೆ ತಿಳಿಸು. 


ಷಷ್ಮೋ$ಧ್ಯಾಯಃ ೬೯ 


ಮಹಾದೇವ ಉವಾಚ:- 
ಚತುರ್ಣಾಮಪಿ ವೇದಾನಾಂ ದೃಷ್ಟಾ ಬದರಿಕಾಶ್ರಮಂ | 


ಮತಿರ್ನ ಜಾಯತೇ ಗಂತುಂ ಬ್ರಹ್ಮಣಾ ಸಹ ಪುತ್ರಕ ॥ ೨೬॥ 

ತತಸ್ತು ನಿಕಲಂ ದೃಷ್ಟ್ವಾ ಬ್ರಹ್ಮಾಣಂ ಜನವಾಸಿನಃ । 

ಸಿದ್ಧಾಸ್ತು ವಿಧಿನತ್ಸ್ಸುತ್ವಾ ಪ್ರಣಿಪತ್ಯೇದಮುಬ್ರುವನ್‌ 1೨೭i 
ಸಿದ್ಧಾ ಊಚುಃ: 

ಆಜ್ಞಾ ಭಗವತಃ ಕಾರ್ಯಾ ಸರ್ವೈಃ ಸ್ಮಾನರಜಂಗಮೈಃ । 

ಭಗವಾನ್ಸರ್ನಜಂತೂನಾಂ ಕರ್ತಾ ಹರ್ತಾ ಪಿತಾ ಗುರುಃ ॥ ೨೮ ॥ 

ಸ್ಥಿತಿರ್ಬ್ರಹ್ಮಾಂತಿಕೇ ವಶ್ಚ ಹರಿಣೈವಾನುಕಲ್ಪಿತಾ । 

ನಿವೃತ್ತಿರ್ವರ್ತತೇ ಚೈಷಾ ತಥಾಪ್ಯೇತನ್ನಿರಾನುಯಂ Hor 


ಏಕಾಂತೇ ದ್ರವರೂಪೇಣ ಮೂರ್ತಿರ್ಮೊಲತ್ರಾವತಿಷ್ಮ ತಾಂ । 

ದ್ವಿತೀಯಾ ಬ್ರಹ್ಮಣಾ ಸಾರ್ಧಂ ಬ್ರಹ್ಮಲೋಕಂ ವ್ರಜೇತ್ಸುನಃ ॥ ೩೦ ॥ 
ತತಃ ಸಹೃದಯಾ ವೇದಾಃ ಜ್ವೈಧೀಕೃತ್ವಾತ್ಮರೂಪೆಕಾಃ । 

ಬ್ರಹ್ಮಣಾ ಬ್ರಹ್ಮಲೋಕಂ ತೇ ಯಯುಃ ಸಾರ್ಧಂ ಪ್ರಹರ್ಷಿತಾಃ॥ ೩೧॥ 


೨೬. ಮಹಾದೇವನು ಹೇಳುತ್ತಾನೆ :ಎಲೈ ಪುತ್ರನೆ! ಬಳಿಕ ಬದರಿಕಾ 
ಶ್ರಮವನ್ನು ಕಂಡಮಾತ್ರದಿಂದಲೇ ನಾಲ್ಕು ವೇದಗಳಿಗೂ ಬ್ರಹ್ಮದೇವನೊಡನೆ 
ಸತ್ಯಲೋಕಕ್ಕೆ ಪ್ರಯಾಣಮಾಡಲು ಕುತೂಹಲವೇ ಇಲ್ಲದಂತಾಯಿತು. 

೨೭. ಇಂತು ನೇದೋದ್ಧಾರವಾದ ಮೇಲೆಯೂ ಬ್ರಹ್ಮನು ನಿಶ್ಶಕ್ತ 
ನಾಗಿದ್ದುದನ್ನು ಕಂಡು ಜನಲೋಕದ ನಿವಾಸಿಗಳಾದ ಸಿದ್ಧರೆಲ್ಲರೂ ವೇದಗಳನ್ನು 
ವಿಧ್ಯುಕ್ತರೀತಿಯಿಂದ ಸ್ತೋತ್ರಮಾಡಿ ನಮಸ್ಕರಿಸಿ ಹೇಳತೊಡಗಿದರು. 

೨೮. ಸಿದ್ಧರು ಹೇಳುತ್ತಾರೆ: ಎಲ್ಲೆ ವೇದಗಳೇ! ಸರ್ವಸ್ವಾಮಿಯಾದ 
ಭಗವಂತನ ಆಜ್ಞೆಯು ಸಕಲ ಸ್ಥಾವರ ಜಂಗಮ ಜಂತುಗಳಿಗೂ ಸಮ್ಮಾನ್ಯವೂ 
ಪರಿಪಾಲ್ಯವೂ ಆಗಿರುವುದು. ಆತನೇ ಸಮಸ್ತ ಪ್ರಾಣಿಗಳಿಗೂ ಸೃಷ್ಟಿಕರ್ತನೂ, 
ಸಂಹಾರಕನೂ, ಪಾಲಕನೂ, ಗುರುವೂ ಆಗಿರುವನಲ್ಲವೆ. 

೨೯, ನಿಮಗೆ ಬ್ರಹ್ಮದೇವನ ಸಮಾಪದಲ್ಲಿ ನೆಲಸುವಿಕೆಯು ಶ್ರೀಮನ್ನ್ನಾ 
ರಾಯಣನಿಂದಲೇ ಅನುಜ್ಞಾ ಪಿತವಾಗಿರುವುದು. ಇದರಿಂದ ನಿಮಗೆ ಈ ಸ್ಥಳದ 
ನಿವಾಸವು ಇಲ್ಲದಂತಾಗುವುದಾದರೂ ನಿಷ್ಟಂಟಕವಾದ ಒಂದು ಉಪಾಯವನ್ನು 
ನಿಮಗಾಗಿ ಯೋಚಿಸಿರುವೆವು. 

೩೦. ನಿಮ್ಮ ಸಾನ್ನಿಧ್ಯದ ಒಂದು ಅಂಶದಿಂದ ಜಲರೂಪವನ್ನು ಹೊಂದಿ 
ನೀವು ಇಲ್ಲಿಯೇ ವಾಸಮಾಡಿಕೊಂಡಿರಿ. ನಿಮ್ಮ ಎರಡನೆಯ ಅಂಶವು ಬ್ರಹ್ಮ 
ದೇವನೊಡನೆ ಸತ್ಯಲೋಕಕ್ಕೆ ಹೊರಡಲಿ.?? 

೩೧. ಈ ಮಾತುಗಳನ್ನು ಕೇಳಿ ವೇದಾಭಿಮಾಸಿದೇವತೆಗಳಿಗೆ ಮನಸ್ಸಂ 


೭೦ ಶ್ರೀ ಸ್ಥಾಂದಮ ಹಾಪುರಾಣಂ 


ತತಸ್ತ್ರಿಲೋಕಂ ವಿಧಿವತ್ಸಸರ್ಜ ಚತುರಾನನಃ । 

ದ್ರವರೂಪೇಷು ವೇದೇಷು ಸ್ಪಾನದಾನತಪಃಕ್ರಿಯಾಃ | 

ಕೃತಾ ನಿಚ್ಛೇದಿತಾ ನ ಸ್ಕುರ್ಯಾವಡಾಭೂತಸಂಪ್ಣವಂ HW ೩೨॥ 
ಫಲಮುದ್ದಿಶ್ಯ ಕುರ್ವಂತಿ ಉಪವಾಸತ್ರಯಂ ನರಾಃ । 

ಚತುರ್ಣಾಮಸಿ ವೇದಾನಾಂ ವ್ಯಾಖ್ಯಾತಾರೋ ನ ಸಂಶಯಂ ॥೩೩॥ 
ಅನುಕ್ರಮೇಣ ತಿಷ್ಮಂತಿ ನೇದಾಶ್ಚತ್ವಾರ ಏನ ಚ । 


ಖಗ್ಯಜುಕಸಾಮಾಥರ್ವಾಖ್ಯಾ ಭಗವತ್ಪಾರ್ಶ್ವವರ್ತಿನಃ ॥ 2೪ 
ಯೇ ಪುಣ್ಯನಂತೋಕಲುಷಾ ವೇದನೇದಾಂಗಹಾರಗಾಃ । 

ತೇ ನೇದಘೋಷಂ ವಿರಲಾಃ ಶೈಣ್ವಂತ್ಯಪಿ ಕಲೌ ಯುಗೇ H ೩೫ ॥ 
ಚತುರ್ಣಾಮಹಿ ನೇದಾನಾಮುದಗಸ್ತ ಸರಸ್ವತೀ । 

ಜಪ್ತಾಫ ಸಾ ನೃಣಾಂ ಹಂತಿ ಜಡತಾಂ ಜಲರೂಪಿಣೀ ॥ ೩೬ ॥ 





ತೋಷವುಂಟಾಗಲು ವೇದಗಳು ತಮ್ಮ ರೂಪವನ್ನು ಎರಡು ಭಾಗವಾಗಿ ಮಾಡಿ 
ಕೊಂಡು, ಸಂಭ್ರಮದಿಂದ ಕೂಡಿದವುಗಳಾಗಿ ತಮ್ಮ ಅರ್ಧಾಂಶದೊಡನೆ 
ಬ್ರಹ್ಮನ ಸಂಗಡ ಬ್ರಹ್ಮಲೋಕವನ್ನು ಸೇರಿದುವು. 

೩೨. ಅವುಗಳ ಸಹಾಯದಿಂದ ಬ್ರಹ್ಮನು ಪೂರ್ವಕಲ್ಪದಲ್ಲಿದ್ದಂತೆಯೇ 
ಪುನಃ ಜಗತ್ಸೃಷ್ಟಿಯನ್ನು ಮಾಡಲು ಶಕ್ಕನಾದನು. ವೇದಗಳ ಸಾಕ್ಸಾದ್ರೂನ 
ವೆನಿಸಿರುವ ಈ ಜಲದಲ್ಲಿ ಮಾಡಿದ ಸ್ನಾನವೂ, ದಾನಗಳೂ, ತಪಸ್ಸು ಮೊದಲಾದ 
ಸತ್ಯರ್ಮಗಳೂ ಬ್ರಹ್ಮಾಂಡದ ಪ್ರಳಯವಾಗುವವರೆಗೂ ನಿರಂತರವಾದ ಫಲ 
ವನ್ನು ಕೊಡುತ್ತಿರುವುವು. 

೩೩. ಯಾವ ಮನುಷ್ಯರು ಈ ಕುಂಡದ ಸಮಾಸದಲ್ಲಿ ಫಲಾಪೇಕ್ಟೆ 
ಯಿಂದ ಕೂಡಿದವರಾಗಿ ಮೂರು ದಿವಸದ ಉಪವಾಸವನ್ನು ಮಾಡುವರೊ, 
ಅವರು ನಾಲ್ಕು ವೇದಗಳಿಗೂ ವ್ಯಾಖ್ಯಾನ ಗ್ರಂಥಗಳನ್ನು ಬರೆಯುವ ಸಾಮರ್ಥ್ಯ 
ವನ್ನು ಪಡೆಯುವರೆಂಬುದರಲ್ಲಿ ಸಂದೇಹವಿಲ್ಲವು. 

೩೪. ಖಯಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ 
ಗಳೆಲ್ಲವೂ ಭಗವಂತನ ಪಾರ್ಶ್ವದಲ್ಲಿಯೇ ಸೇನೆಯನ್ನು ಮಾಡುತ್ತ ಅನುಕ್ರಮ 
ದಿಂದಲೇ ಕಾದು ನಿಂತಿರುವುವು. 

೩೫. ಯಾವ ಪುಣ್ಯಪುರುಷರು ನಿಷ್ಟಾಪರಾಗಿರುವರೊ, ವೇದಗಳಲ್ಲಿಯೂ 
ವೇದಾಂಗಗಳಲ್ಲಿಯೂ ನಿಷ್ಣಾತರಾಗಿರುವರೊ, ಅತ್ಯಂತ ವಿರಳರಾದ ಆ ಮಹಾ 
ತ್ಮರು ಈ ಕಲಿಯುಗದಲ್ಲಿಯೂ ಕೂಡ ಆ ಕುಂಡದಲ್ಲಿ ವೇದ ಘೋಷವನ್ನು 
ಹೇಳಲು ಸಮರ್ಥರಾಗುವರು. 

೩೬. ಈ ನಾಲ್ಕು ವೇದಗಳ ಸಾರರೂಪವಾದ ಕುಂಡದಿಂದ ಸರಸ್ವತೀ 
ನದಿಯು ಉದ್ಭವಿಸಿರುವುದು. ಜಲಪ್ರವಾಹದ ರೂಪದಿಂದಿರುವ ಈ ನದಿಯ 


ಷಸ್ಮ್ಠೋಳ9ಧ್ಯಾಯಃ ೭೧ 


ಸರಸ್ವ ತ್ಯಾ ಜಲೇ ಸಿ ತ್ಕಾ ಜಪಂ ಕೃತ್ಯಾ ಸಮಾಹಿತಃ ! 


ಮನೋಸ್ತ ಸ್ಯ ನ ನಿಚ್ಛಿ "ದಃ ಕದಾಚಿಸೆಪಿ ಜಾಯತೇ ॥ ೩೭ ॥ 
ನೇದನ್ಯಾಸೋಸಿ ಭಗವಾನ್ಯ ತ್ವಸಾದಾಮದಾರಧೀಃ 1 
ಪುರಾಣಸಂಹಿತಾರ್ಥಜ್ಞೊ ಉಭವವತ್ರ ನ ಸಂಶಯಃ ॥ ೩೮ ॥ 
ತ್ರಯಾಣಾಮಪಿ ಲೋಕಾನಾಂ ಹಿತಾಯ ಜಗತಾಂ ಹತಿಃ 
ಸ್ಥಾಪಸಯಾಮಾಸ ವಿಧಿನಾ ವಾಣೀಂ ವಾಗ್ದಿಭನಪ್ರವದಾಂ HFN 
ಪರ್ತನಸ್ಸ ರ್ಶನೆಸ್ನಾನಸೂಜಾಸ್ತ್ರುತ್ನ ಭಿನಂದನೈಃ | 

ರಸ್ಕತ್ಯಾ ನ ನಿಚ್ಛೀಡಕ ಕುಲೇ ತಸ್ಯ ಕದಾಚನ ॥ ೪೦॥ 
ರ ಸಿವಿ ಿರ್ನಿಶೇಷೇಣ ಸರಸ್ವ ತ್ಯಾಸ್ತ pf ಟೀ ನೃಣಾಂ । 
ಜಸತಾನುಚಿರೇಣೈನ ಜಾಯತೇ ನಾಂತ್ರ ಸತಯ ॥ ೪೧ ॥ 
ಬಹುನಾ ಕಿವಿಿಹೋಕ್ತೇನ ವಾಣೀ ವಾಗಿ ಓಭವಪ್ರವಾ । 
ದ್ರನರೂಪಥರಾ ನ್ರೂಣಾಂ ದರ್ಶನಾತ್ಯೂತಿರುಜ್ಞಲಾ ॥ ೪೨ n 





ನಾಮವನ್ನು ಜಪಿಸಿದ ಮಾತ್ರದಿಂದಲೇ ಮನುಷ್ಯರ ಜಾಡ್ಯಗಳೆಲ್ಲವೂ ನಾಶ 
ವಾಗುವುವು. 

೩೭. ಯಾವ ಮನುಷ್ಯನು ಸರಸ್ವತೀನದಿಯ ಜಲದಲ್ಲಿ ಥಿಂತು ಸಮಾಧಿ 
ಯುಕ್ತವಾದ ಮನಸ್ಸಿನಿಂದ ಜನವನ್ನು ಮಾಡುವನೊ, ಆತನ ಬುದ್ಧಿಶಕ್ತಿಗೆ 
ಗ್ಲಾನಿಯೆಂಬುದು ಎಂದಿಗೂ ಉಂಟಾಗಲಾರದು. 

೩೮-೩೯. ವಿಷ್ಣುವಿನ ಅವತಾರವೆನಿಸಿದ ಮಹರ್ಷಿಯಾದ ವೇದವ್ಯಾಸನೂ 
ಸಹ ಈ ನದಿಯ ಪ್ರಸಾದದಿಂದ ನಿಶಾಲಬುದ್ಧಿಯುಳ್ಳವನಾಗಿ ಪುರಾಣಗಳ 
ಮತ್ತು ಸಂಹಿತೆಗಳ ಅರ್ಥಗಳನ್ನು ಅಮೂಲಾಗ್ರವಾಗಿ ತಿಳಿದುಕೊಂಡನೆಂಬುದ 
ರಲ್ಲಿ ಸಂದೇಹವಿಲ್ಲವು. ಮೂರು ಲೋಕಗಳಿಗೂ ನಿಯಾಮಕನಾದ ಶ್ರೀಹರಿಯು 
ಅವುಗಳಲ್ಲಿ ವಾಸಿಸುವ ಜನರ ಹಿತಕ್ಕೋಸ್ಟರ ಬ್ರಹ್ಮನೊಡನೆ ವಾಗ್ದೈಭವವನ್ನು 
ಕೊಡುವ ಸರಸ್ವತಿಯನ್ನು ಭೂಲೋಕದಲ್ಲಿ ನದಿಯಾಗಿ ಸ್ಥಾಪಿಸಿದನು. 

೪೦. ಆ ಪುಣ್ಯನದಿಯಾದ ಸರಸ್ವತಿಯ ದರ್ಶನ, ಸ್ಪರ್ಶನ, ಸ್ನಾನ, ಪೂಜೆ, 
ಸ್ತೋತ್ರ, ನಮಸ್ಕಾರ ಮುಂತಾದ ಸೇವೆಗಳನ್ನು ಮಾಡುವುದರಿಂದ ಯಾವ 
ಮನುಷ್ಯನ ಕುಲಕ್ಕೂ ವಿಚ್ಛಿತ್ತಿಯು ಯಾವ ಕಾಲದಲ್ಲಿಯೂ ಉಂಬಾಗುವುದ್ದಿ. 

೪೧. ಸರಸ್ವತೀನದಿಯ : ತೀರದಲ್ಲಿ ಕುಳಿತು ಜನವನ್ನು ಮಾಡುವ ಮನುಷ್ಯ 
ರಿಗೆ ವಿಶೇಷವಾಗಿ ಅತ್ಯಲ್ಪ ಕಾಲದಲ್ಲಿಯೇ ಮಂತ್ರ ಸಿದ್ಧಿ ಯುಂಟಾಗುವುದು. 

ಈ ವಿಷಯದಲ್ಲಿ ಸಂಶಯವೇ ಇಲ್ಲವು. 

೪೨. ಹೆಚ್ಚಾಗಿ ಹೇಳಿದುದರಿಂದೇನು? ಸಕಲ ಜಂತುಗಳಿಗೂ ಪರಾ, 

ಪಶ್ಯಂತೀ, ಮಧ್ಯಮ, ವೈಖರಿಗಳೆಂಬ ವಿವಿಧ ಭಾಷೆಗಳ ಪಾಂಡಿತ್ಯವನ್ನು ನೀಡುವ 


೭೨ ಶ್ರೀ ಸ್ಮಾಲಂದಮೆಹಾಪುರಾಣಂ 


ತತೋರ್ಮ್ವಾಗ್ನಕ್ಟಿಣೇ ಭಾಗೇ ದ್ರವಧಾರೇತಿ ವಿಶ್ರುತಂ । 


ತೀರ್ಥಮಿಂದ್ರಪದಂ ತಪಶ್ಚಕ್ರೇ ಯತ್ರ ಪುರಂದರಃ ॥ ೪೩ 8 
ಸುದಾರುಣಂ ತಪಃ ಕೃತ್ವಾ ಪರಿತೋಷ್ಯ ಜನಾರ್ದನಂ । 

ಪದಮೈಂದ್ರಂ ಸಮಾಲೇಭೇ ಸುರಾಸುರನಮಸ್ಕೃತಂ ॥ ೪೪ ॥ 
ತಪೋ ದಾನಂ ಜಪೋ ಹೋಮೋ ವ್ರತಾನಿ ನಿಯಮಾ ಯಮಾಃ । 
ತತ್ರಾಂನಂತಗುಣಂ ಪ್ರೋಕ್ತಂ ತತ್ತೀರ್ಥಮತಿದುರ್ಲಭಂ ॥ ೪೫ ॥ 


ಪ್ರತಿಮಾಸೇ ತ್ರಯೋದಶ್ಯಾಂ ಶುಕ್ಲಾಯಾಂ ಹರಿತೋಷಣೇ । 

ಸ್ನಾತ್ಕಾ ಸಂತೀರ್ಥೇ ಸುತ್ರಾಮಾ ಚ್ಛಂದಂ ಚೋಹೇತ್ಯ ಸಂಗತಃ ॥ ೪೬ ॥ 
ಉಪವಾಸದ್ಧಯಂ ಕೃತ್ವಾ ಪೂಜಯಿತ್ವಾ ಜನಾರ್ದನಂ । 
ಸರ್ವಪಾಪವಿನಿರ್ಮುಕ್ತಃ ಶಕ್ರಲೋಕೇ ಮಹೀಯತೇ ೪೭ ॥ 
ತತ್ತೈನ ಮಾನಸೋದ್ಭೇದಃ ಸರ್ವಪಾಪಪ್ರಣಾಶನಃ । 

ಷುರ್ಲಭಃ ಸರ್ವಜಂತೂನಾಂ ಯತ್ರ ತೇ ಸ್ಕುರ್ವಿಪರ್ಷಯಃ ॥ ೪೮ ॥ 





ಸರಸ್ವತೀದೇವಿಯೇ ನೀರಿನ ರೂಪವನ್ನು ಧರಿಸಿ ಇಲ್ಲಿ ಪ್ರವಹಿಸುತ್ತಿರುವಳು 
ಈ ನದಿಯನ್ನು ದರ್ಶನಮಾಡಿದ ಮಾತ್ರದಿಂದಲೇ ಮಾನವರಿಗೆ ಉಜ್ಜ್ವಲವಾದ 
ಪವಿತ್ರತೆಯುಂಟಾಗುವುದು. 

೪೩. ಆ ತೀರ್ಥಕ್ಕೆ ಈಚೆಗೆ ದಕ್ಷಿಣಭಾಗದಲ್ಲಿ ದ್ರವಧಾರೆಯೆಂಬ ಇಂದ್ರನಿಗೆ 
ಅಭಿಮಾನಾಸ್ಪ ದವಾದ ಪ್ರಖ್ಯಾತ ತೀರ್ಥವೊಂದಿರುವುದು. ಅಲ್ಲಿಯೇ 
ಮಹೇಂದ್ರನು ಹಿಂದೆ ಉಗ್ರವಾದ ತಪಸ್ಸನ್ನಾಚರಿಸಿದನು. 

೪೪. ಭಯಂಕರವಾದ ತಪಸ್ಸನ್ನು ಬಹುಕಾಲದವರೆಗೂ ಆಚರಿಸಿ ಪರ 
ಮಾತ್ಮನನ್ನು ಸಂತೋಷಗೊಳಿಸಿ ಸಕಲ ದೇವಾಸುರರಿಂದಲೂ ಪೂಜನೀಯ 
ವೆನಿಸಿರುವ ಮಹೇಂದ್ರಪದವಿಯನ್ನು ಆತನು ಪಡೆದನು. 

೪೫. ಆ ತೀರ್ಥದಲ್ಲಿ ಮಾಡಿದ ತಪಸ್ಸು, ದಾನ, ಜಸ, ಹೋಮ, ವ್ರತ 
ಗಳು, ಕರ್ಮೇಂದ್ರಿಯ ನಿಗ್ರಹ, ಜ್ಞಾನೇಂದ್ರಿಯ ಫಿಗ್ರಹ-- ಮುಂತಾದ 
ಕರ್ಮವೆಲ್ಲವೂ ಅನಂತಗುಣಿತವಾದ ಫಲವನ್ನು ಕೊಡುವುದು. ಈ ತೀರ್ಥದ 
ಸೇವೆಯು ಮನುಷ್ಯರಿಗೆ ಪರಮ ದುರ್ಲಭವೆನಿಸಿರುವುದು. 

೪೬-೪೭. ಪ್ರತಿಮಾಸದ ಶುಕ್ಲ ಪಕ್ಸದ ತ್ರಯೋದಶಿಯ ದಿನದಲ್ಲಿ ಗಂಗಾ 
ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಮಹೇಂದ್ರತೀರ್ಥವನ್ನು ಸೇರಿಸಂಯಮ 
ಸಹಿತನಾಗಿ ಎರಡು ಉಪವಾಸಗಳನ್ನು ಮಾಡಿ ಶ್ರೀಮನ್ನಾರಾಯಣನನ್ನು 
ಪೂಜಿಸಲು ಮನುಷ್ಯನು ಸಮಸ್ತಪಾಪಗಳಿಂದಲೂ ವಿಮುಕ್ತನಾಗಿ ಮಹೇಂದ್ರ 
ಲೋಕದಲ್ಲಿ ಉತ್ತಮಪದವಿಯನ್ನು ಪಡೆದು ಪೂಜ್ಯನಾಗುವನು. 

೪೮. ಅಲ್ಲಿಯೇ ಸಕಲ ಪಾಪಗಳನ್ನೂ ನಾಶಗೊಳಿಸುವ ಮಾನಸೋದ್ಬೇದ 


ಷಷ್ಠೋ5ಧ್ಯಾಯಃ ೭2 


ಮಾನಸಂ ಚಿದಚಿದ್ದ್ರಂಧಿಮುದ್ದ್ರಫ್ಲಂತಿ ಚ ಸರ್ವತಃ । 
ಮಾನಸೋಪೈೇದ ಇತ್ಯಾಖ್ಯಾ ಜುಷಿಭಿಃ ಪರಿಗೀಯತೇ ॥೪೯॥ 
ಭಿಂದಂತಿ ಹೃದಯಗ್ರಂಥೀಃ ಛಿಂದಂತಿ ಬಹುಸಂಶಯಾಃ । 
ಕರ್ಮಾಣಿ ಕ್ಲೈಸಯಂತ್ಯಸ್ಮಾನಇ ಮನಸೋಷ್ಪ್ಟೇದ ಅತ ಭೂತ್‌ ॥೫೦॥ 
ತ ಭಾಗ್ಯ 'ನಶಾದತ್ರ 'ಏಂದುಮಾತ್ತ, 0 ಲಭೇನ್ನ Fa 
ಣಾನ್ಮುಕಿ ಕ್ರಿಮಾಸ್ಟೋತಿ *ಮತಸ್ತೆ ೩ಧಿಕಂ ವದೇತ್‌ I ೫೧॥ 
ರಿಶಿ ನಿವಸ ತ್ಯ ನಖ 
ಯನಿಗಣಾಃ ಭರ ಲ | 
ಜಿತಮನೋನಿಷಯಾಃ ಶಿತಬುದ್ಧಯಃ 
ಕೆಲಿಭಯಾದಿನ ಪಾಪಭಯಾಕುಲಾಃ ॥ ೫೨ ॥ 





ವೆಂಬ ತೀರ್ಥವೊಂದಿರುವುದು. ಆ ತೀರ್ಥವು ಸಾಧಾರಣಪ್ಪಾಣಿಗಳಿಗೆ ಸೇವಿಸಲು 
ದುಸ್ಸಾಧ್ಯವಾಗಿರುವುದು. ಅಲ್ಲಿಯೇ ಅನೇಕ ಜನ ಮಹರ್ಷಿಗಳು ವಾಸಮಾಡು 
ತ್ರಿರುವರು. 

೪೯. ಮಾನವನ ಮನಸ್ಸಿನಲ್ಲಿರುವ ಚಿಜ್ಜಡಗ್ರಂಥಿಯನ್ನು ನಿಶ್ಶೇಷವಾಗಿ 
ನಾಶಮಾಡುವುದರಿಂದ ಈ ತೀರ್ಥಕ್ಕೆ ಮಾನಸೋದೈ ೀದವೆಂಬ ಹೆಸರು pA 
ಗಳಿಂದ ಪ್ರಖ್ಯಾತವಾಗಿರುವುದು. 

೫೦. ಹೈದಯದಲ್ಲಿರುವ ಶೋಕ ಮೋಹಗಳೇ ಮೊದಲಾದ ಸಕಲ ಗ್ರಂಥಿ 
ಗಳ ಕೆ ಸಡಲಿಸಿ, ಮನಸ್ಸಿನಲ್ಲಿರುವ ಅನೇಕ ಸಂದೇಹಗಳನ್ನು ಛೇದಿಸಿ, 
ಸಮಸ್ತ ಕರ್ಮಗಳನ್ನೂ ನಾಶಮಾಡುವ ಪ್ರ ಪ್ರಭಾವವುಳ್ಳ ದಾದುದರಿಂದ ಈ 
ತೀರ್ಥಕ್ಕೆ ಮಾನಸೆ ಸೋದ್ಬೇದನೆಂಬ ಹೆ ಘಿಸರುಂಟಾಯಿತು. 

೫೧. ಯಾವ ಮನು ಷ್ಯನಾದರೂ ಪೂರ್ವಪುಣ್ಯದ ಫಲವಶದಿಂದ ಈ 
ತೀರ್ಥದ ಉದಕದ ಒಂದು ಬಿಂದುವನ್ನಾದರೂ ಪಡೆದು ಸೇವಿಸುವನೊ, 
ಅವನು ಆ ಕ್ಷಣದಲ್ಲಿಯೇ ಮೋಕ್ಸಪದವಿಯನ್ನು ಹೊಂದುವನು. ಇದಕ್ಕಿಂತಲೂ 
ಅವನಿಗೆ ಹೆಚ್ಚಾ ಗಿ ಆಗಬೇಕಾದುದೇನು? 

೫೨. ಈ ಸ್ರದೇಶದಲ್ಲಿರುವ ಪರ್ವತಗಳ ತಪ್ಪ ಲುಗಳ ಗುಹೆಗಳಲ್ಲಿ ಹಣ್ಣು ತ 
ಗೆಡ್ಡೆ » ಗೆಣಸು, ಜಲ ಮುಂತಾದುವುಗಳನ್ನೇ ಆಹಾರವನ್ನಾ ಗಿ ಮಾಡಿಕೊಂಡಿರುವ 
ಜಾಗ ಸಮೂಹಗಳು ವಾಸಮಾಡುತ್ತಿರುವುವು. "ಅವರೆಲ್ಲರೂ ಮನಸ್ಸು 
ಗಳನ್ನೂ ಬಾ ಹ್ಯೇಂದ್ರಿ ಯಗಳನ್ನೂ ಜಯಿಸಿದ ತೀಕ್ಸ್ಣ ಬುದ್ದಿ ಯುಳ್ಳ ವರಾದರೂ 
ಕಲಿಯುಗವನ್ನು ಕಂಡು ಭಯಗೊಂಡವರಂತೆಯೂ ಪಾಪಗಳಿಗೆ ಹೆದರು 
ವವರಂತೆಯೂ ಏಕಾಂತಸ್ಥಳಗಳಲ್ಲಿ ವಾಸಮಾಡುತ್ತಿರುವರು. 


ಮೆ 
೭೪ ಶ್ರೀ ಸ್ಮಾಂದಮ ಹಾಪುರಾಣಂ 


ಫೆಲಸಮಾರಣಗಹ್ವರನಿರ್ತುರಾ 
ಶ್ರಮಭರಾಮುಪಲಬ್ಧಪಟೋತ್ತಮಾಃ 1 
ತ್ರಿಷವಣಕ್ರಮನಿರ್ಜಿತದುರ್ಜಯೇಂ 


ದ್ರಿಯಪರಾಕ್ರಮಣಾ ಮುನಯಸ್ಸ್ಪಮಿಾ ॥ ೫೩ ॥ 
ಸಾಧನಾನಿ ಬಹೂನ್ಯೇನ ಕಾಯಕ್ಸೆ €ಶಕರಾಣ್ಯಹೋ | 
ಸಂಲಭಂ ಸಾಧನಂ ಲೋಕೇ ಮಾನಸೋದ್ಸೇದದರ್ಶನಂ ॥ ೫೪ ॥ 
ಯಸ್ಮಿನ್ಲಿನೇ ಜಲಂ ಚೈತಲ್ಲಭತೇ ಪುಣ್ಯವಾನ್ಹನಃ । 
ಭವತಿ ವ್ಯಾಸಸದೃಶೋ ಯಮವಪಪಿತೃಸಮಃ ಕ್ರಮಾತ್‌ ॥ ೫೫ ॥ 
ಕಾಮ್ಯತೀರ್ಥವಿಂದಂ ನ್ರೂಣಾಂ ಕಾಮನಾವಶಕೃತ್ಸುನಃ 
ಅಕಾಮತಸ್ತು ಮುಕ್ತಃ ಸ್ಯಾಮುಭಯೋರೇಷ ನಿಶ್ಚಯಃ ॥ ೫೬ ॥ 
ಯದಿ ಕಶ್ಲಿತ್ರ್ರಮಾಡೇನ ಕಾಮಾನಾಂ ಕುರುತೇ ನರಃ । 


ಫಲಂ ಭುಕ್ವ್ವಾ ಪುನರ್ಮುಕ್ತಃ ಭನತ್ಯೇವ ನ ಸಂಶಯಃ ॥ ೫೭ ॥ 

೫೩. ಈ ಮಹರ್ಷಿಗಳೆಲ್ಲರೂ ಫಲಾಹಾರ, ವಾಯುಭಕ್ಸಣ, ಗುಹಾವಾಸ, 
ಗಿರಿನಿರ್ಧುರಗಳ ಉದಕಪಾನ, ಆಶ್ರಮಪಾಲನ ಮುಂತಾದುವುಗಳಿಂದ ಉತ್ತಮ 
ವಾದ ಪದವನ್ನು ಹೊಂದಿದವರಾಗಿ ತ್ರಿಸಂಥೈಗಳಲ್ಲಿಯೂ ಸ್ನಾನಮಾಡುವುದರಿಂದ 
ಅಜೇಯಗಳೆನಿಸಿದ ಇಂದ್ರಿಯಗಳನ್ನೂ ಕ್ರಮವಾಗಿ ಜಯಿಸಿ ಪರಾಕ್ರಮವಂತ 
ರಾಗಿರುವರು. 

೫೪. ಎಲ್ಲೆ ಷಣ್ಮುಖನೆ! ಮನುಷ್ಯನ ಸದ್ಗತಿಗೆ ಶರೀರಕ್ಷೇಶಗಳನ್ನುಂಟು 
ಮಾಡುವ ಅನೇಕ ಸಾಧನಗಳು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ರುವುವು. ಆದರೆ ಮಾನ 
ಸೋದ್ಸೇದವೆಂಬ ಈ ತೀರ್ಥದ ದರ್ಶನವು ಸಕಲಸಾಧನಗಳಲ್ಲಿಯೂ ಅತ್ಯಂತ 
ಸುಲಭವಾದುವಾಗಿರುವುದು. 

೫೫. ಪುಣ್ಯವಂತನಾದ ಮನುಷ್ಯನು ಯಾವ ದಿನದಲ್ಲಿ ಈ ತೀರ್ಥದ ಸೇವೆ 
ಯನ್ನು ಹೊಂದುವನೊ, ಅವನು ಅಂದಿನ ದಿನವೇ ವೇದವ್ಯಾಸನಿಗೂ, ಯಮ 
ಧರ್ಮರಾಜನಿಗೂ, ಪಿತೃಜೀವತೆಗಳಿಗೂ ಸಮಾನನೆನಿಸುವನು. 

೫೬. ಈ ತೀರ್ಥವೇ ಕಾಮ್ಯತೀರ್ಥವೆಂದೂ ಕರೆಯಲ್ಪಡುವುದು. ಮನುಷ್ಯ 
ರಿಗೆ ಸಕಲಾಭೀಷ್ಟಗಳನ್ನೂ ಸಂಪಾದಿಸಿಕೊಡುವುದು. ನಿಷ್ಠಾಮರಾಗಿ ಸೇವಿಸಿ 
ದವರಿಗೆ ಮೋಕ್ಬವು ಲಭಿಸುವುದು. ಇಂತು ಸಕಾಮ ನಿಷ್ಠಾಮಗಳೆಂಬ ಎರಡು 
ಉಪಾಸನೆಗಳಿಗೂ ಈ ತೀರ್ಥವು ವಿಷಯವಾಗಿರುವುದು. 

೫೭. ಆದರೆ ಯಾವನಾದರೂ ಪ್ರಮಾದವಶದಿಂದ ಕಾಮನಾಪೂರ್ವಕವಾಗಿ 
ಸೇವೆಯನ್ನು ಮಾಡಿದರೂ ತನ್ನ ಅಭೀಪ್ಸಿತ ಫಲವನ್ನನುಭವಿಸಿದ ಮೇಲಾದರೂ 
ಮುಕ್ತನೇ ಆಗುವನು. ಇದರಲ್ಲಿ ಸಂದೇಹವಿಲ್ಲವು. 


ಷಸ್ಠೋಳಿಭಧ್ಯಾಯಃ ೭೫ 


ಮಹರಾದಿಷು ಲೋಕೇಷು ಭುಕ್ತಾ ೩ ಭೋಗಾನ್ಯಥೇಷಪ್ಸಿತಾನ್‌ । 


ಭೋಗೇ ಭುಕ್ತೇ ಪುನರ್ಯಾತಿ ಕಾಮನಾನಶತೋ ಜನಃ ॥ ೫೮ ॥ 
ಪುರುಷಾರ್ಥಸಮಾವಾಹ್ರ್ಯೈ ಯತನೀಯಂ ಮನೀಷಿಭಿಃ । 
ಮಾನಸೋದ್ಭೇದನೇ ತೀರ್ಥೇ ನಾಸೇತ್ಯತ್ರೇತಿ ಮೇ ಮತಿಃ ॥೫೯॥ 
ಮಾನಸೋದ್ಭೇದನಾತ್ಪೃತ್ಯಗ್ಹಿಶಿ ಸರ್ವಮನೋಹರಂ । 

ವಸುಧಾರೇತಿ ವಿಖ್ಯಾತಂ ತೀರ್ಥಂ ತ್ರೈಲೋಕ್ಯದುರ್ಲಭಂ ॥1೬೦॥ 
ತ್ರಿಲೋಕ್ಯಾಂ ಸರ್ವತೀರ್ಥೆೇಭ್ಯಃ ಶ್ರೇಷ್ಠೋ ಬದರಿಕಾಶ್ರಮಃ । 

ಶೃತ್ವ್ವಾ ತನ್ನಾರದಾತ್ಸರ್ವೇ ವಸವಃ ಸಮುಪಾಗಸಾಃ ॥೬೧॥ 
ತ್ರಿಂಶದ್ವರ್ಷಸಹಸ್ರಾಣಿ ತಪಃ ಪರಮದಾರುಣಂ । 
ದಲಾಂಬುಪ್ಪಾಶನಾಶ್ಚಕ್ರುಸ್ತತಃ ಸಿದ್ಧಿಮುಷಾಯಯುಃ ॥ ೬೨ ॥ 
ಭಗವದ್ಧರ್ಶನಾತ್ಪ್ರಾಸ್ತಾಂಂನಂದನಿರ್ವ್ವತ್ತವಿಕ್ಸಮಾಃ । 
ಹೃದಯಾನಂದಸಂದೋಹಪ್ರಫುಲ್ಲಿತಮುಖಾಂಬುಜಾಃ ॥೬೩॥ 








೫೮. ಸಕಾಮರಾಗಿ ಮಾಡಿದ ಕರ್ಮದ ಫಲರೂಪವಾಗಿ ಜನರು ಮಹ 
ರ್ಲೊೋಕಾದಿ ಉತ್ತಮಲೋಕಗಳಲ್ಲಿ ತಮಗೆ ಬೇಕಾದ ಭೋಗಗಳನ್ನೆಲ್ಲ ಯಥೇಷ್ಟ 
ವಾಗಿ ಅನುಭವಿಸಿದ ಬಳಿಕ ಕರ್ಮಕ್ಸಯವಾಗಲು ಮತ್ತೆ ಭೂಲೋಕಕ್ಕೆ 
ಬರುವರು. 

೫೯-೬೦. ಬುದ್ಧಿ ವಂತರೆಲ್ಲರೂ ಪರಮಪುರುಷಾರ್ಥವಾದ ಮೋಕ್ಸವನ್ನೇ 
ಪಡೆಯಲು ಪ್ರಯತ್ನವನ್ನು ಮಾಡಬೇಕು. ಮಾನಸೋದೈೇದವೆಂಬ ಈ ತೀರ್ಥ 
ದಲ್ಲಿ ಪುರುಷಾರ್ಥವು ಯಾವಾಗಲೂ ಎಡಬಿಡದೆ ಸಿದ್ಧಿ ಸುವುದೆಂದು ನನ್ನ ನಿಶ್ಚಯ 
ವಾಗಿರುವುದು. ಈ ಮಾನಸೋದ್ಫೇದತೀರ್ಥದ ಪಶ್ಚಿಮ ದಿಕ್ಕಿನಲ್ಲಿ ಸರ್ವವಿಧ 
ದಿಂದಲೂ ಮನೋಹರವೂ ಮೂರುಲೋಕಗಳಲ್ಲಿಯೂ ದುರ್ಲಭವಾದ ಮಹಿಮೆ 
ಯಿಂದೊಡಗೂಡಿದುದೂ ಆದ ವಸುಧಾರೆಯೆಂಬ ಪ್ರಖ್ಯಾತಿಯನ್ನು ಪಡೆದ 
ತೀರ್ಥವೊಂದು ಕಂಗೊಳಿಸುತ್ತಿರುವುದು. 

೬೧. ಮೂರು ಲೋಕಗಳಲ್ಲಿರುವ ಸಮಸ್ತ ತೀರ್ಥಗಳಲ್ಲಿಯೂ ಬದರಿಕಾ 
ಶ್ರಮವೇ ಉತ್ತಮೋತ್ತಮವೆಂಬ ನಾರದಮಹರ್ಷಿಯ ಮಾತುಗಳನ್ನು ಕೇಳಿ 
ವಸುಗಳಲ್ಲರೂ ಅಲ್ಲಿಗೆ ಒಮ್ಮೆ ಪ್ರಾಸ್ಮರಾದರು. 

೬೨. ಮೂವತ್ತು ಸಾವಿರ ವರ್ಷಗಳವರೆಗೂ ಅತ್ಯಂತ ಭಯಂಕರವಾದ 
ತಪಸ್ಸನ್ನು ಮಾಡುತ್ತ ಮರಗಳ ಎಲೆಗಳಿಂದ ಸಿಂಪಡಿಸುತ್ತಿರುವ ನೀರಿನ ಹನಿ 
ಗಳನ್ನೇ ಪ್ರಾಶನಮಾಡಿಕೊಂಡು ಬಹಳಕಾಲದ ಮೇಲೆ ತಸಸ್ಸಿದ್ದಿಯನ್ನು ಪಡೆದು 
ಕೃತಾರ್ಥರಾದರು. 

೬೩. ಅವರೆಲ್ಲರೂ ಭಗವಂತನ ದರ್ಶನದಿಂದ ಪಡೆದ ಆನಂದದ ಭರದಲ್ಲಿ 


೭೬ ಶ್ರೀ ಸ್ಕಾಂದಮಹಾಪುರಾಣಂ 


ದೃಷ್ಟ್ಯಾ ನಾರಾಯಣಂ ದೇವಂ ವರಂ ಲಬ್ಧ್ವಾ ಮನೋರಮಂ ॥ 
ಹರಿಭಕ್ತಿಸುಖೈಶ್ಚರ್ಯಂ ಪರಂ ಲಬ್ಧಾ ಮಂದಂ ಯಯುಃ ॥ ೬೪॥ 
ಅತ್ರ ಸ್ನಾತ್ವಾ ಜಲಂ ಪೀತ್ವಾ ಪೊಜಯಿತ್ಕಾ ಜನಾರ್ದನಂ । 
ಇಹಲೋಕೇ ಸುಖಂ ಭುಕ್ತಾ ಇ ಯಾತ್ಯಂತೇ ಪರಮಂ ಸದಂ ॥ ೬೫॥ 
ಅತ್ರ ಪುಣ್ಯವತಾಂ ಜ್ಯೋತಿರ್ದಶ್ಯತೇ ಜಲಮಧ್ಯತಃ । 

ಯದ್ದೃಷ್ಟ್ಟಾ ನ ಪುನರ್ಭೂಯೋ ಗರ್ಭವಾಸಂ ಪ್ರಪದ್ಯತೇ ॥ ೬೬॥ 
ಯೇ ಶುದ್ಧಪಿತೃಜಾಃ ಪಾಪಾಃ ಪಾಷಂಡಮತಿವೃತ್ತಯಃ 1 


ನ ತೇಷಾಂ ಶಿರಸಿ ಪ್ರಾಯಃ ಪತಂತ್ಯಾಪಃ ಕದಾಚನ ॥ ೬೭ 
ದಿನತ್ರಯಂ ಶುಚಿರ್ಭೂತ್ವಾ ಪೂಜಯಿತ್ವಾ ಜನಾರ್ದನಂ 1 
ಉಪೋಷ್ಯ ಭೆಗನದ್ಪಕ್ಕಾ ಸಿದ್ಧಾನ್ಸಶ್ಯಂತಿ ಸಾಧವಃ ॥ ೬೮ ॥ 


ತಮ್ಮ ತಪಸ್ಸಿನ ಕಷ್ಟವನ್ನೆಲ್ಲ ಮರೆತುಹೋದರು; ಹೃದಯಗಳಲ್ಲಿ ತುಂಬಿ 
ತುಳುಕುತ್ತಿರುವ ಆನಂದದ ಅತಿಶಯದಿಂದ ಅರಳಿದ ಮುಖ ಕಮಲಗಳುಳ್ಳವ 
ರಾದರು. 

೬೪. ಶ್ರೀಮನ್ನಾರಾಯಣನನ್ನು ಕಂಡು ತಮಗೆ ಬೇಕಾದ ಮನೋರಮ 
ವಾದ ವರವನ್ನು ಆತನಿಂದ ಪಡೆದು ಪರಾತ್ಸರವಾದ ವಿಷ್ಣುಭಕ್ತಿಯ ಸೌಖ್ಯ 
ವೆಂಬ ಸಂಪತ್ತನ್ನು ಪಡೆದು ಅವರು ಸಂತೋಷಗೊಂಡರು. 

೬೫. ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಜಲವನ್ನು ಕುಡಿದು ಬದರೀ 
ನಾರಾಯಣನನ್ನು ಪೂಜಿಸಲು ಮನುಷ್ಯನು ಈ ಲೋಕದಲ್ಲಿ ಅನೇಕ ಸೌಖ್ಯಗಳ 
ನ್ನನುಭವಿಸಿ ಕಡೆಗೆ ಸರಮಪದವನ್ನು ಪಡೆಯುವನು. 

೬೬, ಇಲ್ಲಿ ಇಂದಿಗೂ ಸಹ ಪುಣ್ಯವಂತರಿಗೆ ನೀರಿನ ಮಧ್ಯದಲ್ಲಿ ಒಂದು 
ದಿವ್ಯ ಜ್ಯೋತಿಯು ಕಾಣುವುದು. ಅದನ್ನು ಕಂಡ ಮನುಷ್ಯನು ಮತ್ತೆ 
ತಾಯಿಯ ಗರ್ಭದಲ್ಲಿ ವಾಸವನ್ನು ಅನುಭವಿಸುವುದಿಲ್ಲವು. 

೬೭. ಯಾರು ಪರಿಶುದ್ಧರಲ್ಲದ ತಾಯಿ ತಂದೆಗಳಿಂದ ಹುಟ್ಟರುವರೊ, 
ಯಾರು ಪಾಪಿಷ್ಠರೊ, ಯಾರು ಪಾಷಂಡಮತಗಳನ್ನೂ, ಆಚಾರಗಳನ್ನೂ ಅನು 
ಸರಿಸುತ್ತಿರುವರೊ, ಅವರ ತಲೆಗಳಲ್ಲಿ ಈ ತೀರ್ಥದ ಪವಿತ್ರೋದಕದ ಬಿಂದು 
ಗಳು ಎಂದಿಗೂ ಬೀಳುವುದಿಲ್ಲ. 

೬೮. ಪರಮಸಾಧುಗಳಾದರೂ ಕೂಡ ಮೂರುದಿನಗಳವರೆಗೂ ಶೌಚ 
ಕರ್ಮಗಳನ್ನಾಚರಿಸಿ ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡಿ ಪರಮಾತ್ಮನಲ್ಲಿ 
ಭಕ್ತಿಯುಕ್ತರಾಗಿ ಉಪವಾಸವನ್ನು ಮಾಡಲು ಅಲ್ಲಿರುವ ಸಿದ್ಧರನ್ನು ನೋಡಲು 
ಸಮರ್ಥರಾಗುವರು. 


ಷಷ್ಕ್ಠೋ9ಧ್ಯಾಯೆಃ ೭೭ 


ಯೇ ತತ್ರ ಚಪಲಾಸ್ತಥ್ಯಂ ನ ವದಂತಿ ಚ ಲೋಲುಪಾಃ। 


ಪರಿಹಾಸ ಪರದ್ರವ್ಯ ಪರಸ್ತ್ರೀ ಕಸಟಾಗ್ರಹಾಃ ॥೬೯॥ 
ಮಲಚೈಲಾವೃತಾಃಶಾಂತಾಃ ಶುಚೆಯಸ್ವ್ಯಕ್ಷ್ಮಸತ್ವಿ ಪ್ರಂಯಾಃ । 

ತೇಷಾಂ ಮಲಿನಚಿತ್ತಾನಾಂ ಫಲಮತ್ರ ನ ಜಾಯತೇ (೭೦॥ 
ಯೇ ತತ್ರ ಸಾಧಕಾಃ ಶಾಂತಾ ವಿರಲಾ ನಿಧಿನರ್ಮ್ಮಗಾಃ । 

ತೇಷಾಂ ಜಸಸ್ತಪೋ ಹೋಮೋ ವಾನವ್ರತಜಪಕ್ರಿಯಾಃ 1 ೭೧ ॥ 
ಕ್ರಿಯೆಮಾಣಾ ಯಥಾಶಕ್ಕ್ಯಾ ಹೈಕ್ಟಯ್ಯಫಲದಾಯಕಾಃ ॥೭೨॥ 
ಯತ್ಕಿಂಜಿಚ್ಛುಭಕರ್ಮಾಣಿ ಸ್ರಿಯಮಾಣಾನಿ ದೇಹಿನಾಂ । 
ಮಹದಾದಿಫಲಂ ದದ್ಯುರ್ನಿಃಶ್ರೇಯಸಮನುತ್ತಮಂ I ೭೩ ॥ 


ಶ್ರನಣೀಯನಿಹ 50 ಫಲಾಧಿಕಂ 

ಯಂತ್ರ ಯಾಂತಿ ವಿಬುಧಾಃ ಫಲಾರ್ಥಿನಃ । 
ಪೂಜಿತಾದನು ಹರೇಃ ಪ್ರಿಯಾರ್ಥಿನಃ 

ಸ್ಪರ್ಗಮಾರ್ಗನಿರತಾಃ ಪ್ರಮೋದಿನಃ ॥ ೭೪ ॥ 





೬೯-೭೦. ಅಲ್ಲಿ ಯಾರು ಚನಲಬುದ್ಧಿಯುಳ್ಳವರಾಗುವರೊ, ಸುಳ್ಳು 
ಮಾತುಗಳನ್ನಾಡುವರೊ, ಬಾಹ್ಯವಿಸಯಗಳಲ್ಲಿ ಲೋಲುಪರಾಗಿರುವರೊ, 
ಅಪಹಾಸ್ಯ, ಸರಧನ, ಪರನಾರಿ, ಕಪಟಗಳಲ್ಲಿಯೇ ಆಗ್ರಹವುಳ್ಳವರಾಗಿರುವಕ್ಕೊ, 
ಮಲಿನವಾದ ವಸ್ತ್ರಗಳನ್ನುಟ್ಟರುವರೊ, ಶಾಂತಿ ಸಮಾಧಾನಗಳನ್ನು ತಾಳದಿರು 
ವಕೊ, ಅಶುಚಿಗಳೊ, ಸಕಲಸತ್ಕಾರ್ಯಗಳನ್ನು ತ್ಯಜಿಸಿರುವರೊ, ಅಂತಹ 
ಕಲ್ಮಸಸಹಿತವಾದ ಮನಸ್ಸುಳ್ಳ ಜನರಿಗೆ ಅಲ್ಲಿ ಯಾವ ಸತ್ಛಲವೂ ದೊರಕು 
ವುದಿಲ್ಲವು. 

೭೧-೭೨, ಯಾವ ಪುಣ್ಯವಂತರು ಅಲ್ಲಿ ಸಾಧಕರೂ, ಶಾಂತಮನಸ್ಥರೂ, 
ಏಕಾಂತಪ್ರಿಯರೂ, ಶಾಸ್ತ್ರವಿಹಿತಮಾರ್ಗದಲ್ಲಿ ನಡೆಯುವವರೂ ಆಗಿರುವರ್ಕೊ 
ಅವರು ತಮ್ಮ ತಮ್ಮ ಶೆಕ್ಕುಮುಸಾರವಾಗಿ ಮಾಡಿದ ಜಸ, ತಪಸ್ಸು, ಹೋಮ, 
ದಾನ, ವ್ರತೋಸವಾಸಕ್ರಿಯೆಗಳು ಮುಂತಾದುವುಗಳೆಲ್ಲವೂ ಅನಂತಗುಣಿತವಾದ 
ಫಲವನ್ನುಂಟುಮಾಡುವುವು. 

೭೩. ಮಾನವರು ಈ ತೀರ್ಥದೆ ಸಮಾಪದಲ್ಲಿ ಮಾಡಿದ ಅತ್ಯಲ್ಪ ಗಳಾದ 
ಶುಭಕಾರ್ಯಗಳೂ ಕೂಡ ಮಹರ್ಲೋಕವಾಸವೇ ಮೊದಲಾದ ಉತ್ತಮ 
ಫಲಗಳನ್ನು ಕೊಡುವುವಲ್ಲದೆ ಉತ್ತಮೋತ್ತಮವೆಥಿಸಿದ ಶಾಶ್ವತಮೋಕ್ಸ ವನ್ನೂ 
ಕೈಗೂಡಿಸುವುವು. 

೭೪. ಈ ತೀರ್ಥದ ಫಲಾಧಿಕ್ಯದ ವಿಷಯದಲ್ಲಿ ಹೆಚ್ಚಿಗೆ ಹೇಳಬೇಕಾದು 
ಹೇರಿರುವುದು? ಇಲ್ಲಿಗೆ ದೇವತೆಗಳೂ ಸಹ ತಮ್ಮ ಅಭೀಷ್ಟಗಳ ಸಿದ್ಧಿಯನ್ನು 


೭೮ ಶ್ರೀ ಸ್ಕಾಂದೆಮಹಾಪುರಾಣಂ 


ಯತ್ರ ಸಂತಿ ನ ಚ ವಿಘ್ನಕಾರಿಣಃ 

ಸರ್ಪನ ಹೆರಿಭಯಾತ್ಸುಸಿದ್ವೈತಿ | 
ನಿರ್ವಿಶಂತಿ ಚ ಫಲಂ ವಿವೇಕಿನಃ 

ಕರ್ಮಮಾರ್ಗನಿರತಾಃ ಸುದೇಹಿನೆಃ ॥ ೭೫ ॥ 
ಯೇ ಪಠಂತ್ಯಘ ಪಾಠಯಂತ್ಯಹೋ 

ಪ್ರಣ್ಯತೀರ್ಥವಿಷಯಂ ಪ್ರಕಾಶಿತಂ । 
ಭಕ್ತಿಭಾವಸಮಲಂಕೃತಾಶ್ವ ತೇ 

ಸಂಪ್ರಯಾಂತಿ 60 ಜನ ಶುಭಂ ॥ ೭೬ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪಾ ತ್ರ್ಯಾಂ ಸಂಹಿತಾಯಾಂ 


ದ್ವಿತೀಯೇ ನೈಷ್ಣನಖಂಡೇ ಬದರಿಕಾಶ್ರಮಮಾಹಾತ್ಮ್ಯೇ ಶಿವಕಾರ್ತಿಕೇಯ 
ಸಂವಾದೇ 4 ವಸುಧಾರಾಮಾಹಾತ್ಮ್ಯವರ್ಣನಂ 3*ನಾಮ 
ಷಷ್ಠೋಂಧ್ಯಾಯಃ 


ಪಡೆಯಲು ಬಂದು ಸೇವಿಸುತ್ತಿರುವರು. ಅವರು ಪೂಜಿಸಲ್ಪಟ್ಟ ಶ್ರೀಹರಿಯನ್ನು 
ಟು ್ರಿಯಫಲಗಳನ್ನು ಪಡೆದು ಸಂತೋಷಗೊಂಡವರಾಗಿ ಸ್ವರ್ಗಲೋಕದಲ್ಲಿ 
ವಾಸಮಾಡುತ್ತಿರುವರು. 

೭೫. ಇಲ್ಲಿ ನೆಲಸಿರುವ ಶ್ರೀ ನಾರಾಯಣನಿಗೆ ಭಯಗೊಂಡು ಸತ್ಕರ್ಮ 
ಗಳಿಗೆ ನಿಫ್ನಗಳನ್ನುಂಟುಮಾಡುವ ರಾಕ್ಸಸಾದಿಗಳು ಯಾರೂ ಸುಳಿದಾಡುವುದಿಲ್ಲ. 
ಸಮಸ್ತ ಸಾಧನಗಳೂ ಸಂಪೂರ್ಣ ಫಲವನ್ನು ಕೊಡುವುವು. ನಿತ್ಯಾನಿತ್ಯನಿವೇಕ 
ವುಳ್ಳವರೂ ಕರ್ಮಮಾರ್ಗದಲ್ಲಿ ನಿರತರಾಗಿರುವವರೂ ಆದಂತಹ ಪುಣ್ಯಪುರುಷರು 
ತಮ್ಮ ತಮ್ಮ ಸಾಧನೆಗಳಿಗೆ ತಕ್ಕ ಫಲಗಳನ್ನು ಹೊಂದುವರು. 

೭೬. ಇಂತು ನಾನು ನಿನಗೆ ಪ್ರಕಾಶಸಡಿಸಿರುವ ತೀರ್ಥಮಾಹಾತ್ಮ ನನ್ನು 
ಯಾರು ಪಠನಮಾಡುವರೊ, ಯಾರು ಇತರರಿಗೆ ಉಪಜೀತಮಾಡುವಕೊ' 
ಅವರೆಲ್ಲರೂ ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿಭಾವದಿಂದ ಕೂಡಿದವರಾಗಿ 
ಪರಮಪಾವನವಾದ ವೈಕುಂಕಲೋಕನನ್ನು ಸೇರುವರು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ ಸಿದ್ಧವಾದ 

ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಬದರಿಕಾಶ್ರಮ 

ಮಾಹಾತ್ಮ, $ನ ಶಿವಕಾರ್ತಿಕೇಯ ಸಂವಾದದಲ್ಲಿ ಸೀ ನಸುಧಾರಾತೀರ್ಥಮಾಹಾತ್ಮ್ಯ 
ಕರ್ಣನ? ವೆಂಬ ಆರನೆಯ ಅಧ್ಯಾಯವು ಮುಗಿದುದು 


ಶ್ರೀ 
ಅಥ ಸಪ್ರಮೋಧ್ಯಾಯಃ 
ಹಂಚಧಭಾರಾದಿತೀರ್ಥಮಾಹಾತ್ಮ್ಯವರ್ಣನಂ 
ಶಿವ ಉವಾಚ 2-- 
ತತೋ ನೈರ್ಬುತ್ಯದಿಗ್ಲಾ ಗೇ ಪಂಚಧಾರಾಃ ಪತಂತ್ಯಧಃ । 
ಪ್ರಭಾಸಂ ಪುಷ್ಕರಂ ಚೈನ ಗೆಯಾಂ ನೈನಿಷಮೇವ ಚ । 


ಕುರುಕ್ಸೇತ್ರಂ ನಿಜಾನೀಹಿ ದ್ರವರೂಪಂ ಷಡಾನನ non 
ಪುರಾ ತೇ ಬ್ರಹ್ಮಣಃ ಸ್ಥಾನಂ ಗತಾ ಮಲಿನರೂಪಿಣಃ । 
ಷಾಪಿನಾಂ ಪಾಸದೋಷೇಣ ನಿಕೃತಾಃ ಕೃತಬುದ್ಧಯಃ Hn 
ತತ್ರ ಗತ್ವಾ ನಮಸ್ಕೃತ್ಯ ಬ್ರಹ್ಮಾಣಂ ಲೋಕಭಾವನಂ । 
ಊಚುಃ ಪ್ರಾಂಜಲಯಃ ಸರ್ವೇ ನಿಜಾಗಮನಕಾರಣಂ Han 
ತಚ್ಛೃತ್ಥಾ ಧ್ಯಾನಮಾಲಂಬ್ಯ ಪ್ರಹಸ್ಯ ಜಗದೀಶ್ವರಃ | 
ಉವಾಚ ವಚನಂ ಚಾರು ಸ್ಮೃತ್ವಾ ಬದರಿಕಾಶ್ರಮಂ ॥೪॥ 
ಕನ್ನಡದ ಅನುವಾದ 


ಹಂಚಧಾರಾದಿತೀರ್ಥಮಾಹಾತ್ಮ್ಯನರ್ಣನ 


೧. ಶಿವನು ಹೇಳುತ್ತಾನೆ:--ವತ್ಸ! ವಸುಧಾರಾತೀರ್ಥಕ್ಕೆ ನೈರ್ಜತ್ಯ 
ದಿಕ್ಕಿನಲ್ಲಿ ಐದು ಜಲಧಾರೆಗಳು ನೆಲಕ್ಕೆ ಬೀಳುತ್ತಿರುವುವು. ಪ್ರಭಾಸ್ಯ ಪುಷ್ಕರ, 
ಗಯಾ, ನೈಮಿಷ ಮತ್ತು ಕುರುಕ್ಸೇತ್ರಗಳೇ ಪ್ರವಾಹರೂಪಗಳಾಗಿ ಇಲ್ಲಿ 
ನೆಲಸಿರುವುದೆಂಬುದನ್ನು ತಿಳಿ. 

೨. ಪೂರ್ವಕಾಲದಲ್ಲಿ ಈ ಕ್ಲೇತ್ರಗಳ ಅಭಿಮಾನಿದೇವತೆಗಳು ಅವುಗಳಲ್ಲಿ 
ಸ್ನಾನಮಾಡುವ ಪಾಪಿಗಳ ಪಾಪಗಳಿಂದಲೂ ದೋಷಗಳಿಂದಲೂ, ಮಲಿನವಾದ 
ರೂಸಗಳುಳ್ಳವರಾಗಿ ಬ್ರಹ್ಮಲೋಕಕ್ಕೆ ಚತುರ್ಮುಖನನ್ನು ನೋಡಲು ಪ್ರಯಾಣ 
ಮಾಡಿದರು. 

೩. ಅಲ್ಲಿಗೆ ಹೋಗಿ ಬ್ರಹ್ಮಾಂಡವನ್ನೆಲ್ಲ ಮನಸ್ಸಿನಲ್ಲಿ ಭಾವಿಸಿ ಸೃಷ್ಟಿ 
ಮಾಡಿದ ಆತನಿಗೆ ನಮಸ್ಕಾರವನ್ನು ಮಾಡಿ ಕೈಗಳನ್ನು ಮುಗಿದುಕೊಂಡು 
ಎಲ್ಲರೂ ತಾವು ಬಂದುದಕ್ಕೆ ಕಾರಣವನ್ನು ಆತನಿಗೆ ಬಿನ್ನವಿಸಿದರು. 

೪. ಲೋಕಕರ್ತನಾದ ಬ್ರಹ್ಮದೇವನು ಅವರ ಮಾತುಗಳನ್ನು ಕೇಳಿ 
ಸ್ವಲ್ಪ ಕಾಲದವರೆಗೂ ಧ್ಯಾನಾಸಕ್ಕನಾಗಿದ್ದು ಬಹಿರ್ಮುಖನಾದ ಮೇಲೆ 
ಬದರಿಕಾಶ್ರಮವನ್ನು ಜ್ಞಾಪಿಸಿಕೊಂಡು ಮುಗುಳ್ನಗೆಯಿಂದ ಕೂಡಿದವನಾಗಿ 
ಅವರಿಗೆ ಸಂತೋಷವಾಗುವಂತೆ ಈ ರೀತಿ ಹೇಳಿದನು. 


೮೦ ಶ್ರೀ ಸ್ಕಾಂದೆಮಹಾಪುರಾಣಂ 


ಮಾಭೈಷ್ಟ ಗಚ್ಛತ ಕ್ಸಿಪ್ರೆಂ ಹರೇರ್ಬದರಿಕಾಶ್ರಮಂ । 


ಯಸ್ಯ ನಿರ್ನೇಶಮಾತ್ರೇಣ ಸದ್ಯಃ ಪುಣ್ಯ 0 ಭವಿಷ್ಯ ತ್ರಿ ॥೫॥ 

ತತಸೆ. ಹರ್ಷವೇಗೇನ ನಮಸ್ಕೃತ್ಯ ಮಹಂ | 

ಜಗ್ಮುರುತ್ತುಲ್ಲನಯನಾ SE ೫೩. ॥೬॥ 

ಯಸ್ಯ ನಿರ್ವೇಶಮಾತ್ರೆ ೀಣ ತತ್ತ ಎಹೌದ್ವಿ ಗತೆ ನಸಃ 

ತತೋ ದ್ವಿ ರೂಪಮಾಸ್ಕಾ ಯ ಸ್ಯ ಸ್ದಾ A ಕು ಕಾಃ Hen 

ದ್ರ ನರೊಸೇಣ ಚಾನ್ಯೆ ನೆ ಕ ತಿಪ್ಪ ೦ತಿ ನಿರ್ಮಲಾಃ । 

ತೇಷು ಸನ್ನಾತ್ಕಾ ನಿಧಾನೇನ ಕೃತ್ವಾ ನಿತ್ಯ ಕ್ರಿಯಾಂ ಶುಚಿಃ ॥೮॥ 
ತೆ ತ್ತೀರ್ಥಫನಿಂ ಲಬ್ಸ್ಯಾ ಯಾತ್ಯಂತೇ ಪರಮಂ ಪದಂ ಟ 

ಪಂಚೋಪವಾಸನಿರತಃ ಪೂಜಯಿತ್ವಾ ಜನಾರ್ದನಂ en 


ಇಹ ಭೋಗಾನ್ಸಹೂನ್‌ ಭುಕ್ತ್ವಾ ಹರೇಃ ಸಾಲೋಕ್ಯಮಾಪ್ಲುಯಾತ್‌ ॥ 

೫. ""ನೀವುಭಯನಸಹಜೇಡಿರಿ. ಕ್ಸಿಪ್ರವಾಗಿ ಶ್ರೀಹರಿಯ ಏಕಾಂತಕ್ಷೇತ್ರ 
ವೆನಿಸಿದ ಬದರಿಕಾಶ್ರಮಕ್ಕೆ ಹೊರಡಿರಿ. ಅದನ್ನು ಸ್ರಸೇಶಿಸಿದ ಮಾತ್ರದಿಂದಲೇ 
ನಿಮಗೆ ತತ್‌ಕ್ಪಣದಲ್ಲಿಯೇ ಪವಿತ್ರತೆಯುಂಬಾಗುವುದು.” 

೬. ಈ ಮಾತುಗಳನ್ನು ಕೇಳಿ ಸಂತೋಷದ ಭರದಿಂದ ಬ್ರಹ್ಮೆಜೇವನಿಗೆ 
ನಮಸ್ಕರಿಸಿ ಆ ತೀರ್ಥಾಭಿಮಾನಿದೇವತೆಗಳು ಅರಳಿದ ಕಣ್ಣುಗಳುಳ್ಳವರಾಗಿ 
ಅಸರಿಮಿತವಾದ ಪ್ರಭಾವದಿಂದ ಕೂಡಿದ ಆ ವಿಶಾಲಾನಗರಿಗೆ. ಹೊರಡುವವ 
ರಾದರು. 

೭. ಅವರು ಆ ಪ್ರದೇಶವನ್ನು ಪ್ಪ ಪ್ರವೇಶಮಾಡಿದುದರಿಂದಲೇ ಕ್ಕ ಕಣಮಾತ್ರ 
ದಲ್ಲಿ ತಮ್ಮಲ್ಲಿದ್ದ ಪಾಪಗಳೆಲ್ಲವನ್ನೂ ಕಳೆದುಕೊಂಡರು. 

೮. ಬಳಿಕ ತಮ್ಮ ರೂಪಗಳನ್ನು ಎರಡಾಗಿ ಮಾಡಿಕೊಂಡು ಒಂದು ರೂಪ 
ದಿಂದ ಅಲ್ಲಿಯೇ ನೆಲಸಿ, ಮತ್ತೊಂದು ರೂಪದಿಂದ ಹರ್ಷಗೊಂಡವರಾಗಿ ತಮ್ಮ 
ತಮ್ಮ ಸ್ಥಾನಗಳಿಗೆ ಹೊರಟುಹೋದರು. ಎರಡನೆಯವುಗಳಾದ ಪ್ರವಾಹ ರೂಪ 
ಗಳಿಂದ ಈ ಐದು ತೀರ್ಥಗಳೂ ಪರಿಶುದ್ಧ ಗಳಾಗಿ ಇಲ್ಲಿ ನೆಲಸಿರುವುವು. 

೧೦. ಯಥೋಕ್ತ ವಿಧಾನದಿಂದ ಅವುಗಳಲ್ಲಿ ಮಿಂದು ಶುಚಿಯಾಗಿ 
ನಾ ನಿತ್ಯಕರ್ಮಗಳನ್ನಾಚರಿಸಲು ಆಯಾ ತೀರ್ಥಗಳ ಸೇವೆಯ 
ಫಲವನ್ನು ಹೊಂದುವುದಲ್ಲದೆ ಅಂತ್ಯದಲ್ಲಿ ಮೋಕ್ಸಸಾಮ್ರಾಜ್ಯಪದವಿಯನ್ನು 
ಪಡೆಯುವನು. ಮಾನವರು ಈ ಐದು ತೀರ್ಧಗಳಲ್ಲಿಯೂ ಒಂದೊಂದು ದಿವಸದ 
ಉಪವಾಸವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸಲು ಇಹಲೋಕದಲ್ಲಿ ಅನೇಕ 
ವಿಧಗಳಾದ ಭೋಗಭಾಗ್ಯಗಳನ್ನನುಭವಿಸಿ ದೇಹಾವಸಾನದಲ್ಲಿ ವಿಷ್ಣುವಿನ 
ಸಾಲೋಕ್ಯರೂಪವಾದ ಮುಕ್ತಿಯನ್ನು ಪಡೆಯುವರು. 


ಸಪ್ತಮೋ9ಧ್ಯಾಯಃ ೮೧ 


ತತಸ್ತು ವಿಮಲಂ ತೀರ್ಥಂ ಸೋನಂಕುಂಡಾಭಿಧಂ ಪರಂ । 


ತಪಶ್ಚಕಾರ ಭಗವಾನ್ಸೋಮೋ ಯತ್ರ ಕಲಾನಿಧಿಃ ॥೧೧॥ 
ಸ್ಯ ಅಂದೆ ಉವಾಚ :-- 

ಮಾಸ ್ಯ ಮಾಹಾತ್ಮ್ಯಂ ವದ ಮೇ ನದತಾಂ ವರ । 

ತ್ವತ್ರಸಾದಾಡಹಂ ಶ್ರೊ ೇತುಮಿಚ್ಛಾ ನಿಂ ಪರಮೇಶ್ವರ W ೧೨॥ 
ಶಿವ ಉವಾಚ :- 


ಪುರಾತ್ರಿತನಯಃ ಶ್ರೀಮಾನ್‌ ಸೋಮಃ ಸಂಪ್ರಾಪ್ಯ ಉತೌವನಂ । 

ಶೃತ್ವಾ ಸ್ಪರ್ವಾಸಿನಾಂ ಸೌಖ್ಯಂ ಗಂಧರ್ವೇಭ್ಯೋ ಮುಹುರ್ಮುಹುಃ । 

ತದಾ ಸ್ವಪಿತರಂ ಪ್ರಾಯಾತ್ರ್ರಷ್ಟುಂ ತಲ್ಲಭತೇ ಕಥಂ 1 ೧೩॥ 
ಸೋಮ ಉವಾಚ ೭ 

ನ ನವ ವ ಟೋ ಸಹ್ಯ 

ಕಥಂ ಮಾ ಭೇ ಸ ಸರ್ವೇಷಾಮುತ್ತಮೋತ್ತಮಃ ॥ ೧೪॥ 

ಗ್ರಹನಕ್ಚ Bs Pl ಪತಿಃ ಪ್ರಭೋ । 

ಸ್ಯಾಮಹಂ ಯೇನ ತಂ ಯತ್ನಂ ಕೃಪಯಾ ನಡ ಮೇ ಪಿತಃ  ॥ ೧೫॥ 

೧೧. ಇಲ್ಲಿಯೇ ನಿರ್ಮಲವೂ ಸರಮಪವಿತ್ರವೂ ಆದ ಸೋಮಕುಂಡ 
ನೆಂಬ ಹೆಸರಿನ ತೀರ್ಥವೊಂದಿರುವುದು. ಅಲ್ಲಿ ಷೋಡಶಕಲೆಗಳಿಂದಲೂ ಕೂಡಿದ 
ಚಂದ್ರನು ಹಿಂದೆ ಉಗ್ರವಾದ ತಪಸ್ಸನ್ನು ಮಾಡಿದನು. 

೧೨. ಸೈಂದನು ಕೇಳುತ್ತಾನೆ :--ತತ್ತ್ವಸ್ವರೂಪನಿರೂಪಣದಲ್ಲಿ ಅತ್ಯುತ್ತ 
ಮನಾದ ಪರಮೇಶ್ವರನೆ! ಈ ಸೋಮಕುಂಡದ ಮಾಹಾತ್ಮ್ಯವನ್ನು ನನಗೆ 
ವಿಸ್ತಾರದಿಂದ ತಿಳಿಸುವವನಾಗು. ನಿನ್ನ ಅನುಗ್ರಹದಿಂದ ನಾನು ಈ ವಿಷಯ 
ವನ್ನು ವಿಶದವಾಗಿ ತಿಳಿಯಲು ಕುತೂಹಲವುಳ್ಳವನಾಗಿರುವೆನು. 

೧೩. ಶಿವನು ಹೇಳುತ್ತಾನೆ :--ವತ್ಸ! ಪೂರ್ವದಲ್ಲಿ ಅತ್ರಿಮಹರ್ಷಿಯ ಪುತ್ರ 
ನಾದ ಚಂದ್ರನು ಯೌವನಾವಸ್ಥೆ ಯನ್ನು ಹೊಂದಿ ದೇವತೆಗಳು ಸೌಖ್ಯನಡು 
ತ್ರಿ 3, ರುವುದನ್ನು ಗಂಧರ್ವರಿಂದ ಅಸೇಕವೇಳಿ ಕೇಳಿದವನಾಗಿ ಅದನ್ನು ಪಡೆಯಲು 
ಮಾರ್ಗವು ಯಾವುದೆಂದು ಕೇಳಲು ತಂದೆಯ ಸಮಾಪಕ್ಕೆ ಬಂದು ಸೇರಿದನು. 

ಘಃ ಸೋಮನು ಕೇಳುತ್ತಾನೆ: ಸಕಲಧರ್ಮಗಳನ್ನೂ ತಿಳಿದ ಯೋಗಿ 
ವರ್ಯನೆ! ನೀನು ಕರುಣಾಮೃ ತದ ಸಮುದ್ರದಂತಿರುವೆ. ಉತ್ತಮೋತ್ತಮ 
ವೆನಿಸಿದ ಸ್ವ ಸರ್ಗರೋಕದ ವಾಸಪ್ರ ಸಮಸ್ತ ಮಾನವರಿಗೂ ಹೇಗೆ ಲಭಿಸುವುದು? 

೧೫. "ಎಲೈ ತಂಜೆಯೆ! ಗ್ರಹಗಳು, ನಕ್ಸತ್ರಗಳು, ತಾರೆಗಳು, ಔಷಧಿ 
ವನಸ್ಪತಿಗಳು ಮುಂತಾದುವುಗಳಿಗೆಲ್ಲ ನಾನು ಅನಿವತಿಯಾಗಬೇಕೆಂದು ಇಚ್ಛೆ ಸು 
ತ್ತಿರುವೆನು. ಇದಕ್ಕೆ ಸಾಧನವಾದ ಯಾವ ಪ ಸ್ರಯತ್ನೆ ವನ್ನು ಮಾಡಬೇಕ ಬು 


ದನ್ನು ನೀನು ದಯೆಯಿಟ್ಟು ನನಗೆ ತಿಳಿಸು.” 


೮೨ ಶ್ರೀ ಸ್ಥಾಂದಮಹಾಪುರಾಣಂ 


ಅತ್ರಿ ರುವಾಚ ;-- 

ತಪಸಾಂಾರಾಧ್ಯ ಗೋವಿಂದಂ ಯಮೈರ್ವಾ ನಿಯಮೈಃ ಸುತ । 
30 ದುರ್ಲಭಂ ತು ಸಾಧೂನಾವಿಹ ಲೋಕೇ ಪರತ್ರ ಚ ಚ ೧೬ ॥ 
ತತಸ್ತು ನಾರದಾಚ್ಚ್ರುತ್ಕಾ ಕ್ಷೇತ್ರಂ ಪರನುನಿರ್ಮಲಂ । 
ಜಗಾಮ ಬದರೀಂ ನತ್ಚಾ ಪಿತರಂ ದಿಶಮುತ್ತರಾಂ ! ೧೭ ॥ 
ತತ್ರ ಗತ್ವಾ ಫಲೈರ್ಮೇಧ್ಯೈರ್ನಿಷ್ಟೋಃ ಪೂಜಾಮಕಲ್ಪಯತ್‌ । 
ಜಜಾಪ ಪರಮಂ ಜಾಪ್ಯಮಷ್ಟಾಕ್ಸರಂ ನುನೋಹರಂ ॥ ೧೮ ॥ 
ಅಷ್ಟಾಶೀತಿಸಹಸ್ಪಾಣಿ ವರ್ಷಾಣಿ ಭಗನತ್ಸರಂ । 

ಪಸ್ತೇಷೇತಿಪರನುಂ ಸರ್ವಲೋಕಭಂಯಾವಹಂ ॥೧೯॥ 
ತತಸ್ತುಷ್ಟಃ ಸಮಾಗತ್ಯ ಭಗವಾನ್ಫಕ್ತನತ್ಸಲಃ । 
ಉವಾಚ ಸೋಮಂ ವಿಧಿನದ್ಧರೆಂ ವರಯ ಸುವ್ರತ i ೨೦॥ 


ತತಃ ಸೋಮಃ ಸಮುತ್ಥ್ಯಾಯ ನಮಸ್ಕೃತ್ಯ ಪುನಃ ಪುನಃ । 
ಗ್ರಹನಕ್ಷತ್ರತಾರಾಣಾನೋಷಧೀನಾಮಹಂ ಪತಿಃ । 
ದ್ವಿಜಾನಾಮಪಿ ಸರ್ವೇಷಾಂ ಭೂಯಾಸಂ ಶೇ ಪ್ರಸಾದತಃ ॥ on 





೧೬. ಅತ್ರಿಯು ಹೇಳುತ್ತಾನೆ:-- "ಪುತ್ರ! ತಪಸ್ಸಿನಿಂದಾಗಲಿ, ಕರ್ಮೇಂ 
ದ್ರ್ರಿಯ ಜ್ಞಾನೇಂದ್ರಿಯಗಳ ನಿಗ್ರಹದಿಂದಾಗಲಿ ಶ್ರೀಮನ್ನಾರಾಯಣನನ್ನು 
ಆರಾಧಿಸುವ ಸಾಧುಜನರಿಗೆ ಈ ಲೋಕದಲ್ಲಿಯಾಗಲಿ ಲೋಕಾಂತರಗಳಲ್ಲಿ 
ಯಾಗಲಿ ಅಪ್ರಾಪ್ಯವಾದ ವಿಷಯವು ಯಾವುದುತಾನೆ ಇರುವುದು? 

೧೭. ಚಂದ್ರನು ಈ ಮಾತುಗಳನ್ನು ಕೇಳಿ ನಾರದಥಿಂದ ಅತ್ಯಂತ ನಿರ್ಮಲ 
ವಾದ ಕ್ಸೇತ್ರವೆನಿಸಿದ ಬದರಿಕಾಶ್ರಮದ ವಿಷಯವನ್ನು ತಿಳಿದು ತನ್ನ ತಂದೆಗೆ 
ನಮಸ್ಸುರಿಸಿ ಬೀಳ್ಕೊಂಡು ಉತ್ತರದಿಕ್ಕಿಗೆ ಪ್ರಯಾಣವನ್ನು ಮಾಡಿದನು. 

೧೮. ಅಲ್ಲಿಗೆ ಹೋಗಿ ಆತನು ಆಹಾರಯೋಗ್ಯಗಳಾದ ಫಲಗಳಿಂದ ಮಹಾ 
ವಿಷ್ಣುವಿನ ಪೂಜೆಯನ್ನು ನೆರವೇರಿಸಿದನು. ಅಲ್ಲದೆ ಮನೋಹರವಾದ ಅಷ್ಟಾ 
ಕ್ಸರೀ ಮಂತ್ರವೆಂಬ ಉತ್ತಮ ಮಂತ್ರವನ್ನು ಜಪಿಸುತ್ತಿದ್ದನು. 

೧೯. ಇಂತು ಎಂಬತ್ತೆಂಟು ಸಾವಿರ ವರ್ಷಗಳವರೆಗೂ ಭಗವಂತನನ್ನೇ 
ಕುರಿತು ಅತ್ಯುಗ್ರವೂ ಸಕಲಲೋಕಗಳಿಗೆ ಭಯವನ್ನುಂಟುಮಾಡುವುದೂ ಆದ 
ತಪಸ್ಸನ್ನು ಮಾಡುತ್ತಿದ್ದನು. 

೨೦-೨೧. ಆ ತಪಸ್ಸಿನಿಂದ ಭಕ್ತವತ್ಸಲನಾದ ಶ್ರೀಹರಿಯು ಸಂತೋಷ 
ಗೊಂಡು ಆತನ ಇದಿರಿನಲ್ಲಿ ನಿಂತು ಚಂದ್ರನನ್ನು ಕುರಿತು ""ನಿನ್ನ ವ್ರತವು 
ಸಂಪೂರ್ಣವಾಯಿತು; ನಿನಗೆ ಬೇಕಾದ ವರವನ್ನು ಕೇಳಿಕೊ?? ಎಂದು 
ಹೇಳಿದನು. ಆಗ ಚಂದ್ರನು ಮೇಲಕ್ಕೆದ್ದು ಮತ್ತೆ ಮತ್ತೆ ಪರಮಾತ್ಮನಿಗೆ ನಮ 
ಸ್ಮರಿಸಿ ಇಂತೆಂದನು. “ ನಿನ್ನ ಅನುಗ್ರಹದಿಂದ ನಾನು ಸಕಲಗ್ರಹೆಗಳಿಗೂ, 


ಸಪ್ತ್ರಮೋತಧ್ಯಾಯಃ ಅತಿ 


ಹರಿರುವಾಚ ;-. 
ವರಮನ್ಯಂ ವೃಣುಷ್ಟಾಶೋ ದುರ್ಲಭಂ ತು ಭವಾದೃಶಾಂ | 
ವರಾನ್ನೋ ವರಯಾಮಾಸ ತದಾ ತ್ವಂ ಹಿಮಜಾತ್ಮಜ ॥ ೨೨॥ 
ತತೋತಿವಿಮನಾಃ ಸೋಮಃ ತಪಸ್ತೇಹೇ ತಪೋ ನುಹತ್‌ । 
ತ್ರಿಂಶದ್ವರ್ಷಸಹಸ್ರಾಣಿ ದೇವಮಾನೇನ ಪುತ್ರಕ ॥ ೨೩೪ 


ತದಾಂಸೌ ಕರುಣಾಪೂರ್ಣಹೃ ದಯೋ ಭಗವಾಸಗಾತ್‌ । 
ವರಂ ವರಯ ಭದ್ರಂ ತೇ ವರದೋಹಂ ತವಾಗ್ರತಃ। 


ಸೋಮಸ್ತೂ ತಾದೃಶಂ ವವ್ರೇ ತಚ್ಛೈತ್ವಾಂತರ್ದಥೇ ಹರಿಃ W ೨೪ ॥ 
ತತೋತಿವಿಮನಾಃ ಸೋಮಃ ಪುನಸ್ತೇಪೇ ತಪೋ ಮಹತ್‌ । 
ಚತ್ವಾರಿಂಶತ್ಸಹಸ್ರಾಣಿ ತಸಸ್ತಸ್ತಂ ಸುದುಷ್ಕರಂ ॥ ೨೫ ॥ 
ತತಸ್ತುಷ್ಟೋ ಹರಿಃ ಸಾಕ್ಸಾಚ್ಛಂಖಚಕ್ರಗದಾಧರಃ । 

ಉವಾಚ ವಚನಂ ಚಾರು ಸೋಮಂ ಶ್ರಾಂತಂ ತಪೋನಿಧಿಂ ॥ ೨೬ ॥ 





ನಕ್ಸತ್ರಗಳಿಗೂ, ತಾರೆಗಳಿಗೂ, ಔಷಧಿಗಳಿಗೂ, ಭೂಲೋಕದಲ್ಲಿರುವ ಸಮಸ್ತ 
ಬ್ರಾಹ್ಮಣರಿಗೂ ಅಧಿಸತಿಯಾಗಬೇಕು.” 

೨೨. ಹರಿಯು ಹೇಳುತ್ತಾನೆ:--""ಈ ವರವು ನಿನ್ನಂತಹ ಜನರಿಗೆ ದುರ್ಲಭ 
ವಾಗಿರುವುದು. ಇದನ್ನು ಬಿಟ್ಟು ಮತ್ತೊಂದು ವರವನ್ನು ನೀನು ಬೇಡಿಕೊ.?? 
ಎಲ್ಲೆ ಪಾರ್ವತೀಪುತ್ರನೆ! ಆದರೆ ಚಂದ್ರನು ಬೇರೆ ವರಗಳನ್ನು ಕೇಳಲು ಅಸೇಕ್ಸೆ, 
ಪಡಲಿಲ್ಲ. 

೨೩. ಪುತ್ರ! ಇದರಿಂದ ಚಂದ್ರನು ಅತ್ಯಂತ ಖಿನ್ನಮನಸ್ಥನಾಗಿ ಮತ್ತೆ 
ದೇವಮಾನದಲ್ಲಿ ಮುವ್ವತ್ತು ಸಾವಿರ ವರ್ಷಗಳಕಾಲ ಮಹತ್ತರವಾದ ತಪಸ್ಸನ್ನು 
ಮಾಡಿದನು. 

೨೪. ಕರುಣಾರಸದಿಂದ ತುಂಬಿದ ಹೃದಯವುಳ್ಳ ಭಗವಂತನು ಪುನಃ 
ಪ್ರತ್ಯಕ್ಸೆನಾದನು. ಆತನು "ನಿನಗೆ ಮಂಗಳವಾಗಲಿ; ನಾನು ಪರವನ್ನು 
ಕೊಡಲು ನಿನ್ನಮುಂದೆ ಬಂದಿರುವೆನು; ಬೇಕಾದುದನ್ನು ಕೇಳು'' ಎಂಬುದಾಗಿ 
ಹೇಳಿದನು. ಚಂದ್ರನು ಮಾತ್ರ ಹಿಂದಿನ ವರವನ್ನೇ ವಿಜ್ಞಾ ವಿಸಿಕೊಂಡನು. 
ಅದನ್ನು ಕೇಳಿ ಶ್ರೀಹರಿಯು ಮತ್ತೆ ಅಂತರ್ಧಾನವನ್ನು ಹೊಂದಿದನು. 

೨೫. ಅದರಿಂದ ಚಂದ್ರನಿಗೆ ಪುನಃ ಮನಸ್ಸು ನಿರಾತೆಗೊಂಡಿತು. ಆತನು 
ುತ್ತೈಯೂ ದುಷ್ಕರವಾದ ತಪಸ್ಸನ್ನು ಮಾಡತೊಡಗಿದನು. ಇಂತು ನಲವತ್ತು 
ಹಸ್ರ್ರ ವರ್ಷಗಳವರೆಗೂ ಅತ್ಯಂತ ದುಸ್ಸಾಧ್ಯವಾದ ತಪಸ್ಸು ಆತನಿಂದ 
ನಾಡಲ್ಪಟ್ಟತು. 

೨೬. ಅದರಿಂದ ಸಂತುಷ್ಟನಾದ ಶ್ರೀಹರಿಯು ಶಂಖಚಕ್ರಗದಾದ್ಯಾಯುಧ 


೭. ೩ ೭೬ 


ಲಳ ಶ್ರೀ ಸ್ಕಾಂದಮಹಾಪುರಾಣಂ 


ಉತ್ತಿಷ್ಮೋತ್ತಿಷ್ಠ ಭದ್ರಂ ತೇ ವರಂ ವರಯ ಸುವ್ರತ! 

ತಪಸಾ*9ರಾಧಿತೋ ನೂನಂ ತ್ವಯಾಂಹಂ ತಪಸಾಂನಿಧಿಃ ॥ ೨೭॥ 
ಸೋಮ ಉವಾಚ :-- 

ಯದಿ ತುಷ್ಟೋ ಭವಾನ್ಮಹ್ಯಂ ಭಗವಾನ್ನರದರ್ಷಭಃ । 

ಗ್ರಹನಕ್ಚತ್ರತಾರಾಣಾಮಾಧಿಪತ್ಯಂ ಪ್ರಯಚ್ಛ ಮೇ 

ತಥೌ ಷಧೀನಾಂ ವಿಪ್ರಾಣಾಂ ಯಾಮಿನ್ಯಾಶ್ಚ ಜಗತ್ಪತೇ ॥ ೨೮ ॥ 
ಭಗವಾನುವಾಚ :-- 

ದಮರ್ಲಭಂ ಪ್ರಾರ್ಥಿತಂ ವತ್ಸ ನಿತರಾಮಿ ತಥಾಪ್ಯಹಂ । 

ಏವಮಸ್ತ್ಕು ತತಃ ಸರ್ವೇ ಸಮಾಗತ್ಯ ದಿವೌಕಸಃ । 


ಅಭಿಷಿಕ್ತವಂತೋ ವಿಧಿನತಶ್ಸೋಮಂ ರಾಜಾನಮಾದೃತಾಃ ॥೨೯॥ 
ತತೋ ವಿಮಾನಮಾರೂಢೋ ರಥೇನ ಶುಭ್ರವಾಸಸಾ। 
ಅಭಿಷ್ಟುತಃ ಸುರೈರಭೂದ್ಹಿವಂ ಯಾತೋ ನಿಶಾಕರಃ ॥೩೦॥ 


ಗಳೊಡನೆ ಪ್ರಸನ್ನನಾಗಿ ಆಯಾಸಗೊಂಡ ತಪಸ್ಸಂಪನ್ನನಾದ ಚಂದ್ರನನ್ನು 
ಕುರಿತು ಮೃದುವಾಗಿ ಮಾತನಾಡಿಸಿದನು. 

೨೭. "ಸುವ್ರತನೆ! ತಪಸ್ಸಿನಿಂದ ಮೇಲಕ್ಕೇಳು. ನಿನಗೆ ಶುಭವು 
ಉಂಟಾಗಲಿ. ನಿನಗೆ ಬೇಕಾದ ವರವನ್ನು ಯಾಚಿಸು. ನಿನ್ನ ತಪಸ್ಸಿನಿಂದ ನಿಜ 
ವಾಗಿಯೂ ನಾನು ಅತಿಶಯವಾದ ಪೂಜೆಯನ್ನು ಹೊಂದಿರುವೆನು. ನೀನು 
ಕೇವಲ ತಪಸ್ಸಿನ ನಿಧಿಯೇ ಆಗಿರುವೆ.?? 

೨೮. ಚಂದ್ರನು ಹೇಳುತ್ತಾನೆ:--""ಓ ಲೋಕೇಶ್ವರಾ! ವರಪ್ರದರಲ್ಲಿ 
ಅತ್ಯುತ್ತಮನೆನಿಸಿದ ನೀನು ನನ್ನಲ್ಲಿ ಸಂತೋಷಗೊಂಡಿರುವುದು ನಿಜವಾದರೆ 
ಸಕಲೈಶ್ವರ್ಯಸಹಿತವಾದ ನೀನು ನನಗೆ ಗ್ರಹಗಳಿಗೂ, ನಕ್ಬತ್ರಗಳಿಗೂ, ತಾರೆ 
ಗಳಿಗೂ, ಓಷಧಿಗಳಿಗೂ, ಬ್ರಾಹ್ಮಣರಿಗೂ, ರಾತ್ರಿಸಮಯಕ್ಕೂ ಆಧಿಪತ್ಯವನ್ನು 
ಅನುಗ್ರಹಿಸು. 

೨೯-೩೦. ಭಗವಂತನು ಹೇಳುತ್ತಾನೆ:-"" ಮಗನೆ! ನೀನು ಪ್ರಾರ್ಥಿಸಿರುವ 
ಈ ವರವು ಅತ್ಯಂತ ದುರ್ಲಭವಾಗಿರುವುದು. ಆದರೂ ನಿನ್ನ ತಪಸ್ಸಿಗೆ ಮೆಚ್ಚಿ 
ಇದನ್ನು ನಿನಗೆ ಕೊಟ್ಟಿರುವೆನು. ನಿನ್ನ ಇಷ್ಟವಿದ್ದಂತೆಯೇ ಆಗಲಿ.” ಭಗವಂತ 
ನಿಂತೊರೆಯಲು, ಸಮಸ್ತದೇವತೆಗಳೂ ಅಲ್ಲಿ ನೆರೆದು ಆದರದಿಂದ ಕೂಡಿದವರಾಗಿ 
ಚಂದ್ರನಿಗೆ ರಾಜ್ಯಾಧಿಕಾರವನ್ನು ಕೊಟ್ಟು ಶಾಸ್ತ್ರೋಕ್ಕರೀತಿಯಿಂದ ಪಟ್ಟಾಭಿ 
ಷೇಕವನ್ನು ಮಾಡಿದರು. ಆಗ ಚಂದ್ರನು ಶುಭ್ರವಾದ ವಸ್ತ್ರಗಳನ್ನು ಧರಿಸಿ 
ತನಗಾಗಿ ಸಿದ್ಧಗೊಳಿಸಿದ ವಿಮಾನವನ್ನೇರಿ ಸಕಲ ದೇವತೆಗಳೂ ಸ್ತೋತ್ರಮಾಡು 
ತ್ರಿರಲು ಆಕಾಶವನ್ನು ಸೇರುವವನಾದನು. 


ಸಸ್ತಮೋ9ಧ್ಯಾಯಃ ೮೫ 


ತತಃ ಪ್ರಭೃತಿ ತೀರ್ಥಂ ತತ್ಸೋಮಕುಂಡೇತಿ ದುರ್ಲಭಂ । 
ಯದ್ದ್ಹೃಷ್ಟಮಾತ್ರಾನ್ಮನುಜಾ ಗತದೋಷಾ ಭವಂತಿ ಹಿ I ೩೧॥ 
ಯಮಪಸ್ಸರ್ಶನಾದ್ಯಾಂತಿ ಸೋನುಲೋಕಂ ವಿನಿಂದಿತಾಃ । 

ಯತ್ರ ಸ್ನಾತ್ವಾ ನಿಧಾನೇನ ಸಂತೆಸೆನ್ಯ ಸಿತೃದೇನತಾಃ । 


ಸೋಮಲೋಕಂ ವಿನಿರ್ಭಿದ್ಯ ವಿಷ್ಣುಲೋಕಂ ಪ್ರಪದ್ಯತೇ 2೨ 
ಉಪವಾಸತ್ರಯಂ ಕೃತ್ವಾ ಪೂಜಯಿತ್ವಾ ಜನಾರ್ದನಂ । 

ನ ತೇಷಾಂ ಪುನರಾವೃತ್ತಿಃ ಕಲ್ಪಕೋಟಶತೈರಪಿ ॥ ೩೩ ॥ 
ತ್ರಿರಾತ್ರೇಣ ಸ್ಥಿತೋ ಭೂತ್ವಾ ಪೂಜಯಿತ್ವಾ ಜನಾರ್ದನಂ । 

ಜಪಂ ಕುರ್ವನ್ವಿಶೇಷೇಣ ಮಂತ್ರಸಿದ್ದಿಃ ಪ್ರಜಾಯತೇ 1 ೩೪॥ 
ಕರ್ಮಣಾ ಮನಸಾ ವಾಚಾ ಯತೃತಂ ಪಾತಕಂ ನೃಭಿಃ । 

ತತ್ಸರ್ವಂ ಕಯಮಾಯಾತಿ ಸೋಮಕುಂಡೇ ಕ್ಷಣಾದಿಹ ॥ ೩೫ ॥ 


ತತಸ್ತು ದ್ವಾದಶಾದಿತ್ಯತೀರ್ಥಂ ಪಾಪಹರಂ ಪರಂ । 
ಯತ್ರ ತಪ್ಪಾ ಪುನಃ ಕೃಚ್ಛೆ ಎಂ ಕಾಶ್ಯಸಃ ಸೂರ್ಯತಾಂ ಯಯೌ॥ 

೩೧-೩೨. ಅಂದಿನಿಂದ ಈ ತೀರ್ಥವು ಸೋಮಕುಂಡವೆಂದು ಪ್ರಖ್ಯಾತವಾ 
ಗಿರುವುದು. ಇದು ಸಾಮಾನ್ಯಮಾನವರಿಗೆ ಅತ್ಯಂತ ದುರ್ಲಭವಾಗಿರುವುದು. 
ಇದನ್ನು ನೋಡಿದ ಮಾತ್ರದಿಂದಲೇ ಸಕಲ ಮಾನವರೂ ತಮ್ಮ ದೋಷಗಳನ್ನು 
ಕಳೆದುಕೊಳ್ಳುವರೆಂಬುದರಲ್ಲಿ ಸಂದೇಹವಿಲ್ಲ. ಈ ತೀರ್ಥದ ಜಲವನ್ನು ಸ್ಪರ್ಶ 
ಮಾಡುವುದರಿಂದ ಅತ್ಯಂತ ಥಿಂದಿತರಾದವರೂ ಕೂಡ ಚಂದ್ರಲೋಕವನ್ನು 
ಪಡೆಯುವರು. ಇಲ್ಲಿ ಸ್ನಾನವನ್ನು ಮಾಡಿ ಕಲ್ಬೋಕ್ತಪ್ರಕಾರವಾಗಿ ಪಿತೃದೇವತೆ 
ಗಳನ್ನು ಶರ್ಪಣಿದಿಂದ ಸಂತೋಷಗೊಳಿಸಲು ಮನುಷ್ಯರು ಚಂದ್ರಲೋಕವನ್ನು 
ಭೇದಿಸಿಕೊಂಡು ವಿಷ್ಣುಲೋಕವನ್ನು ಸೇರುವರು. 

೩೩. ಮೂರುದಿನಗಳ ಉಪವಾಸವನ್ನು ಮಾಡಿ ಶ್ರೀಮನ್ನಾರಾಯಣನನ್ನು 
ಪೂಜಿಸಿದವರಿಗೆ ಒಂದು ನೂರು ಕೋಟ ಕಲ್ಪಗಳಾದರೂ ಪುನಃ ಸಂಸಾರಕ್ಕೆ 
ಬೀಳುವುದೆಂಬುವುದೇ ಸಂಭವಿಸುವುದಿಲ್ಲವು. 

೩೪. ಈ ತೀರ್ಥದಲ್ಲಿ ಮೂರು ರಾತ್ರಿಗಳು ನಿಂತು ಜಾಗರಣವನ್ನುಮಾಡಿ 
ಶ್ರೀಬದರೀನಾರಾಯಣನನ್ನು ಪೂಜೆಮಾಡಿ ವಿಶೇಷವಾಗಿ ಜಪವನ್ನಾಚರಿಸಲು 
ಮನುಷ್ಯರಿಗೆ ಕ್ಬಿಸ್ರದಲ್ಲಿಯೇ ಮಂತ್ರಸಿದ್ಧಿಯು ಲಭಿಸುವುದು. 

೩೫. ಸಮಸ್ಥಮಾನವರೂ ಕರ್ಮದಿಂದಲೂ, ಮನಸ್ಸಿನಿಂದಲೂ ಮಾತು 
ಗಳಿಂದಲೂ ಯಾವ ಯಾವ ಪಾತಕಗಳನ್ನು ಮಾಡುವರೊ, ಅವುಗಳೆಲ್ಲವೂ ಈ 
ಸೋಮಕುಂಡದ ದರ್ಶನಮಾತ್ರದಿಂದಲೇ ನಾಶವನ್ನು ಹೊಂದುವುವು. 

೩೬. ಬಳಿಕ ಉತ್ತಮವೂ, ಪಾಸಹರವೂ ಆದ ದ್ವಾದಶಾದಿತ್ಯತೀರ್ಥವೆಂಬು 


೮೬ ಶ್ರೀ ಸ್ಕಾಂದಮಹಾಪುರಾಣಂ 


ದುರ್ಲಭಂ ತ್ರಿಷು ಲೋಕೇಷು ತಪಃಸಿದ್ಧ್ಯೇಕಕಾರಣಂ । 

ರವಿವಾರೇಷು ಸಪ್ತಮ್ಯಾಂ ಸಂಕ್ರಾಂತ್ಯಾಂ ವಿಧಿವನ್ನರಃ । 
ಸಪ್ತಜನ್ಮಕೃತಾತ್ಪ್ಸಾಪಾತ್ಸ್ಮ್ಮಾನಮಾತ್ರೇಣ ಶುಧ್ಯತಿ ॥ ೩೭ ॥ 
ಪಾರಾಕಂ ವಿಧಿವತೃತ್ವಾ ಪೂಜನೀಯೋ ಜನಾರ್ದನಃ । 
ಸೂರ್ಯಲೋಕೇ ಸುಖಂ ಭುಕ್ತ್ವಾ ವಿಷ್ಣುಲೋಕೇ ಮಹೀಯತೇ॥೩೮॥ 
ಮಹಾರೋಗಾಭಿಭೂತಸ್ತು ಸ್ನಾತ್ಕಾ ಸೀತ್ವ್ವಾ ಜಲಂ ಶುಚಿಃ । 
ರೋಗಮುಕ್ತೋಂಚಿರಾದೇವ ನಾಂತ್ರ ಕಾರ್ಯಾ ವಿಚಾರಣಾ ॥ ೩೯॥ 
ಚತುಃಸ್ರೋತಂ ಪರಂ ತೀರ್ಥಂ ನಿಲೋಚನಮನೋಹರಂ । 


ಧರ್ಮಾರ್ಥಕಾಮಮೋಶ್ಸಾಸ್ತೇ ತಿಷ್ಮಂತಿ ದ್ರವರೂಪಿಣಃ ॥ ೪೦॥ 
ಹರೇರಾಜ್ಞಾನುಸಾರೇಣ ಕ್ಲೇತ್ರೇಂಸ್ಮಿನ್ಸೈಷ್ಣನೇ ಸ್ವಯಂ । 
ಪುರುಷಾರ್ಫಾ ದ್ರನೀಭೂತಾ ಭೂತಾನಾಂ ಮುಕ್ತಿಹೇತವಃ ॥ ೪೧೫ 


ದಿರುವುದು. ಆ ಸ್ಥಳದಲ್ಲಿ ಕಾಶ್ಯಸನು ಕಷ್ಟತರವಾದ ತಪಸ್ಸನ್ನು ಮಾಡಿ 
ಸೂರ್ಯಪದವಿಯನ್ನು ಪಡೆದನು. 

೩೭. ಈ ತೀರ್ಥವು ಮೂರು ಲೋಕಗಳಲ್ಲಿಯೂ ದುರ್ಲಭವಾಗಿರುವುದು. 
ತಪಸ್ಸಿದ್ದಿಗೆ ಏಕಾಂತಕಾರಣವಾಗಿರುವುದು. ಭಾನುವಾರದ ದಿನ ಸಸ್ಮಮಾ 
ತಿಥಿಯಲ್ಲಿಯೂ ಸಂಕ್ರಮಣದಿನದಲ್ಲಿಯೂ ಇಲ್ಲಿ ವಿಧಿಪೂರ್ವಕವಾಗಿ ಸ್ನಾನವನ್ನು 
ಮಾಡುವ ಮಾತ್ರದಿಂದ ಮನುಷ್ಯನು ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನೆಲ್ಲ 
ಕಳೆದುಕೊಂಡು ಪರಿಶುದ್ಧ ನಾಗುವನು. 

೩೮. ಶಾಸ್ತ್ರೋಕ್ತ ವಿಧಾನದಿಂದ ಪರಾಕನೆಂಬ ಹನ್ನೆರಡು ದಿವಸದ ಉಪ 
ವಾಸದ ನಿಯಮವನ್ನನುಸರಿಸಿ ಶ್ರೀ ಹರಿಯನ್ನು ಪೂಜಿಸಬೇಕು. ಆ ಭಕ್ತನು 
ಸೂರ್ಯಲೋಕದಲ್ಲಿ ಅನೇಕ ಸುಖಗಳನ್ನನುಭವಿಸಿ ಕಡೆಗೆ ವಿಷ್ಣುಲೋಕದಲ್ಲಿ 
ಉತ್ತಮಪದವಿಯನ್ನು ಪಡೆಯುವನು. 

೩೯. ದೇಹದಲ್ಲಿ ಮಹತ್ತರಗಳಾದ ರೋಗಗಳಿಂದ ನರಳುತ್ತಿರುವವನೂ 
ಕೂಡ ಈ ತೀರ್ಥದಲ್ಲಿ ಮಿಂದು ಜಲವನ್ನು ಪಾನಮಾಡಲು ಶೀಘ್ರವಾಗಿಯೇ 
ತನ್ನ ರೋಗಗಳಿಂದ ಬಿಡುಗಡೆಯನ್ನು ಹೊಂದುವನು. ಈ ವಿಷಯದಲ್ಲಿ 
ಸಂದೇಹನಡಜೇಕಾದುದಿಲ್ಲವು. 

೪೦. ಆ ಬದರಿಕಾಶ್ರಮದಲ್ಲಿಯೇ ನೋಡುವುದಕ್ಕೆ ಮನೋಹರವಾದ 
ಚತುಸ್ಸ್ಪೋತವೆಂಬ ತೀರ್ಥವೊಂದಿರುವುದು. ಧರ್ಮ, ಅರ್ಥ, ಕಾಮ ಮತ್ತು 
ಮೋಕ್ಬಗಳೆಂಬ ಚತುರ್ವಿಧ ಪುರುಷಾರ್ಥಗಳೇ ಇಲ್ಲಿ ಪ್ರವಾಹಗಳಾಗಿ ಹರಿಯು 
ತ್ತಿರುವುವು- 

೪೧. ಶ್ರೀ ಹೆರಿಯ ಆಜ್ಞೆಯನ್ನನುಸರಿಸಿಯೇ ಉತ್ತಮವಾದ ಈ ವೈಷ್ಣವ 


೪ 


ಸಪ್ತನೋತಧ್ಯಾಯಃ ೮೭ 


ಪೂರ್ವಾದಿದಿಕ್ಸು, ಕ್ರಮಸನ್ನಿನಿಷ್ಠಾಃ 
ಧರ್ನುಪ್ರಧಾನಾ ಇನ ರೂಪಭಾಜಃ | 
ಭಜಂತಿ ಏತಾನ್ಯಮಸನ್ನಿನಿಷ್ಟಾನ್‌ 
ಪ್ರಸನ್ನತೈೈ ಸಾಂ ಸತತಂ ಭವೇದ್ಧಿ ॥ ೪೨ ॥ 
ನಾಂನ್ಯತ್ರ ಕ್ರೇತ್ರೇ ಮಿಲಿತಾಃ ಕಥಂಚಿತ್‌ 
ಚೆತ್ಕಾರ ಏತೇ ತ್ರಿದಶೈರಲಭ್ಯಾಃ । 
ತಾನಗ್ರಿನುಂ ಜನ್ಮ ಜವೇನ ಲಜ್ಜಾ 
ಪಶ್ಯಂತಿ ಪೂರ್ವಾರ್ಜಿತಪುಣ್ಯಪುಂಜಾಃ ॥ Pa 
ಯೇ ದುರ್ಜನಾ ದುರ್ಜನಸಂಗಭಾಜಃ 
ಕ್ಚಮಾರ್ಜನಪ್ರಾಣಜಯಪ್ರಧಾನಾಃ । 
ಕ್ರೀಡಾಮೃೈಗಾ ಗ್ರಾಮ್ಯವಧೂಜನಾನಾಂ 
ನ ತೇ ಪ್ರಪಶ್ಯಂತ್ಯಚಿರಾತ್ಸುಮರ್ಥಾನ್‌ ॥ VY i 


ಕ್ಸೇತ್ರದಲ್ಲಿ ಪುರುಷಾರ್ಥಗಳೆಲ್ಲವೂ ಪ್ರವಾಹರೂಪಗಳನ್ನು ಧರಿಸಿ ಸಕಲ ಪ್ರಾಣಿ 
ಗಳ ಮೋಕ್ಸೆಕ್ಸ್ಕೂ ಕಾರಣಗಳಾಗಿರುವುವು. 

೪೨, ಈ ನಾಲ್ಕು ಪ್ರವಾಹಗಳೂ ಕ್ರಮವಾಗಿ ಪೂರ್ವ, ದಕ್ಸಿಣ, ಪಶ್ಚಿಮ 
ಮತ್ತು ಉತ್ತರ ದಿಕ್ಕುಗಳಲ್ಲಿ ನೆಲಸಿರುವುವು. ಧರ್ಮಾದಿ ಪುರುಷಾರ್ಥಗಳೇ 
ಈ ರೀತಿ ರೂಪುಗೊಂಡಿರುವುವು. ಇಂತು ಕ್ರಮವಾಗಿ ಸನ್ಸಿಹಿತಗಳಾಗಿರುವ 
ತೀರ್ಥಗಳನ್ನು ಯಾರು ಸೇವಿಸುವರೊ, ಅವರಿಗೆ ಯಾವಾಗಲೂ ಮನಸ್ಸಿನ 
ಪ್ರಸನ್ನತೆಯುಂಬಾಗುವುದು. 

೪೩. ಬೇರೆ ಯಾವ ಕ್ಷೇತ್ರದಲ್ಲಿಯೂ ನಾಲ್ಕು ಪುರುಷಾರ್ಥಗಳು ಈ ವಿಧ 
ವಾಗಿ ಸಮ್ಮಿಳಿತಗಳಾಗಿ ಲಭಿಸುವುದಿಲ್ಲವು. ದೇವತೆಗಳಿಗೂ ಸಹ ಈ ನಾಲ್ಕು 
ತೀರ್ಥಗಳೂ ಒಮ್ಮೆಯೇ ದುರ್ಲಭಗಳಾಗಿರುವುವು. ಎಂಬತ್ತುನಾಲ್ಕು ಲಕ್ಕ 
ಜೀವರಾಶಿಗಳಲ್ಲಿ ಉತ್ತಮವಾದ ಮನುಷ್ಯಜನ್ಮವನ್ನು ಹೊಂದಿಯೂ ಸಹ ಜನರು 
ಅನೇಕ ಜನ್ಮಗಳ ಪೂರ್ವಾರ್ಜಿತ ಸುಕೃತಗಳ ಫಲವಾಗಿಯೇ ಇವುಗಳನ್ನು 
ನೋಡಲು ಶಕ್ತರಾಗುವರು. 

೪೪. ಯಾವ ಮಾನವರು ದುರ್ಜನರೊ, ಯಾರು ದುರ್ಜನರ ಸಹವಾಸ 
ದಲ್ಲಿಯೇ ನಿರತರಾಗಿರುವರೊ, ಕ್ಷಮೆ, ಖುಜುಭಾವ, ಪ್ರಾಣಾಯಾಮ ಮುಂತಾ 
ದುವುಗಳಿಂದ ರಹಿತರಾಗಿರುವರೊ, ಗ್ರಾಮ್ಯಸ್ತ್ರೀಯರ ಭೋಗಗಳಲ್ಲಿ ಕಿರತರಾಗಿ 
ಅವರಿಗೆ ಕ್ರೀಡಾಮೃಗಗಳೆನಿಸಿರುವರೊ, ಅವರೂ ಸ್ವಲ್ಪಕಾಲದಲ್ಲಿಯೇ ಪುರುಷಾ 
ರ್ಥಗಳನ್ನು ಹೊಂದಲಾರರು. 


೮ಳ ಶ್ರೀ ಸ್ಕಾಂದಮ ಹಾಪುರಾಣಂ 


ತಥೈವ ಪಶ್ಯಂತ್ಯಜಿರೇಣ ತತ್ತ್ವ 


ಜ್ಞ್ಞಾಂನೈಕ ಹೇತೂನೆಪಿ ತಾನ್ಸುಮರ್ಥಾನ್‌ ॥ ೪೫ ॥ 
ಅತ್ರ ಬ್ರಹ್ಮಾದಯೋ ದೇವಾಃ ಚುಷಯಶ್ಚ ತಪೋಧನಾಃ । 
ಪರ್ವಣೆ ಪ್ರಯತಾಃ ಸ್ಪಾತುಂ ಸಮಾಯಾಂತಿ ಷಡಾನನ ॥ ೪೬ ॥ 


ತತಃ ಸತ್ಯಪದಂ ನಾಮ ತೀರ್ಥಂ ಸರ್ವಮನೋಹರಂ । 
ತ್ರಿಕೋಣಾಕಾರಮೇವೈತತ್ಕುಂಡಂ ಕಲ್ಮಷನಾಶನಂ | 


ಏಕಾದಶ್ಯಾಂ ಹರಿಸ್ತತ್ರ ಸ್ವಯಮಾಯಾತಿ ಪಾನನೇ 1 ೪೭ ॥ 
ತತ್ಸಶ್ಹಾದೃಷಯಂಃ ಸರ್ವೇ ಮುನಯಶ್ಚ ತಪೋಧನಾಃ । 
ಸ್ನಾತುಮಾಯುಾಂತಿ ವಿಧಿವತ್ಯುಂಡೇ ಸತ್ಯಪದಾಭಿಧೇ ॥ ೪೮ ॥ 
ಗಂಧರ್ವಾಪ್ಸರಸಾಂ ಯತ್ರ ಮಧ್ನಾಹ್ಮ್ನೇ ಹರಿವಾಸರೇ । 

ಗಾನಂ ಶೃಣ್ವಂತಿ ವಿರಲಾಃ ಸತ್ಯವ್ರತಪರಾಯಣಾಃ ॥೪೯॥ 
ದರ್ಶನಾದ್ಯಸ್ಯ ತೀರ್ಥಸ್ಯ ಪಾತಕಾನಿ ಮಹಾಂತ್ಯಪಿ । 

ಪಲಾಯಂತೇ ಭಯೇನೈನ ಸಿಂಹಂ ದೃಷ್ಟ್ವಾ ಮೃಗಾ ಇವ ॥ ೫೦ ॥ 


೪೫. ಆದರೂ ಶೀಘ್ರವಾಗಿಯೇ ಈ ಪುರುಷಾರ್ಥಗಳೇ ತತ್ತ್ವಜ್ಞಾನಕ್ಕೆ 
ಏಕಾಂತಕಾರಣಗಳೆಂಬ ಅಂಶವನ್ನು ತಿಳಿಯುವರು. 

೪೬, ಎಲೈ ಷಣ್ಮುಖನೆ! ಬ್ರಹ್ಮನೇ ಮೊದಲಾದ ದೇವತೆಗಳೂ, ತಪೋ 
ನಿಷ್ಠರಾದ ಮಹರ್ಷಿಗಳೂ ಪ್ರಯಾಸದಿಂದ ಈ ತೀರ್ಥದಲ್ಲಿ ಸ್ನಾನಮಾಡಲು 
ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಬರುತ್ತಾರೆ. 

೪೭. ಬಳಿಕ ಸರ್ವಪ್ರಕಾರದಿಂದಲೂ ರಮಣೀಯವಾಗಿರುವ ಸತ್ಯಪದ 
ವೆಂದು ಕರೆಯಲ್ಪಡುವ ತೀರ್ಥವೊಂದಿರುವುದು. ತ್ರಿಕೋಣಾಕಾರದಿಂದ 
ಶೋಭಿಸುತ್ತಿರುವ ಈ ಕುಂಡವು ಸಮಸ್ತದುರಿತಕ್ಟಯಕಾರಕವಾಗಿರುವುದು. 
ಏಕಾದಶಿಯ ದಿವಸದಲ್ಲಿ ಶ್ರೀ ಹರಿಯೇ ಅಲ್ಲಿ ಸನ್ನಿಹಿತನಾಗಿ ಅದನ್ನು ಪಾವನ 
ಗೊಳಿಸುವನು. 

೪೮-೪೯. ಆಮೇಲೆ ಸತ್ಯಪದನಾಮಕವಾದ ಈ ತೀರ್ಥದಲ್ಲಿ ಸಕಲ ಮಹ 
ರ್ಷಿಗಳೂ, ತಪೋಧನರೆನಿಸಿದ ಮಹಾಮುನಿಗಳೂ ವಿಧಿವಿಹಿತವಾದ ಸ್ನಾನವನ್ನು 
ಮಾಡಲು ಬಂದು ಸೇರುವರು. ಸತ್ಯವ್ರತದಲ್ಲಿಯೇ ನಿರತರಾದ ಹಲವರು 
ಮಾತ್ರ ಹೆರಿವಾಸರದ ಮಧ್ಯಾಹ್ನದಲ್ಲಿ ಇಂದಿಗೂ ಕೂಡ ಇಲ್ಲಿ ಗಂಧರ್ವರ ಮತ್ತು 
ಅಪ್ಸರಸ್ತ್ರೀಯರ ಸಂಗೀತಗಳನ್ನು ಕೇಳಲು ಸಮರ್ಥರಾಗುತ್ತಾರೆ. 

೫೦. ಈ ಮಹಾತೀರ್ಥದ ದರ್ಶನದಿಂದಲೇ ಮಹಾಪಾತಕಗಳೂ ಸಹ 
ಭಯಗೊಂಡು ಸಿಂಹವನ್ನು ಕಂಡ ಕ್ಪುದ್ರಮೃಗಗಳಂತೆ ದಿಕ್ಕಾಪಾಲಾಗಿ ಓಡಿ 
ಹೋಗುವುವು. 


ಸಪ್ತಮೋರಧ್ಯಾಯಃ ೮೯ 


ಸ್ವಶಾಖೋಕ್ತೆನಿಧಾನೇನ ಸ್ನಾನಂ ಕೃತ್ವಾ ವಿಚಕ್ಸಣಃ । 


ಸತ್ಯಲೋಕಮವಾಪ್ಟೋತಿ ತತೋ ನೈಃಶ್ರೇಯಸಂ ಪದಂ ॥೫೧॥ 
ಅಹೋರಾತ್ರಂ ಶುಚಿರ್ಭೂತ್ಮಾ ಉಸೋಷ್ಯ ಚ ಜನಾರ್ದನಂ । 
ಪೂಜಯಿತ್ವಾ ಯಥಾ ಶಕ್ತ್ಯಾ ಸ ಜೀವನ್ಮುಕ್ತಿ ಭಾಜನಃ ॥ ೫೨ ॥ 
ಬ್ರಹ್ಮಾ ವಿಷ್ಣುಶ್ಚ ರುದ್ರಶ್ನ ತ್ರಿಕೋಣಸ್ಥಾಃ ಸಮಾಹಿತಾಃ । 

ತಪಃ ಕುರ್ವಂತ್ಯನುದಿನಂ ಸರ್ವಲೋಕಾದಿತೋಷಣಂ ॥ ೫೩ ॥ 
ತ್ರಿಕೋಣಮಂಡಿತಂ ತೀರ್ಥಂ ನಾಮ್ನಾ ಸತ್ಯಪದಪ್ರದಂ । 

ದರ್ಶನೀಯಂ ಪ್ರಯತ್ನೇನ ಸರ್ವಪಾಪಮುಮುಕ್ಸು ಭಿಃ ॥ ೫೪ ॥ 
ಜಪಸ್ತಪೋ ಹರಿಸ್ತೋತ್ರಂ ಪೂಜಾಸ್ತುತ್ಯಭಿವಂದನಂ । 

ಮಾಹಾತ್ಮ್ಯಂ ಕುರ್ವತಾಂ ವಕ್ತುಂ ಬ್ರಹ್ಮಣಾಪಿ ನ ಶಕ್ಯತೇ ॥ ೫೫॥ 
ತತೋಂತಿನಿಮಲಂ ನಾಮ ನರನಾರಾಯಣಾಶ್ರಮಂ | 

ದ್ವಿವಿಧಂ ದೃಶ್ಯತೇ ತತ್ರ ಪಾಥಃ ಪರಮುನಿರ್ಮಲಂ ॥ ೫೬ ॥ 


೫೧. ಪ್ರತಿಯೊಬ್ಬ ಬುದ್ಧಿ ವಂತನೂ ತನ್ನ ವೇದಶಾಖೆಯ ಕಲ್ಪದಲ್ಲಿ ಹೇಳಿ 
ರುವ ವಿಧಾನದಿಂದ ಸ್ನಾನವನ್ನು ಮಾಡಿದರೆ ಅದರ ಫಲವಾಗಿ ಬ್ರಹ್ಮನ ಸತ್ಯ 
ಲೋಕವನ್ನು ಸೇರಿ ಬಳಿಕ ಅತ್ಯುತ್ತಮವಾದ ಮೋಕ್ಸವನ್ನೂ ಪಡೆಯುತ್ತಾನೆ. 

೫೨. ಯಾವ ಮಾನವನು, ಒಂದು ಅಹೋರಾತ್ರದಲ್ಲಿ ನಿರ್ಜಲೋಪವಾಸ 
ವನ್ನು ಮಾಡಿ ಶುಚಿರ್ಭೂತನಾಗಿ ಪರಮಾತ್ಮನನ್ನು ತನ್ನ ಶಕ್ತ್ಯನುಸಾರವಾದ 
ವಿಭವದಿಂದ ಪೂಜಿಸುವನೊ, ಅನನು ಜೀವನ್ಮುಕ್ತಿಪದವಿಗೆ ಅರ್ಹತೆಯನ್ನು 
ಪಡೆಯುವನು. 

೫೩-೫೪. ಈ ತೀರ್ಥದ ಮೂರು ಮೂಲೆಗಳಲ್ಲಿಯೂ ಬ್ರಹ್ಮ, ವಿಷ್ಣು, 
ಮಹೇಶ್ವರರು ನೆಲಸಿರುವರೆಂದು ಹೇಳುವರು. ಅವರೆಲ್ಲರೂ ಸಕಲ ಲೋಕಗಳ 
ಹಿತದೃಷ್ಟಿಯಿಂದ ಅಲ್ಲಿ ತಪಸ್ಸನ್ನಾಚರಿಸುತ್ತಿರುವರು. ಮುಖ್ಯವಾಗಿ ಸಕಲ 
ಪಾತಕಗಳೆನ್ನೂ ಕಳೆದುಕೊಂಡು ಪರಿಶುದ್ಧರಾಗಬೇಕೆಂಬ ಮನುಷ್ಯರು ತ್ರಿಕೋ 
ಣಾಕಾರವಾಗಿ ರಂಜಿಸುತ್ತಿರುವ ಸತ್ಯಪದವೆಂಬ ಈ ತೀರ್ಥವನ್ನು ಪ್ರಯತ್ನ 
ಸೂರ್ವಶವಾಗಿಯಾದರೂ ಸೇವಿಸಲೇಬೇಕಾದುದು ಕರ್ತವ್ಯವು. 

೫೫. ಇಲ್ಲಿ ಜಸ ತಪಸ್ಸು, ವಿಷ್ಣುಸ್ತೋತ್ರ ನಠನ, ಹೆರಿಪೂಜೆ, ಸ್ತುತಿ, 
ನಮಸ್ಕಾರ ಮುಂತಾದುವುಗಳನ್ನು ಮಾಡುವವರ ಮಹಾಪುಣ್ಯವನ್ನು ವಿಸ್ಕರಿಸಲು 
ಬ್ರ ಹ್ಮದೇವಥಿಗೂ ಶಕ್ಯವಾಗಲಾರದು. 

೫೬. ಬಳಿಕ ನರನಾರಾಯಣಾಶ್ರಮವೆಂಬ ಅತಿಪವಿತ್ರವಾದ ಪ್ರದೇಶ 
ವಿರುವುದು. ಅಲ್ಲಿ ಅತ್ಯಂತ ನಿರ್ಮಲವಾದ ಗಂಗಾ ಪ್ರವಾಹವು ಎರಡು 
ಕವಲಾಗಿ ಹರಿಯುತ್ತಿರುವುದು. 


೯೦ ಶ್ರೀ ಸ್ವಾ೦ಂದಮಹಾಪ್ರುರಾಣಂ 


ಉಭಾಭ್ಯಾಮುಭಯೋಃ ಪ್ರೀತಿರ್ಭವತೀತಿ ವಿನಿಶ್ಚಿತಂ । 

ತತ್ರ ಸ್ನಾತ್ವಾ ಪ್ರಯತ್ನೇನ ಪೂಜಯಿತ್ವಾ ಜನಾರ್ದನಂ । 

ಸರ್ವಷಾಪವಿನಿರ್ಮುಕ್ತಸ್ತತ್ಸ್ಸಣಾನ್ನಾತ್ರ ಸಂಶಯಃ ॥ ೫೭ ॥ 

ತತೋ ನಾರಾಯಣಾಂಂವಾಸಶಿಖರೇ ವಿಮಲಾಕೃತಿ । 

ತೀರ್ಥಂ ಸನಿತ್ರಮುರ್ವಶ್ಯಾ ಅಭಿವ್ಯಕ್ತಿಕರಂ ಭವೇತ್‌ ! ೫೮ ॥ 
ಸ್ಕಂದ ಉವಾಚ :- 

ಅಭಿವ್ಯಕ್ತಿಃ ಕಥಂ ತಸ್ಯಾಃ ಉರ್ವಶ್ಯಾಃ ಶಿಖರೇ ಪಿತಃ । 

ಕಿಂ ಪುಣ್ಯಂ ಕಂ ಫಲಂ ತತ್ರ ಸರಂ ಕೌತೂಹಲಂ ವದ HBF 
ಶಿವ ಉವಾಚ :-- 


ಧರ್ಮಸ್ಯ ಪತ್ನೀ ಮೂರ್ತ್ಯಾಸೀತ್ರಸ್ಯಾ ಜಾತೌ ಸಡಾನನ । 
ನರನಾರಾಯಣಕೌ ಸಾಕ್ಸಾದ್ರಗವಾನೇವ ಕೇವಲಂ ॥೬೦॥ 
ಪಿತ್ರೋರಾಜ್ಞಾಮನುಪ್ರಾಸ್ಯ ತಫಪೋರ್ಥಂ ಕೃತಮಾನಸೌ । 


ಉಭಯೋರ್ನಗಯೋಸ್ಕ್‌ ತು ತಪೋಮೂರ್ತಿೀ ಇವ ಸ್ಥಿತೌ ॥೬೧॥ 


೫೭. ಆ ಎರಡು ಪ್ರವಾಹಗಳಲ್ಲಿ ಸ್ಲಾನಮಾಡುವುದರಿಂದ ನರನಾರಾಯಣ 
ರೀರ್ವರಿಗೂ ಸಂತೋಷವುಂಬಾಗುವುದೆಂದು ನಿಶ್ಚಯಿಸಲ್ಪಟ್ಟಿರುವುದು. ಅಲ್ಲಿ 
ಪ್ರಯತ್ನದಿಂದ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸಲು ಮನುಷ್ಯನು 
ತತ್‌ಕ್ಪಣದಲ್ಲಿಯೇ ಸಮಸ್ತ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುವುದ 
ರಲ್ಲಿ ಸಂದೇಹವಿಲ್ಲವು. 

೫೮. ನಾರಾಯಣನ ನಿವಾಸವಾದ ಆ ಪರ್ವತದ ಶಿಖರದಲ್ಲಿ ನಿರ್ಮಲ 
ವಾದ ಆಕಾರವುಳ್ಳ ಪವಿತ್ರವಾದ ಊರ್ವಶೀತೀರ್ಥವು ಅಭಿವ್ಯಕ್ಕವಾಗಿರುವುದು. 

೫೯. ಸ್ವಂದನು ಕೇಳುತ್ತಾನೆ:--ತಂದೆಯೆ! ಆ ಪರ್ವತಶಿಖರದಲ್ಲಿ 
ಊರ್ವಶಿಯ ಅಭಿವ್ಯಕ್ತಿಯು ಉಂಟಾದುದು ಹೇಗೆ? ಆ ತೀರ್ಥದ ಸೇವೆ 
ಯಿಂದ ಯಾವ ಪುಣ್ಯವು ಲಭಿಸುವುದು? ಯಾವ ಫಲವುಂಟು? ಇವುಗಳನ್ನು 
ತಿಳಿಯಲು ನನಗೆ ಅತ್ಯಂತ ಕುತೂಹೆಲವುಂಬಾಗಿರುವುದು. ದಯವಿಟ್ಟು ತಿಳಿಸು. 

೬೦. ಶಿವನು ಹೇಳುತ್ತಾನೆ: ಎಲ್ಫೈ ಷಣ್ಮುಖನೆ! ಧರ್ಮರಾಜನಿಗೆ 
ಮೂರ್ತಿಯೆಂಬುವಳು ಪತ್ಲಿಯಾಗಿದ್ದಳು. ಆಕೆಯಲ್ಲಿ ಶ್ರೀಮನ್ನಾರಾಯಣನೇ 
ಸಾಕ್ಸಾತ್ತಾಗಿ ನರನಾರಾಯಣರಾಗಿ ಅವತರಿಸಿದನು. 

೬೧. ಅವರಿಬ್ಬರೂ ತಪಸ್ಸನ್ನು ಮಾಡುವ ಅಭಿಲಾಷೆಯುಳ್ಳವರಾಗಿ 
ತಂದೆಯ ಅಪ್ಪಣೆಯನ್ನು ಪಡೆದು ಅಲ್ಲಿಯ ಎರಡು ಪರ್ವತಗಳ ಶಿಖರಗಳಲ್ಲಿಯೂ 
ನಿಂತು ರೂಪುಗೊಂಡ ತಪೋಜ್ವಾಲೆಗಳಂತೆ ಕಾಣುತ್ತಿದ್ದರು. 


ಸಪ್ತಮೋಇ9ಧ್ಯಾಯಃ ೯೧ 


ತೌ ದೃಷ್ಟ್ವಾ ವಿಸ್ಮಿತಃ ಶಕ್ರಃ ಪ್ರೇಷಯಾಮಾಸ ಮನ್ಮಥಂ 1 


ಸೆಗಣಂ ತಪಸೋ ಧ್ಯಂಸೋ ಯಥಾ ಸ್ಯಾದ್ದಂಧಮಾದನಂ ॥ ೬೨ ॥ 

ವಿಕ್ರಮ್ಯ ನಿಧಿನತ್ತೇ ತು ನಾರಾಯಣಬಲೋದಯಂ | 

ಜ್ಞಾತ್ಕಾ ಹತಮನಸ್ಕಾನ್‌ ತಾನುವಾಚೆ ಜಗತೀಪತಿಃ H ೬೩ ॥ 
ಹರಿರುವಾಚ :-- 

ಕಿಮರ್ಥಮಾಗತಾ ಯಖಾಯಮಾತಿಥ್ಯಂ ಗೃಹ್ಯತಾಮಿತಿ ॥ ೬೪ ॥ 

ಇತ್ಯುಕ್ತ್ವಾ ಫಲಮೂಲಾನಿ ತೇಭ್ಯೋ ದತ್ಕೋರ್ವಶೀಂ ತಥಾ । 

ದತ್ವಾಂತರ್ಥಿಮುಗಾದೇವ ಪಶ್ಯತಾಂ ವಿಘ್ನುಕಾರಿಣೇಃ ॥ ೬೫ಜ॥ 


ತೇ ತು ಗತ್ವಾ ದಿನಂ ಭೀತಾಃ ಶಕ್ರಾಯೋಚುರ್ಬಲಂ ಹರೇಃ । 
ಶಕ್ರಸ್ತಾಮುರ್ವಶೀಂ ಪ್ರಾಪ್ಯ ಹರ್ಷೇಣೈಕಯುತೋಭವತ್‌ ॥ ೬೬॥ 
ತತಃ ಪ್ರಭೃತಿ ತತ್ತೀರ್ಥಂ ಉರ್ವಶೀನಾಮತೇಃ ಪೃಥಕ್‌ । 

ಪ್ರಸಿದ್ಧಂ ಯತ್ರ ಭಗವಾನ್ಸ್ವಯಮಾಸ್ತೇ ತಪೋಮಯಃ ॥ ೬೭॥ 





೬೨, ಈ ಇಬ್ಬರ ತಪಸ್ಸನ್ನೂ ಕಂಡು ಮಹೇಂದ್ರನು ವಿಸ್ಮಯಗೊಂಡು 
ತಪೋಭಂಗವನ್ನುಂಟುಮಾಡಲೆಳಸಿ ಮನ್ಮಥ ನನ್ನು ಪರಿವಾರದೊಡನೆ ಕರೆದು 
ನಾರಾಯಣ ಮಹರ್ಷಿಯು ನೆಲಸಿದ್ದ ಗಂಧಮಾದನ ಪರ್ವತಕ್ಕೆ ಕಳುಹಿಸಿ 
ಕೊಟ್ಟನು. 

೬೩. ಅವರೂ ಒಡೆಯನ ಅಪ್ಪಣೆಯನ್ನನುಸರಿಸಿ ಪರಾಕ್ರಮದಿಂದೆ 
ಬಂದರೂ ನಾರಾಯಣನ ತಪೋಬಲದ ಮಹಿಮೆಯನ್ನು ಪ್ರತ್ಯಕ್ಪವಾಗಿ ಕಂಡು 
ತಿಳಿದು ಮನಸ್ಸಿನ ಸಂರಂಭವನ್ನು ತ್ಯಜಿಸಿದರು. ಅವರನ್ನು ಕಂಡು ಲೋಕೇಶ್ವರ 
ನಾದ ಶ್ರೀಹರಿಯು ಹೇಳಿದನು. 

೬೪. ಶ್ರೀಹರಿಯು ಹೇಳುತ್ತಾನೆ: ಅಯ್ಯಾ! ನೀವು ಇಲ್ಲಿಗೆ ಯಾವ 
ಕಾರ್ಯದ ಸಾಧನೆಗಾಗಿ ಬಂದಿರುವಿರಿ? ಇದೋ, ಆತಿಥ್ಯವನ್ನು ಸ್ವೀಕರಿಸಿರಿ.'' 

೬೫. ಇಂತೆಂದು ಹೇಳಿ ಅವರೆಲ್ಲರಿಗೂ ಫಲಮೂಲಾದಿಗಳನ್ನು ಒಪ್ಪಿಸಿ 
ಪೂಜೆಯನ್ನು ಯಥಾಕ್ರಮವಾಗಿ ಮಾಡಿಸಿಕೊಂಡ ಅವರಿಗೇ ತಪಸ್ಸಿಗೆ 
ಮಾಡಲು ಅನುಕೂಲಳಾದ ಊರ್ವಶಿಯೆನ್ನೂ ಸಹ ನಿರ್ಮಿಸಿಕೊಟ್ಟು 
ಸರಮಾತ್ಮನು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. ಅವರೆಲ್ಲರೂ 
ೋಡುತ್ತಲೇ ಇದ್ದರು. 

೬೬. ಅವರು ಅತ್ಯಂತ ಭಯಗೊಂಡವರಾಗಿ ಸ್ವರ್ಗಲೋಕವನ್ನು ಸೇರಿ 
ಮಹೇಂದ್ರಸಿಗೆ ಶ್ರೀ ಹರಿಯ ಪರಾಕ್ರಮವನ್ನು ವಿವರಿಸಿದರು. ಮಹೇಂದ್ರ 
ಸಾದಕೊ ಆ ಊರ್ಷಶಿಯನ್ನು ಪಡೆದು ಪರಮಸಂಶೋಷವನ್ನು ಹೊಂದಿದನು. 

೬೭. ಅಂದಿನಿಂದ ಆ ತೀರ್ಥವು ಬೇರೆಯಾಗಿ ಊರ್ವಶೀತೀರ್ಥವೆಂಬ 


ಸ 


೬ @ 
Kab ೧ 


೪. 


ಐ 
ಶಿ 


FA 


೯೨ ಶ್ರೀ ಸ್ಕಾಂದಮಹಾಪುರಾಣಂ 


ತತ್ರ ಸ್ನಾತ್ವಾ ನಿಧಾನೇನ ಉಪೋಷ್ಯ ರಜನೀದ್ವಯಂಂ । 


ಪೂಜಯಿತ್ವಾ ಹರಿಸ್ತತ್ರ ನರೋ ನಾರಾಯಣೋ ಭವೇತ್‌ ॥೬೮॥ 
ಉರ್ವಶೀಕುಂಡಮಾಸಾದ್ಯ ಕಾಮನಾವಶತೋ ನರಃ । 
ಉರ್ವಶೀಲೋಕಮಾಪ್ಟೋತಿ ಸ್ನಾನಮಾತ್ರೇಣ ಪುತ್ರಕ ॥೬೯॥ 
ಸದೈವ ಭಗವಾಂಸ್ತತ್ರ ಉರ್ವಶೀಕುಂಡಸನ್ನಿಧೌ । 

ಭೂತಾನಾಂ ಭಾವಯನ್ಭನ್ಯಂ ತಪೋಮೂರ್ತಿರ್ವ್ಯನಸ್ಥಿತಃ ॥೭೦॥ 


ಆಮೋದಂ ತದುಪರಿ ವೈ ಪ್ರಭಂಜನೋಪಿ 

ಶ್ರೀಭರ್ತುರ್ಹರತಿ ಸದಾಂಬುಜೈಕಲಬ್ಧಂ । 
ಯತ್ಸಂಗಾತ್ಕಲಿಯುಗಕಲ್ಮಷಾತುರಾಣಾಂ 

ಉತ್ಸಂಗೇ ನ ಭವತಿ ಪಸಾಪಭಾರಪಾಕಃ ॥೭೧॥ 
ಯತ್ಸೈೆಂಗಾದೃರ್ಷಮುಪಾವಹೆತ್ಸದಶ್ರೀ 

ನಿರ್ವಿಣ್ಣೋ ಗಿರಿವಿನಕೇಂಚ್ಯುತೈಕಸೇನೀ । 
ಶ್ರೀಭರ್ತುಶ್ವರಣಯಖಗಂ ನಹನ್ಸಮಂತಾ 

ದಭ್ಯೇತಿ ಪ್ರಶಮಮಹಸ್ತಪಃ ಸಮಾರೇ ॥ ೭೨ ॥ 


ಹೆಸರಿಠಿಂದಲೇ ಪ್ರಸಿದ್ಧವಾಗಿರುವುದು. ಅಲ್ಲಿ ತಪೋನಿಷ್ಠನಾದ ಭಗವಂತನು 
ತಾನೇ ಸಾಕ್ಸಾತ್ಕಾಗಿ ವಾಸಮಾಡುತ್ತಿರುವನು. 

೬೮. ಅಲ್ಲಿ ನಿಧಿಯನ್ನನುಸರಿಸಿ ಸ್ನಾನವನ್ನು ಮಾಡಿ ಎರಡು ರಾತ್ರಿಗಳ 
ಉಪವಾಸವನ್ನು ಮಾಡಿ ಶ್ರೀ ಹರಿಯ ಪೂಜೆಯನ್ನು ಮಾಡಲು ಯಾವ ಮನುಷ್ಯ 
ನಾದರೂ ಸಾಕ್ಸಾತ್‌ನಾರಾಯಣನೇ ಆಗುತ್ತಾನೆ. 

೬೯. ಎಲ್ಫೈ ಪುತ್ರನೆ! ಯಾವನು ಮನಸ್ಸಿನಲ್ಲಿ ಅಭಿಲಾಷೆಯನ್ನಿಟ್ಟು 
ಕೊಂಡು ಊರ್ವಶೀಕುಂಡದಲ್ಲಿ ಸ್ಲಾನವನ್ನು ಮಾಡುವನೊ, ಅವನು ಆ ಸ್ನಾನದ 
ಫಲವಾಗಿಯೇ ಊರ್ವಶಿಯ ಲೋಕವನ್ನು ಸೇರುವನು. 

೭೦. ಅಲ್ಲಿ ಊರ್ವಶೀಕುಂಡದ ಸಮಾಸದಲ್ಲಿ ಸರ್ವಕಾಲದಲ್ಲಿಯೂ 
ಭಗವಂತನು ಸಕಲ ಪ್ರಾಣಿಗಳ ಅಭೀಪ್ಪಿತಗಳನ್ನೆಲ್ಲ ನೆರವೇರಿಸುತ್ತ ತಪೋ 
ಮೂರ್ತಿಯಾಗಿ ನಿಂತಿರುವನು. 

೭೧. ಆ ಪರ್ವತದ ಮೇಲಿನ ವಾಯುವೂ ಕೂಡ ಅಲ್ಲಿ ನೆಲಸಿರುವ ಲಕ್ಷ್ಮೀ 
ರಮಣನ ಪಾದಕಮಲಗಳಿಂದ ಹೊರಸೂಸುವ ನರುಗಂಪನ್ನು ಹೊತ್ತು ಬೀಸು 
ತ್ರಿರುವುದು. ಆ ವಾಯುವಿನ ಸ್ಪರ್ಶಮಾತ್ರದಿಂದಲೇ ಕಲಿಯುಗದ ಅನೇಕ 
ಕಲ್ಮಷಗಳಿಂದ ಕೂಡಿರುವ ಮನುಷ್ಯರಲ್ಲಿಯೂ ಸಹ ಪಾಪಕೋಟಿಗಳ ದುಷ್ಬಲ 
ಗಳು ಎಂದಿಗೂ ಕಾಣಲಾರವು. 

೭೨, ಆ ಪರ್ವತದ ತಪ್ಪಲುಗಳಲ್ಲಿ ವಾಸಮಾಡಿಕೊಂಡು ಪರಮಾತ್ಮ 


ಸಪ್ತಮೋ9ಧ್ಯಾಯಃ ೯೩ 


ಗೀರ್ವಾಣಾನುಪಹಸತಿ ಸ್ವಫೇನಪೂರ್ಣಃ 

ಕೀಟೋಪಿ ಪ್ರಶನಿಂತಮುರ್ನಯೋ ನಿರೀಹಃ । 
ಯತ್ರಸ್ಥ ಶೈಕ ಕುಸುಮನಿವೇಡಮಾತ ಂಶೋಗ 

ಫೆರ್ಬುಷ್ಠಂ ಜಹದು ಪಯಾಸ್ಯತೇ ಪದಂ ತತ್‌ ॥ ೭೩॥ 
ಯತ್ರೇತ್ವಾ ಮುನಿಮತಯೋ ಬಹಿಃ pS 


``ನಾಸಶ್ಯ ನ್ನಿಹಿತಪದಾಂಬುಜೈಕಭಾಜಃ । 
ಯತ್ರಸ್ಥ ಸ್ಟ ಸುನು ಗೋಪತಿರ್ಜನಾನಾ 
`ಮೊಧತ್ತ ಸ್ಪಪದಮನುಕ್ರಮಾಗತಾನಾಂ ॥ ೭೪ ॥ 
ಬಹೂನಿ ಸಂತಿ ತಾ| ಗಿರೌ ನಾರಾಯಾಣಾಶ್ರಿ ತೇ। 
ಸರ್ವಪಾಪಹರಾಣ್ಯಾಶು ತಾನ್ಯಹಂ ಮೇದ Rf ಜನಃ ॥ ೭೫ ॥ 





ನನ್ನೇ ಅನನ್ಯ ಭಕ್ತಿಯಿಂದ ಸೇವಿಸುತ್ತಿರುವ ಭಕ್ತನು ಆ ವಾಯುವಿನ ಸಂಗ 
ದಿಂದಲೇ ಸಂತೋಷವನ್ನು ಹೊಂದಿದವನಾಗಿ ಉತ್ತಮಪದವಿಯನ್ನೂ ಐಶ್ವರ್ಯ 
ವನ್ನೂ ಉದಾಸೀನಭಾವದಿಂದೆ ನೋಡುವನು; ಇಂದ್ರಿಯನಿಗ್ರಹೆನೆಂಬ 
ಮಹತ್ತರವಾದ ತಪಸ್ಸಿನಿಂದ ಕೂಡಿದ ಪ್ರಾ ಣವಾಯುಗಳಲ್ಲಿ ಪರಮಾತ್ಮನ ಪಾದ 
ಯುಗಳವನ್ನು ಪಂಜಿಕೂರು ಎಲ್ಲೆ ಲ್ಲಿಯೂ ನಿರ್ಭಯವಾಗಿ ಸಬಾ“ ಸಚಃ 

೭೩. ಅಲ್ಲಿ ಅನೇಕ ದುರ್ನಯೆಗಳ ಇ ಫಲವಾಗಿ ಅತಿಪಾಪಭೂಯಿಷ್ಮವಾದ 
ಶರೀರವನ್ನು ಪಡೆದಿರುವ ಕೀಟವೂ ಸಹ, ಸಕಲ ದೋಷಗಳನ್ನು ಕಳೆದುಕೊಂಡು 
ಆಶಾಪಾಶದಿಂದ ಮುಕ್ತವಾಗಿ ದೇವತೆಗಳನ್ನೂ ಹಾಸ್ಯಮಾಡುತ್ತಿ ರುವುದು. 
ಅಲ್ಲಿರುವ ಭಕ್ತನು ಆತ್ಮಯೋಗದ ಪೂಜೆಯಿಂದ ಕೂಡಿದ ಪುಷ್ಪವನ್ನು ಪರಮಾ 

ತೃನಿಗೆ ನಿವೇದನ BA ಪರಾತ್ಸರವಾದ ಶಾಶ್ವತ ಪದವನ್ನು 
ಪಡೆಯುವನು. 

೭೪. ಆ ಪರ್ವತವನ್ನು ಸೇರುವ ಮಹಾಮುನಿಗಳ ಮನಸ್ಸುಗಳು ಶ್ರೀ 
ಹರಿಯ ಪಾದಕಮಲಗಳಲ್ಲಿಯೇ ಏಕಾಗ್ರಗತಿಯುಳ್ಳವುಗಳಾಗಿ ಬಾಹ್ಯ 

ಪ್ರಪಂಚದ ಯಾವ ಪದಾರ್ಥಗಳನ್ನೂ ನೋಡುವ ಅಭ್ಲರಾಸೆಯಿಂದಿ ಕೂಡಿರ 
ಬವ ಅಲ್ಲಿಯೇ BS ಸನ್ನಿಹಿತನಾಗಿ ಭಕ್ತಿ ಯುಕ್ಕರಾಗಿ ಬಂದು 
ಸೇರುವ ಸಕಲಜನರಿಗೂ ತಾನೇ ತನ್ನ ಪದನಿಯನ ನುಗ್ರ ಹಿಸುವನು. 

೭೫. ಶ್ರಿ (ನಾರಾಯಣನು ಆಶ್ರ ಯಿಸಿರುವ ಈ ಪರ್ವತೋತ್ತಮದಲ್ಲಿ 
ಅನೇಕ ತೀರ್ಯಗಳು ನೆಲಸಿರುವುವು. ಅವುಗಳೆಲ್ಲವೂ ಸೇವಿಸುವವರ ಸಮಸ್ತ 
ಪಾಪೆಗಳನ್ನೂ ನಾಶಮಾಡುವುವು. ಅವುಗಳ ಸಂಖ್ಯೆಯನ್ನೂ ಪ್ರಭಾವಗಳ ಳನ್ನೂ 
ಅಮೂಲಾಗ್ರವಾಗಿ ನಾನೂ ತಿಳಿಯೆನು. ಅಲ್ಲದೆ ಯಾವ. ಜನರೂ ತಿಳಿದಿರ 
ಲಾರರು. 


೯೪ ಶ್ರೀ ಸ್ಮಾಂದಮಹಾಪುರಾಣಂ 


ಸಂಸಾರಕುಹರೇ ಘೋರೇ ಯುತ್ರಸ್ಸ ಗತಿಮಾತ್ಮನಃ । 


ಉರ್ವಶೀಕುಂಡಮಾಸಾದ್ಯ ದಿನನೇಕಂ ವಸೇನ್ನರಃ ॥ ೭೬ ॥ 

ಉರ್ವಶೀದಕ್ಸಿಣೇ ಭಾಗೇ ಆಯುಧಾನಿ ಜಗತ್ಪತೇಃ ಃ 

ವಿದ್ಯಂತೇ ದರ್ಶನಾತ್ತೇಷಾಂ ನ ಶಸ್ತ್ರಭಯಭಾಗ್ಭವೇತ್‌ ॥೭೭॥ 
೪ 

ಯ ಇದಂ ಶೃಣುಯಾದ್ಬಕ್ತ್ಯಾ ಶ್ರಾನಯೇದ್ವಾ ಸಮಾಹಿತಃ । 

ಸರ್ವಪಾಪವಿನಿರ್ಮುಕ್ತಃ ಸಾಲೋಕ್ಯಂ ಲಭತೇ ಹರೇಃ ॥ ೭೮ ॥ 


ಇತಿ ಶ್ರೀ ಸ್ಥಾಂದೇ ಮಹಾಪುರಾಣೇ ಏಳಾಶೀತಿಸಾಹೆಸ್ರಾ,ಂ ಸಂಶಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಬದರಿಕಾಶ್ರಮಮಾಹಾತ್ಮ್ಯೇ ಶಿವಕಾರ್ತಿಕೇಯ 
ಸಂವಾದೇ "5 ಪಂಚಧಾರಾದಿತೀರ್ಥವತಾಹಾತ್ಮ್ಯವರ್ಣನಂ'ಶ ನಾಮ 
ಸಪ್ತಮೋಂಧ್ಯಾಯಃ 





೭೬. ಭಯಂಕರವಾದ ಈ ಸಂಸಾರವೆಂಬ ಕೋಟಲೆಯಲ್ಲಿ ಸಿಕ್ಕಿ ಆತ್ಮನ 
ಉದ್ಧಾರವನ್ನು ಬಯಸುವವನು ಊರ್ವಶೀಕುಂಡವನ್ನು ಸೇರಿ ಅಲ್ಲಿ ಒಂದು 
ದಿನವಾದರೂ ವಾಸಮಾಡಬೇಕು. 

೭೭. ಆ ಊರ್ವಶೀಕುಂಡದ ದಕ್ಷಿಣ ದಿಗ್ಬಾ ಗದಲ್ಲಿ ಪರಮಾತ್ಮನ ಶಂಖ, 
ಚಕ್ರ, ಗದಾ, ಖಡ್ಗಗಳೆಂಬ ಚು ಜಾ ತ್ರಿರುವುವು. ಅವುಗಳನ್ನು 
ಮೋಡುವುದರಿಂದ ಮನುಷ್ಯನಿಗೆ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಭಯವು ಸಂಭ 
ನ 

. ಯಾವ ಮನುಷ್ಯನು ಈ ಚರಿತ್ರೆಯನ್ನು ಭಕ್ತಿಯಿಂದ ಕೇಳುವನೊ, 
ಭನ pe ಮನಸ್ಸಿ ನಿಂದ "೬8601 ಶ್ರವಣಮಾಡಿಸುವನೊ, 
ಅವನು ಸಮಸ್ತ ಪಾತಕಗಳಿಂದಲೂ ಮುಕ್ತನಾಗಿ ಶ್ಲಿ ಸ್ರೀ ಹರಿಯ ಸಾಲೋಕ್ಯ 
ವನ್ನು ಪಡೆಯುವನು. 


ಇಲ್ಲಿಗೆ ಎಂಬತ್ತೊ ೦ದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾ ೦ದಮ ಹಾಪುರಾಣದ ಎರಡನೆಯ ವೈ ಷ್ಲವಖಂಡದ ಬದರಿಕೊಶ್ರ ಮ 
ಮಾಹಾತ್ಮ ದ ಶಿವಳಾರ್ತಿಕೇಯ ಸಂವಾದದಲ್ಲಿ "" $ಂಡಧಾರಾದಿತೀರ್ಥ ಮಾಹಾತ್ಮ್ಯ 
ವರ್ಣನ?”ವೆಂಬ ಏಳನೆಯ ಅಧ್ಯಾ ಯವು ಮಂಗಿದುದು 


( ಶ್ರೀಃ i 
ಅಥಾಷ್ಟಮೋಂಧ್ಯಾಯಃ 
ವಿವಿಧತೀರ್ಥವರ್ಣನಂ 
ತಿನ ಉವಾಚ: 
ಬ್ರಹ್ಮಕುಂಡಾದ್ಬಕ್ಸಿಣತೋ ನರವಾಸಗಿರಿರ್ಮಹಾನ್‌ । 
ಯತ್ರ ಭಗವತಾ ಮೇರುಃ ಸ್ಥಾಪಿತೋ ಲೋಕಸುಂದರಃ ॥೧॥ 
ಸ್ಕಂದ ಉವಾಚ 
ಕಥೆಂ ಭಗವತಾ ಮೇರುಃ ಸ್ಥಾಪಿತೋ ನರಸನ್ನಿಧೌ । 
ಮಹತ್ಕ್ಯುತೂಹಲಂ ತಾತ ಕಥ್ಯತಾಂ ಯದಿ ರೋಚತೇ ॥೨॥ 
ಮಹದೇವ ಉವಾಚ :-- 
ಯದಾ ಭಗವತೋ ವಾಸೋ ವಿಶಾಲಾಯಾಂ ಸಮಾಗತಃ । 
ದೇವಾ ನುಹರ್ಷಯುಃ ಸಿದ್ಧಾಃ ಸವಿದ್ಯಾಧರಚಾರಣಾಃ Hal 
ವಿಹಾಯ ಮೇರುಶೃಂಗಾಣಿ ಭಗವದ್ದರ್ಶನೋತ್ಸುಕಾಃ । 
ಭಗವದ್ದರ್ಶನಾಹ್ಲಾದತಿರಸ್ಕತಸುರಾಲಯಾಃ ॥೪॥ 


ಕನ್ನಡದ ಅನುವಾದ 
ವಿವಿಧತೀರ್ಥನರ್ಣನ 


೧. ಶಿವನು ಹೇಳುತ್ತಾರೆ: -"" ಎಲೈ ಷಣ್ಮುಖನೇ! ಈ ಬ್ರಹ್ಮೆಕುಂಡದ 
ದಕ್ಸಿಣದಿಕ್ಕಿಗೆ ನರಮಹರ್ಷಿಗೆ ನಿವಾಸವಾದ ಉನ್ನತವಾದ ಪರ್ವತನೊಂದಿರು 
ವುದು. ಅಲ್ಲಿ ಭಗವಂತನು ಹಿಂದೆ ಭುವನೈಕಸುಂದರವಾದ ಮೇರುಪರ್ವತವನ್ನು 
ಸ್ಥಾಸಿಸಿರುವನು.'' 

_ ೨. ಸ್ಪಂದನುಕೇಳುತ್ತಾನೆ:-" ತಂಜೆಯೆ! ಭಗವಂತನು ನರಮಹರ್ಷಿಯ. 
ಸನ್ನಿಧಿಯಲ್ಲಿ ಮೇರುಪರ್ವತವನ್ನು ಹೇಗೆ ಸ್ಥಾಪಿಸಿದನು? ಇದನ್ನು ಕೇಳಲು 
ನನಗೆ ಅತ್ಯಂತ ಕುತೂಹಲವುಂಟಾಗಿರುವುದು. ನಿನಗೆ ಇಷ್ಟವಿದ್ದರೆ ಈ ವಿಚಾರ 
ವನ್ನು ನನಗೆ ತಿಳಿಸು.” 

೩-೪. ಮಹಾದೇವನು ಹೇಳುತ್ತಾನೆ:-"" ವತ್ಸ! ಶ್ರೀಮನ್ನಾರಾಯಣನು 
ಬದೆರಿಕಾಶ್ರಮದಲ್ಲಿ ಬಂದು ನೆಲಸಿದ ಮೇಲೆ ದೇವತೆಗಳೂ, ಮಹರ್ಷಿಗಳೂ, 
ಸಿದ್ದರ್ಕೂ ವಿದ್ಯಾಧರರೂ, ಚಾರಣರೂ ಒಟ್ಟುಗೂಡಿ ಭಗವಂತನ ದರ್ಶನಲಾಭಕ್ಕೆ 
ಉತ್ತು ಕರಾಗಿ ಮೇರು ಪರ್ವತದ ಶಿಖರಗಳನ್ನು ತ್ಯಜಿಸಿ ಅಲ್ಲಿಗೆ ಬಂದು 
ಸರಮಾತ್ಮನ ದರ್ಶನದಿಂದುಂಟಾದ ಸಂತೋಷದ ಭರದಲ್ಲಿ ಸ್ವರ್ಗಾದಿ ಲೋಕ 
ಗಳನ್ನೂ ತಿರಸ್ಕರಿಸಿ ಅಲ್ಲಿಯೇ ನಿಂತುಬಿಟ್ಟರು. 


೯೬ ಶ್ರೀ ಸ್ಕಾಂದಮಹಾಪುರಾಣಂ 


ತದಾ ತು ಭಗವಾಂಸ್ತೇಷಾಂ ಸುಖಹೇತೋಃ ಷಡಾನನೆ । 
ಉತ್ಪಾಟ್ಯ ಮೇರುಶೃಂಗಾಣಿ ಕರೇಣೇಕೈೆನ ಲೀಲಯಾ । 


ಸ್ಥಾಪಯಾಮಾಸ ಸರ್ವೇಷಾಂ ಭಗವಾಸ್ಟ್ರೀತಿನರ್ಧನಃ 1೫ 
ತತಃ ಸರ್ವೇ ಸಮಾಲೋಕ್ಕ ಗಿರಿಂ ಕಾಂಚನೆನಿನತಂ । 
ಪ್ರಸನ್ನಾಸ್ತುಷ್ಟುವುಃ ಸರ್ವೇ ನಾರಾಯಣಮನಾಮಯುಂ ॥೬॥ 


ಯೋಸಸ್ಮತ್ಸುಖಾಯ ಭವನಿಶ್ರನುಣಾಯ ಬಿಭ್ರ 
ಲ್ಲೀಲಾತನೂಃ ಕನಕಶೈಲಮಿಹಾನಿನಾಯ । 
ಜೇತಾ ಸುರಾರ್ಹ್ವನಶತಂ ತ್ರಿವಶೈಕಪಕ್ಟ, 

ಸ್ತಸ್ಮೈ ವಿಧೇಮ ನಮ ಉಗ್ರತಪಃಶ್ರಿಯಾಯ ॥೭॥ 
ಯೆದ್ಯತ್ಯಕೋತಿ ಕೃಪಯಾ ಕೃಷಣಾರ್ತಿತೂಲ 

ಶೈಲಾಗ್ನಿರಾಶ್ರಿತಕೃದೇಕನಿದಾಂ ವರಿಷ್ಠಃ | 
ಸ್ಟೇನೈವ ತೇನ ಕರಣೇನ ಸ ತುಷ್ಯತಾಂ ನೋ 

ಯಸ್ಯಾನ್ವೈಕಾರಿ ಪುರುಷೇಣ ನ ಕೇನಚಿದ್ದೈ ॥೮॥ 

೫. ಎಲ್ಫೈ ಸಡಾನನನೆ! ಆಗ ಭಗವಂತನು ಅವರಿಗೆ ಸೌಖ್ಯವನ್ನುಂಟು 
ಮಾಡುವವನಾಗಿ ಒಂದೇ ಕೈಯಿಂದ ಅನಾಯಾಸವಾಗಿಯೇ ಮೇರು ಪರ್ವತದ 
ಶೃಂಗಗಳನ್ನು ಕಿತ್ತು ತಂದು ಬದರೀಕ್ಬೇತ್ರ ದಲ್ಲಿ ಸ್ಥಾಪಿಸಿ ಸಕಲ ಜನರಿಗೂ ಪ್ರೀತಿ 
ಸಂತೋಷವನ್ನು ಹೆಚ್ಚಿಸಿದನು. 

೬. ಬಳಿಕ ಅಲ್ಲಿ ನೆರೆದಿದ್ದವರೆಲ್ಲರೂ ಚಿನ್ನದಿಂದ ಕೂಡಿದ ಪರ್ವತಶಿಖರ 
ಗಳನ್ನು ನೋಡಿ ಪ್ರಸನ್ನಮನಸ್ಕರಾಗಿ ಜರಾಮರಣವರ್ಜಿತನಾದ ಶ್ರೀಮನ್ನಾರಾ 
ಯಣನನ್ನು ಸ್ತೋತ್ರಮಾಡತೊಡಗಿದರು. 

೭. ದೇವತೆಗಳು ಹೇಳುತ್ತಾರೆ:-- ಯಾವನು ನಮಗೆ ಸೌಖ್ಯವನ್ನುಂಟು 
ಮಾಡಿ ಸಂಸಾರದಿಂದ ವಿಶ್ರಾಂತಿಯನ್ನು ಕೊಡಲು ಅನೇಕ ಲೀಲಾರೂಪಗಳಾದ 
ಶರೀರಗಳನ್ನು ಧರಿಸಿ ಈಗ ಈ ಮೇರುಪರ್ವತವನ್ನು ಇಲ್ಲಿಗೆ ತಂದಿರಿಸಿದನೊ, 
ದೇವತೆಗಳ ಶತ್ರುಗಳಾದ ನೂರಾರು ರಾಕ್ಸಸರನ್ನು ಜಯಿಸಿದನೊ, ಅವರಲ್ಲಿಯೇ 
ಪಕ್ಸಪಾತವುಳ್ಳ ವನಾಗಿರುವನ್ಕೊ ಮತ್ತು ಉಗ್ರವಾದ ತಪಸ್ಸೆಂಬ ಸಂಪತ್ತನ್ನು 
ಪಡೆದಿರುವನೊ, ಅಂತಹ ಲೋಕನಾಯಕಸನಿಗೆ ನಮಸ್ಕಾರವನ್ನು ಮಾಡುವೆವು. 

೮. ದರಿದ್ರರ ಕಷ್ಟಪರಂಪರೆಯೆಂಬ ಹತ್ತಿಯ ರಾಶಿಗೆ ಬೆಂಕಿಯ ಕಿಡಿ 
ಯಾಗಿರುವವನೂ, ಆಶ್ರಿತರಿಗೆ ಅಭೀಷ್ಟಗಳನ್ನು ನೆರವೇರಿಸಿಕೊಡುವವನೂ, 
ಆತ್ಮ ಕೃವನ್ನು ತಿಳಿದವರಲ್ಲಿ ಉತ್ತಮನಾದವನ್ಕೂ ಆದ ಯಾವ ಪರಮಾತ್ಮನು 
ಲೋಕಾನುಗ್ರಹದ ದೃಷ್ಟಿಯಿಂದ ಇತರ ಪದಾರ್ಥಗಳ ಇಚ್ಛೆಯಿಲ್ಲದೆಯೇ ಕೇವಲ 
ತನ್ನ ಇಂದ್ರಿಯಗಳಿಂದಲೇ ಸರ್ವವ್ಯಾಪಾರವನ್ನೂ ನಡೆಸುವನೊ, ಯಾವನ 





ಅಷ್ಟೃನೋ96ಧ್ಯಾಯಃ ೯೭ 


ಅಸ್ಮಾಕಮುನ್ನತಧಿಯಾಂ ವಿದಧಾತಿ ಸಮ್ಯಕ್‌ 

ಶಿಕ್ಸಾಂ ಪಿತೇವ ಕರುಣೋ ನಿಜಲಾಭಪೂರ್ಣಃ । 
ತ್ರೈಲೋಕ್ಯರಕ್ಟಣವಿಚಕ್ಸಣ ದೃಷ್ಠಿಷಾತ 

ಪೊರ್ಣಾಂಬುಧಿರಸೌ ವಿಷದಃ ಪ್ರಷಾಯಾತ್‌ un 

ಯಷಯ ಊಚುಃ: 

ಯೇನಾಧ್ಯಸ್ತಂ ಭಾತಿ ಸಮಸ್ತಂ ಜಗದೇಕಂ 

ಕ್ರೀಡಾಭಾಂಡಂ ಸತ್ಯತಯಾಂಜಸ್ಯ ವಿಭೂಮ್ಮಃ । 
ಭಾನಾಂ ವೃದ್ಧಂ ಯದೃ್ದದನೇಪ್ಯಾಶ್ರಿತಮೂರ್ತಿಃ 


ತಸ್ಮೈ ನಿತ್ಯಂ ಶಾಶ್ವತ ತುಭ್ಯಂ ಪ್ರಣಮಾಮ 8 ೧೦॥ 
ಸಿದ್ಧಾ ಊಚುಃ: 


ಯತ್ಛಪಾಲವತ ಏವ ಮಹಾಂತಃ 
ಸಿದ್ಧಿ ವಿಸಾಯಖರಿತರೇ ಭವಭಾಜಃ । 
ತೇಂಜಿರೇಣ ಭವಭೀಮಪಯೋಧಿಂ 
ತೀರ್ಣವಂತ ಇತಿ ನಃ ಸುಮನೀಷಾ ॥ ೧೧॥ 








ಲೀಲಾವಿನೋದಗಳನ್ನು ಮತ್ತೆ ಯಾವ ಪುರುಷನೂ ಅನುಕರಿಸಲಾರನೊ, ಅಂತಹ 
ಪರಮಾತ್ಮನು ನಮ್ಮಲ್ಲಿ ಪ್ರಸ ನಾಗಲಿ. 

೯. ಯಾವನು ತಂದೆಯಂತೆ ಕೃಪಾಪೂರ್ಣನಾಗಿ ಉತ್ತಮ ಬುದ್ಧಿಯುಕ್ತ 
ರಾದ ನಮಗೆ ಚೆನ್ನಾಗಿ ಶಿಕ್ಷೆಯನ್ನು ವಿಧಿಸುವನೊ, ಯಾವನು ಸ್ವಾತ್ಮಲಾಭ 
ದಿಂದಲೇ ಸಂಪೂರ್ಣಕಾಮನಾಗಿರುವನೊ, ಮೂರುಲೋಕಗಳನ್ನೂ ರಕ್ಷಿಸುವ 
ವಿಚಕ್ಸಣೆಯುಳ್ಳ ಕಡೆಗಣ್ಣಿನ ನೋಟವೆಂಬ ದಿವ್ಯಾಮೃತದ ಸಮುದ್ರದಂತಿರುವ 
ಆ ಶ್ರೀಹರಿಯು ನಮ್ಮನ್ನು ವಿಸತ್ತುಗಳಿಂದ ಕಾಪಾಡಲಿ. 

೧೦. ಖುಷಿಗಳು ಹೇಳುತ್ತಾರೆ ುಜನ್ಮರಹಿತನೂ ಸರ್ವವ್ನಾಪಕನೂ ಆದ 
ಯಾವನಿಂದ ಅಧ್ಯಸ್ಥವಾಗಿ ಈ ಸಮಸ್ತ ಪ್ರಪಂಚವೂ ಮಕ್ಕಳನೆಟದ ಸುಡಿಕೆ 
ಯಂತಿದ್ದರೂ ಸತ್ಯವೆಂದೇ ತೋರುತ್ತಿರುವುದೊ, ಯಾವನ ಮುಖದಲ್ಲಿ ಕೋಟ 
ಸೂರ್ಯರ ಪ್ರಕಾಶದ ಸಮೂಹವು ಕಾಣುತ್ತಿರುವುದೊ, ಯಾವನು ಆಶ್ರಿತರಿಗೆ 
ತನ್ನದರ್ಶನವನ್ನುಕೊಡುತ್ತಿರುವನೊ, ಅಂತಹ ಶಾಶ್ವತನಾದ ನಿನಗೆ ನಿರಂತರವೂ 
ನಾವು ಪ್ರಣಾಮಗಳನ್ನು ಮಾಡವೆವು. 

೧೧. ಸಿದ್ಧರು ಹೇಳುತ್ತಾರೆ :--ಯಾವನ ಕೃಪಾಲೇಶದ ಮಾತ್ರದಿಂದಲೇ 
ಮಹಾತ್ಮರು ಸಿದ್ಧಿಯನ್ನು ಹೊಂದುವರೊ, ಅವನಿಂದಲೇ ಸಂಸಾರಭಾಗಿಗಳಾದ 
ಇತರರೂ ಅತ್ಯಲ್ಪ ಕಾಲದಲ್ಲಿಯೇ ಭಯಂಕರವಾದ ಈ ಸಂಸಾರ ಸಮುದ್ರವನ್ನು 
ದಾಟಿವರೆಂಬುದೇ ನಮ್ಮ ನಿಶ್ವಯವಾಗಿರುವುದು. 

4 


೯೮ ಶ್ರೀ ಸ್ಮಾಂದೆಮೆಹಾಪುರಾಣಂ 


ವಿದ್ಯಾಧರಾ ಊಚುಃ:- 
ವಿಭೋ ಸದ್ದುಣಗ್ರಾಮ ಕಲ್ಯಾಣಮೂರ್ತೆೇ 
ಪರೇಶಾನ ಸಂಮಾನ ಸಂತಾನಹೇತೋ ! 
ಭವತ್ಪಾದಪದ್ಮಾಸವಾಸಾದಮತ್ತಾಃ 


ಕೃತಾರ್ಥಾ ನ ಚಿತ್ರಂ ಭನತ್ಯತ್ರ ಕಿಂಚಿತ್‌ ॥ ೧೨ ॥ 
ತತಸ್ತುಷ್ಬೋಂಥ ಭಗವಾಂಸ್ತೇಷಾಮಾಸೀದ್ದಿವೌ ಕಸಃ । 
ವರಂ ವೃಣುಧ್ಯಮಿತ್ಯುಕ್ತಾಸ್ತೇ ಪ್ರೋಚುರ್ವರದರ್ಷಭಂ 1 ೧೩ 
ಪರಿತುಷ್ಟೋ ಭವಾನ್ಸಾಕ್ಸಾದ್ದ್ವೇವದೇವೋ ರಮಾಪತಿಃ । 
ಬದರೀ ನ ತ್ವಯಾ ತ್ಯಾಜ್ಯಾ ನಚ ಮೇರುಃ ಕದಾಚನ ॥ ೧೪ ॥ 
ಮೇರುಶೃಂಗಂ ಪ್ರಪಶ್ಯಂತಿ ಯೇ ಜನಾಃ ಪುಣ್ಯಭಾಗಿನಃ । 
ತೇಷಾಂ ವೈ ತ್ವತ್ರಸಾದೇನ ಮೇರೌ ವಾಸಃ ಪ್ರಜಾಯತಾಂ ॥ ೧೫೫ 
ತತ್ರ ಭುಕ್ತ್ವಾ ಚಿರಾದ್ಸೋಗಾನ್ನೂ ಯಾದಂತೇ ಲಯಸ್ಸೃಯಿ । 
ಏವಮಸ್ಸ್ಸೃತಿ ಚಾಭಾಷ್ಯ ತತ್ರೈನಾಂತರ್ಹಿತೋ ಹರಿಃ ॥ ೧೬ ॥ 





೧೨. ವಿಧ್ಯಾಧರರು ಹೇಳುತ್ತಾರೆ:--ಸರ್ವವ್ಯಾಸಿಯೂ, ಸಕಲಸದ್ಗುಣ 
ನಿಲಯನ್ಕೂ ದಿವ್ಯಸುಂದರವಿಗ್ರ ಹನೂ, ಸರಾತ್ಸರನೂ, ಸರ್ವೇಶ್ವರನೂ, 
ಪೂಜೆಯ ಪರಂಪರೆಗೆ ವಿಷಯನಾದವನೂ ಆದ ಓ ಸ್ವಾಮಿಯೆ ! ನಿನ್ನ ಸಾದ 
ಕಮಲಗಳ ಮಧುವನ್ನು ಪಾನಮಾಡಿ ಮದಿಸಿದವರು ಕೃತಕೃತ್ಯರಾಗಿರುವರೆಂಬ 
ವಿಷಯದಲ್ಲಿ ಸ್ವಲ್ಪವೂ ಆಶ್ಚರ್ಯಪಡಬೇಕಾದುದಿಲ್ಲ.?' 

೧೩. ದೇವತೆಗಳ ಈ ಸ್ಲೋತ್ರಗಳಿಂದ ಸಂತೋಷಗೊಂಡ ಭಗವಂತನು 
ಅವರೆದುರಿನಲ್ಲಿ ಪ್ರತ್ಯಕ್ಷ ನಾಗಿ, “ ನಿಮಗೆ ಬೇಕಾದ ವರವನ್ನು ಬೇಡಿರಿ?' 
ಎಂದನು. ಇಂತು ನುಡಿದ ವರಪ್ರದರಲ್ಲಿ ಅತ್ಯುತ್ತಮನಾದ ಆತನನ್ನು ಕುರಿತು 
ಅವರೂ ಬೇಡಿಕೊಂಡರು. 

೧೪-೧೬. "" ದೇವದೇವನ್ಮೂ ಲಕ್ಷ್ಮೀರಮಣನೂ ಆದ ಎಲೈ ಪ್ರಭುವೇ! 
ನೀನು ಸಂತೋಷಗೊಂಡಿರುವೆಯೇ ಆದರೆ ನೀನು ಈ ಬದರಿಕಾಶ್ರಮನನ್ನು 
ಎಂದಿಗೂ ತ್ಯಜಿಸಲಾಗದು. ಹಾಗೆಯೇ ಮೇರುಪರ್ವತವನ್ನು ನೀನು ಎಂದಿಗೂ 
ಎಡಬಿಡಬಾರದು. ಪುಣ್ಯವಂತರಾದ ಯಾರು ನಿನ್ಲಿಂದ ಸ್ಥಾಪಿಸಲ್ಪಟ್ಟರುವ 
ಈ ಮೇರುಶೃಂಗವನ್ನು ನೋಡುತ್ತಾರೆಯೋ ಅವರು ನಿನ್ನ ಅನುಗ್ರಹಕ್ಕೆ ಪಾತ್ರ 
ರಾಗಿ ಅವರಿಗೆ ಮೇರುಪರ್ವತದಲ್ಲಿಯೇ ಸಾಕ್ಸಾತ್ತಾಗಿ ವಾಸಮಾಡುವ ಪುಣ 
ವುಂಟಾಗಲಿ. ಅವರು ಅಲ್ಲಿ ಬಹುಕಾಲ ಅನೇಕ ಭೋಗಗಳನ್ನನುಭವಿಸಿ ಕೊನೆಗೆ 
ನಿನ್ನಲ್ಲಿಯೇ ಲಯವನ್ನು ಹೊಂದಲಿ” ಶ್ರೀಹರಿಯು ಅವರಿಗೆ ಹಾಗೆಯೇ 


ಆಗಲೆಂದು ವರವನ್ನು ಕೊಟ್ಟು ಅಲ್ಲಿಯೇ ಅಂತರ್ಧಾನವನು ಹೊಂದಿದನು. 


ಅಷ್ಟೃಮೋ9ಧ್ಯಾಯ॥ ೯೯ 


ತತಃ ಪ್ರಭೃತಿ ತೇ ಸರ್ವೇ ಮೇರುಶೃಂಗನಿಹಾರಿಣಃ । 


ನರನಾರಾಯಣಸ್ಕಾಂತೇ ಪಾಲ್ಯಮಾನಾ ಮುಹುರ್ಮುಹುಃ ॥ ೧೭॥ 
ಈದಾಜಿದ್ದಿನಿ ತಿಷ್ಮಂತಿ ಕದಾಚಿನ್ಮೇರುಮಧ್ಯತಃ | 
ನಿರ್ವಿಶಂಕಾ ನಿರುದ್ದೇಗಾ ಯಷಯಶ್ಚ ತಪೋಧನಾಃ ॥ ೧೮ ॥ 


ಭಗವಾನಪಿ ತತ್ರೈವ ನರರೂಸೇಣ ತಿಷ್ಮತಿ । 

ಧನುರ್ಬಾಣಧರಃ ಶ್ರೀಮಾಂಸ್ಕಪಸಾ ಪಾನಕೋಪಮಃ । 

ಆನೆಂದವೃುಷಿನೃಂದಸ್ಯ ಜನಯಂಸ್ಕಪ ಅಸ್ಥಿತಃ ॥೧೯॥ 

ತತಸ್ತು ಪರಮಂ ತೀರ್ಥಂ ಲೋಕಪಾಲಾಭಿವಂದಿತಂ | 

ಯತ್ರ ಸಂಸ್ಥಾಷಯಾಮಾಸ ಲೋಕಷಾಲಾನ್ಹರಿಃ ಸ್ವಯಂ ॥ ೨೦ 
ಸ್ಕಂದ ಉವಾಚ :-- 

ಕಥಂ ಭಗವತಾ ತತ್ರ ಲೋಕಪಾಲಾಶ್ಚಸ್ಥಾ ಸಹಿತಾಃ । 

ಮಹತ್ಕೌತೂಹಲಂ RE ಕಥಯಸ್ವ ಮಹಾಮತೇ ॥ SON 
ಶಿವ ಉವಾಚ :-- 

ಏಕದಾ ಮೇರುಮಧ್ಯಸ್ಥಾಶ್ರ ಯಾನಿಹ ಹರನ್ಹರಿಃ । 

ಜೇವಾನಾಮೃಷಿಮುಖ್ಯಾ ನಾಂ ಚರಿತಂ ದ್ರ ಸ್ರಷ್ಟುಮುಂದ್ಯತಃ ॥ ೨೨ ॥ 





೧೭, ಆ ದಿನದೆ ಮೊದಲುಗೊಂಡು ಅವರೆಲ್ಲರೂ ಮೇರುಶೃಂಗದಲ್ಲಿಯೇ 
ವಿಹಾರಮಾಡುತ್ತ ನರನಾರಾಯಣರಿಂದ ಪಾಲಿಸಲ್ಪಟ್ಟವರಾಗಿ ಬಹೆಳ ಕಾಲದ 
ವರೆಗೂ ಅಲ್ಲಿಯೇ ನೆಲಸಿದ್ದರು. 

೧೮. ತಷಸ್ಸಂಪನ್ನರಾದ ಮಹರ್ಷಿಗಳೂ ಕೂಡ ಕೆಲವು ವೇಳೆ ಸ್ವರ್ಗ 
ದಲ್ಲಿಯೂ, ಹೆಲವು ವೇಳೆ ಮೇರುಶೃಂಗದ ಮಧ್ಯದಲ್ಲಿಯೂ ವಾಸಮಾಡುತ್ತ 
ಯಾವ ವಿಧವಾದ ಅನುತಾಪವೂ, ಮನಃಕ್ಲೇಶವೂ ಇಲ್ಲದಂತೆ ಸುಖವಾಗಿರುವರು. 

೧೯. ಷಡ್ಗುಣೈಶ್ವರ್ಯಸಮಸ್ತ್ವಿತನಾದ ಶ್ರೀಮನ್ನಾರಾಯಣನೂ ಬಿಲ್ಲು 
ಬಾಣಗಳನ್ನು ಧರಿಸಿ ತಪಸ್ಸಿನಿಂದ ಬೆಂಕಿಯಂತೆ ಜ್ವಲಿಸುತ್ತ ಅಲ್ಲಿಯೇ ನರನ 
ರೂಸದಿಂದ ಶಾಶ್ವತವಾಗಿ ನೆಲಸಿರುವನು. ಅಲ್ಲದೆ ಆ ಸ್ವಾಮಿಯು ಮಹರ್ಷಿ 
ಸಮೂಹದ ಆನಂದವನ್ನು ವೃದ್ಧಿಗೊಳಿಸುತ್ತ ತಪಸ್ಸನ್ನು ಮಾಡುತ್ತಿರುವನು. 

೨೦. ಅಲ್ಲಿ ಲೋಕಪಾಲಕರಿಂದಲೂ ನಮಸ್ಕರಿಸಲ್ಪಡುತ್ತಿರುವ ಉತ್ತಮ 
ವಾದ ಮತ್ತೊಂದು ತೀರ್ಥವಿರುವುದು. ಅಲ್ಲಿ ಮಹಾವಿಷ್ಣುವು ತಾನೇ ಲೋಕ 
ಪಾಲಕರನ್ನು ಸ್ಯಾಪನ್ಯಡಿರವನುಃ 

೨೧. "ಸೃಂಜನು ಪ್ರ ಪ್ರಶ್ನೆಮಾಡುತ್ತಾನೆ:-"" ಮಹಾಪ್ರಾಜ್ಞನಾದ ತಂದೆಯೆ! 
ಭಗವಂತನಿಂದ ಲೋಕಪಾಲಕರು ಅಲ್ಲಿ ಹೇಗೆ ಸ್ಮಾಪಿತರಾದರು? ಅತ್ಯಂತ 
ಹುತೂಹೆಲವಾದ ವ್ಯಾಪಾರದಿಂದ ಕೂಡಿದ ಈ ಚರಿತ್ರೆಯನ್ನು ನನಗೆ ನಿರೂಪಿಸು.?? 

೨೨. ಶಿವನು ಹೇಳುತ್ತಾನೆ:--"" ವತ್ಸ! ಒಮ್ಮೆ ಮೇರುಪರ್ವತದಲ್ಲಿರುವ 


೧೦೦ ಶ್ರೀ ಸ್ಕಾಂದಮಹಾಪುರಾಣಂ 


ತಂ ದೃಷ್ಟ್ಟ್ವಾ ಸಹಸೋತ್ಥಾ ಯ ನಮಸ್ಕೃ ತ್ಯ ದಿವೌಕಸಃ । 


ಊಚುಸ್ತೇ ನಿನಯಾತ್ಸ ರ್ನೇಪ ಸೀದ *ಭಗನನ್ಸಿ ಭೋ ॥ ೨೩ ॥ 
ಸ್ಸ್ಗಣಂ ನಿಶ್ರಾಮ್ಯ ನಿಧಿನದ ಸೃಷ್ಟ್ವಾ ತಾಂ ನಿರಲಾಂ ಭುವಂ। 

ಸಾಫ್ಟ ಧ್ಯಮೃಹಿನೇದಾನಾಮಸತ್ತೆ ೦ ಭಾವಯನ್ಮಿಥೆಃ ॥ ೨೪ ॥ 
ತತಃ ಪ್ರಹಸ್ಯ ಭಗವಾನುವಾಚ ಮಧುಸೂದನಃ । 

ಲೋಕಸಾಲಾನ್ಸ್ನ ಮಾಹೂಯ ನಾತ್ರಸ್ಥೆ ಕ್ಕೇಯಂ ಭವದ್ವಿಫೈಃ ॥ ೨೫ ॥ 
ಖುಷಯಸ್ತಾಪಸಾಃ ಸಿದ್ಧಾ 8 ಸಸ್ತ್ರೀಕಾ! ನಿನಸಂತಿ ಹಿ । 

ಭವದಿ ್ವಿಧಾನಾಮಾಸ್ಥಾನಂ ಪಕ್ಕಿ ವ ಕಲ್ಪಿತಂ ಮಯಾ ॥ ೨೬ ॥ 
ತತಃ ಸ ತ್ವರಿತೋ ಗತ್ವಾ ರಮೆ ಸೀ ಗಿರಿನಕೇ ಹರಿಃ । 

ಲೋಕಪಾಲಾನ್ಸ ಧೂಹೂಯು ಸ್ಥಾ ಪಯಾಮಾಸ ತಾನ್ನುಹ ॥ ೨೭ ॥ 


ತತ್ತೈನ ಶೆ  ಲಡಂಡೇನ ಹತ್ವಾಂದ್ರಿ ತ್ತ ಜಲಕಾಂಕ್ಟಯಾ । 

ಫೀಡಾಪುಷ್ಯೆ ರಣೀಂ ತೇಷಾಂ ನಿರ್ನನೇ ಸು ER ॥ ೨೮ ॥ 
ಆಶ್ರಯಸ್ಥಾನಗಳನ್ನೆಲ್ಲ ಶ್ರೀಹರಿಯು ಇಲ್ಲಿಗೆ ತಂದವನಾಗಿ ದೇವತೆಗಳೂ 
ಮಹರ್ಷಿ ಮುಖ್ಯರೆನಿಸಿದವರೂ ಹೇಗೆ ವಾಸಿಸುತ್ತಿರುವರೆಂಬುದನ್ನು ನೋಡ. 
ಬೇಕೆಂಬ ಅಸೇಕ್ಸೆಯಿಂದ ಅಲ್ಲಿಗೆ ಬಂದನು. 

೨೩. ಆತನನ್ನು ಕಾಣುತ್ತಲೆ ಸಂಭ್ರಮದಿಂದೆದ್ದು ದೇವತೆಗಳೆಲ್ಲರೂ 
ನಮಸ್ಕಾರಗಳನ್ನು ಮಾಡಿ ಭಗವಂತನಾದ ಎಲೈ ಸ್ವಾಮಿಯೆ ! ನಮ್ಮಲ್ಲಿ 
ಪ್ರಸನ್ನನಾಗು’? ಎಂದು ವಿನಯಾಶ್ತ್ವ್ವಿತರಾಗಿ ಪ್ರಾರ್ಥಿಸಿದರು. 

೨೪. ಭಗವಂತನು ಒಂದು ಕ್ಷಣಮಾತ್ರ ವಿಶ್ರಮಿಸಿಕೊಂಡು ಆ ಭೂಮಿಯು 
ನಿರ್ಮಾನುಷವಾಗಿರುವುದನ್ನು ಕಂಡು ಮಹರ್ಷಿಗಳೂ ದೇವತೆಗಳೂ ಪರಸ್ಪರರ 
ಸಮಾಪದಲ್ಲಿಯೇ ವಾಸಮಾಡುವುದು ಉಚಿತವಲ್ಲವೆಂದು ಮನಸ್ಸಿಗೆ ತಂದು 
ಕೊಂಡನು. 

೨೫. ಅಲ್ಲದೆ ಮಧುಸೂದನನಾದ ಆ ಸ್ವಾಮಿಯು ನಗುತ್ತಲೇ ಸಮಸ್ತ 
ಲೋಕಪಾಲಕರನ್ನೂ ತನ್ನ ಬಳಿಗೆ ಕರೆಯಿಸಿಕೊಂಡು ಹೇಳತೊಡಗಿದನು. “ ಇಲ್ಲಿ 
ನಿಮ್ಮಂತಹ ದೇವತೆಗಳು ನೆಲಸುವುದು ಯೋಗ್ಯವ ಲ 

೨೬. ಮಹರ್ಷಿಗಳೂ, ತಪಸ್ವಿಗಳ್ಕೂ ಸಿದ್ಧ ರೂ ಇಲ್ಲಿ ತಮ್ಮ ಪತಿಯ 
ಕೊಡನೆ ವಾಸಮಾಡುತ್ತಿರುವರಲ್ಲವೆ. ನಿಮ್ಮ ತಿರುವ ಲೋಕನಾಯಕರಿಗೆ ನಾನು 
ಮೊದಲೇ ಬೇರೆ ನಿವಾಸವನ್ನು ತಲ್ರಿಸಿರುವೆನು.” 

೨೭-೨೮. ಎಲೈ ಸಷಣ್ಮುಖನೆ! ಆಗ ಪರಮಾತ್ಮನು ವೇಗವಾಗಿ ಬಂದು 
ಮನೋಹರವಾದ ಮೇರುಶೈ 0ಗದಲ್ಲಿ ರೋಕಪಾಲಕಕೆಲ್ಲರನ್ನೂ ಕರೆದು ಸ್ಟ್ರಾ ಪನೆ 
ಮಾಡಿದನು. ಅವರಿಗೆ ನೀರಿನ ಅನುಕೂಲವನ್ನು ಕಲ್ಪಿಸಲು ತನ್ನ ಕೈಯೊಳಗಿನ 





ಅಷ್ಟಮೋ9ಧ್ಯಾಯಃ ೧೦೧ 


ಸಸ್ತ್ರೀಕಾ ಯತ್ರ ಗೀರ್ವಾಣಾ ವಿಚರಂತಿ ನಿಜೇಚ್ಛಯಾ | 


ಗಾಯಂತಿ ಸ್ವನುಮೋದಂತಿ ಗಂಧರ್ವಾಂಸ್ಟ್ರಿದಿವೌ ಕಸಾಂ ॥೨೯॥ 
ವನಾನಿ ಕುಸುಮಾನೋದರಮ್ಯಾಣಿ ಪರಿತೋಷತಃ । 
ದಿನಾನಿ ಯತ್ರ ಗಚ್ಛಂತಿ ಕ್ಚೃಣಪ್ರಾಯಾಣಿ ದೇಹಿನಾಂ ॥ ೩೦ ॥ 


ಭಗವಾನಪಿ ತತ್ರೈವ ತೇಷಾಮಾನಂದಮಾವಹನ್‌ । 

ದ್ವಾದಶ್ಯಾಂಪೌ ರ್ಣಮಾಸ್ಕಾಂ ಚ ಸ್ವಯಮಾಯಾತಿ ಮಜ್ಜನೇ ॥ ೩೧॥ 
ತತ್ಪಶ್ಹಾವೃಷಯಃ ಸರ್ವೇ ಮುನಯಶ್ಚ ತಪೋಧನಾಃ । 

ಯತ್ರ ಸ್ನಾತ್ವಾ ವಿಧಾನೇನ ಗುಹ ಮಧ್ಯಾಹ್ನಕಾಲತಃ । 


ಅಸಂಗಂ ಪರಮಂ ಜ್ಯೋತಿರ್ಜಲೇ ಪಶ್ಯಂತಿ ಚಕ್ಸುಷಾ ೩೨ 
ಸರ್ವತೀರ್ಥಾವಗಾಹೇನ ಯತ್ಸಲಂ ಪರಿಕೀರ್ತಿತಂ । 

ತತ್ಸಲಂ ತತ್ತೃಣಾದೇವ ದಂಡಪುಷ್ಕರಿಣೇಕ್ಸಣಾತ್‌ ॥ ೩೩ ॥ 
ಯತ್ರ ಕಾಮ್ಯಾನಿ ಕರ್ಮಾಣಿ ಸಫಲಾನಿ ಮನೀಷಿಣಾಂ । 

ಯತ್ರ ಪಿಂಡಪ್ರೆ ದಾನೇನ ಗೆಯಾತೊಆಷ್ಟಗುಣಂ ಫಲಂ ॥ ೩೪ ॥ 


ಕಲ್ಲಿನ ದಂಡದಿಂದ ಪರ್ವತವನ್ನು ಸೀಳಿ ಅತ್ಯಂತ ಮನೋಹರವಾದ ಕ್ರೀಡಾ 
ಸರೋವರವೊಂದನ್ನು ಅಲ್ಲಿಯೇ ನಿರ್ಮಿಸಿದನು. 

೨೯. ಅಲ್ಲಿ ದೇವತೆಗಳು ತಮ್ಮ ತಮ್ಮ ಸ್ತ್ರೀಯರೊಡನೆ ಯಥೇಚ್ಛವಾಗಿ 
ವಿಹರಿಸುತ್ತಿರುವರು. ಸ್ವರ್ಗನಿವಾಸಿಗಳಾದ ಅವರೊಡನೆ ಗಂಧರ್ವರು ಸಹ 
ಸೇರಿಕೊಂಡು ಗೀತಗಳನ್ನು ಹಾಡುತ್ತ ಅನುಮೋದಿಸುತ್ತಿರುವರು. 

೩೦. ಅಲ್ಲಿರುವ ವನಗಳೆಲ್ಲವೂ ಪುಷ್ಪಗಳ ಸುಗಂಧಗಳಿಂದ ಮನೋಹರ 
ಗಳಾಗಿರುವುವು. ಅಲ್ಲಿ ವಾಸಮಾಡುವವರಿಗೆ ಮನಸ್ಸಂತೋಷದಿಂದ ದಿವಸಗಳೂ 
ಕೂಡ ಕೇವಲ ಕ್ಪಣಗಳಂತೆಯೇ ಕಳೆದುಹೋಗುತ್ತಿರುವುವು. 

೩೧-೩೨. ಭಗವಂತನು ಕೂಡ ಆ ದೇವತೆಗಳಿಗೆ ಆನಂದವನ್ನುಂಟು 
ಮಾಡುವವನಾಗಿ ಪ್ರತಿ ಮಾಸದಲ್ಲಿಯೂ ಶುಕ್ಲ ಕೃಷ್ಣ ದ್ವಾದಶಿಯ ದಿನಗಳ 
ಲ್ಲಿಯೂ ಮತ್ತು ಪೌರ್ಣಮಿಯ ದಿನಗಳಲ್ಲಿಯೂ ತಾನೇ ಸ್ತಾನಮಾಡಲು 
ಬಿಜೆಗ್ಳೆಯುವನು. ಆ ಬಳಿಕ ಸಮಸ್ತ ಮಹರ್ಷಿಗಳೂ, ತಪೋನಿಧಿಗಳಾದ 
ಮಹಾಮುನಿಗಳೂ ಮಧ್ಯಾಹ್ನದ ವೇಳೆಯಲ್ಲಿ ಸ್ನಾನಮಾಡುವಾಗ ಆ ತೀರ್ಥದ 
ಜಲದಲ್ಲಿ ತಮ್ಮ ಜ್ಞಾನಚಕ್ಸುಸ್ಸುಗಳಿಂದ ಅಸಂಗವೂ ಪರಾತ್ಸರವೂ ಆದ ದಿವ್ಯ 
ಜ್ಯೋತಿಯೊಂದನ್ನು ಕಾಣುವರು. 

೬೨-೩೪. ಇತರ ಸಮಸ್ತ ತೀರ್ಥಗಳಲ್ಲಿಯೂ ಸ್ನಾನ ಮಾಡುವುದರಿಂದ 
ಯಾವ ಫಲವು ಶಾಸ್ತ್ರೋಕ್ಕವಾಗಿರುವುದೊ, ಆ ಫಲವೇ ಒಂದು ಸ್ಪಣಮಾತ್ರ 
ಈ ದಂಡಪುಷ್ಕರಿಣಿಯೆಂಬ ತೀರ್ಥದ ದರ್ಶನದಿಂದ ಜನರಿಗೆ ಲಭಿಸುವುದು. 


೧೦೨ ಶ್ರೀ ಸ್ಯಾಂದಮಹಾಪುರಾಣಂ 


ಯಜ್ಞೊ € ದಾನೆಂ ತಪಃ ಕರ್ಮ ಸರ್ವಮಕ್ಸ್ಸಯಮುಚ್ಯತೇ | 
ದ್ವಾದಶ್ಯಾಂ ಶುಕ್ಲ ಪಕ್ಸಸ್ಯ ಜ್ಯೇಷ್ಮೇ ಮಾಸಿ ಷಡಾನನ । 


ತತ್ರ ಸ್ನಾತ್ವಾ ನಿಧಾನೇನ ಕೃತಕೃತ್ಯೋ ಭವೇದ್ಯತಃ ॥ ೩೫ ॥ 
ಬದರೀತೀರ್ಥಮಧ್ಯೇ ತು ಗುಪ್ತಮೇತತ್ಸುಶೋತ್ತಮೈಃ | 
ನ ವಾಚ್ಯಂ ಯತ್ರ ಕುತ್ರಾಪಿ ತವ ಪ್ರೀತ್ಯಾ ಮಯೋದಿತಂ ॥ ೩೬॥ 


ವಕ್ತವ್ಯಂ ಕಿಮಿಹ ಬಹು ಪ್ರಭೂತಪುಣ್ಯಾಃ 
ಪಠ್ಯಂತಿ ಪ್ರಥಿತನಿದಂ ಸುರೈಕಗುಪ್ತಂ । 
ನಾನ್ಯೇಷಾಂ ಕಘಫಮಪಿ ಚೇತಸಿ ಪ್ರಸಂಗಾತ್‌ 
ದೇವ್ಗೆಃ ಸ್ಕಾದನುದಿನಜಿಂತಿತಂ ಗುಹೈತತ್‌ ॥ ೩೭॥ 
ಯೇಷಾಂ ವೈ ಭಗವತಿ ಚೇತ್ಸಮಗ್ರ ಕರ್ಮ 
ಸ್ಪಾಧ್ಯಾಯಾಭ್ಯಸನನಿಧಿಕ್ರಮೇಣ ಜಾತಂ! 
ಪಶ್ಯಂತಿ ತ್ರಿಭುನನಮರ್ಲಭಂ ಸುತೀರ್ಥಂ 
ದಂಡೋದಂ ನ ಭವತಿ ಚಾನ್ಯಥಾ ಸುದ್ಧಷ್ಟಂ 8 ೩೮॥ 





ಇಲ್ಲಿ ಬುದ್ಧಿವಂತರು ಮಾಡಿದ ಕಾಮ್ಯಕರ್ಮಗಳೆಲ್ಲವೂ ಫಲದಾಯಕ 
ಗಳಾಗುವುವು. ಇಲ್ಲಿ ಪಿತೃದೇವತೆಗಳಿಗೆ ಪಿಂಡಪ್ರ ದಾನವನ್ನು ಮಾಡುವುದರಿಂದ 
ಗಯಾಕ್ಸೇತ್ರದಲ್ಲಿ ಮಾಡಿದ ಪಿಂಡದಾನದ ಎಂಟರಷ್ಟು ಫಲವು ಕೈಗೂಡುವುದು. 

೩೫. ಈ ತೀರ್ಥದಲ್ಲಿ ಮಾಡಿದ ಯಜ್ಞ, ದಾನ, ತಪಸ್ಸು, ಸತ್ಕಾರ್ಯ 
ಗಳೆಲ್ಲವೂ ಅಕ್ಷಯ ಫಲದಾಯಕಗಳಿೆಂದು ಹೇಳಲ್ಪಟ್ಟರುವುದು. ಎಲ್ಲೆ 
ಷಣ್ಮುಖನೆ! ಜ್ಯೇಷ್ಠಮಾಸದ ಶುಕ್ಲಸಕ್ಸದ ದ್ವಾದಶಿಯ ದಿನದಲ್ಲಿ ಶಾಸ್ತ್ರೋಕ್ತ 
ಪ್ರಕಾರವಾಗಿ ಇಲ್ಲಿ ಸ್ನಾನವನ್ನು ಮಾಡಲು ಮನುಷ್ಯನು ಕೃತಕೃತ್ಯನಾಗುವನು. 

೩೬. ಬದರಿಕಾಶ್ರಮದಲ್ಲಿರುವ ತೀರ್ಥಗಳೆಲ್ಲವುಗಳ ಮಧ್ಯೆ ಈ ತೀರ್ಥವು 
ದೇವತೆಗಳಿಗೆ ಏಕಾಂತ ಸ್ಥಳವಾಗಿರುವುದು. ಇದರ ವಿಷಯವಾಗಿ ಎಲ್ಲೆಡೆ 
ಗಳಲ್ಲಿಯೂ ಬಹಿರಂಗವಾಗಿ ಪ್ರಸಂಗವನ್ನು ಮಾಡಬಾರದು. ನಿನ್ನಲ್ಲಿರುವ 
ಪ್ರೀತಿಯಿಂದಲೇ ನಾನು ನಿನಗೆ ಇದನ್ನು ವಿವರಿಸಿರುವೆನು. 

೩೭. ಈ ವಿಷಯದಲ್ಲಿ ಹೆಚ್ಚಾಗಿ ಹೇಳತಕ್ಕುದೇನಿರುವುದು? ದೇವತೆಗಳಿಂದ 
ಅತ್ಯಂತ ಗುಪ್ತವಾಗಿಡಲ್ಪಟ್ಟರುವ ಮಾಹಾತ್ಮ್ಯೈಯುಳ್ಳ ಈ ತೀರ್ಥವನ್ನು 
ಮಹತ್ತರವಾದ ಪುಣ್ಯವನ್ನು ಸಂಪಾದಿಸಿದವರು ಮಾತ್ರ ನೋಡಬಲ್ಲರು. ಎಲೈ 
ಗುಹನೆ! ಇತರರಿಗೆ ಯಾವ ವಿಧದಿಂದಲೂ ಲಭಿಸುವುದಿಲ್ಲ. ಈ ತೀರ್ಥದ 
ಮಾಹಾಕ್ಮ್ಯಿಯನ್ನು ಕುರಿತು ದೇವತೆಗಳು ಪ್ರತಿನಿತ್ಯವೂ ತಮ್ಮ ಅಂತರಂಗದಲ್ಲಿ 
ಚಿಂತನೆಮಾಡುತ್ತಿರುವರು. 


೩೮. ವೇದಾಭ್ಯಾಸವನ್ನು ವಿಧಿವಿಹಿತ ಮಾರ್ಗದಿಂದ ಮಾಡಿಕೊಂಡು 


ಅಷ್ಟಮೋ9ಧ್ಯಾಯಃ ೧೦೩ 


ದಂಡೋದಕಾತ್ಸರಂ ತೀರ್ಥಂ ನ ವಿಷ್ಣೋಃ ಸದೃಶೋಂಃಪರಃ । 


ವಿಶಾಲಾಸದೃಶಂ ಕ್ಲೇತ್ರಂ ನ ಭೂತಂ ನ ಭವಿಷ್ಯತಿ ರ್ಮ ॥ 

ಸೇವನೀಯಾ ಪ್ರಯತ್ನೇನ ನಿಶಾಲಾ ಚ ವಿಚಕ್ಸಣೈಃ। 

ಯ ಇಚ್ಛೇತ್ಸತತಂ ಧಾಮ ಭಗವತ್ಪಾರ್ಶ್ರವರ್ತಿ ವೈ ॥೪೦॥ 
ಸ್ಕಂದ ಉವಾಚ ೭... 

ಗಂಗಾಮಾಶ್ರಿತ್ಯ ತೀರ್ಥಾನಿ ಕಾನಿ ಸಂತೀಹ ತತ್ಪದೇ । 

ಶ್ರೇಯಸ್ಕರಾಣಿ ಭೂರೀಣಿ ಸಂಕ್ಸೇಪಾತ್ತಾನಿ ಮೇ ವದ ! ೪೧॥ 


ಮಹದೇವ ಉವಾಚ :-- 
ತವಾ ಯತ್ರ ಸಂಯೋಗೋ ಮಾನಸೋದ್ಬೆ €ಷಸಸ್ನಿ ಧೌ । 


ತ್ರೀರ್ಥಂ ನಿಮಲಂ ಪುಣ್ಯಂ ಪ್ರಯಾಗಾದಧಿಕಂ 'ನುಹತ್‌" ॥ ೪೨ ॥ 
ಸ ಶೈರ್ಸಸಹಸ್ರಾಜಿ ವಾಯುಭೋಜನತೋ ಭವೇತ್‌ । 
ತೆತ್ಸಲಂ ಸ್ನಾನಮಾತ್ರೇಣ ಗಂಗಾಯಾಃ ಸಂಗಮೇ ನೃಣಾಂ ॥ ೪೩8 





ಸಕಲ ಕರ್ಮಗಳನ್ನೂ ಪರಮಾತ್ಮನಿಗೆ ಯಾರು ಅರ್ಪಣೆಮಾಡಿರುವರೊ, ಅವರು 
ಮಾತ್ರ ಮೂರು ಲೋಕಗಳಲ್ಲಿಯೂ ಹುರ್ಲಭವಾದ ಮಹಿಮೆಯುಳ್ಳೆ 
ಈ ತೀರ್ಥವನ್ನು ನೋಡಲು ಸಮರ್ಥರಾಗುವರು. ಆ ಸಾಧನ ಸಂಪತ್ತಿಯಿಲ್ಲ 
ದವರಿಗೆ ದಂಡಪುಷ್ಕರಿಣೀತೀರ್ಥದ ದರ್ಶನವು ಸುಲಭವಾಗಿ ಲಭಿಸುವುದಿಲ್ಲ. 

೩೯. ದಂಡೋದಕಕ್ಕಿಂತಲೂ ಉತ್ತಮವಾದ ತೀರ್ಥವಿಲ್ಲವು. ಮಹಾ 
ವಿಷ್ಣುವಿಗೆ ಸಮಾನನಾದ ದೇವತೆಯಿರುವುದಿಲ್ಲವು. ವಿಶಾಲೆಯೆಂದು ಹೆಸರಾದ 
ಬದರಿಕಾಶ್ರಮಕ್ಕೆ ಸದೃಶವಾದ ಕ್ಸೇತ್ರವು ಎಲ್ಲಿಯೂ ಇರಲಿಲ್ಲವಲ್ಲದೆ ಮುಂದೆ 
ಲ್ಲಿಯೂ ಉಂಟಾಗುವುದಿಲ್ಲ. 

೪೦. ಯಾವ ವಿಚಕ ಕ್ಸ ಣರಾದವರು ಭಗವಂತನ ಪಾರ್ಶ್ವವರ್ತಿಗಳಾಗಿದ್ದು 
ಶಾಶ್ವತವಾದ ವೈಕುಂಕದಲ್ಲಿ ವಾಸಮಾಡಲು ಅಪೇಕ್ಸಿಸುವರೊ, ಅವರೆಲ್ಲರೂ 

ಪ್ರಯತ್ನ ಫಪೂರ್ವಕವಾಗಿಯೂ ಬದರೀಕ್ಷೆ | ೇತ್ರವನ್ನು ಸೇವಿಸಲೇಜೇಕು. 

೪೧. ಸ್ಫಂದನು ಕೇಳುತ್ತಾನೆ: ಎಲ್ಫೈ ತಂದೆಯೆ! ಪುಣ್ಯಾ ವಾದ 
ಈಕ್ಲೇತ್ರದಲ್ಲಿ ಗಂಗಾ ಪ್ರವಾಹವನ್ನು ಸೇರಿದಂತೆ ಶೆ ಶ್ರೇಯಸ್ಕರಗಳೊ, ಪ್ರ ಪ್ರಭಾವಾ 
ನ್ವಿತಗಳೂ ಆದ ಯಾನ ಯಾವ ತೀರ್ಥಗಳು ನೆಲಸಿರುವುವು? ಅವುಗಳನ್ನು 
ಸಂಕ್ಕೆ ಪವಾಗಿ ನನಗೆ ತಿಳಿಸುವವನಾಗು.” 

೪೨. ಮಹಾದೇವನು ಹೇಳುತ್ತಾನೆ: “ಮಾನ ಸೋದ್ಳೆ €ದತೀರ್ಥದ 
ಉದಕವು ಗಂಗೆಯೊಡನೆ ಸೇರುವ ಸ ಳದಲ್ಲಿ ರುವ ತೀರ್ಥವು ಜನು ಆಜೂ ಪುಣ್ಯ 
ಪ್ರದವೂ ಆಗಿ ಪ್ರಯಾಗಕ್ಷೇತ್ರ ಕ್ಕಿಂತಲೂ ಅತ್ಯಧಿಕವಾದ ಫಲವನ್ನು ಕೊಡುವ 
ವಾಹಿಮೆಯುಳ್ಳು ದಾಗಿರುವುದು. 

WR ಒರು ಮುವ್ವತ್ತು ಸಾವಿರ ವರ್ಷಗಳು ಕೇವಲ ವಾಯು 


೧೦೪ ಶ್ರೀ ಸ್ಥಾಂದಮಹಾಪುಠಾಣಂ 


ಸಂಗಮಾದ್ದಕ್ಷಿಣೇ ತೀರ್ಥಂ ಧರ್ಮಕ್ಟೇತ್ರಂ ಪ್ರಕೀರ್ತಿತಂ । 
ಯತ್ರ ಮೂರ್ತ್ಯಾಂ ಸ್ಮೃತೌ ಜಾತೌ ನರನಾರಾಯಣಾವೃಷೀ ॥ ೪೪॥ 
ತತ್ಕೇತ್ರಂ ಪಾವನಂ ಮರ್ತ್ಯಃ ಸರ್ನ್ವೇಷಾಮುತ್ತಮೋತ್ತಮಂ । 


ಧರ್ಮಸ್ತೃತ್ರೈವ ಭಗವಾಂಶ್ಚತುಷ್ಪಾದವತಿಷ್ಮತಿ ॥ ೪೫ ॥ 
ಯತ್ರ ಯಜ್ಞಾಸ್ತಪೋ ದಾನಂ ಯತ್ನ್ವಿಂಜಿತ್ಯ್ರ್ರಿಯತೇ ನೃಭಿಃ । 
ತತ್ಪುಣ್ಯಸ್ಯ ಕ್ಷಯೋ ನಾಸ್ತಿ ಕಲ್ಪಕೋಜಿಶತೈರಪಿ ॥ ೪೬॥ 
ತತೋ ದಕ್ಸಿಣದಿಗ್ಭಾಗ ಉರ್ನಶೀಸಂಗಮಾಭಿಧಂ । 

ಸರ್ವಪಾಪಹೆರಂ ಪುಂಸಾಂ ಸ್ನಾನಮಾತ್ರೇಣ ದೇಹಿನಾಂ ॥ ೪೭ ॥ 
ಕೂರ್ಮೊದ್ಧಾರಸ್ತತಃ ಸಾಕ್ಸಾದ್ಧರಿಭಕ್ತ್ರೈಕಸಾಧನಂ । 
ಸ್ನಾನಮಾತ್ರೇಣ ಭೂತಾನಾಂ ಸತ್ವಶುದ್ಧಿಃ ಪ್ರಜಾಯತೇ ॥ ೪೮ ॥ 
ಬ್ರಹ್ಮಾವರ್ತಸ್ತತಃ ಸಾಕ್ಸಾದ್ಬ್ರ್ರಹ್ಮಲೋಕೈಕಕಾರಣಂ । 

ದರ್ಶನಾದೇವ ತೀರ್ಥಸ್ಯ ಸರ್ವಪಾಪೆಕ್ಟಯೋ ಭವೇತ್‌ ॥೪೯॥ 


ಭೋಜನವನ್ನೇ ಮಾಡುವುದರಿಂದ ಯಾವ ಫಲವು ಲಭಿಸುವುದೊ, ಆ ಫಲವೇ 
ಗಂಗಾಸಂಗಮದಲ್ಲಿ ಒಂದು ಸ್ನಾನವನ್ನು ಮಾಡುವ ಮಾತ್ರದಿಂದಲೇ 
ಮನುಷ್ಯರಿಗೆ ಲಭಿಸುವುದು. 

೪೪. ಈ ಸಂಗಮಕ್ಕೆ ದಕ್ಷಿಣದಿಕ್ಕಿನಲ್ಲಿ ಧರ್ಮಕ್ಸೇತ್ರವೆಂಬ ತೀರ್ಥವು 
ಪ್ರಸಿದ್ಧಿಯನ್ನು ಹೊಂದಿರುವುದು. ಅಲ್ಲಿರುವ ವಿಗ್ರಹದಲ್ಲಿಯೇ ಖುಸಿವರ್ಯರಾದ 
ನರನಾರಾಯಣರೀರ್ವರೂ ಜನ್ಮವನ್ನು ತಾಳಿದರೆಂದು ಕೇಳಿರುವೆವು. 

೪೫. ಮರ್ತ್ಯ್ಯಲೋಕದೊಳಗೆಲ್ಲ ಆ ಕ್ಷೇತ್ರವೇ ಪರಮಪಾವನವೆಫಿಸಿ ಸಕಲ 
ತೀರ್ಥಗಳಲ್ಲಿಯೂ ಉತ್ತಮೋತ್ತಮವಾಗಿರುವುದು. ಅಲ್ಲಿ ಮಾತ್ರ ಭಗವಂತ 
ನಾದ ಧರ್ಮದೇವತೆಯು ಯಾವಾಗಲೂ ನಾಲ್ಕು ಕಾಲುಗಳ ಮೇಲೆಯೂ 
ಸ್ಲಿರವಾಗಿ ನಿಂತಿರುವನು. 

 ಬ೬, ಅಲ್ಲಿ ಮನುಷ್ಯರಿಂದ ಮಾಡಲ್ಪಡುವ ಯಜ್ಞಗಳು, ತಪಸ್ಸು, ದಾನ 
ಮುಂತಾದ ಯಾವ ಸತ್ಸರ್ಮಗಳಿರುವುವೊ, ಅವುಗಳಿಗೆ ಅನೇಕ ನೂರುಕೋಟ 
ಕಲ್ಪಗಳಾದರೂ ಪುಣ್ಯವು ಕ್ಸೀಣತೆಯನ್ನು ಹೊಂದುವುದಿಲ್ಲಪು. 

೪೭. ಅದಕ್ಕೂ ದಕ್ಷಿಣದಿಕ್ಕಿನ ಪ್ರದೇಶದಲ್ಲಿ ಊರ್ವಶೀಸಂಗಮವೆಂಬ 
ತೀರ್ಥವಿರುವುದು. ಅದರಲ್ಲಿ ಸ್ನಾನವನ್ನು ಮಾಡುವುದರಿಂದಲೇ ಮನುಷ್ಯರಿಗೆ 
ಸಮಸ್ತ ಪಾಪಗಳೂ ನಾಶವಾಗುವುವು. 

೪೮. ಬಳಿಕ ಮಹಾ ವಿಷ್ಣುನಿನ ಭಕ್ತಿಗೆ ಸಾಕ್ಟಾತ್ತಾಗಿ ಏಕಾಂತಕಾರಣ 
ವಾಗಿರುವ ಕೂರ್ಮೊದ್ಧಾರವೆಂಬ ತೀರ್ಥವಿರುವುದು. ಅಲ್ಲಿ ಸ್ನಾನವನ್ನು 
ಮಾಡುವ ಮಾತ್ರದಿಂದಲೇ ಮನುಷ್ಯರಿಗೆ ಚಿತ್ತಶುದ್ಧಿ ಯುಂಟಾಗುವುದು. 

೪೯. ಅದರ ಕೆಳಗಡೆಯೆ ಬ್ರಹ್ಮಾನರ್ತಕ್ಲೇ ತ್ರವಿರುವುದು. ಅದು ಬ್ರಹ್ಮ 


ಅಷ್ಟಮೋ 9 ಧ್ಯಾಯಃ ೧೦೫ 


ಬಹೂನಿ ಸಂತಿ ತೀರ್ಥಾನಿ ದುರ್ಗಮಾನೀಹ ದೇಹಿನಾಂ | 


ಸಂಕ್ಲೇಪಾತ್ಮಥಿತಂ ವತ್ಸ ತವಾದರವಶಾದಿದಂ ॥ ೫೦ ॥ 
ಯ ಇದಂ ಶೃಣುಯಾನ್ನಿತ್ಯಂ ಶ್ರಾನಯೇದ್ವಾ ಸಮಾಹಿತಃ । 
ಸರ್ವಪಾಪವಿನಿರ್ಮುಕ್ತಃ ಸದಂ ವಿಷ್ಣೋಃ ಪ್ರಪದ್ಯತೇ ॥೫೧॥ 
ರಾಜಾ ವಿಜಯಮಾಪ್ಟೋತಿ ಸುತಾರ್ಥೀ ಲಭತೇ ಸುತಂ । 

ಕನ್ಯಾರ್ಥೀ ಲಭತೇ ಕನ್ಯಾಂ ಕನ್ಯಾ ವಿಂದತಿ ಸತ್ಪತಿಂ ॥ ೫೨ ॥ 
ಧನಾರ್ಥೀ ಧನಮಾಪ್ಟೋತಿ ಸರ್ವಕರ್ಮೈಕಸಾಧನಂ ॥ ೫೩ ॥ 
ಮಾಸಮಾತ್ರಂ ನರೋ ಭಕ್ತ್ಯಾ ಶೈಣುಯಾದ್ಯಃ ಸಮಾಹಿತಃ । 
ತಸ್ಯಾಭೀಷ್ಟಸಮಾವಾಪ್ತಿರ್ದುರ್ಲಭಾಪಿ ನ ಸಂಶಯಃ “YH 
ಆಧಿವ್ಯಾಧಿಭಯಂ ಘೋರಂ ದಾರಿದ್ರ್ಯಂ ಕಲಹಂ ತಥಾ । 

ಯಸ್ಯ ಗೇಹೇಷು ಮಾಹಾತ್ಮ್ಯಂ ತತ್ಸೈತಾನಿ ನ ಕರ್ಹಿಚಿತ್‌ ॥ ೫೫ ॥ 





ಲೋಕದ ಪ್ರಾಪ್ತಿಗೇ ನಿಕಟನಾದುದೂ, ಏಕಾಂತವಾದುದೂ ಆದ ಸಾಧನ 
ವಾಗಿರುವುದು. ಆ ತೀರ್ಥದ ದರ್ಶನಮಾತ್ರದಿಂದಲೇ ಸಕಲ ಪಾತಕಗಳ 
ಸಂಕ್ಸಯವುಂಟಾಗುವುದು. 

೫೦. ಎಲ್ಫೆ ಪ್ರಿಯ ಪುತ್ರನೆ! ಸಾಮಾನ್ಯ ಮಾನವರಿಗೆ ದುರ್ಗಮಗಳಾದ 
ಅನೇಕ ತೀರ್ಥಗಳು ಈ ಪ್ರದೇಶದಲ್ಲಿ ನೆಲಸಿರುವುವು. ನಿನ್ನಲ್ಲಿರುವ ಆದರಕ್ಕೆ 
ಒಳಪಟ್ಟು ನಾನು ಕೆಲವನ್ನು ಮಾತ್ರ ಸಂಕ್ಸೇಪವಾಗಿ ವಿವರಿಸಿರುವೆನು. 

೫೧-೫೨. ಯಾವನು ಈ ಕ್ಸೇತ್ರಮಾಹಾತ್ಮ್ಯೆಯನ್ನು ಪ್ರತಿದಿನದಲ್ಲಿಯೂ 
ಭಕ್ತಿಯುಕ್ತನಾಗಿ ಕೇಳುವನೊ, ತದೇಕನಿಷ್ಠವಾದ ಮನಸ್ಸಿನಿಂದ ಇತರರಿಗೆ 
ಶ್ರವಣಮಾಡಿಸುವನೊ, ಆ ಪುಣ್ಯವಂತನು ಸಕಲ ಪಾಪಗಳಿಂದಲೂ 
ಬಿಡುಗಡೆಯನ್ನು ಹೊಂದಿ ಮಹಾವಿಷ್ಣುವಿನ ಲೋಕವಾದ ವೈಕುಂಠವನ್ನು 
ಸೇರುವನು. ಈ ಪುರಾಣದ ಶ್ರವಣದಿಂದ ಮಹಾರಾಜನಾದವನು ಯುದ್ದದಲ್ಲಿ 
ದಿಗ್ವಿಜಯವನ್ನು ಪಡೆಯುತ್ತಾನೆ. ಸಂತತಿಹೀನನಾದವನು ಸತ್ಟುತ್ರನನ್ನು 
ಪಡೆಯುವನು. ಮದುವೆಯಾಗಲೆಳಸುವವನಿಗೆ ಉತ್ತಮ ಕನ್ಯೇಯು ಸಿಕ್ಕುವಳು. 
ಕನ್ಯೆಯೂ ಕೂಡ ಉತ್ತಮನಾದ ಪತಿಯನ್ನು ಸೇರಿ ಸುಖಪಡುವಳು. 

೫೩. ಧನಕ್ಕಾಗಿ ಪರಿತಪಿಸುತ್ತಿರುವ ಮಾನವನು ಸಮಸ್ತ ಅಭೀಪ್ಸಿತ 
ಗಳಿಗೂ ಸಾಧನಭೂತವೆನಿಸಿದ ಧನವನ್ನೂ ಹೊಂದುವನು. 

೫೪-೫೫. ಯಾವನು ಒಂದು ತಿಂಗಳವರೆಗೂ ಭಕ್ತಿಯಿಂದಲೂ ಸಮಾಹಿತ 
ಮನಸ್ಸಿಸಿಂದಲೂ ಈ ಮಾಹಾತ್ಮ್ಯವನ್ನು ಕೇಳುವನೋ, ಅವನಿಗೆ ಅತ್ಯಂತ 
ದುರ್ಲಭಗಳಾದ ಕೋರಿಕೆಗಳೂ ಈಡೇರುವುವೆಂಬ ವಿಷಯದಲ್ಲಿ ಸಂದೇಹವೇ 
ಇಟ್ಟವು. ಯಾವನ ಮನೆಯಲ್ಲಿ ಬದರಿಕಾಕ್ಸೇತ್ರ ಮಾಹಾತ್ಮ್ಯದ ಪುರಾಣ 

F 


೧೦೬ ಶ್ರೀ ಸ್ಕಾಂದಮಹಾಪುರಾಣಂ 


ನಾಪನೃತ್ಯುರ್ನ ಸರ್ಹಾದಿದೌ ರ್ಭಾಗ್ಯಂ ಚಾಪಿ ವರ್ತತೇ । 


ಮಃಸ್ವಪ್ನುನೈೆಹಪೀಡಾ ಚ ಪರರಾಷ್ಟ್ರಭಯಂ ತಥಾ ॥ ೫೬॥ 
ಯುದ್ಧೇ ಯಾತ್ರಾಪ್ರಯಾಣೇ ಚ ಸಠನೀಯಂ ಪ್ರಯತ್ನತಃ । 

ನಿವಾಹೇ ಚ ವಿವಾದೇ ಚೆ ಶುಭಕರ್ಮಣಿ ಯತ್ನತಃ ॥ ೫೭ ॥ 
ಪೂರ್ಣಂ ವಾಂಧ್ಯಾಯಮಾತ್ರಂ ವಾ ತದರ್ಧಂ ವಾ ವಿಚಕ್ಸಣೈಃ । 
ಸರ್ವಕಾರ್ಯವಪ್ರಸಿದ್ಧಿಃ ಸ್ಯಾನ್ನಾತ್ರ ಕಾರ್ಯಾ ವಿಚಾರಣಾ ॥ ೫೮ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಬದರಿಕಾಶ್ರಮಮಾಹಾತ್ಮ್ಯೇ ಶಿವಕಾರ್ತಿಕೇಯ 
ಸಂವಾದೇ « ವಿವಿಧತೀರ್ಥವರ್ಣನೆಂ?* ನಾಮ ಅಸ್ಟೈನೋಂಧ್ಯಾಯಃ 


ಬದರಿಕಾಶ್ರಮುಮಾಹಾತ್ಮ್ಯಂ ಸಂಪೂರ್ಣಂ 
ಶ್ರವಣವು ನಡೆಯುತ್ತಿರುವುದೊ, ಆ'ಮನೆಯಲ್ಲಿ ಮಾನಸಿಕ, ಶಾರೀರಕ ವ್ಯಾಧಿಗಳ 
ಭಯವಾಗಲಿ, ಭಯಂಕರವಾದ ದಾರಿದ್ರ್ಯದು;ಃಖವಾಗಲಿ, ಅಂತಃಕಲಹಗಳಾಗಲಿ 
ಎಂದಿಗೂ ಉಂಟಾಗಲಾರವು. 

೫೬. ಆ ಪ್ರದೇಶದಲ್ಲಿ ಅಕಾಲಮರಣಗಳಾಗಲಿ ಸರ್ಪಗಳೇ ಮೊದಲಾದ 
ಜಂಸ್ರಜಂತುಗಳ ನೀಡೆಗಳಾಗಲಿ, ದುಸ್ಸ್ವಪ್ಪಗಳಾಗಲಿ, ದುಷ್ಟಗ್ರಹಗಳ 
ಪೀಡೆಗಳಾಗಲಿ ಪರರಾಷ್ಟ್ರಗಳ ಮತ್ತು ಪರರಾಜರ ಭಯವಾಗಲಿ ಸಂಭವಿಸ 
ಲಾರದು. 

೫೭. ಯುದ್ಧವು ಸಂಭವಿಸುವ ಪ್ರಸಂಗದಲ್ಲಿಯಾಗಲಿ, ತೀರ್ಥಯಾತ್ರೆಗಳಿಗೆ 
ಹೊರಡುವಾಗಲೂ, ವಿವಾಹೆಗಳೇ ಮುಂತಾದ ಶುಭಕಾರ್ಯಗಳಲ್ಲಿಯೂ, 
ವಾಗ್ವಾದಗಳನ್ನು ನಡೆಸುವ ಸಂಭವವುಂಟಾದ ಕಾಲದಲ್ಲಿಯೂ ಈ ಮಾಹಾತ್ಮ್ಯ 
ವನ್ನು ಪ್ರಯತ್ನಪೂರ್ವಕವಾಗಿ ಪಠನಮಾಡಬೇಕು. 

೫೮. ಯಾರು ಈ ಬದರಿಕಾಶ್ರಮ ಮಾಹಾತ್ಮ್ಯೃದ ಗ್ರಂಥದಲ್ಲಿ ಸಮಸ್ತ 
ವನ್ನಾಗಲಿ, ಒಂದು ಅಧ್ಯಾಯ ಮಾತ್ರವನ್ನಾಗಲಿ, ಅರ್ಧ ಅಧ್ಯಾಯವನ್ನಾದರೂ 
ಬುದ್ಧಿವಂತರಾಗಿ ಪಠನಶ್ರವಣಗಳನ್ನು ಮಾಡುವರ್ಕೊ ಅವರಿಗೆ ಸಮಸ್ತ 
ಕಾರ್ಯಗಳಲ್ಲಿಯೂ ಸಂಸಿದ್ಧಿಯು ಲಭಿಸುವುದೆಂಬುದರಲ್ಲಿ ವಿಚಾರಣೆಯನ್ನು 
ಮಾಡಬೇಕಾದ ಅವಶ್ಯಕತೆಯೇ ಇರಲಾರದು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮ ಹಾಪುರಾಣದ ಎರಡನೆಯ ವೈಷ್ಠವಖಂಡದ ಬದರಿಕಾಶ್ರಮ ಮಾಹಾತ್ಮ್ಯದ 
ಶಿವಕಾರ್ತಿಕೇಯ ಸಂವಾದದಲ್ಲಿ " ವಿವಿಧತೀರ್ಥವರ್ಣನ??ವೆಂಬ 
ಎಂಟನೆಯ ಅಧ್ಯಾಯವು ಮುಗಿದುದು 


ಬದರಿಕಾಶ್ರಮಮಾಹಾತ್ಮ್ಯವು ಮುಗಿದುದು 


ಕಾರ್ತಿಕಮಾಸಮಾಹಾತ್ಮ್ಯಂ 


॥ ಶ್ರೀಃ ॥ 


॥ ಶ್ರೀಶಂಕರಃ ಶಂಕರಃ ॥ 


ಶ್ರೀ ಸ್ಕಾಂದಮಹಾಪುರಾಣಂ 


ಪಿ ಪುಷ್ಯ ಮಾನ 
ಕ್ರಿ ಎದ್ದೇ ತು ಕ್‌ 
ಅಥ ಕಾರ್ತಿಕಮಾಸಮಾಹಾತ್ಮ್ಯಂ ಪ್ರಾರಭ್ಯತೇ 
ಓಂ ಶ್ರೀ ಗಣೇಶಾಯ ನಮಃ! ಓಂ ನಮೋ ಬೃಹಸ್ಪತಯೇ 1 
ನಮಸ್ತಸ್ಮ್ರೈ ಬ್ರಹ್ಮಣೇ ! ವಿಷ್ಣವೇ ನಮಃ ॥ 


ಶ್ರ್ರೀಮತ್ಸುಂದರಮಿಾಾಶಾನಂ ಶ್ರೀಮತ್ಸಿದ್ಧಿನಿನಾಯಕಂ [ 
ಷಣ್ಮುಖಂ ಸ್ಕಂದಮಾನಂದಂ ಬ್ರಹ್ಮಾಣಂ ವಿಷ್ಣುಮಾಶ್ರಯೇ 1 
ಯಸ್ಕಾಜ್ಞಯಾ ಜಗತ್ಸ್ಪಷ್ಟಾ ವಿರಿಂಚಿಃ ಪಾಲಕೋ ಹರಿಃ ॥ 
ಸಂಹರ್ತಾ ಕಾಲರುದ್ರಾಖ್ಯೋ ನಮಸ್ತಸ್ಮ್ಮೈ ಪಿನಾಕಿನೇ ॥ 


ಅಥ ಪ್ರಥಮೋಂಧ್ಯಾಯಃ 
ಕಾರ್ಶಿಕವ್ರತಪ್ರಶಂಸಾನರ್ಣನಂ 
ಹುಷಯ ಊಚುಃ: 
ಸೂತ ನಃ ಕಥಿತಂ ಪುಣ್ಯಂ ಮಾಹಾತ್ಮ್ಯಮಾಶ್ಚಿನಸ್ಯ ಚ । 
ಭೂಯೊನ್ಯಂ ಶ್ರೋತುಮಿಚ್ಛಾಮಃ ಕಾರ್ತಿಕಸ್ಯ ಚೆ ವೈಭವಂ 
ಕಲೌ ಕಲುಷಚಿತ್ತಾನಾಂ ನರಾಣಾಂ ಪಾಪಕಮನೆಣಾಂ | 
ಸಂಸಾರಾಜ್ಧೌ ನಿಮಗ್ನನಾಂ ಅನಾಯಾಸೇನ ಕಾ ಗತಿಃ ॥೨॥ 


Hon 





ಕನ್ನಡದ ಅನುವಾದ 
ಕಾರ್ತಿಕವ್ರತಪ್ರಶಂಸಾವರ್ಣನ 

೧. ಖುಷಿಗಳು ಕೇಳುತ್ತಾರೆ: ಎಲ್ಫೈ ಸೂತನೇ! ಆಶ್ವಿನ (ಆಶ್ವಯುಜ) 
ಮಾಸದ ಪುಣ್ಯಕರವಾದ ಮಾಹಾತ್ಮ್ಮೆಯನ್ನು ನಮಗೆ ಹೇಳಿದ್ದಾಯಿತು. ಈಗ 
ನಾವು ಕಾರ್ತಿಕಮಾಸದ ವೈಭವವನ್ನು ಕೇಳಲು ಇಚ್ಛೆ ಪಡುತ್ತಿದ್ದೇನೆ. 

೨. ಕಲಿಯುಗದಲ್ಲಿ ನೈರ್ಮಲ್ಯವಿಲ್ಲದ ಮನಸ್ಸುಳ್ಳ ನರ್ಕೂ ಪಾಪಕರ್ಮ 
ಮಾಡುವವರೂ ಆಗಿ ಸಂಸಾರಸಮುದ್ರದಲ್ಲಿ ಮುಳುಗಿರುವ ಮನುಷ್ಯರಿಗೆ 
ಅನಾಯಾಸವಾಗಿ ಮೇಲನ್ನುಂಟುಮಾಡತಕ್ಕ ಸಾಧನವು ಯಾವುದು? 


೧೦೮ ಶ್ರೀ ಸ್ಯಾಂದಮಹಾಪುರಾಣಂ 


ಕೋ ಧರ್ಮಸ್ಸರ್ವಧರ್ಮಾಣಾಮಧಿಕೋ ಮೋಕ್ಬಸಾಧಕಃ । 
ಇಹಾಸಿ ಮುಕ್ತಿದೋ ನ್ರೂಣಾಂ ಏತತ್ತ್ವಂ ಕಥಯ ಪ್ರಭೋ ॥೩॥ 
ಸೂತೆ ಉವಾಚ :- 


ಭವದ್ಭಿರ್ಯದಹಂ ಪೃಷ್ಟಃ ತದೇತತ್ಸೃಷ್ಟವಾನ್ಮುನಿಃ । 


ನಾರದೋ ಬ್ರಹ್ಮಣಃ ಪುತ್ರೋ ಬ್ರಹ್ಮಾಣಂ ತು ಜಗೆದ್ದುರುಂ ॥೪॥ 
ತಥೈವ ಸತ್ಯಭಾಮಾ ಚೆ ಶ್ರೀಕೃಷ್ಣಂ ಜಗದೀಶ್ವರಂ । 

ಅಪೃಚ್ಛತ್ಕಾರ್ತಿಕಸ್ಯೆ 4ನ ನೈಭವಂ ಶ್ರವಣೋತ್ಸು ಕಾ !೫॥ 
ವಾಲಖಿಲ್ಕೈಶ್ನೆ ಖುಹಿಭಿಃ ಯದುಕ್ತಮೃಷಿಸಂಸದಿ । 
ಶ್ರೀಸೂರ್ಯಾರುಣಸಂವಾದರೂಪೇಣಾತಿನುನೋಹರಂ ॥೬॥ 
ಕೈಲಾಸೇ ಶಂಕರೇಣೈವ ಕಾರ್ತಿಕಸ್ಯ ಚೆ ವೈಭವಂ | 

ವರ್ಣಿತಂ ಸಣ್ಮುಖಸ್ಕಾಗ್ರೇ ನಾನಾಖ್ಯಾನಸಮನ್ವಿತಂ 1೭॥ 
ಸೃಥುಂ ಪ್ರತಿ ನಾರದೇನ ಕಥಿತಂ ಚ ಮಹಾತ್ಮ್ಯಕಂ | 

ಕಾರ್ತಿಕಸ್ಯ ಚ ನಿಪ್ರೇಂದ್ರಾ ಶೃತ್ವಾ ಬ್ರಹ್ಮಮುಖಾತ್ಸುರಾ Hen 


೩. ಸರ್ವ ಧರ್ಮಗಳಿಗಿಂತಲೂ ಅಧಿಕವಾಗಿ ಮೋಕ್ಬಸಾಧಕವಾಗಿರುವ 
ಧರ್ಮವಾವುದು? ಎಲ್ಫೈ ಪ್ರಭುವೇ! ಇಲ್ಲಿ ಕೂಡ ನರರಿಗೆ ಮುಕ್ತಿದಾಯಕ 
ವಾಗಿರುವ ಆ ಧರ್ಮವು ಯಾವುದು? ಇದನ್ನು ನನಗೆ ತಿಳಿಸಬೇಕು.” 

೪. ಸೂತಪುರಾಣಿಕನು ಹೇಳುತ್ತಾನೆ:--""ನೀವು ನನ್ನಲ್ಲಿ ಯಾವ ಪ್ರಶ್ನೆ 
ಯನ್ನು ಕೇಳಿದಿರೋ ಅದನ್ನೇ ಬ್ರಹ್ಮಸ್ರತ್ರನಾದ ನಾರದಮುನಿಯು ಜಗದ್ಗುರು 
ವಾದ ಬ್ರಹ್ಮನನ್ನೂ ಕೇಳಿದನು. 

೫. ಅದೇ ರೀತಿಯಲ್ಲಿಯೇ ಕಾರ್ತಿಕದ ವೈಭವನನ್ನು ಕೇಳಬೇಕೆಂಬ 
ಕುತೂಹಲವುಳ್ಳವಳಾಗಿ ಸತ್ಯಭಾಮಾದೇವಿಯು ಜಗದೀಶ್ವರನಾದ ಶ್ರೀಕೃಷ್ಣ 
ನನ್ನು ಪ್ರಶ್ನೆ ಮಾಡಿದಳು. 

೬. ಖುಷಿಗಳ ಸಭೆಯಲ್ಲಿ ವಾಲಖಿಲ್ಯ ಖುಷಿಗಳು ಶ್ರೀ ಸೂರ್ಯಾರುಣ 
ಸಂವಾದ ರೊಪದಿಂದ ಅತಿ ಮನೋಹರವಾದ ಈ ಕಾರ್ತಿಕ ಮಾಹಾತ್ಮ್ಯೆಯನ್ನು 
ವಿವರಿಸಿದರು. 

೭. ಕೈಲಾಸದಲ್ಲಿ ಷಣ್ಮುಖನ ಎದುರಿನಲ್ಲಿ ನಾನಾ ಆಖ್ಯಾನಗಳಿಂದ 
ಕೂಡಿದ ಈ ಕಾರ್ತಿಕಮಾಹಾತ್ಮ್ಯವು ಶ್ರೀಶಂಕರನಿಂದಲೇ ವರ್ಣಿಸಲ್ಪಟ್ಟಿತು. 

ಲ. ಎಲೈ ವಿಪ್ರಶ್ರೇಷ್ಠರೇ! ಪೂರ್ವದಲ್ಲಿ ಬ್ರಹ್ಮನ ಮುಖದಿಂದ ಕೇಳಿ 
ತಿಳಿದುಕೊಂಡ ನಾರದನು ಪೃಥುರಾಜನಿಗಾಗಿ ಈ ಕಾರ್ತಿಕಮಾಹಾತ್ಮ್ಯೆಯನ್ನು 
ವಿಸ್ತರಿಸಿ ಹೇಳಿದನು. 


ಪ್ರಥನೊ €8ಧ್ಯಾಯೆಃ ೧೦೯ 


ಏಕದಾ ನಾರದೋ ಯೋಗೀ ಸತ್ಯಲೋಕಮಂಸಾಗತಃ । 

ಪಪ್ರಚ್ಛ ನಿನಯೇನೈವ ಸರ್ವಲೋಕಪಿತಾಮಹಂ ॥೯॥ 
ನಾರದ ಉವಾಚ; 

ಪಾಪೇಂಧನಸ್ಯ ಘೋರಸ್ಕ ಶುಷ್ಕಾರ್ದ್ರಸ್ಯ ಚ ಭೂರಿಶಃ । 

ಕೋ ನಜ್ನಿರ್ದಹತೇ ಬ್ರಹ್ಮನ್‌ ತದ್ಭವಾನ್‌ ವಕ್ತುಮರ್ಹತಿ ॥೧೦॥ 

ನಾಜ್ಞಾತಂ ತ್ರಿಷು ಲೋಕೇಷು ಬ್ರಹ್ಮಾಂಡಾಂತರ್ಗತಸ್ಯ ಯತ್‌ । 


ವಿದ್ಯತೇ ತವ ದೇವೇಶ ತ್ರಿವಿಧಸ್ಯ ಸುನಿಶ್ಲಿತಂ ॥ ೧೧ 

ಮಾಸಾನಾಂ ಪ್ರವರೋ ಮಾಸೋ ದೇವಾನಾಮುತ್ತಮೋತ್ತಮಃ ॥ 

ತೀರ್ಥಾನಿ ತದ್ದಿಶೇಸೇಣ ಕಫೆಯಸ್ಕ ಪಿತಾಮಹ 1 ೧೨ ॥ 
ಬ್ರಹ್ಮೋವಾಚ :- 


ಮಾಸಾನನೆಂ ಕಾರ್ತಿಕಶೈ ವೀಷ್ಮೋ ದೇವಾನಾಂ ಮಧುಸೂದನಃ । 

ತೀರ್ಥಂ ನಾರಾಯಣಾಖ್ಯಂ ಹಿ ತ್ರಿತಯಂ ದುರ್ಲಭಂ ಕಲೌ ॥ ೧೩॥ 
ನಾರದ ಉವಾಚ ೩-- 

ಭಗವಂಸ್ಥನ ದಾಸೋಸ್ಮಿ ಭಕ್ತೋಂಸ್ಮಿ ಹರಿನಲ್ಲಭ । 

ವನೈಷ್ಣನಾನ್‌ ಬ್ರೂಹಿ ಮೇ ಧರ್ಮಾನ್‌ ಸರ್ವತೋಸಸಿ ಪಿತಾಮಹಃ ೧೪ ॥ 





ಕಾರಾ 


೯. ಒಂದಾನೊಂದು ಕಾಲದಲ್ಲಿ ಯೋಗಿಯಾದ ನಾರದನು ಸತ್ಯ 
ಲೋಕಕೆ; ಹೋದನು. ಹೋಗಿ ಸರ್ವಲೋಕಗಳಿಗೂ ಪಿತಾಮಹನಾದ 
ಬ್ರಹ್ಮನನ್ನು ವಿನಯದಿಂದ ಹೀಗೆ ಪ್ರಶ್ನೆ ಮಾಡಿದನು. 

೧೦. ನಾರದನು ಕೇಳುತ್ತಾನೆ: ಎಲ್ಫೈ ಬ್ರಹ್ಮನೇ! ಘೋರಪಾಪವೆಂಬ 
ಒಣಗಿದ ಮತ್ತು ಹಸಿಯಾಗಿರುವ ಕಟ್ಟಗೆಯನ್ನು ಯಾವ ಬೆಂಕಿಯು ಸುಡುತ್ತದೆ? 
ಅದನ್ನು ನೀನು ಹೇಳಬೇಕು. 

೧೧. ಮೂರು ಲೋಕಗಳಲ್ಲಿಯೂ ನಿನಗೆ ತಿಳಿಯದಿರುವಂತಹುದು 
ಯಾವುದೂ ಇಲ್ಲವು. ಎಲೈ ದೇವೇಶನೇ, ಬ್ರಹ್ಮಾಂಡದೊಳಗಿನ ಭೂತ ಭವಿಷ್ಯತ್‌ 
ವರ್ತಮಾನಗಳೆಂಬ ತ್ರಿವಿಧನಿಶ್ಚಯವನ್ನು ನೀನು ಚೆನ್ನಾಗಿ ಬಲ್ಲೆ. 

೧೨. ಎಲ್ಲೆ ಪಿತಾಮಹನೇ, ಮಾಸಗಳಲ್ಲಿ ಉತ್ತಮವಾದ ಮಾಸ, ದೇವತೆ 
ಗಳಲ್ಲೆಲ್ಲ ಉತ್ತಮೋತ್ಮನಾದ ದೇವತೆ, ವಿಶೇಷವಾದ ತೀರ್ಥಗಳೂ ಯಾವು 
ವೆಂಬುದನ್ನು ನನಗೆ ತಿಳಿಸಬೇಕು.” 

೧೩. ಬ್ರಹ್ಮನು ಹೇಳುತ್ತಾನೆ: “ಮಾಸಗಳಲ್ಲಿ ಕಾರ್ತಿಕಮಾಸವು ಶ್ರೇಷ್ಠ 
ವಾದುದು. ದೇವತೆಗಳಲ್ಲಿ ಮಧುಸೂದನನು ಶ್ರೇಷ್ಠನು. ನಾರಾಯಣವೆಂಬ 
ತೀರ್ಥವು ಶ್ರೇಷ್ಠವಾದುದು. ಈ ಮೂರೂ ಕಲಿಯುಗದಲ್ಲಿ ದುರ್ಲಭವಾದುವು.?' 

೧೪. ನಾರದನು ಕೇಳುತ್ತಾನೆ: ಭಗವನ್‌! ನಾನು ನಿನ್ನ ದಾಸನಾಗಿ 


ಆದೌ ಕಾರ್ತಿಕಮಾಹಾತ್ಮ್ಯಂ ನಕ್ತುಮರ್ಹಸಿ ಮೇ ಪ್ರಭೋ! 
ದೀಪದಾನಸ್ಯ ಮಾಹಾತ್ಮ್ಯಂ ವ್ರತಿನಾಂ ನಿಯಮಾಂಸ್ತಥಾ ॥ ೧೫ ॥ 
ಗೋಪೀಚಂದನಮಾಹಾತ್ಮ್ಯಂ ತುಲಸ್ಕ್ಯಾಶ್ಚ ತಥಾ ವಿಭೋ । 
ಧಾತ್ರ್ಯಾಶ್ಚೈವ ಚ ಮಾಹಾತ್ಮ್ಮ್ಯಂ ವಿಧಿಂ ಸ್ನಾನಾದಿಕಸ್ಯ ಚ । 


ವ್ರತಾರಂಭಃ ಕದಾ ಕಾರ್ಯ ಉದ್ಯಾಪನವಿಧಿಂ ತಥಾ ॥ ೧೬ WH 
ಯತ್ಶಿಂಚಿದ್ದೈಷ್ಣವಂ ಧರ್ಮಂ ತತ್ಸರ್ವಂ ನಕ್ತುಮರ್ಹಸಿ । 
ಯೇನಾಹಂ ತೈತ್ಪ್ರಸಾದೇನ ಸದಂ ಯಾಸ್ಯಾಮ್ಯನಾಮಯಂ ॥ ೧೭ ॥ 


ಸೂತ ಉವಾಚ :- 
ಇತಿ ಪುತ್ರನಚಃ ಶೃತ್ತ್ಯ್ವಾ ಬ್ರಹ್ಮಾ ಹರ್ಷಸಮಸ್ಚಿತಃ। 
ರಾಧಾದಾಮೋದರಂ ಶೃತ್ತಾ ಪ್ರೋವಾಚ ಮನುಜಂ ಪ್ರತಿ ॥ ೧೮ ॥ 
ಬ್ರಹ್ಮೋವಾಚ :- 
ಸಾಧು ಪೃಷ್ಟಂ ತ್ವಯಾ ಪುತ್ರ ಲೋಕೋದ್ಧರಣಹೇತವೇ | 
ಕಥಯಾಮಿ ನ ಸಂದೇಹಃ ಕಾರ್ತಿಕಸ್ಯ ಚ ವೈಭನಂ Horn 





ಉು ವ್ಯ 


ತಿಳಿಸು. ಪಿತಾಮಹಾ! ನೀನು ಸರ್ವಜ್ಞನಾಗಿರುವೆ. 

೧. ಪ್ರಭುವೆ! ಮೊದಲು ನನಗೆ ಕಾರ್ತಿಕಮಾಹಾತ್ಮ್ಯೆಯನ್ನು ಹೇಳುವ 
ನನಾಗು. ದೀಪದಾನದ ಮಾಹಾತ್ಮ್ಯೆಯನ್ನು ಹೇಳು. ವ್ರತವನ್ನು ಧರಿಸಿದವರು 
ಅನುಸರಿಸಬೇಕಾದ ನಿಯಮಗಳನ್ನು ತಿಳಿಸು. 

೧೬. ವಿಭುವೇ! ಗೋಪೀಚಂದನದ ಮಾಹಾತ್ಮ್ಯೆಯನ್ನೂ. ಹಾಗೆಯೇ 
ತುಲಸಿಯ ಮಾಹಾತ್ಮ್ಯವನ್ನೂ ನನಗೆ ತಿಳಿಸು. ಧಾತ್ರಿಯ ಮಾಹಾತ್ಮಯನ್ನೂ 
ಸ್ನಾನಾವಿಗಳೆ ವಿಧಿಯನ್ನೂ ವಿಶದಸಡಿಸು. ವ್ರತಾರಂಭವನ್ನು ಯಾವಾಗ 
ಮಾಡಬೇಕು? ಉದ್ಯಾಸನನಿಧಿಯನ್ನು ಯಾವಾಗ ನಡೆಸಬೇಕು? 

೧೭. ವೈಷ್ಣವ ಧರ್ಮವಾವಾವುದಿದೆಯೊ ಅದೆಲ್ಲವನ್ನೂ ನನಗೆ ಹೇಳಬೇಕು. 
ಹಾಗೆ ತಿಳಿಸುವುದರಿಂದ ನಾನು ನಿನ್ನ ಪ್ರಸಾದದಿಂದ ರೋಗಾದ್ಯಪಾಯಗಳಿಂದ 
ದೂರವಾದ ಪದವಿಯನ್ನು ಪಡೆಯುತ್ತೇನೆ. 

೧೮. ಸೂತಪುರಾಣಿಕನು ಹೇಳುತ್ತಾನೆ :--ಪುತ್ರನಾದ ನಾರದನ ಈ ವಚನ 
ವನ್ನಾಲಿಸಿ ಬ್ರಹ್ಮನು ಹರ್ಷದಿಂದ ಕೂಡಿದವನಾಗಿ ರಾಧಾದಾಮೋದರರನ್ನು 
ಸ್ಮರಿಸಿ ತನ್ನ ತನುಜನನ್ನು ಕುರಿತು ಹೀಗೆಂದು ನುಡಿದನು: 

೧೯. ಬ್ರಹ್ಮನು ಹೇಳುತ್ತಾನೆ: ಎಲ್ಪೆಪುತ್ರನೇ! ಲೋಕವನ್ನು ಉದ್ದರಿ 
ಸುವುದಕ್ಕೋಸ್ಟರ ನೀನು ಕೇಳಿದ್ದು ಬಹು ಒಳ್ಳೆಯದಾಯಿತು. ಕಾರ್ತಿಕ 
ಮಾಸದ ವೈಭವವನ್ನು ಹೇಳುತ್ತೇನೆ. ಇದರಲ್ಲಿ ಸಂಶಯವಿಲ್ಲವು. 


ದ್ಲೇನೆ. ಭಕ್ಕನಾಗಿದ್ದೇನೆ. ಎಲ್ಫೈ ಹರಿವಲ್ಲಭನೇ! ನನಗೆ ವೈಷ ವಧರ್ಮಗಳನ್ನು 


ಪ್ರಥಮೋ9$ಧ್ಯಾಯಃ ೧೧೧ 


ಏಕತಸ್ಸರ್ವತೀರ್ಥಾನಿ ಸರ್ವೇ ಯಜ್ಞಾಸ್ಸದಕ್ಸಿಣಾಃ । 


ಕಾರ್ತಿಕಸ್ಯ ತು ಮಾಸಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ॥ ೨೦॥ 
ಏಕತಃ ಪುಷ್ಕರೇ ವಾಸಃ ಕುರುಕ್ಸೇತ್ರೇ ಹಿಮಾಲಯೇ । 

ಏಕತಃ ಕಾರ್ತಿಕಃ ಪುತ್ರ ಸರ್ವಪುಣ್ಯಾಧಿಕೋ ಮತಃ ॥೨೧॥ 
ಸ್ವರ್ಣಾನಿ ಮೇರುತುಲ್ಯಾನಿ ಸರ್ವದಾನಾನಿ ಚೈಕತಃ । 

ಏಕತಃ ಕಾರ್ತಿಕೋ ವತ್ಸ ಸರ್ವದಾ ಕೇಶವಪ್ಪಿಯಃ ॥ ೨೨ ॥ 
ಯತ್ಯಿಂಚಿತ್ಯಿೀಯತೇ ಪುಣ್ಯಂ ನಿಷ್ಣುಮುದ್ದಿಶ್ಯ ಕಾರ್ತಿಕೇ । 

ತಸ್ಯ ಕ್ಲಯೆಂ ನ ಪಶ್ಯಾಮಿ ನುಯೋಕ್ತೆಂ ತವ ನಾರದ N೨೩ 
ಸೋಷಾನಭೂತಂ ಸ್ವರ್ಗಸ್ಯ ಮಾನುಷ್ಯಂ ಪ್ರಾಪ್ಯ ದುರ್ಲಭಂ । 
ತಥಾತ್ಮಾನಂ ಸಮಾದದ್ಯಾತ್‌ ನ ಭ್ರಶ್ಯೇತ ಯಥಾ ಪುನಃ ॥ ೨೪ ॥ 
ಮಸ್ಟ್ರಾಸ್ಯಂ ಪ್ರಾಪ್ಯ ಮಾನುಷ್ಯಂ ಕಾರ್ತಿಕೋಕ್ತಂ ಚರೇನ್ನ ಯಃ । 
ಧರ್ಮಂ ಧರ್ಮಭೃತಾಂ ಶ್ರೇಷ್ಠ ಸ ಮಾತಾಪಿತೃಘಾತಕಃ ॥ ೨೫ ॥ 


೨೦. ಸರ್ವ ತೀರ್ಥಗಳೂ, ತಕ್ಕ ತಕ್ಕ ದಕ್ಸಿಣೆಗಳಿಂದ ಕೂಡಿದ ಸಮಸ್ತ, 
ಯಜ್ಞ ಗಳೂ ಒಂದು ಕಡೆ ಒಟ್ಟುಗೂಡಿದರೂ ಕಾರ್ತಿಕಮಾಸದ ಹದಿನಾರನೆಯ 
ಒಂದು ಭಾಗದ ಮಹಿಮೆಯನ್ನು ಪಡೆಯಲಾರವು. 

೨೧. ಪುಷ್ಕರದಲ್ಲಿ, ಕುರುಕ್ಸೇತ್ರದಲ್ಲಿ, ಅಥವಾ ಹಿಮಾಲಯದಲ್ಲಿ ವಾಸ 
ವೊಂದು ಕಣೆ, ಕಾರ್ತಿಕಮಾಸವೊಂದು ಕಡೆ. ವತ್ಸ! ಈ ಕಾರ್ತಿಕವು ಸರ್ವ 
ಪುಣ್ಯಗಳಿಗಿಂತಲೂ ಅಧಿಕವೆಂದು ಭಾವಿಸುತ್ತಾರೆ. 

೨೨. ಮೇರು ಪರ್ವತಕ್ಕೆ ಸಮಾನವಾದಷ್ಟು ಸುವರ್ಣ ದಕ್ಸಿಣೆಯಿಂದ 
ಕೂಡಿದ ಸರ್ವದಾನಗಳೂ ಒಂದು ಕಡೆ. ವತ್ಸಾ! ಸರ್ವದಾ ಕೇಶವನಿಗೆ 
ಪ್ರಿಯವಾದ ಕಾರ್ತಿಕ ಮಾಸವಿನ್ನೊಂದು ಕಡೆ. 

೨೩. ಕಾರ್ತಿಕ ಮಾಸದಲ್ಲಿ ವಿಷ್ಣುವನ್ನುದ್ದೇಶಿಸಿ ಎಷ್ಟೊಂದು ಸ್ವಲ್ಪ 
ಪುಣ್ಯವನ್ನೇ ಮಾಡಿದರೂ ಅದಕ್ಕೆ ಕ್ಲಯವೆಂಬುದನ್ನು ನಾನು ಕಾಣೆ. ನಾರದಾ! 
ಇದನ್ನು ನಾನು ನಿನಗೆ ಹೇಳಿದ್ದೇನೆ. 

೨೪. ಸ್ವರ್ಗಕ್ಕೆ ಸೋಪಾನದಂತಿರುವ ದುರ್ಲಭವಾದ ಮನುಷ್ಯಜನ್ಮನನ್ನು 
ಪಡೆದಮೇಲೆ ಮತ್ತೆ ಅದರಿಂದ ಚ್ಯುತಿಹೊಂದದೆ ಇರಬೇಕಾದರೆ ಹೇಗೊ ಹಾಗೆ 
ನಡೆದುಕೊಳ್ಳಬೇಕು. 

೨೫. ಎಲ್ಲೆ ಧರ್ಮಧಾರಿಗಳಲ್ಲಿ ಶ್ರೇಷ್ಠನಾದ ನಾರದನೇ! ಬಹುಕಷ್ಟದಿಂದ 
ದೊರಕಿಸಿಕೊಳ್ಳಬಹುದಾದ ಮನುಷ್ಯಜನ್ಮವನ್ನು ಪಡೆದೂ ಕಾರ್ತಿಕಮಾಸಕ್ಕೆ 
ಹೇಳಿರುವ ಧರ್ಮವನ್ನು ಯಾವನು ಆಚರಿಸುವುದಿಲ್ಲವೋ ಅವನು ಮಾತಾಪಿತೃ 
ಘಾತಕನಾಗುತ್ತಾನೆ. 


೧೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಕಾರ್ತಿಕಃ ಖಲು ವೈ ಮಾಸಃ ಸರ್ವಮಾಸೇಷು ಚೋತ್ತಮಃ । 


ಪುಣ್ಯಾನಾಂ ಪರಮಂ ಪುಣ್ಯಂ ಪಾವನಾನಾಂ ಚ ಪಾವನಂ ॥ ೨೬ ॥ 
ಅಸ್ಮಿನ್‌ ಮಾಸೇ ತ್ರಯಸ್ತ್ರಿಂಶದ್ದೇವಾಸ್ಸನ್ನಿಹಿತಾ ಮುನೇ । 

ಅತ್ರ ಸ್ಥಾನಾನಿ ದಾನಾನಿ ಭೋಜನಾನಿ ವ್ರತಾನಿ ಚ 1 2೭ 
ತಿಲಧೇನೂ ಹಿರಣ್ಯಂ ಚೆ ರಜತೆಂ ಭೂಮಿವಾಸೆಸೀ | 

ಗೋಪ್ರದಾನಾನಿ ಕುರ್ವಂತಿ ಸರ್ವಭಾವೇನ ನಾರದ ॥ ೨೮॥ 
ತಾನಿ ದಾನಾನಿ ದತ್ತಾನಿ ಗೃಹ್ಣಂತಿ ವಿಧಿನತ್ಸುರಾಃ । 

ಯತ್ಸಿಂಚಿದ್ದತ್ತೆಂ ವಿಪ್ರೇಂದ್ರ ತಪಶ್ಚೈವ ತಥಾ ಕೃತಂ ॥ ೨೯॥ 
ತದಕ್ಷಯ್ಯಫಲಂ ಪ್ರೋಕ್ತಂ ವಿಷ್ಣುನಾ ಪ್ರಭವಿಷ್ಣುನಾ । 

ಪಾಪಾನಾಂ ಮೋಕ್ಷ ಣಂ ಚೈವ ಕಾರ್ತಿಕೇ ಮಾಸಿ ಶಸ್ಯತೇ ॥೩೦॥ 
ತಸ್ಮಾದ್ಯತ್ತೇನ ನಿಪ್ರೇಂದ್ರ ಕಾರ್ತಿಕೇ ಮಾಸಿ ದೀಯತೇ । 
ಯತ್ವಿಂಚಿತ್ಯಾರ್ತಿಕೇ ದತ್ತಂ ನಿಷ್ಣುಮುದ್ದಿಶ್ಯ ಮಾನವೈಃ ॥ ೩೧॥ 
ತದಕ್ಸಯಂ ಹಿ ಲಭತೇ ಅನ್ನದಾನಂ ವಿಶೇಷತಃ । 


ಯಥಾ ನದೀನಾಂ ವಿಪ್ರೇಂದ್ರ ಶೈಲಾನಾಂ ಚೈವ ನಾರದ ॥ ೩೨ ॥ 





೨೬. ಕಾರ್ತಿಕಮಾಸವು ಸರ್ವ ಮಾಸಗಳಲ್ಲೂ ಉತ್ತಮವಾದ ಮಾಸವು; 
ಪುಣ್ಯಕರವಾದವುಗಳಲ್ಲೆಲ್ಲ ಸರಮ ಪುಣ್ಯಕರವು; ಪಾವನವಾದವುಗಳಿಗೂ 
ಪಾವನವಾದುದು. 

೨೭-೨೮. ಎಲ್ಲೆ ಮುನಿಯೇ! ಈ ಮಾಸದಲ್ಲಿ ಮುವತ್ತುಮೂರು 
ದೇವತೆಗಳೂ ಸನ್ಸಿಧಿಗೊಂಡಿರುವರು. ಈ ಮಾಸದಲ್ಲಿ ಸ್ನಾನಗಳನ್ನೂ ದಾನ 
ಗಳನ್ನೂ ಭೋಜನಗಳನ್ನೂ, ವ್ರತಗಳನ್ನೂ, ತಿಲ, ಧೇನು, ಹಿರಣ್ಯ, ರಜತ, 
ಭೂಮಿ, ವಸ್ತ್ರ ಮುಂತಾದ ದಾನಗಳನ್ನೂ, ಗೋದಾನಗಳನ್ನೂ ಸರ್ವಭಾವ 
ಗಳಿಂದಲೂ ಮಾಡುತ್ತಾರೆ. 

೨೯-೩೦. ಹಾಗೆ ಕೊಟ್ಟ ಆ ದಾನಗಳನ್ನು ವಿಧಿವತ್ತಾಗಿ ಕೊಟ್ಟ ದಾನ 
ಗಳೆಂದೇ ದೇವತೆಗಳು ಗ್ರಹಿಸುತ್ತಾರೆ. ವಿಪ್ರೇಂದ್ರಾ! ಕಾರ್ತಿಕದಲ್ಲಿ ಕೊಟ್ಟ 
ದಾನವು ಎಷ್ಟು ಅಲ್ಪವೇ ಆಗಿರಲಿ, ಮಾಡಿದ ತಪಸ್ಸು ಎಷ್ಟು ಸ್ವಲ್ಪವೇ ಆಗಿರಲಿ 
ಅದು ಅಕ್ಸಯಫಲವನ್ನು ಕೊಡುತ್ತದೆ. ಹೀಗೆಂದು ಸರ್ವಪ್ರಭುವಾದ ನಿಷ್ಣುವೇ 
ಹೇಳಿರುತ್ತಾನೆ. ಪಾನಗಳಿಂದ ಬಿಡುಗಡೆಯೂ ಸಹ ಕಾರ್ತಿಕಮಾಸದಲ್ಲಿ ಪ್ರಶಸ್ತ 
ವಾಗಿ ನಡೆಯುತ್ತದೆ. 

೩೧-೩೩. ಆದುದರಿಂದ, ಎಲ್ಫೈ ವಿಪ್ರಶ್ರೇಷ್ಠನೇ! ಕಾರ್ತಿಕಮಾಸದಲ್ಲಿ 
ಪ್ರಯತ್ನಪೂರ್ವಕವಾಗಿ ದಾನಮಾಡುತ್ತಾರೆ. ಮಾನವರು ವಿಷ್ಣುವನ್ನುದ್ಧೇಶ 
ಮಾಡಿಕೊಂಡು ಕಾರ್ತಿಕಮಾಸದಲ್ಲಿ ಅಲ್ಪಸ್ವಲ್ಪ ವನ್ನೇನನ್ನು ದಾನಮಾಡುತ್ತಾ 


ಪ್ರಥಮೋರತಧ್ಯಾಯಃ ೧೧೩ 


ಉದಧೀನಾಂ ಚ ವಿಪ್ರರ್ಷೇ ಕ್ಷಯೋ ನೈಮೋಪಪದ್ಯತೇ । 

ದಾನಂ ಕಾರ್ತಿಕಮಾಸೇ ತು ಯತ್ಕಿಂಚಿದ್ದೀಯತೇ ಮುನೇ WEN 
ನ ತಸ್ಯಾಸ್ತಿ ಕ್ಷಯೋ ವಿಪ್ರ ಪಾಪಂ ಯಾತಿ ಸಹಸ್ರಧಾ । 

ಸಂಪ್ರಾಪ್ತಂ ಕಾರ್ತಿಕಂ ದೃಷ್ಟ್ವಾ ಪರಾನ್ನಂ ಯಸ್ತು ವರ್ಜಯೇತ್‌॥೩೪॥ 
ದಿನೇ ದಿನೇತತಿಕೃಚ್ಛ ಏಸ್ಯ ಫಲಂ ಪ್ರಾಪ್ನೋತ್ಯಯತ್ನತಃ। 


ನ ಕಾರ್ತಿಕಸಮೋ ಮಾಸೋ ನ ಕೃತೇನ ಸಮಂ ಯುಗಂ i ೩೫॥ 
ನ ವೇದಸದೃಶಂ ಶಾಸ್ತ್ರಂ ನ ತೀರ್ಥಂ ಗಂಗಯಾ ಸಮಂ । 

ನ ಚಾನ್ನಸದ್ಭಶಂ ದಾನಂ ನ ಸುಖಂ ಭಾರ್ಯಂಬಾ ಸಮಂ ॥ ೩೬॥ 
ನ್ಯಾಯೇನೋಪಾರ್ಜಿತಂ ದ್ರವ್ಯಂ ದುರ್ಲಭಂ ದಾನಕಾರಿಣಾಂ । 
ದುರ್ಲಭಂ ಮರ್ತ್ಯಧರ್ಮಾಣಾಂ ತೀರ್ಥೇ ಚ ಪ್ರತಿಸಾದನಂ ॥೩೭॥ 
ಕಾರ್ತಿಕೇ ಮುನಿಶಾರ್ಮೂಲ ಶಾಲಿಗ್ರಾಮಶಿಲಾರ್ಚನಂ । 

ಸ್ಮರಣಂ ವಾಸುದೇವಸ್ಯ ಕರ್ತವ್ಯಂ ಪಾಪಭೀರುಣಾ ॥ ೩೮ 
ಏತಾದೃಶಂ ಕಾರ್ತಿಕಂ ಚೆ ಅಕೃತೇನೈನ ಯೋ ನಯೇತ್‌ । 

ಪೂರ್ವಂ ಕೃತಸ್ಯ ಪುಣ್ಯಸ್ಯ ಕ್ಷಯಮಾಸ್ಟ್ನ್ನೋತ್ಯಸಂಶಯಂ ॥೩೯॥ 





ಕೆಯೊ ಅದು ಅಕ್ಬಯಫಲವನ್ನುಂಟುಮಾಡುತ್ತದೆ. ಅನ್ನದಾನವು ವಿಶೇಷ 
ಫಲಕಾರಿಯಾದದ್ದು. ವಿಪ್ರೇಂದ್ರನಾದ ಓ ನಾರದಾ! ನದಿಗಳಿಗೂ ಬೆಟ್ಟಗಳಿಗೂ 
ಸಾಗರಗಳಿಗೂ ನಾಶವೆಂಬುದು ಹೇಗೆ ಉಂಟಾಗುವುದೇ ಇಲ್ಲವೋ ಕಾರ್ತಿಕ 
ಮಾಸದಲ್ಲಿ ಯಾವುದೊಂದು ಸ್ವಲ್ಪವನ್ನೇ ಆಗಲಿ ಕೊಟ್ಟ ದಾನವೂ ಹಾಗೆಯೇ. 

೩೪-೩೬. ಅದಕ್ಕೆ ಕ್ಲಯವಿಲ್ಲ. ಆತನ ಪಾಪವು ಸಾನಿರಕಡೆಗೆ ಓಡಿಹೋಗು 
ತ್ತದೆ. ಕಾರ್ತಿಕಮಾಸ ಬಂದುದನ್ನು ಕಂಡು ಯಾರು ಪರಾನ್ನವನ್ನು ವರ್ಜಿಸು 
ತ್ತಾರೆಯೊ ಅವರು ದಿನ ದಿನವೂ ಅತಿಕೃಛ್ಛವ್ರತವನ್ನು ಮಾಡಿದ ಫಲವನ್ನು 
ಶ್ರಮವಿಲ್ಲದೆಯೆ ಪಡೆದುಕೊಳ್ಳುತ್ತಾರೆ. ಕಾರ್ತಿಕಕ್ಕೆ ಸಮನಾದ ಮಾಸವಿಲ್ಲ. 
ಕೃತಯುಗಕ್ಕೆ ಸಮಾನವಾದ ಯುಗನಿಲ್ಲ, ವೇದಕ್ಕೆ ಸರಿದೂಗುವ ಶಾಸ್ತ್ರವಿಲ್ಲ, 
ಗಂಗೆಗೆ ಸಮವಾದ ತೀರ್ಥವಿಲ್ಲ, ಅನ್ನದಾನಕ್ಕೆ ಎಣೆಯಾದ ದಾನವಿಲ್ಲ, ಹೆಂಡತಿಗೆ 
ಸಮನಾದ ಸುಖವಿಲ್ಲವು. 

೩೭. ದಾನಮಾಡುವವರಿಗೆ ನ್ಯಾಯದಿಂದ ಸಂಪಾದಿಸಿದ ದ್ರವ್ಯವು 
ದೊರೆಯುವುದು ದುರ್ಲಭ. ಮರ್ತ್ಯಧರ್ಮವುಳ್ಳವರಿಗೆ ತೀರ್ಥದಲ್ಲಿ ಮರಣವು 
ದೊರೆಯುವುದೂ ದುರ್ಲಭವು. 

೩೮. ಎಲೈ ಮುನಿಶ್ರೇಷ್ಠನೇ! ಕಾರ್ತಿಕಮಾಸದಲ್ಲಿ ಪಾನಭೀರುವಾದವನು 
ಸಾಲಿಗ್ರಾಮದ ಅರ್ಚನೆಯನ್ನೂ ವಾಸುದೇವನ ಸ್ಮರಣೆಯನ್ನೂ ಮಾಡಬೇಕು. 

೩೯. ಈ ರೀತಿ ದಾನವ್ರತಗಳನ್ನು ಮಾಡದೆಯೆ ಯಾವನು ಕಾರ್ತಿಕ 


೧೧೪ ಶ್ರೀ ಸ್ಕ್ಯಾಂದಮಹಾಪುರಾಣಂ. 


ನಾರದ ಉವಾಚ :-- 
ಅಶಕ್ಕೇನ ಕಥಂ ಕಾರ್ಯಂ ಕಾರ್ತಿಕವ್ರತಮುತ್ತಮಂ | 
ಯೇನ ತತ್ಪಲಮಾಸ್ಟೋತಿ ತನ್ಮೇ ವದ ಪಿತಾಮಹ ॥೪೦॥ 
ಬ್ರಹ್ಮೋವಾಚ :-- 
ಅಶಕ್ಕಸ್ತು ಯದಾ ಮರ್ತ್ಯಃ ತದೈವಂ ವ್ರತಮಾಚಕರೇತ್‌ । 
ಅನ್ಯಸ್ಮೈ ದ್ರನಿಣಂ ದತ್ವಾ ಕಾರೆಯೇತ್ಕಾರ್ತಿಕವ್ರತೆಂ ॥ ೪೧॥ 
ತಸ್ಮಾತ್ಪುಣ್ಯಂ ಪ್ರಗೃಹ್ಹೀತ ದಾನಸಂಕಲ್ಪಪೂರ್ವಕಂ । 
ಪ್ರವ್ಯದಾನೇಪ್ಯಶಕ್ತಶ್ಲೇತ್‌ ಯದಾ ದೇವರ್ಷಿಸತ್ತಮ ॥ ೪೨ ॥ 
ತದಾ ತೇನ ಪ್ರಕರ್ತವ್ಯಂ ಹಾನಂ ತೀರ್ಥಜಲಸ್ಯ ಚೆ । 
ತತ್ರಾಪ್ಯಶಕ್ತೋ ಯೋ ಮರ್ತ್ಯಸ್ಕೇನ ನಿತ್ಯಂ ಹರೇರ್ಮುದಾ ॥ ೪೩॥ 
ಸ್ಮರಣಂ ಚ ಪ್ರಕರ್ತವ್ಯಂ ನಾಮ್ನಾ ನಿಯಮಪೂರ್ವಕಂ । 


ಅಖಂಡಿತಂ ತದಾ ತೇನ ಕಾರ್ತಿಕವ್ರತಜಂ ಫಲಂ ॥ ೪೪ ॥ 
ವಿಷ್ಣೋಃ ಶಿವಸ್ಯ ವಾ ಕುರ್ಯಾದಾಲಯೇ ಹರಿಜಾಗರಂ । 
ಶಿವನಿಷ್ಣೋರ್ಗ್ಯಹಾಃಭಾವೇ ಸರ್ವದೇವಾಲಯೇಷ್ಟ ಷಿ ॥ ೪೫ ॥ 





ಮಾಸವನ್ನು ಕಳೆಯುತ್ತಾನೆಯೊ ಅವನು ತಾನು ಹಿಂದೆ ಮಾಡಿದ ಪುಣ್ಯಗಳನ್ನೂ 
ನಾಶಪಡಿಸಿಕೊಳ್ಳುತ್ತಾನೆ. ಇದರಲ್ಲಿ ಸಂಶಯನಿಲ್ಲವು.? 

೪೦. ನಾರದನು ಕೇಳುತ್ತಾನೆ: "" ಎಲ್ಫೈ ಪಿತಾಮಹನೇ! ಅಶಕ್ಕನು 
ಉತ್ತಮವಾದ ಕಾರ್ತಿಕ ವ್ರತವನ್ನು ಮಾಡುವುದು ಹೇಗೆ? ಏನು ಮಾಡಿದರೆ 
ಆ ಫಲವನ್ನು ಪಡೆಯುತ್ತಾನೆ? ಅದನ್ನು ನನಗೆ ತಿಳಿಸು.” 

೪೧. ಬ್ರಹ್ಮನು ಹೇಳುತ್ತಾನೆ: ಮನುಷ್ಯನು ಅಶಕ್ತನಾಗಿರುವಾಗ 
ಹೀಗೆ ವ್ರತವನ್ನಾಚರಿಸಬೇಕು; ಬೇರೊಬ್ಬನಿಗೆ ಹಣ ಕೊಟ್ಟು ಅವನಿಂದ 
ಕಾರ್ತಿಕ ವ್ರತವನ್ನು ಮಾಡಿಸಬೇಕು. 

೪೨-೪೪, ದಾನಸಂಕಲ್ಪ ಪೂರ್ವಕವಾಗಿ ಆತನಿಂದ ಪುಣ್ಯವನ್ನು ಪರಿಗ್ರಹ 
ಸಬೇಕು. ಎಲೈ ದೇವರ್ಷಿ ಶ್ರೇಷ್ಠನೇ! ಮರ್ತ್ಯನಾದವನು ಹಣ ಕೊಡುವುದಕ್ಕೂ 
ಅಶಕ್ತನಾಗಿದ್ದರೆ, ಆಗ ಆತನು ತೀರ್ಥಜಲವನ್ನು ಪಾನಮಾಡಬೇಕು. ಯಾವನು 
ಅದಕ್ಕೂ ಅಶಕ್ತನಾಗಿರುವನೋ ಅವನು ನಿತ್ಯವೂ ನಿಯಮ ಪೂರ್ವಕವಾಗಿ 
ಸಂತೋಷದಿಂದ ಹರಿನಾಮಸ್ಮರಣೆಯನ್ನು ಮಾಡುತ್ತಿರಬೇಕು. ಹಾಗೆ ಮಾಡಿದರೆ 
ಕಾರ್ತಿಕವ್ರತವನ್ನು ಮಾಡಿದ ಫಲವು ಆತನಿಗೆ ತಪ್ಪಿ ಹೋಗುವುದಿಲ್ಲವು. 

೪೫. ವಿಷ್ಣುವಿನ ಅಥವಾ ಶಿವನ ಆಲಯದಲ್ಲಿ ಹರಿಭಜನಪೂರ್ವಕವಾಗಿ 
ಜಾಗರಣೆ ಮಾಡಬೇಕು. ಶಿವವಿಷ್ಣುಗಳ ಆಲಯವಿಲ್ಲದೆ ಹೋದಾಗ ಯಾವ 
ಜೀವಾಲಯಗಳಲ್ಲಿಯಾದರೂ ಜಾಗರಣೆ ಮಾಡಬಹುದು. 


ಪ್ರಥಮೋರ9ಧ್ಯಾಯಃ ೧೧೫ 


ಮುರ್ಗಾಟವ್ಯಾಂ ಸ್ಥಿತೋ ವಾಂಥ ಯದಿ ನಾಂಂಸದ್ಧತೋ ಭವೇತ್‌ । 


ಕುರ್ಯಾದಶ್ವತ್ಥ ಮೂಲೇ ತು ತುಲಸೀನಾಂ ವನೇಷ್ಮಪಿ ॥ ೪೬॥ 
ವಿಷ್ಣುನಾಮಪ್ರಬಂಧಾನಾಂ ಗಾಯನಂ ವಿಷ್ಣುಸನ್ನಿಧೌ । 
ಗೋಸಹಸ್ರಪ್ರದಾನಸ್ಯ ಫಲಮಾಸ್ಟೋತಿ ಮಾನವಃ ॥ ೪೭॥ 


ವಾದ್ಯಕೃತ್ಸುರುಷಶ್ಹಾಪಿ ವಾಜಸೇಯಫಲಂ ಲಭೇತ್‌ । 
ಸರ್ವತೀರ್ಥಾವಗಾಹೋತ್ಕಂ ನರ್ತಕಃ ಫಸಲಮಾಸಪ್ಟುಯಾತ್‌ ॥ ೪೮॥ 
ಸರ್ವಮೇತಲ್ಲಭೇತ್ಪುಣ್ಯಂ ಏತೇಷಾಂ ದ್ರವ್ಯದಃ ಪುಮಾನ್‌ ! 
ಶ್ರವಣಾದ್ದರ್ಶನಾದ್ಧಾಪಿ ಸಡಂಶಂ ಫಲಮಾಸಪ್ಪುಯಾತ್‌ ॥೪೯॥ 
ಆಸದ್ಗತೋ ಯದಾಪ್ಯಂಭೋನ ಲಭೇತ್ಯುತ್ರಜಿನ್ನರಃ । 

ವ್ಯಾಧಿತೋ ನಾಥವಾ ಕುರ್ಯಾತ್‌ ವಿಷ್ಣೋರ್ನಾಮ್ಸ್ಯಾಪಿ ಮಾರ್ಜನೆಂ ॥ 
ಉದ್ಯಾಪನವಿಧಿಂ ಕರ್ತುಂ ಅಶಕ್ತೋ ಯೋ ವ್ರತಸ್ಥಿತಃ 1 
ಬ್ರಾಹ್ಮಣಾನ್‌ ಭೋಜಯೇತ್ಪಶ್ಹಾತ್‌ ವ್ರತಸಂಪೂರ್ತಿಹೇತವೇ ॥ ೫೧॥ 

೪೬. ದಟ್ಟವಾದ ಅಡವಿಯಲ್ಲಿ ಇದ್ದಾಗಲೂ ಈ ಕಾರ್ತಿಕವ್ರತವನ್ನು 
ನಡಸಬಹುದು. ಆಪತ್ತಿಗೆ ಗುರಿಯಾದವನಾದರೆ ಅಶ್ವತ್ಥ ಮೂಲದಲ್ಲಿಯೂ 
ತುಲಸಿಯ ವನದಲ್ಲಿಯೂ ವ್ರತವನ್ನು ಮಾಡಬೇಕು. 

೪೭. ವಿಷ್ಣು ಸಸ್ಪಿಧಿಯಲ್ಲಿ ವಿಷ್ಠುನಾಮವನ್ನೊಳಗೊಂಡ ಪ್ರಬಂಧಗಳನ್ನು 
ಗಾನಮಾಡಬೇಕು. ಅದರಿಂದ ಮಾನವರು ಒಂದು ಸಾವಿರ ಗೋವುಗಳನ್ನು 
ದಾನ ಮಾಡಿದಷ್ಟು ಫಲವನ್ನು ಪಡೆಯುತ್ತಾರೆ. 

೪೮. ವಾದ್ಯವನ್ನು ನುಡಿಸಿದಾತನು ವಾಜನೇಯದ ಫಲವನ್ನು ಸಡೆಯು 
ತ್ರಾನೆ. ನರ್ತಕನು ಸರ್ವ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದ ಫಲವನ್ನು 
ಪಡೆಯುತ್ತಾನೆ. 

೪೯. ಇವರೆಲ್ಲರಿಗೂ ಹಣವನ್ನು ಕೊಡುವ ಮನುಷ್ಯನು ಈ ಎಲ್ಲ ಕಾರ್ಯ 
ಗಳ ಪುಣ್ಯವನ್ನೂ ಪಡೆಯುತ್ತಾನೆ. ಇವನ್ನು ಕೇಳುವುದರಿಂದ ಅಥವಾ ನೋಡು 
ವುದರಿಂದ ಮಾನವನು ಈ ವ್ರತದ ಆರನೆಯ ಒಂದು ಅಂಶದ ಫಲವನ್ನು 
ಪಡೆಯುತ್ತಾನೆ. 

೫೦. ಆಪತ್ತಿಗೆ ಸಿಕ್ಕಿ ಎಲ್ಲಿಯೂ ನೀರು ದೊರೆಯದಿದ್ದರಾಗಲಿ, ವ್ಯಾಧಿ 
ಗೊಳಗಾಗಿದ್ದರಾಗಲಿ ವಿಪ್ರನು ಭಗವಂತನ ನಾಮಗಳನ್ನು ಉಚ್ಚರಿಸುತ್ತ 
ಮಾರ್ಜನೆ ಮಾಡಿಕೊಳ್ಳಬೇಕು. 

೫೧. ಯಾವನು ವ್ರತಾನುಷ್ಕಾನಮಾಡಿ ಉದ್ಯಾಪನೆ ಮಾಡುವುದಕ್ಕೆ 
ಅಶಕ್ಕನಾಗಿರುವನೋ ಅವನು ವ್ರತವು ಪೂರ್ತಿಯಾಗುವುದಕ್ಕಾಗಿ ವ್ರತಾನಂತ 
ರದಲ್ಲಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. 


೧೧೬ ಶ್ರೀ ಸ್ಕಾಂದಮಹಾಪುರಾಣಂ 


ಅಶಕ್ತೋ ದೀಪದಾನಾಯ ಪರದೀಪಂ ಪ್ರಜೋಧಯೋೇತ್‌ । 

ತಸ್ಯ ವಾ ರಕ್ಸಣಂ ಕುರ್ಯಾತ್‌ ವಾತಾದಿಭ್ಯಃ ಪ್ರಯತ್ನತಃ ॥ ೫೨ ॥ 

ಶ್ರೀನಿಷ್ಟೋಃ ಪೂಜನಾಭಾವೇ ತುಲಸೀಧಾತ್ರಿಪೂಜನಂ ! 

ಸರ್ವಾಭಾವೇ ವ್ರತೀ ಕುರ್ಯಾತ್‌ ಬ್ರಾಹ್ಮಣಾನಾಂ ಗವಾಮಸಪಿ । 

ತಸ್ಯಾಪ್ಯಭಾವೇ ಮನಸಿ ವಿಷ್ಣೋರ್ನಾಮಾನುಕೀರ್ತನಂ ॥೫೩॥ 
ನಾರದ ಉವಾಚ :-- 


ಬ್ರಹ್ಮನ್‌ ಬ್ರೂಹಿವಿಶೇಷೇಣ ಧರ್ಮಾನ್‌ ಕಾರ್ತಿಕಸಂಭವಾನ್‌ ॥ ೫೪ ॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ «"ಕಾರ್ತಿಕವ್ರತಪ್ರಶಂಸಾ 
ವರ್ಣನಂ' ನಾಮ ಪ್ರಥಮೋ$ ಧ್ಯಾಯಃ 





೫೨. ದೀಪದಾನ ಮಾಡಲು ಅಶಕ್ತನಾದವನು ಪರರು ಹೊತ್ತಿ, ಸಿಟ್ಟ 
ದೀಪವನ್ನು ಪ್ರಜ್ವಲಗೊಳಿಸಬೇಕು. ಅಥವಾ ಆ ದೀಪವು ಗಾಳಿ ಮೊದಲಾದ 
ವುಗಳಿಂದ ನಂದಿಹೋಗದಂತೆ ಅದನ್ನು ಪ್ರಯತ್ನಪೂರ್ವಕವಾಗಿ ರಕ್ಸಣೆ 
ಯನ್ನೂದರೂ ಮಾಡಬೇಕು. 

೫೩. ಶ್ರೀ ವಿಷ್ಣುವಿನ ಪೂಜೆಗೆ ಅವಕಾಶವಿಲ್ಲದಾಗ ತುಲಸಿ ಅಥವಾ 
ನೆಲ್ಲಿಯ ಗಿಡವನ್ನು ಪೂಜಿಸಬೇಕು. ಯಾವುದಕ್ಕೂ ಅವಕಾಶವಿಲ್ಲದಾಗ ವ್ರತ 
ಧಾರಿಯು ಬ್ರಾಹ್ಮಣಪೂಜೆಯನ್ನಾಗಲಿ ಗೋಪೂಜೆಯನ್ನಾಗಲಿ ಮಾಡಬೇಕು. 
ಅದೂ ಆಗದಿದ್ದಲ್ಲಿ ಮನಸ್ಸಿನಲ್ಲಿ ವಿಷ್ಣುವಿನ ನಾಮಕೇರ್ತನೆಯನ್ನು ಮಾಡ 
ತಕ್ಕದ್ದು.” 

೫೪. ನಾರದನು ಕೇಳುತ್ತಾನೆ..." ಎಲ್ಫೈ ಬ್ರಹ್ಮದೇವನೇ, ಈ ಕಾರ್ತಿಕ 
ಮಾಸದಲ್ಲಿ ಸಂಭವಿಸುವ ಧರ್ಮಗಳನ್ನು ವಿಶೇಷವಾಗಿ ತಿಳಿಸಬೇಕು.?' 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ಲೀಸ್ಕಾಂದೆನು ಹಾಪುರಾಣದ ಎರಡನೆಯ ವೃಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮದಲ್ಲಿ 
«« ಕಾರ್ತಿಕವ್ರತಪ್ಪಶಂಸಾವರ್ಣನ?' ವೆಂಬ ಒಂದನೆಯ ಅಧ್ಯಾಯವು ಮುಗಿದುದು 


! ಶ್ರೀಃ ॥ 
ಅಥ ದ್ವಿತೀಯೋಧ್ಯಾಯಃ 
ಕಾರ್ತಿಕವ್ರುತಥರ್ಮಸಿರೂಸಣಂ 
ಬ್ರಹ್ಮೋವಾಚ:- 

ಅಥ ಕಾರ್ತಿಕಮಾಸಸ್ಯ ಧರ್ಮಾನ್ಹಕ್ಸಾಮಿ ನಾರದ । 
ಸಂಪ್ರಾಪ್ತಂ ಕಾರ್ತಿಕಂ ದೃಷ್ಟ್ವಾ ಪರಾನ್ನಂ ಯಸ್ತು ವರ್ಜಯೇತ್‌ ॥೧॥ 
ಸತು ನೋಕ್ಸಮವಾಪ್ಲ್ನೋತಿ ನಾತ್ರ ಕಾರ್ಯಾ ವಿಚಾರಣಾ । 
ಸರ್ವೇಷಾಮೇವ ಧರ್ಮಾಣಾಂ ಗುರುಪೂಜಾ ಪರಾ ಮತಾಃ 
ಗುರುಶುಶ್ರೂಷೆಯಾ ಸರ್ವಂ ಪ್ರಾಸ್ನೋತಿ ಖುಹಿಸತ್ತಮ ॥ ೨॥ 
ಗುರೌ ತುಷ್ಟೇ ಚ ತುಷ್ಟಾಸ್ಟ್ರ್ಯುಃ ದೇವಾಸ್ಸರ್ವೇ ಸವಾಸವಾಃ । 
ಗುರೌ ರುಷ್ಟೇ ಚ ರುಷ್ಬಾಸ್ಸ್ಯುಃ ದೇವಾಸ್ಸರ್ವೇ ಸವಾಸವಾಃ Han 
ಹಾರ್ತಿಕೇ ಮಾಸಿ ಸಂಪ್ರಾಪ್ತೇ ಕೃತ್ವಾ ಕರ್ಮಾಣಿ ಭೂರಿಶಃ । 
ಅಕೃತ್ವ್ವಾ ಗುರುಶುಶ್ರೂಷಾಂ ನರಕಾನೇವ ವಿಂದತಿ ॥೪॥ 
ಯತ್ಶಿಂಚಿದ್ದಾ ಸಮಾದಿಷ್ಟೋ ಗುರುಣಾ ತತ್ಸಮಾಚರೇತ್‌ HH 





ಕನ್ನಡದ ಅನುವಾದೆ 


ಕಾರ್ತಿಕವ್ರತಧರ್ಮನಿರೂಪಣ 


೧-೨. ಬ್ರಹ್ಮನು ಹೇಳುತ್ತಾನೆ:--“ನಾರದಾ! ಇನ್ನು ಕಾರ್ತಿಕ ಮಾಸದಲ್ಲಿ 
ಅನುಷ್ಠಿಸಬೇಕಾದ ಧರ್ಮಗಳನ್ನು ಹೇಳುತ್ತೇನೆ; ಕೇಳು. ಕಾರ್ತಿಕ ಮಾಸವು 
ಬಂದುದನ್ನು ಕಂಡು ಯಾವನು ಪರಾನ್ನವನ್ನು ವರ್ಜಿಸುತ್ತಾನೆಯೋ ಅವನು 
ಮೋಕ್ಷವನ್ನು ಪಡೆಯುತ್ತಾನೆ. ಈ ವಿಷಯದಲ್ಲಿ ಬೇರೆ ವಿಜಾರಮಾಡಬೇಕಾ 
ದುದೇ ಇಲ್ಲವು. ಎಲ್ಲ ಧರ್ಮಗಳಲ್ಲಿಯೂ ಗುರುಪೂಜೆಯು ಸರ್ಮೋತ್ತ ಸ್ಟವಾದು 
ದೆಂದು ಪ್ರಾಜ್ಞರ ಅಭಿಪ್ರಾಯವು. ಎಲ್ಫೈ ಖುಷಿಶ್ರೇಷ್ಠನೇ! ಗುರುಶುಶ್ರೂಷೆ 
ಯಿಂದ ಮಾನವನು ಸರ್ವವನ್ನೂ ಸಾಧಿಸಿಕೊಳ್ಳುತ್ತಾನೆ. 

೩. ಗುರುವು ಸಂತುಷ್ಟನಾದರೆ ಇಂದ್ರನೊಡಗೂಡಿದ ಸಮಸ್ತ ದೇವತೆ 
ಗಳೂ' ಸಂತುಷ್ಟರಾಗುತ್ತಾರೆ. ಗುರುವು ರೋಷಗೊಂಡುದಾದರೆ ಇಂದ್ರನೊಡ 
ಗೂಡಿದ ಸಮಸ್ತದೇವತೆಗಳೂ ರುಷ್ಟರಾಗುತ್ತಾರೆ. 

೪-೫. ಒದಗಿಬಂದಿರುವ ಕಾರ್ತಿಕೆಮಾಸದಲ್ಲಿ ವ್ರತಿಯು ಅನೇಕವಾಗಿ 
ಕರ್ಮಗಳನ್ನು ಮಾಡಿದರೂ ಗುರುಶುಶ್ರೂಸೆ ಮಾಡದೆ ಇದ್ದರೆ ನರಕಗಳನ್ನೇ 
ಪಡೆಯುತ್ತಾನೆ. ಗುರುವು ಏನನ್ನಾದರೂ ಅಪ್ಪಣೆಮಾಡಿದಕೆ ಅದನ್ನು ತಪ್ಪದೆ 
ಮಾಡಬೇಕು. 


೧೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಆಜ್ಞಪ್ಲೋ ಗುರುಣಾ ವಿಪ್ರ ನ ತದ್ವಾಕ್ಯಂ ತು ಲಂಘಯೇತ್‌ । 

ಯದಿ ದುಃಖಾದಿಕಂ ಪ್ರಾಪ್ತಂ ಗುರುಂ ತು ಶರಣಂ ವ್ರಜೇತ್‌ ॥೬॥ 
ಮಾತೃತ್ವೇ ಚೆ ಪಿತೃತ್ವೇ ಚೆ ಗುರುಮೇವ ಸ್ಮಕೇದು ) ಧಃ । 

ಗುರೌ ನ ಪ್ರಾಪ್ಯತೇ ಯತ್ತನ್ನಾನ್ಯತ್ರಾಪಿ ಹಿ ಲಭ್ಯತೇ 12h 
ಗುರುಪ್ರಸಾದಂ ಸರ್ವಂ ತು ಪ್ರಾಪ್ಟೋತ್ಯೇವ ನ ಸಂಶಯಃ । 

ಮೇಧಾವೀ ಕಪಿಲಶ್ಚೈನ ಸುಮತಿಶ್ಚ ಮಹಾತಪಾಃ । 

ಗೌತಮಸ್ಯ ಗುರೋಸ್ಸವ್ಯೂಕ್‌ ಸೇವಯಾಂಮರತಾಂ ಗತಾಃ mon 





೬. ಗುರುವಿನಿಂದ ಆಜ್ಞಸ್ತನಾಗಿ ಶಿಷ್ಯನಾದವನು ಆ ವಾಕ್ಯವನ್ನೆಂದಿಗೂ 
ಮಾರಬಾರದು. ದುಃಖ ಮುಂತಾದ್ದುಂಬಾದರೆ ಆಗ ಗುರುವನ್ನೈ ಶರಣುಹೋಗ 
ಬೇಕು. 


ಈ ಬುದ್ದಿವಂತನಾದವನು ಗುರುವನ್ನೆ ತಂಜೆಯೆಂದೂ, ತಾಯಿಯೆಂದೂ 
ನೆನೆಯಬೇಕು. ಗುರುವಿನಲ್ಲಿ ಯಾವುದು ದೊರೆಯುವುದಿಲ್ಲವೋ ಅದು ಬೇರೆ 
ಕಡೆಯಲ್ಲೆ ಲ್ಲಿಯೂ ದೊರೆಯುವುದಿಲ್ಲವು. 


೮. ಗುರುಪ್ರಸಾದದಿಂದ ಸರ್ವವನ್ನೂ ಪಡೆದೇ ಪಡೆಯಬಹುದು. ಇದರಲ್ಲಿ 
ಸಂಶಯವಿಲ್ಲ. ಮೇಧಾವಿ, ಕಪಿಲ, ಸುಮತಿ ಎಂಬ ಈ ಮೂವರು ಮಹಾ 
ತಪಸ್ವಿಗಳೂ ತಮ್ಮ ಗುರುವಾದ ಗೌತಮನಿಗೆ ಮಾಡಿದ ಉತ್ತಮ ಸೇವೆಯಿಂದ 
ಅಮರತ್ವವನ್ನು ಪಡೆದರು.* 


* ಸಾರೋದ್ಧಾರ ದಲ್ಲಿ ನಿರೂಪಿತವಾಗಿರುವ ಕಾರ್ತಿಕ ಮಾಹಾತ್ಮ್ಯ ದಲ್ಲಿ ಈ ಕಥೆ 
ಪ್ರಸಿದ್ಧವಾಗಿದೆ: «ಹಿಂದೆ ಭಾಗೀರಥೀತೀರದ ಸಿದ್ಧಾಶ್ರಮ ದಲ್ಲಿ ಗೌತಮ ಯಷಿಯಂ 
ವಾಸವಾಗಿದ್ದನು. ಆತನಿಗೆ ಮೇಧಾವಿ, ಕಪಿಲ್ಕ ಸುಮತಿ ಎಂಬ ಮೂವರು ಶಿಷ್ಯರಿದ್ದರು. 
ಇವರು ಚಿಕ್ಕಂದಿನಿಂದಲೂ ಗೌತಮ ಖುಷಿಯ ಶಿಷ್ಕರಾಗಿ ಆತನ ಸೇನೆಯನ್ನು ಮಾಡಿ 
ಕೊಂಡಿದ್ದರು. 

ಒಂಡುದಿನ ಗೌತಮನು ಆ ಮೂವರನ್ನೂ ಕರೆದು, ""ಎಲೈ ಶಿಷ್ಯರೇ! ನೀವು 
ಜಾಗ್ರತೆಯಾಗಿ ಕಾಡಿಗೆ ಹೋಗಿ ಸಮಿತ್ತು, ಫಲ ಮತ್ತು ಕುಶಗಳನ್ನು ತೆಗೆದುಕೊಂಡು 
ಬನ್ನಿರಿ”? ಎಂದು ಅಪ್ಪಣೆಮಾಡಿದನು. ಅಂತೆಯೇ ಅವರು ಕಾಡಿಗೆ ಹೋಗಿ ಮಧ್ಯಾಹ್ನದ 
ವೇಳೆಗೆ ಸ್ವಲ್ಪ ಮಾತ್ರ ಸಮಿತ್ತು ಮೊದಲಾದುವನ್ನು ತೆಗೆದುಕೊಂಡುಬಂದರು. ಅದನ್ನು 
ಕಂಡು ಗೌತಮನಿಗೆ ಬಹಳ ಕೋಪಬಂದಿತು. ಅವನು ರೇಗಿ ಅವರನ್ನು ಕುರಿತು, 
4ಳ«ಎಲಾ | ನೀವು ಬೆಳಿಗ್ಗೆಯೇ ಕಾಡಿಗೆ ಹೋದಿರಿ; ಈಗ ಮಧ್ಯಾಹ್ನವಾಗಿದೆ. ನೀವು 
ತಂದಿರುವ ಸಮಿತ್ತು ಹಣ್ಣು ಮುಂತಾದುವಾದರೋ ಇಷ್ಟು ಸ್ವಲ್ಪವಾಗಿದೆ. ಇಷ್ಟು 
ಹೊತ್ತೂ ಏನುಮಾಡುತ್ತಿದ್ದಿರಿ? ಎಲಾ ತುಂಟಿರಿರಾ! ನಿಮಗೇನಾದರೂ ಬದುಕಬೇಕೆಂಬ 
ಆಶೆಯಿರುವುದಾದರೆ ಪುನಃ ಕಾಡಿಗೆ ಹೋಗಿ ತುಂಬಾ ಹೂ ಹಣ್ಣುಗಳನ್ನು ತೆಗೆದು 
ಕೊಂಡು ಬನ್ನಿರಿ. ಇಲ್ಲದಿದ್ದರೆ ನಿಮಗೆ ಉಳಿಗಾಲವೇ ಇರುವುದಿಲ್ಲ” ಎಂದನು. 

ಮೂವರು ಶಿಷ್ಕರೂ, ಗುರುವಾದ ಗೌತಮನ ಆ ಮಾತನ್ನು ಕೇಳಿ ಹೆದರಿ ಹಸಿವು 
ಬಾಯಾರಿಕೆಗಳಿಂದ ಬೇಸತ್ತಿದ್ದರೂ ಪುನಃ ಕಾಡಿಗೆ ಹೋದರು. ಅಲ್ಲಿ ಕಾಡಿಂದ ಕಾಡಿಗೆ 


ದ್ವಿತೀಯೋ$ಧ್ಯಾಯಃ ೧೧೯ 


ತಸ್ಮಾತ್ಸರ್ವಪ್ರಯತ್ನೇನ ಕಾರ್ತಿಕೇ ವಿಷ್ಣುತತ್ಸರಃ । 
ಗುರುಸೇವಾಂ ಪ್ರಕುರ್ವೀತ ತತೋ ಮೋಕ್ಸಮುವಾಪ್ಲುಯಾತ್‌ ॥೯॥ 
ನರೇಭ್ಯೋ ವೈಷ್ಣವಂ ಧರ್ಮಂ ಯೋ ದದಾತಿ ದ್ವಿಜೋತ್ತಮಃ । 


ಸ ಸಾಗರೆನುಹೀಹಾನೇ ತತ್ಪುಣ್ಯಂ ಲಭತೇ ಹಿ ಸಃ ॥ ೧೦ 
ತಿಲಥೇನುಂ ಹಿರಣ್ಯಂ ಚ ಕ ಭೂಮಿವಾಸಸೀ | 
ಗೋಪ್ರದಾನಾನಿ ದಾಸ್ಯಂತಿ ಸರ್ವಭಾವೇನ ಸುವ್ರತ ॥ ೧೧॥ 


೯. ಆದ್ದರಿಂದ ಸರ್ವಪ್ರಯತ್ನದಿಂದಲೂ ಕಾರ್ತಿಕ ಮಾಸದಲ್ಲಿಗುರುತತ್ಸರ 
ದ ೩ ಣಿ ಎ 


ನಾಗಿ ಗುರುಸೇವೆಯನ್ನು ಮಾಡಬೇಕು. ಅದರಿಂದ ಮೋಕ್ಬವನ್ನು ಪಡೆಯು 
ತ್ತಾನೆ. 


೧೦. ಯಾವ ದ್ವಿಜೋತ್ತಮನು ನರರಿಗೆ ವೈಷ್ಣವ ಧರ್ಮವನ್ನು ಕೊಡು 
ತ್ತಾನೋ ಅವನು ಸಮುದ್ರಸಮೇತವಾದ ಸಮಸ್ತಭೂಮಂಡಲವನ್ನೂ ದಾನ 
ಮಾಡಿದ ಪುಣ್ಯವನ್ನು ಪಡೆಯುತ್ತಾನೆ. 

೧೧. ಎಲ್ಫೈ ಸುವ್ರತನೇ! ಕಾರ್ತಿಕ ಮಾಸದಲ್ಲಿ ಚಿನ್ನ, ಬೆಳ್ಳಿ, ಭೂಮಿ, 

ಟಿ, ಗೋವು ಇವುಗಳನ್ನು ಸರ್ವಭಾವಗಳಿಂದಲೂ ದಾನಮಾಡುತ್ತಾರೆ. 


ಅಲೆಯುತ್ತಿರುವಾಗಲೆ ಸಂಜೆಯಾಯಿತು. ಬಾಯಾರಿ ಬಳಲಿದ್ದುದರಿಂದ ಅವರು 
ಒಂದಾನೊಂದು ಸರೋವರದಲ್ಲಿಳಿದು ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿಕೊಂಡು 


ಹಣ್ಣು ಮೊದಲಾದುವನ್ನು ಹುಡುಕುತ್ತ ಭಯಂಕರವಾದ ಮತ್ತೊಂದು ಕಾಡನ್ನು 
ಸೇರಿದರು. 


ಆಗಲೇ ರಾತ್ರಿಯೂ ಆಯಿತು. ಎತ್ತೆತ್ತಲೂ ಕಗ್ಗತ್ತಲೆಯಾಯಿತು. ಸಿಂಹ 
ಹುಲಿ ಮುಂತಾದ ಕ್ರೂರ ಮೃಗಗಳ ಅರ್ಭಟ ಕೇಳತೊಡಗಿತು. ಅವರಿಗೆ ಬಹಳ 
ಭಯವೂ ಅಯಿತು. 46 ಆಯ್ಯೋ! ಕತ್ತಲು ಕವಿಯಿತು. ಈ ಗೊಂಡಾರಣ್ಯದಲ್ಲಿ 
ಫಲಾದಿಗಳೂ ಕಾಣುವುದಿಲ್ಲ. ದಿಕ್ಕುಗಳೇ ತೋರದಾಗಿನೆ. ಏನನ್ನು ತಾನೆ ತೆಗೆದು 
ಕೊಂಡು ಗುರುಗಳ ಬಳಿಗೆ ಹೋಗಲಾದೀತು? ನಮಗೆ ಇನ್ನೇನುಗತಿಯಾಗುವುದೋ 23 
ಎಂದು ಯೋಚಿಸುತ್ತಲೇ ಮುಂದು ಮುಂದಕ್ಕೆ ಹೋದರು. ಹಾಗೆಯೇ ನಡೆಯುತ್ತ 
ಕಣ್ಣುಕಾಣದೆ ಹುಲ್ಲು ಮುಚ್ಚಿದ ಬಾವಿಯೊಂದರಲ್ಲಿ ಬಿದ್ದು ಬಿಟ್ಟಿರು. ಅಲ್ಲಿದ್ದ ವಿಷ 
ಸರ್ಪಗಳು ಅವರನ್ನು ಕಚಿ ಕೈದು ವು. ಒಡನೆಯೇ ಆವರು ನೃ ತರಾದರು. 


ಇತ್ತ ಗೌತಮ 55 ರಾತ್ರಿಯಾದರೂ ಶಿಸ್ಕರು ಅಶ್ರಮಕ್ಕೆ ಬಾರದಿರಲು, ಅವರೆನು 
ಪುನಃ ಕಾಡಿಗಟ್ಟಿದುದಕ್ಕೆ ತನ್ನನ್ನು ತಾನೇ ಹಳಿದುಕೊಂಡು ಬೆಳಗಾಗುತ್ತಲೇ ತನ್ನ 
ಹೆಂಡತಿಯೊಡನೆ ಕಾಡಿಗೆ ಬಂದು ಅವರನ್ನು ಹುಡುಕತೊಡಗಿದನು. ಮೂವರೂ 
ಬಾವಿಯಲ್ಲಿ ಬಿದ್ದು ಮೃತರಾಗಿದ್ದುದು ಅವನಿಗೆ ಸ್ವಲ್ಪಹೊತ್ತಿನಲ್ಲಿಯೇ ಗೊತ್ತಾಯಿತು. 
ಅವನಿಗೆ ಹಿಡಿಸಲಾರದಷ್ಟು ದುಃಖವಾಯಿತು. ಅವರಿಗಾಗಿ ಬಹಳವಾಗಿ ಪ್ರಲಪಿಸಿದನು. 
ಆವನ ಪ್ರಲಾಪವನ್ನು ಕೇಳಿ ಅಲ್ಲಿದ್ದ ಸರ್ಪಗಳು ಅವನಲ್ಲಿಗೆ ಬಂದು, ""ಎಲೈೈ ಮಂನಿಯೆ ! 


ಇವರು ತಮ್ಮ ಪಾಪಗಳಿಂದ ತಾವೇ ಮೃತರಾಗಿದ್ದಾರೆ. ಸುಮ್ಮನೆ ಇವರಿಗೇಕೆ ಅಳುವೆ! 
ಮಾಧಾನ ತಂದುಕೊ?' ಎಂದುವು. 


೧೨೦ ಶ್ರೀ ಸ್ಕಾಂದಮಹಾಪುರಾಣಂ 


ಸರ್ವೇಷಾಮೇವ ದಾನಾನಾಂ ಕನ್ಯಾದಾನಂ ವಿಶಿಷ್ಯತೇ । 


ಸಹಸ್ಪಮೇವ ಢೇನೂನಾಂ ಶತಂ ಚಾನಡುಹಾಂ ಸಮಂ ॥ ೧೨ ॥ 
ದಶಾಂನಡುತ್ಸಮಂ ಯಾನಂ ದಶಯಾನಸಮೋ ಹಯಃ | 
ಹಯದಾನಸಹಸ್ಥೆ ಸ್ರೀಭ್ಯೋ ಗಜದಾನಂ ವಿಶಿಷ್ಯತೇ ॥ ೧೩ ॥ 
ಗಜದಾನಸಹಸ್ರಾಣಾಂ ಸ್ಪರ್ಣಜಾನಂ ಚೆ ತತ್ಸಮಂ । 
ಸ್ವರ್ಣದಾನಸಹಸ್ರಾಣಾಂ ವಿದ್ಯಾದಾನಂ ಚ ತತ್ಸಮಂ ॥ ೧೪ ॥ 


೧೨. ಸರ್ವದಾನಗಳಲ್ಲಿಯೂ ಕನ್ಯಾ ದಾನವು ಬಹು ವಿಶೇಷವಾದುದು. 

ಸಹಸ್ರ ಗೋವುಗಳ ದಾನಕ್ಕೆ ನೂರು ಸ ದಾನವು ಸಮವಾಗುವುದು. 

೧೩. ಹತ್ತು ವೃಷ ಷಭಗಳ ದಾನವು ಯಾನದಾನಕ್ಕೆ ಸಮವಾಗುವುದು. 
ಹೆತ್ತುಯಾನಕ್ಕೆ ಒಂದು ಕದುರೆಯ ದಾನವು ಸಮಾನ. ಸಾವಿರ ಕುದುರೆಗಳ 
ದಾನಕ್ಕಿಂತಲೂ ಗಜದಾನವು ವಿಶೇಷವಾಗಿರುತ್ತದೆ. 

೧೪. ಸಾವಿರ ಗಜದಾನಗಳಿಗೆ ಸ್ವರ್ಣದಾನವು ಸಮವಾಗುವುದು. ಸ್ವರ್ಣ 
ದಾನಗಳ ಸಹಸ್ರಕ್ಕೆ ವಿದ್ಯಾದಾನವು ಸಮವಾಗಿರುವುದು. 





ಗೌತಮನು, ಅಯ್ಯೋ ಪಾಪ! ಇವರು ಕೆಲಸದಿಂದಾಗಲಿ, ಮನಸ್ಸಿನಿಂದಾಗಲಿ, 
ಮಾತಿನಿಂದಾಗಲಿ ಯಾವಾಗಲೂ ಪಾಪವನ್ನೇ ಮಾಡಿದವರಲ್ಲ. ನೀವು ಲೋಕನಿಷ್ಠುರರು. 
ಇವರನ್ನು ಅನ್ಯಾಯವಾಗಿ ಕಡಿದು ಕೊಂದಿಂ. ಇವರು ಅಕಾಲಮೃೃತ್ಮುವಿಗೆ ತುತ್ತಾಗಿ 
ದ್ದಾರೆ. ಈ ದೋಷವು ನಿಮ್ಮದೂ ಅಲ್ಲ. ಇವರದೂ ಅಲ್ಲ. ಇವರಿಗೆ ಸಾವು ತಂದವನು 
ಯಮನು. ಆಗ ನಾನು ಅವನನ್ನೇ ಶಪಿಸುತ್ತೇನೆ'”' ಎಂದನು. ಯಮನನ್ನು 
ಶಪಿಸುವುದಕ್ಕೆ ಕೈಗೆ ನೀರನ್ನು ತೆಗೆದು ಕೊಂಡನು. ಕೂಡಲೇ ಯಮನು ಅಲ್ಲಿಗೆ ಬಂದು,. 
«ಗೌತಮ ! ಇವರಿಗಿದು ಅಕಾಲಮರಣವಲ್ಲ. ಸರ್ಪದೆಂಶನವು ನಿಮಿತ್ತವಾಗಿ ಇವರಿಗೆ. 
ಕಾಲಮೃತ್ಯುವೇ ಬಂದಿರುವುದು. ಇದರಲ್ಲಿ ನನ್ನ ಅಪರಾಧವೇನೂ ಇರುವುದಿಲ್ಲ. 
ಯೋಚಿಸಿ ಶಾಪವನ್ನು ಕೊಡು’? ಎಂದು ಹೇಳಿದನು. 

ಗೌ ತಮನಿಗೆ ಆಶ್ಚರ್ಯವಾಯಿತು. ಆದರೂ ಶಿಷ್ಯರು ಆ ರೀತಿ ಮಡಿದುದು 
ಅವನಿಗೆ ಹಿತವಾಗಲಿಲ್ಲ. ಅವರ ಅಗಲಿಕೆ ಅವನಿಗೆ ಬಹಳ ಸಂಕಟವನ್ನು ತಂದಿತು. 
* ಹಾಗಾದರೆ ನಾನು ಸಂಪಾದಿಸಿರುವ ಪುಣ್ಯದಿಂದಲೂ, ನಿನ್ನ ಕೃಷೆಯಿಂದಲೂ ಇವರು 
ಮತ್ತೆ ಬದುಕಲಿ. ಇವರನ್ನುಳಿದು ನನ್ನ ಬಾಳು ಹಸನಾಗುವುದಿಲ್ಲ'' ಎಂದು ಕೇಳಿ 
ಕೊಂಡನು. ಅದಕ್ಕೆ ಯಮನು ಒಪ್ಪಿದನು. ಒಡನೆಯೇ ಮೇಧಾವಿ, ಕಪಿಲ್ಯ ಸುಮತಿಗಳು 
ಮೂವರೂ ಎದ್ದುಬಂದು ಗುರುವಾದ ಗೌತಮನಿಗೂ, ಯವಮಧರ್ಮನಿಗೂ ನಮಸ್ಕಾರೆ 
ಮಾಡಿದರು. ಗೌತಮನು ಅವರ ಗುರುಭಕ್ತಿಗೆ ಮೆಚ್ಚಿ " ಸಮಸ್ತ ವಿದ್ಯೆಗಳೂ ನಿಮಗೆ 
ಫಲಿಸಲಿ? ಎಂದು ವರಕೊಟ್ಟಿ ನು. ಆಗಲೇ ಇಂದ್ರನೂ ಅಲ್ಲಿ ಪ್ರತ್ಯಕ್ಪನಾಗಿ, ಅಯ್ಕಾ 
ನೀವು ಮೂವರೂ ಗುರುಪೂಜಾಮಹಿಮೆಯಿಂದೆ ಹದಿನಾಲ್ಕುಲೋಕಗಳನ್ನು ಗೆದ್ದಿರಿ. 
ಅದರ ಫಲವಾಗಿ ನೀವು ನಿಮ್ಮ ದೇಹದೊಡನೆಯೇ ನನ್ನ ಲೋಕಕ್ಕೆ ಬನ್ನಿರಿ? ಎಂದು 
ಆ ಮೂವರಿಗೂ ಹೇಳಿದನು. ಅಂತೆಯೆ ಅವರು ವಿಮಾನದಲ್ಲಿ ಕುಳಿತು ಇಂದ್ರಲೋಕಕ್ಕೆ 
ತೆರಳಿದೆರು. ಯಮನು ತನ್ನ ಲೋಕಕ್ಕೆ ಹೋದನು. ಗೌತಮನು ಆಶ್ರಮಕ್ಕೆ 
ಹಿಂತಿರುಗಿದನು. 


ದ್ವಿತೀಯೋ$ಧ್ಯಾಯಃ ೧೨೧ 


ವಿದ್ಯಾದಾನಾತ್ಮೋಟಗುಣಂ ಭೂಮಿದಾನಂ ವಿಶಿಷ್ಯತೇ । 
ಭೂಮಿದಾನಸಹಸ್ರೇಣ ಗೋಪ್ರದಾನಂ ವಿಶಿಷ್ಯತೇ ॥ ೧೫ ॥ 
ಗೋಪ್ರದಾನಸಹಸ್ರೇಭ್ಯೋ ಹ್ಯನ್ನದಾನಂ ವಿಶಿಷ್ಯತೇ 1 
ಅನ್ನಾಧಾರನಿದಂ ಪ್ರೋಕ್ತಂ ತಸ್ಮಾಜ್ದೀಯಂ ತು ಕಾರ್ತಿಕೇ ॥ ೧೬॥ 
ಪರಾನ್ನವರ್ಜನಾದೇನ ಲಭೇಚ್ಞಾನ್ನಾ್‌ಯಣಂ ಫಲಂ । 


ವಿನೇದಿನೇಂತಿಕೃಚ್ಛ್ರಸ್ಯ ಫಲಂ ಪ್ರಾಪ್ನೋತಿ ಮಾನವಃ ॥ ೧೭ ॥ 
ಕಾರ್ತಿಕೇ ನರ್ಜಯೇನ್ಮಾಂಸಂ ಸಂಧಾನಂ ಚ ವಿಶೇಷತಃ । 

ರಾಕ್ಚಸೀಂ ಯೋಸಿಮಾಪ್ನೋತಿ ಸಕೃನ್ಮಾಂಸಸ್ಯ ಭಕ್ಷಣಾತ್‌ ೫ ೧೮ ॥ 
ಪ್ರವೃತ್ತಾನಾಂ ತು ಭಕ್ಟ್ರ್ಯಾಣಾಂ ಕಾರ್ತಿಕೇ ನಿಯಮೇ ಕೃತೇ। 

ಅವಶ್ಯಂ ವಿಷ್ಣುರೂಪತ್ಹಂ ಪ್ರಾಪ್ಯತೇ ಮೋಕ್ಸದಂ ಪದಂ ॥ ೧೯॥ 
ಬ್ರಾಹ್ಮಣೇಭ್ಯೋ ಮಹೀಂ ದತ್ವಾ ಗ್ರಹಣೇ ಸೂರ್ಯಚಂದ್ರಯೋಃ । 
ಯತ್ಛಲಂ ಲಭತೇ ವತ್ಸ ತತ್ಸಲಂ ಭೂಮಿಶಾಯಿನಃ ॥೨೦॥ 
ಭೋಜನಂ ದ್ವಿಜದಂಪತ್ಕೋಃ ಪೂಜನಂ ಚ ನಿಲೇಪನೈಃ । 

ಕಂಬಲಾನಿ ಚ ರತ್ನಾನಿ ವಾಸಾಂಸಿ ವಿವಿಧಾನಿ ಚ ॥೨೧॥ 


೧೫. ವಿದ್ಯಾದಾನಕ್ಕಿಂತಲೂ ಭೂಮಿದಾನವು ಕೋಟಪಾಲು ಹೆಚ್ಚಿನದು. 
ಸಹೆಸ್ರ್ರಭೂಮಿದಾನಕ್ಕಿಂತಲೂ ಗೋದಾನವು ಶ್ರೇಷ್ಠವಾಗಿರುವುದು. 

೧೬-೧೭. ಗೋದಾನ ಸಹಸ್ರಗಳಿಗಿಂತಲೂ ಅನ್ನದಾನವು ಶ್ರೇಷ್ಠವು. 
ಈ ಎಲ್ಲಕ್ಕೂ ಅನ್ನವೇ ಆಧಾರವೆಂದು ಹೇಳಿದೆ. ಆದ್ದರಿಂದ ಕ್ಲಾರ್ತಿಕಮಾಸದಲ್ಲಿ 
ಅನ್ನದಾನ ಮಾಡಬೇಕು. ಸರಾನ್ಸವರ್ಜನದಿಂದಲೇ ಮಾನವನು ಚಾಂದ್ರಾಯಣ 
ವ್ರತವನ್ನು ಮಾಡಿದ ಫಲವನ್ನು ಪಡೆಯುತ್ತಾನೆ; ದಿನದಿನವೂ ಅತಿಕೃಚ್ಛ 
ವ್ರತವನ್ನು ಮಾಡಿದ ಫಲವನ್ನು ಪಡೆಯುತ್ತಾನೆ. 

೧೮. ಕಾರ್ತಿಕಮಾಸದಲ್ಲಿ ಮಾಂಸವನ್ನು ಬಿಡಬೇಕು. ಮಧದ್ಯೋತ್ಪಾದನೆ 
ಯನ್ನು ವಿಶೇಷವಾಗಿ ತೊರೆಯಬೇಕು. ಆಗ ಒಂದು ಸಲ ಮಾಂಸ ಭಕ್ಬಣ 
ಮಾಡುವುದರಿಂದ ರಾಕ್ಸಸಜನ್ಮವನ್ನು ಪಡೆಯುತ್ತಾನೆ. 

೧೯. ಸಿಷಿದ್ಧವಲ್ಲದ ಆಹಾರ ವಸ್ತುಗಳ ವಿಷಯದಲ್ಲಿ ಕಾರ್ತಿಕಮಾಸದಲ್ಲಿ 
ನಿಯಮ ಮಾಡಿಕೊಂಡ ಪಕ್ಷದಲ್ಲಿ ವಿಷ್ಣುಸಾರೂಪ್ಯವೂ, ಮೋಕ್ಸದಾಯಕವಾದ 
ಪದನಿಯೂ ಅವಶ್ಯವಾಗಿ ದೊರೆಯುತ್ತದೆ. 

೨೦. ವತ್ಸಾ! ಸೂರ್ಯಚಂದ್ರಗ್ರಹಣಗಳ ಕಾಲದಲ್ಲಿ ಬ್ರಾಹ್ಮಣರಿಗೆ 
ಭೂಮಿಯನ್ನು ದಾನಮಾಡಿದರೆ ಯಾವ ಫಲವು ಬರುವುದೋ, ಆ ಫಲವು ನೆಲದ 
ಮೇಲೆ ಮಲಗುವವನಿಗೆ ದೊರೆಯುವುದು. 

3೧-೨೨. ಎಲ್ಫೈ ಸುವ್ರತನೇ! ದ್ವಿಜದಂಪತಿಗಳಿಗೆ ಭೋಜನಮಾಡಿಸ 





೧೨೨ ಶ್ರೀ ಸ್ಕಾಂದಮಹಾಪುರಾಣಂ 


ತೂಲಿಕಾಶ್ಚ ಪ್ರದಾತವ್ಯಾಃ ಪ್ರಚ್ಛಾದನಪಟ್ಟಿಸ್ಸಹ । 


ಉಪಾನಹಾವಾತಪತ್ರಂ ಕಾರ್ತಿಕೇ ದೇಹಿ ಸುವ್ರತ HW ೨೨ ॥ 
ಕಾರ್ತಿಕೇ ಕ್ಸಿತಿಶಾಯಾ ಚ ಹನ್ಯಾತ್ಪಾಪಂ ಯುಗಾರ್ಜಿತೆಂ । 

ಜಾಗರಂ ಕಾರ್ತಿಕೇ ಮಾಸಿ ಯಃ ಕರೋತ್ಯರುಣೋದಯೇ ॥ SAN 
ದಾಮೋದರಾಗ್ರೇ ದೇವರ್ಷೇ ಗೋಸಹಸ್ರಫಲಂ ಲಭೇತ್‌ । 
ನದೀಸ್ನಾನಂ ಕಥಾ ನಿಷ್ಣೋಃ ವೈಷ್ಣನಾನಾಂ ಚ ದರ್ಶನಂ ॥ ೨೪ ॥ 
ನ ಭವೇತ್ಕಾರ್ತಿಕೇ ಯಸ್ಯ ಹರೇತ್ಪುಣ್ಯಂ ದಶಾಬ್ದಿಕಂ । 

ಪುಷ್ಕರಂ ಯಸ್ಸ್ಮರೇತ್ಭ್ರಾಜ್ಞಃ ಕರ್ವಾಣಾ ಮನಸಾ ಗಿರಾ ॥ ೨೫ ॥ 
ಕಾರ್ತಿಕೇ ಮುನಿಶಾರ್ಹೂಲ ಲಕ್ಷ್ಮಕೋಟಿಗುಣಂ ಭವೇತ್‌ । 

ಪ್ರಯಾಗೇ ಮಾಘಮಾಸೇ ತು ಪುಷ್ಕರಂ ಕಾರ್ತಿಕೇ ತಥಾ ॥ ೨೬ ॥ 
ಅವಂತೀ ಮಾಧವೇ ಮಾಸಿ ಹನ್ಯಾತ್ಸಾಪಂ ಯಂಂಗಾರ್ಜಿತಂ । 

ಧನ್ಯಾಸ್ತೇ ಮಾನವಾ ಲೋಕೇ ಕಲಿಕಾಲೇ ವಿಶೇಷತಃ ॥ ೨೭ ॥ 
ಯೇ ಕುರ್ವಂತಿ ನರಾ ನಿತ್ಯಂ ಪ್ರೀತ್ಯರ್ಥಂ ಹರಿಪೂಜನಂ | 
ತಾರಿತಾಸ್ತೈಶ್ಚ ಪಿತರೋ ನರಕಾಚ್ಚ ನ ಸಂಶಯಃ ॥ ೨೮ ॥ 


ಚೇಕು. ವಿಲೇಪನಗಳಿಂದ ಪೂಜೆಮಾಡಬೇಕು. ಕಂಬಳಿಗಳನ್ನೂ ರತ್ನಗಳನ್ನೂ 
ಬಗೆಬಗೆಯ ಬಟ್ಟೆಗಳನ್ನೂ ಹೊಡೆಯುವ ಬಟ್ಟಿ ಗಳೊಡನೆ ಮೆತ್ತೈಯ ಹಾಸಿಗೆ 
ಗಳನ್ನೂ ಕೊಡಬೇಕು. ಪಾದರಕ್ಟೆಗಳನ್ನೂ, ಛತ್ರಿಯನ್ನೂ ಕಾರ್ತಿಕಮಾಸ 
ದಲ್ಲಿ ದಾನಮಾಡು. 

೨೩-೨೮. ನೆಲದ ಮೇಲೆ ಮಲಗುವವನು ಯುಗಯುಗಗಳಲ್ಲಿಯೂ 
ಸಂಪಾದಿಸಿದ ಪಾಪವನ್ನು ನಾಶಪಡಿಸಿಕೊಳ್ಳುತ್ತಾನೆ. ಎಲೈ ದೇವರ್ಷಿಯೇ! 
ಯಾವನು ಕಾರ್ತಿಕಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ದಾಮೋದರನೆದುರಿಗೆ 
ಜಾಗರಣೆಮಾಡುತ್ತಾನೊ ಅವನು ಗೋಸಹಸ್ರ್ರವನ್ನು ದಾನಮಾಡಿದ ಫಲವನ್ನು 
ಪಡೆಯುತ್ತಾನೆ. ನದೀಸ್ನಾನ, ವಿಷ್ಣುವಿನ ಕಥೆ, ವೈಷ್ಣವರ ವರ್ಶನ-- ಇವು 
ಯಾರಿಗೆ ಉಂಟಾಗುವುದಿಲ್ಲವೊ ಅವನಿಗೆ ಹತ್ತು ವರ್ಷದಲ್ಲಿ ಗಳಿಸಿದ ಪುಣ್ಯವು 
ನಾಶವಾಗುತ್ತದೆ. ಯಾವ ಪ್ರಾಜ್ಞನು ಕಾರ್ತಿಕಮಾಸದಲ್ಲಿ ಕಾರ್ಯ, ಮನಸ್ಸು 
ಮತ್ತು ಮಾತುಗಳಿಂದ ಪುಷ್ಕರಕ್ಸೇತ್ರವನ್ನು ಸ್ಮರಿಸುತ್ತಾನೆಯೋ ಅವನಿಗೆ, ಆ 
ಪುಣ್ಯವು ಲಕ್ಬಕೋಟಯಷ್ಟು ಹೆಚ್ಚಾಗುವುದು. ಮಾಘಮಾಸದಲ್ಲಿ ಪ್ರಯಾಗ, 
ಕಾರ್ತಿಕದಲ್ಲಿ ಪುಷ್ಕರಕ್ಷೇತ್ರ, ಚೈತ್ರಮಾಸದಲ್ಲಿ ಅವಂತಿ,--ಇವು ಯುಗಯುಗ 
ಗಳಲ್ಲಿಯೂ ಸಂಪಾದಿಸಿರುವ ಪಾಪವನ್ನು ನಾಶಮಾಡು ತ್ತವೆ. ಯಾವ ಮನುಷ್ಯರು 
ಭಗವತ್ಬ್ರೀತಿಗಾಗಿ ನಿತ್ಯವೂ ಹರಿಪೂಜೆಯನ್ನು ಮಾಡುತ್ತಾರೆಯೊ ಅವರೇ ಈ 
ಲೋಕದಲ್ಲಿ ಧನ್ಯರು.  ಕಲಿಕಾಲದಲ್ಲಂತೂ ಅಂತಹವರು ವಿಶೇಷ ಧನ್ಯರು. 


ದ್ವಿತೀಯೋಳಧ್ಯಾಯಃ ೧೨೩ 


ಕ್ಲೀರಾದಿಸ್ನಪನೆಂ ನಿಷ್ಣೋಃ ಕ್ರಿಯತೇ ಪಿತೃಕಾರಣಾತ್‌ । 


ಕೆಲ್ಪಕೋಟಂ ದಿನಂ ಪ್ರಾಪ್ಯ ವಸಂತಿ ತ್ರಿದಿವೈಸ್ಸಹ ॥೨೯॥ 
ಕಾರ್ತಿಕೇ ನಾರ್ಜಿತೋ ಯೈಸ್ತು ಕೃಷ್ಣಸ್ತು ಕಮಲೇಕ್ಬಣಃ । 
ಜನ್ಮಕೋಟಸು ವಿಪ್ರೇಂದ್ರ ನ ತೇಷಾಂ ಕಮಲಾ ಗೃಹೇ 1 ೩೦॥ 
ಅಹೋ ಮುಷ್ಟಾ ವಿನಷ್ಟಾಸ್ಕೇ ಪತಿತಾಃ ಕಲಿಕಂದರೇ । 
ಯೈರ್ನಾರ್ಜಿತೋ ಹರಿರ್ಭಕ್ಕ್ಯಾ ಕಮಲೈರಪಸಿತೈಸ್ಸಿತೈಃ ॥೩೧॥ 


ಪದ್ಮೇನೈಕೇನ ದೇವೇಶಂ ಯೋಂರ್ಚಯೇತ್ಯಮಲಾಪತಿಂ | 
ವರ್ಷಾಯುತಸಹಸ್ರಸ್ಯ ಪಾಪಸ್ಯ ಕುರುತೇ ಕ್ರೈಯಂ । 
ಪುಷ್ಕರಾರ್ಚನಯೋಗೇನ ಶ್ವೇತೋ ಮುಕ್ತಿಮವಾಪ ಹೆ ua 





ಅವರು ತಮ್ಮ ಪಿತೃಗಳನ್ನು ಕೂಡ ನರಕಕ್ಕೆ ಬೀಳದಂತೆ ದಾಟಸುತ್ತಾರೆ. 
ಇದರಲ್ಲಿ ಸಂಶಯವಿಲ್ಲವು. 

೨೯, ನಿತೃಗಳಿಗೋಸ್ಕರವಾಗಿ ವಿಷ್ಣುವಿಗೆ ಕ್ಸೀರವೇ ಮೊದಲಾದವುಗಳಿಂದ 
ಅಭಿಷೇಕ ಮಾಡಿದಲ್ಲಿ ಮಾನವರು ಸ್ವರ್ಗವನ್ನು ಪಡೆದು ಅಲ್ಲಿ ದೇವತೆಗಳೊಡನೆ 
ಕಲ್ಪಕೋಟಕಾಲ ವಾಸಿಸುತ್ತಾರೆ. 

೩೦. ಎಲ್ಫೈ ವಿಪ್ರೇಂದ್ರನೇ! ಯಾರಿಂದ ಕಮಲನಯನನಾದ ವಿಷ್ಣುವು 
ಕಾರ್ತಿಕಮಾಸದಲ್ಲಿ ಅರ್ಚಿಸಲ್ಪಡುವುದಿಲ್ಲವೋ ಅವರಿಗೆ ಕೀಟಗಳ ಅನೇಕ ಕೋಟ 
ಜನ್ಮಗಳುಂಟಾಗುತ್ತವೆ. ಅವರ ಮನೆಯಲ್ಲಿ ಲಕ್ಷ್ಮಿಯು ನೆಲಸುವುದಿಲ್ಲ. 

೩೧. ಯಾರು ಭಕ್ತಿಯಿಂದ ಹರಿಯನ್ನು ಕನ್ಸೈದಿಲೆ ಬೆಳುನೈದಿಲೆಗಳಿಂದ 
ಅರ್ಚಿಸುವುದಿಲ್ಲವೋ ಅವರು ಕದಿಯಲ್ಪಟ್ಟವರೂ ನಾಶಹೊಂದಿದವರೂ ಕಲಿ 
ಕಂದರದಲ್ಲಿ ಬಿದ್ದವರೂ ಆಗುತ್ತಾರೆ. 

೩೨. ಯಾವನು ಕಮಲಾಪತಿಯಾದ ದೇವೇಶನನ್ನು ಒಂದು ಪದ್ಮದಿಂದ 
ಲಾದರೂ ಅರ್ಚಿಸುತ್ತಾನೆಯೋ ಅವನು ಅಯುತ ಸಹಸ್ಪವರ್ಷಗಳ ಕಾಲ 
ಸಂಪಾದಿಸಿದ ಪಾಪವನ್ನೂ ನಾಶಮಾಡುತ್ತಾನೆ. ಕಮಲಪುಷ್ಪಗಳಿಂದ ಅರ್ಚನೆ 
ಮಾಡಿದ್ದರಿಂದ ಶ್ವೇತನು ಮುಕ್ತಿಯನ್ನು ಪಡೆದನು.* 


* ಬ್ರಾಹ್ಮಪುರಾಣದಲ್ಲಿ ಶ್ವೇತರಾಜನ ಕಥೆ:- ಪೂರ್ವದಲ್ಲಿ ಕಾಶ್ಮೀರ ದೇಶದಲ್ಲಿ 
ಶ್ರೇತನೆಂಬ ರಾಜನೊಬ್ಬನಿದ್ದನು. ಇವನು ಅನೇಕ ಪುಣ್ಯಕಾರ್ಯಗಳನ್ನು ಮಾಡುತ್ತ 
ಮಹಾವೈಷ್ಣ ವನೆನಿಸಿ ರಾಜ್ಯವಾಳುತ್ತಿದ್ದು ಮಗನಿಗೆ ರಾಜ್ಯಾಭಿಸೇಕಮಾಡಿ ತಪವನ್ನೆ ಸಗಲು 
ಪ್ರಷ್ಕರಕ್ಸೇತ್ರಕ್ಕೆ ಬಂದನು. ಅವನು ತೀವ್ರವಾದ ತಪಸ್ಸಿನಿಂದ ಶರೀರವನ್ನು ಶೋಷಿ 
ಸುತ್ತ, ಶ್ರೀಮನ್ನಾರಾಯಣನನ್ನು ಸ್ತುತಿಸುತ್ತಿರಲು ಒಂದು ದಿನ ಅವನ ಮೈಯಿಂದ 
ಓರ್ವ ಮಹಾ ಭಯಂಕರನಾದ ಪುರುಷನು ಹೊರಬಂದು ಎದುರುನಿಂತನು. ಅವನನ್ನು 
ಕಂಡು ಶ್ವೇತೆನು, "" ಅಯ್ಯಾ! ನೀನು ಯಾರು? ಎಲ್ಲಿಂದ ಬಂದೆ?'' ಎಂದು ಕೇಳಿದನು. 


೧೨೪ ಶ್ರೀ ಸ್ಕಾಂದಮಹಾಪುರಾಣಂ 


ಅಪರಾಧಸಹಸ್ರಾಣಿ ತಥಾ ಸಪ್ತಶತಾನಿ ಚ । 


ಪದ್ಮೇಸೈಕೇನ ದೇವೇಶಃ ಕ್ಸಮತೇ ಪ್ರಣತೋರ್ಚಿತಃ ॥ ೩೩ ॥ 
ತುಲಸೀಪೆತ್ರಲಕ್ಸೇಣ ಕಾರ್ತಿಕೇ ಯೋಂರ್ಚೆಯೇದ್ಳರಿಂ । 
ಪಶ್ರೇ ಪತ್ರೇ ಮುನಿಶ್ರೇಷ್ಠ ಮೌಕ್ತಿಕಂ ಲಭತೇ ಫಲಂ ॥ ೩೪॥ 





೩೩. ನಮಸ್ಕಾರಪೂರ್ವಕವಾಗಿ ಒಂದು ಪದ್ಮದಿಂದ ದೇವೇಶನನ್ನು 
ಅರ್ಚಿಸಿದರೆ, ಆತನು ಸತಗ ಅಪರಾಧ ಸಹೆಸ್ಪ್ರಗಳನ್ನೇ ಅಲ್ಲದೆ, ಇನ್ನೂ 
ಏಳುನೂರು ಅಸರಾಧಗಳನ್ನು ಕ್ಲಮಿಸುತ್ತಾನೆ. 
೩೪. ಎಲ್ಲೆ ಮುನಿಶ್ರೇಷ್ಠನೇ ಕಾರ್ತಿಕಮಾಸದಲ್ಲಿ ಯಾವನು ಲಕ್ಬತುಲಸೀ 
ಪತ್ರಗಳಿಂದ ಹರಿಯನ್ನು ಅರ್ಟಸುತ್ತಾರೆಟೆಸ ಅವನು ಪತ್ರಪತ್ರಕ್ಕೂ ಮುತ್ತಿ 
ನಷ್ಟು ಪುಣ್ಯಫಲವನ್ನು ಪಡೆಯುತ್ತಾನೆ. 


ಆ ಭಯಂಕರ ವ್ಯಕ್ತಿಯು ಒಬ್ಬ ಬೇಡರವನಾಗಿದ್ದನು. ಅವನು ಹೇಳಿದ್ದನು 
“ ಮಹಾರಾಜ! ಹಿಂದಣ ಜನ್ಮದಲ್ಲಿ ನೀನು ಜನಸ್ಕಾನದ ದೊರೆಯಾಗಿದ್ದೆ. ನೀನು 
ಆಗ ಬೇಟಿಯಲ್ಲಿ ಮೃಗರೂಪವನ್ನು ಧರಿಸಿದ್ದ ಒಬ್ಬ ಮುನಿಯನ್ನು ಕೊಂದೆ. ಅದರಿಂದ 
ಬ್ರಹ್ಮಹತ್ಯೆಯಂ ಹುಟ್ಟಿತು. ಬಳಿಕ ನೀನು ಒಂದು ರಾತ್ರಿ ಆ ಬ್ರಹ್ಮಹತ್ಯೆಯ ಭಯ 
ದಿಂದ ಬಿಡುಗಡೆ ಹೊಂದುನೆನೆಂದು ಬಗೆದು ಕಾರ್ತಿಕಮಾಸದಲ್ಲಿ ವಿಷ್ಣುವನ್ನು ಪರಮ 
ಭಕ್ತಿಯಿಂದ ಕಮಲಗಳಿಂದ ಪೂಜಿಸಿ ಸೇವಿಸಿಡೆ. ಆ ಸಮಯದಲ್ಲಿಯೇ ನಿನಗೆ ಉದರ 
ವ್ಯಾಧಿಯು ಬಂದು ಪ್ರಾಣಗಳು ಕಂಠಗತಗಳಾಗಿ ನಿನ್ನ ಹೆಂಡತಿಯಾದ ನಾರಾಯಣಿ 
ಎಂಬಾಕೆಯನ್ನೇ ಸ್ಮರಿಸುತ್ತ, ಮೃತಿಯೊಂದಿದೆ. ಆ ಪುಣ್ಯದ ಫಲವಾಗಿ ನೀನು ಸ್ವರ್ಗ 
ವನ್ನು ಸೇರಿದೆ. ನಾನೂ ಸಹ ನನ್ನ ತೇಜಸ್ಸಿನಿಂದ ಒಂದು ಕಲ್ಪಕಾಲ ನಿನ್ನೊಡನೆಯೇ 
ಇದೆ ನು. 


ಒಂದು ಕಲ್ಪ ಕಳೆದಬಳಿಕ ನೀನು ಈ ಕಾಶ್ಮೀರದೇಶದ ಅರೆಸನಾದ ಸುಮನಸನ 
ಮಗನಾಗಿ ಜನಿಸಿದೆ. ಅಯ್ಯಾ ಶ್ವೇತರಾಜನೇ! ಈ ಜನ್ಮದಲ್ಲಿಯೂ ನೀನು ವಿಷ್ಣುವನ್ನು 
ಪೂಜಿಸಿದೆ ಫಲವಾಗಿ ಶುದ್ಧ ನಾಗಿದ್ದಿ (ಯೊ. ಆದುದರಿಂದ ನಾನು ನಿನ್ನ ದೇಹದಿಂದ 
ವ್ಯಾಧರೂಪದಿಂದ ಹೊರಬಂದಿರುವೆನು. ನಾನೂ ಶುದ್ಧನಾಗಿರುವೆನು.”? 


ವ್ಯಾಧನು ಹೇಳಿದೆ ವೃತ್ತಾಂತವನ್ನು ಕೇಳಿ ಶ್ವೇತರಾಜನು ಆಶ್ಚರ್ಯಗೊಂಡನು. 
ಅನನು, ಆ ಎಲೈ ವ್ಯಾಧನೇ! ನೀನು ಪೂರ್ನಜನ್ಮದ ಕಥೆಯನ್ನು ನನಗೆ ಜ್ಞ್ಯಾಪಿಸಿದೆ. 
ಅದುದರಿಂದ ನೀನು ಧರ್ಮವ್ಯಾಧನೆಂದು ಪ್ರಸಿದ್ಧೆನಾಗು ?' ಎಂದು ಆ ವ್ಯಾಧನಿಗೆ 
ವರವನ್ನು ಕೊಟ್ಟಿ ನು. ಹೀಗೆ ನುಡಿದು ಆ ದೊರೆಯು ವಿಮಾನವನ್ನೇರಿ ಪರಪದಕ್ಕೆ 


ತೆರಳಿದನು. 
ಆದುದೆರಿಂದಲೇ, 
ks ಸಹಸ್ರಕಮಲೈಃ ಪೂಜಾ ಕಾರ್ತಿಕೇ ಮಧುಸೂದನೇ । 
ನ ತೇಷಾಂ ಪುನರಾವೃತ್ತಿಃ ಕಲ್ಪಕೋಟಶತ್ಮೈರಸಿ n 
ಸಹಸ್ಪಕಮ ಲಗಳಿಂದ ಮಧುಸೂದನನನ್ನು ಪೂಜಿಸಿದುದಾದರೆ ಕಲ್ಪಕೋಟ ಶತಗ 
ಳಾದರೂ ಮಾನವನಿಗೆ ಪುನರ್ಜನ್ಮವಿರುವುದಿಲ್ಲ ಎಂಬ ಶ್ಲೋಕವು ಪ್ರಸಿದ್ಧವಾಗಿರುವುದು. 


ದ್ವಿತೀಯೋ9ಧ್ಯಾಯಃ ೧೨೫ 


ಮುಖೇ ಶಿರಸಿ ದೇಹೇ ತು ಕೃಷ್ಣೋತ್ತೀರ್ಣಾಂತು ಯೋ ವಹೇತ್‌ | 
ತುಲಸೀಂ ಕೃಷ್ಣನಿರ್ಮಾಲ್ಯೈಃ ಯೋ ಗಾತ್ರಂ ಪರಿಮಾರ್ಜಯೇತ್‌ | 


ಸರ್ವರೋಗೈಸ್ತಥಾ ಪಾಸೈಃ ಮುಕ್ತೋ ಭವತಿ ಮಾನವಃ ॥ ೩೫ ॥ 
ಶಂಖೋದಕಂ ಹರೇರ್ಭಕ್ತಿಃ ನಿರ್ಮಾಲ್ಯಂ ಷಾದಯೋರ್ಜಲಂ । 
ಚಂದನಂ ಧೂಸಶೇಷಂ ಚ ಬ್ರಹ್ಮಹತ್ಯಾಪಹಾರಕಂ ॥ ೩೬ ॥ 
ಕಾರ್ತಿಕೇ ಮಾಸಿ ನಿಪ್ರೇಂದ್ರ ಪ್ರಾತಸ್ಸ್ಮಾನಸರಾಯಣಃ । 
ನಿಪ್ರೇಭ್ಯಶ್ವಾ ನ್ನದಾನಂ ತು ಕುರ್ಯಾಚ್ಛಕ್ರೈನುಸಾರತಃ ॥ ೩೭ ॥ 
ಸರ್ವೇಷಾಮೇವ ದಾನಾನಾಂ ಅನ್ನದಾನಂ ವಿಶಿಷ್ಯತೇ । 

ಅನ್ನೇನ ಜಾಯತೇ ಲೋಕೋ ಹ್ಯನ್ನೇನೈನಾಭಿನರ್ಧತೇ ॥ ೩೮॥ 
ಅನ್ನಂ ಹಿ ಸರ್ವಭೂತಾನಾಂ ಪ್ರಾಣಭೂತಂ ಪರಂ ವಿದುಃ । 
ಅನ್ನದಸ್ಸರ್ನದೋ ಲೋಕೇ ಸರ್ವಯಜ್ಞಾದಿಕೃದ್ಭನೇತ್‌ lan 
ತೀರ್ಥಸ್ನಾನೇನ ಕಿಂ ತಸ್ಯ ದೇನಯಾತ್ರಾದಿನಾಪಿ ಕಿಂ । 

ಸರ್ವಂ ಸಂಪದ್ಯತೇ ಬ್ರಹ್ಮನ್‌ ಅನ್ನದಾನಾನ್ನ ಸಂಶಯಃ ॥ ೪೦॥ 





೩೫. ಯಾವನು ಕೃಷ್ಣನ ಮೈಮೇಲಿನಿಂದ ಎತ್ತಿಕೊಂಡ ತುಲಸಿಯನ್ನು 
ಮುಖದಲ್ಲಿ ತಲೆಯಲ್ಲಿ ಅಥವಾ ದೇಹದಲ್ಲಿ ಧರಿಸುತ್ತಾನೆಯೋ, ಯಾವನು 
ವಿಷ್ಣುವಿನ ನಿರ್ಮಾಲ್ಯಗಳಿಂದ ತನ್ನ ಶರೀರವನ್ನ ಮಾರ್ಜನೆಮಾಡಿಕೊಳ್ಳುತ್ತಾ 
ನೆಯೋ ಅಂತಹ ಮಾನವನು ಸರ್ವರೋಗಗಳಿಂದಲೂ, ಸರ್ವ ಪಾಷಗಳಿಂದಲೂ 
ಮುಕ್ತನಾಗುತ್ತಾನೆ. 

೩೬. ಶಂಖೋದಕ, ಹರಿಯ ಭಕ್ತಿ, ಹರಿಯ ನಿರ್ಮಾಲ್ಯಗಳನ್ನು, ಹರಿಯ 
ಪಾದ ತೊಳೆದ ಜಲ, ಚಂದನ, ಧೂಸಶೇಷ, -- ಇವಿಷ್ಟು ಬ್ರಹ್ಮಹತ್ಯಾ 
ಪರಿಹಾರಕಗಳು. 

೩೭, ವಿಪ್ರೇಂದ್ರಾ! ಕಾರ್ತಿಕ ಮಾಸದಲ್ಲಿ ಪ್ರಾತಃಸ್ತಾನಷರಾಯಣನಾಗಿ 
ತನ್ನ ಶಕ್ತಿಗೆ ಅನುಸಾರವಾಗಿ ವಿಪ್ರರಿಗೆ ಅನ್ನದಾನ ಮಾಡಬೇಕು. 

೩೮. ಸರ್ವದಾನಗಳಲ್ಲಿಯೂ ಅನ್ನದಾನವೇ ವಿಶೇಷವಾದುದು. ಅನ್ನದಿಂದ 
ಲೋಕದ ಉತ್ಪತ್ತಿಯಾಗುತ್ತದೆ. ಅನ್ನದಿಂದಲೆ ಅದು ಅಭಿವೃದ್ಧಿಹೊಂದುತ್ತದೆ. 

೩೯-೪೦. ಅನ್ನವೇ ಸರ್ವ ಭೂತಗಳಿಗೂ ಪ್ರಾಣಸ್ವರೂಪವಾಗಿರುವ ಬಹು 
ಶ್ರೇಷ್ಠವಸ್ತುವೆಂದು ತಿಳಿಯುತ್ತಾರೆ. ಅನ್ನಕೊಡುವವನು ಲೋಕದಲ್ಲಿ ಸರ್ವ 
ವನ್ನು ಕೊಟ್ಟವನಾಗುತ್ತಾನೆ ; ಸರ್ವಯಜ್ಞಾದಿಗಳನ್ನೂ ಮಾಡಿದವನಾಗುತ್ತಾನೆ. 
ಆತನಿಗೆ ತೀರ್ಥಸ್ನಾನದಿಂದ ಏನು ಪ್ರಯೋಜನ? ದೇವಸನ್ನಿಧಿ, ಕ್ಸೇತ್ರಯಾತ್ರೆ 
ಮೊದಲಾದುವುಗಳಿಂದ ತಾನೆ ಏನು ಪ್ರಯೋಜನ? ಅಯ್ಯಾ ಬ್ರಾಹ್ಮಣನೇ! 
ಅನ್ನದಾನದಿಂದ ಅವಷ್ಟನ್ನೂ ಪಡೆಯಬಹುದು. ಇದರಲ್ಲಿ ಸಂಶಯವಿಲ್ಲ. 


೧೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಸತ್ಯಕೇತುರ್ದ್ವಿಜಃ ಪೂರ್ವಂ ಚಾನ್ನದಾನೇನ ಕೇವಲಂ | 


ಸರ್ವಪುಣ್ಯಫಲಂ ಪ್ರಾಪ್ಯ ಮೋಕ್ಟಂ ಪ್ರಾಪ ಸುದುರ್ಲಭಂ ॥ ೪೧॥ 
ಕಾರ್ತಿಕವ್ರತನಿಷ್ಠಸ್ತೂ ಕುರ್ಯಾದ್ಗೋದಾನಮುತ್ತಮಂ । 
ವ್ರತಂ ಸಂಪೂರ್ಣತಾಂ ಯಾತಿ ಗೋದಾನೇನ ನ ಸಂಶಯಃ ॥೪೨॥ 





೪೧. ಪೂರ್ವದಲ್ಲಿ ಸತ್ಯಕೇತ:ವೆಂಬ ದ್ವಿಜನು ಕೇವಲ ಅನ್ನದಾನದಿಂದಲೇ 


ಸರ್ವಪುಣ್ಯಫಲವನ್ನೂ ಪಡೆದು ಬಹು ದುರ್ಲಭವಾದ ಮೋಕ್ಪವನ್ನೂ ಸಂಪಾ 
ದಿಸಿದನು.+ 
೪೨. ಕಾರ್ತಿಕೆ ವ್ರತದಲ್ಲಿ ತೊಡಗಿರುವವನು ಉತ್ತಮವಾದ ಗೋದಾನ 


ವನ್ಮು ಮಾಡಬೇಕು. ಗೋದಾನದಿಂದ ವ್ರತವು ಸಂಪೂರ್ಣವಾಗುತ್ತದೆ. ಇದರಲ್ಲಿ 
ಸಂಶಯವಿಲ್ಲವು. 


1 ಸಾರೋದ್ಧಾ ರದಲ್ಲಿ ಸತ್ಯೆ ಕೇತುವಿನ ಕಥೆ:-- ಪೂರ್ವದಲ್ಲಿ ಸತ್ಯಜಿತ್‌ ಎಂಬ 
ವಿಪ್ರ ನೋರ್ವನಿದ್ದ ನ SE ಬಹೆಳ ಧರ್ಮಿಷ್ಮ ನು. ಯಾವ ಚು ಕಳನ ಅನನಿ 
ಗಿರಲಿಲ್ಲ. ಯಾವಾಗಲೂ ತೀರ್ಥಯಾತ್ರೆ ಗಳಲ್ಲಿಯೇ ಅವನು ಕಾಲ ಕಳೆಯಂತ್ತಿ ದ್ದನು. 
ಅದರಲ್ಲಿಯೂ ಅವನು ಸತತವೂ ಗಂಗಾನದಿಯನ್ನೇ ಸ್ಮರಿಸುತ್ತಿದ್ದನು. ಒಂದು ಸಲ 
ಅವನು. ತೀರ್ಥಯಾತ್ರೆ ಯನ್ನು ಮಾಡುತ್ತ ವಿಶಾಲಾನಗಗರಿಗೆ ಬಂದನು. ಅವನು ಅಲ್ಲಿ 
ಜನರು ತೋರಿದ ಸತ್ಯಕೇತುನೆಂಬ ವಿಪ್ರನ ಮನೆಗೆ ಬಂದನು. 

ಸತ್ಯಕೇತುವಾದರೋ ತನ್ನ ಮನೆಗೆ ಬಂದ ಸತ್ಯ ೈಜಿತುವು ಹಸಿವು ಬಾಯಾರಿಕೆಗಳಿಂದ 
ಬಳಲಿರುವುದನ್ನರಿತು ಅವನಿಗೆ ಒಡನೆಯೆ ಅರ್ಥ್ಯಪಾದ್ಯಾ ದಿಗಳನ್ನಿತ್ತು "" ಅಯ್ಯಾ ವಿಪ್ರನೇ! 
ಇಂದು ನೀನು ನನ್ನ ಮನೆಗೆ ಬಂದುದರಿಂದ ನನ್ನ ಹ ವು ಸಾರ್ಥಕನಾಯ ತು; 
ನನ್ನ ಪಿತೃಗಳು ತೃಪ್ತ "ರಾಜರು. ದೇವತೆಗಳು ಸುಪ್ರಿ ತಾರು. ಎಲೈ ಬ್ರಾಹ್ಮಣನೇ! 
ನಿನ್ನ ಮ ನವೊಪ್ಪಿ ದಂತೆ ಊಟಮಾಡು. ನೀನು wlan ad ನನಗೆ ಬೇರೊಂದು 
ಕರ್ತವ್ಯವೇ ಇರುವುದಿಲ್ಲ. ನಿನ್ನ ದರ್ಶನದಿಂದ ನನಗೆ ಅಲಭ್ಯವಾದದ್ದೇನೂ ಇರುವು 
ದಿಲ್ಲ'' ಎಂದು ಹೇಳಿದನು. 

ಸತ್ಯಜಿತುವು, 54 ನಿನ್ನ ಶುಶ್ರೂಷೆಯಿಂದಲೂ, ನಿನ್ನ ನಿನಯವಾಕ್ಯ ಗಳಿಂದಲೂ 
ತೃಪ್ತನಾಗಿದ್ದೇನೆ. ಎಲೈ ಸತ ಕೇತುವೇ! ಲೋಕದಲ್ಲಿ "ಅನ್ನ ದಾತೃ ಗಳು ಎಷ್ಟೋ 
ಮಂದಿ ಇದ್ದಾ ರೆ. ಅವರಲ್ಲಿ ನಗ ಸಮಾನರಾದವರಾರೂ ಇರುವುದಿಲ್ಲ. ನಾನೂ 
ಕಂಡಿಲ್ಲ. ನೀನು ಗ ಗೈ ಹಸ್ಥಾಶ್ರ ಮಿಗಳಲ್ಲಿ ಶ್ರೆ ಷ್ಮನಾಗಿರುವೆ. ನೀನು ಗಂಗಾಯಾತೆ 
ಯನ್ನು ಮಾಡಿರುವೆಯೋ ಇಲ್ಲವೊ?” ಎಂದನು; ಆಗ ಸತ್ಯಕೇತುವು, 66 ಎಲೈ 
ದ್ವಿಜನೇ! ನನ್ನ ಮನೆಯಲ್ಲಿ ಅತಿಥಿಗಳಿಗೆ ಅನ್ನವಿಡು ವವನು ಮತ್ತಾರೂ ಇಲ್ಲ. 
ಅದರಿಂದ ನನಗಿನ್ನೂ ಗಂಗಾಸ್ಲಾ ವಾಗಿಲ್ಲ?” ಎಂದನು. ಅದನ್ನು ಕೇಳಿ ಸತ್ಮಜಿತುವು 
ಅವನನ್ನು ದೂಷಿಸುತ್ತ, " ಅಯ್ಯಾ ವಿಪ್ರಾ! ನೀನು ಗಂಗಾಸ್ನಾನವನ್ನು ಮಾಡಿಲ್ಲ. 
ಆದುದರಿಂದ ನಾನು ನಿನ್ನ ಮನೆಯಲ್ಲಿ ಊಟಮಾಡುವುದಿಲ್ಲ'' ಎಂದು ಹೇಳಿ ಒಡನೆಯೇ 
ಸ್ನಾನಕ್ಕಾಗಿ ಗಂಗಾನದಿಗೆ ಬಂದನು. 

ಸತ್ಯಜಿತುವು ಬಂದೊಡನೆಯೇ ಗಂಗಾದೇವಿಯು ಅಂತರ್ಧಾನವಾದಳು. ಅವನು 
ಸ್ನಾನಕ್ಕೆ ನದಿಯಲ್ಲಿ ನೀರನ್ನು ಕಾಣದೆ ಕೈಮುಗಿದು ಗಂಗೆಯ ನ್ನು ಸ್ತುತಿಸಿದನು. ""ದೇವಿ! 


ದ್ವಿತೀಯೋ$ಧ್ಯಾಯಃ ೧೨೭ 


ಗೋದಾನಾತ್‌ ಪರಮಂ ದಾನಂ ಸಂಸಾರಾರ್ಣವತಾರಕೆಂ | 

ನಾಸ್ತಿ ನಾರದ ಲೋಕೇಃಸ್ಮಿನ್‌ ಸುಶರ್ಮಾ ಬ್ರಾಹ್ಮಣೋ ಯಥಾ ॥೪೩॥ 
ಕಾರ್ತಿಕೇ ಮಾಸಿ ವಿಪ್ರೇಂದ್ರ ದತ್ತಾ ದಾನಾನ್ಯನೇಕಶಃ । 
ಹರಿಸ್ಮೃತಿನಿಹೀನಶ್ಚೇತ್‌ ನ ಪುನಂತಿ ಕದಾಚನ ॥ ೪೪॥ 





೪೩. ನಾರದಾ! ಈ ಲೋಕದಲ್ಲಿ ಸಂಸಾರ ಸಮುದ್ರವನ್ನು ದಾಟಿಸುವ 
ಗೋದಾನಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ದಾನವಿರುವುದಿಲ್ಲವು. ಸುಶರ್ಮ 
ನೆಂಬ ಬ್ರಾಹ್ಮಣನು ಈ ಗೋದಾನದಿಂದಲೇ ಸದ್ಗತಿಯನ್ನು ಸಡೆದನು.3 

೪೪. ವಿಪ್ರೇಂದ್ರಾ! ಕಾರ್ತಿಕಮಾಸದಲ್ಲಿ ಅನೇಕ ಪ್ರಕಾರವಾಗಿ ದಾನ 


ನಾನು ಸ್ವಲ್ಪವೂ ಪಾಪಮಾಡಿರುವುದಿಲ್ಲ. ನನಗೆ ದರ್ಶನವನ್ನು ದಯಪಾಲಿಸು. ಒಂದು 
ವೇಳೆ ನಾನು ಆನ್ಯಾಯಮಾಡಿದ್ದರೆ ಕ್ಸವಿಂಸು.?? ಗಂಗಾಡೇವಿಯಂ ಪ್ರತ್ಯಕ್ಷಳಾಗಿ 
*" ಅಯ್ಯಾ ಸತ್ಯಜಿತುವೇ ! ನೀನು ಸತ್ಯಕೇತುವಿನ ಮನೆಗೆ ಹೋಗಿ ಅವನನ್ನು ಸಮಾಧಾನ 
ಪಡಿಸಿ ಅವನ ಮನೆಯಲ್ಲಿ ಊಟಮಾಡಿ ಬಾ. ಅವನ ಮನೆಯ ಭೋಜನದಿಂದ ಅನೇಕರು 
ಮುಕ್ತಿಯನ್ನು ಪಡೆದರು ?' ಎಂದಳು, ಗಂಗೆಯ ಮಾತನ್ನು ನೇಳಿ ಸತ್ಯಜಿತುವು 
ಸತ್ಯ ಕೇತುವಿನ ಮನೆಗೆ ಬಂದು ಊಟಮಾಡಿ ಅವನಿಂದ ಬೀಳ್ಕೊಂಡು ಗಂಗೆಗೆ ಬಂದನು. 
ಗಂಗೆಯೆಂ ಪ್ರತ್ಯಕ್ಪಳಾದಳು; ಸ್ನಾನಮಾಡಿ ಪವಿತ್ರನಾದನು. ಸತ್ಯಕೇತುವಾದರೋ 
ಸೇವಲ ಅನ್ನದಾನದ ಪುಣ್ಯದಿಂದಲೇ ಮುಕ್ತಿಯನ್ನು ಪಡೆದನು. 

ತಸ್ಯ ಸುಶರ್ಮನೆಂಬೊಬ್ಬ ಬ್ರಾಹ್ಮಣನಿದ್ದನು. ಇವನು ವೇದ ವೇದಾಂಗ ಪಾರಂ 
ಗತನು. ಶಾಂತನೂ, ಜಿತೇಂದ್ರಿಯನೂ ಆದ ಈತನು ಅನೇಕ ಯಜ್ಞಗಳನ್ನು 
ಮಾಡಿದ್ದನು; ಐಶ್ವರ್ಯವಂತ; ಪ್ರತಿನಿತ್ಯವೂ ದಾನಮಾಡುತ್ತಿದ್ದನು. ಸಮಸ್ತ ಭೂತ 
ಗಳಲ್ಲಿಯೂ ಈತನು ದಯಾವಂತನಾಗಿದ್ದನು. ಒಳ್ಳೆಯ ಪೌರಾಣಿಕ; ಬಂಧುಗಳಿಗೆ 
ಉಪಕಾರಿ. ಈತನಿಗೆ ಹಲವು ಮಂದಿ ಮಕ್ಕಳಿದ್ದರು. 

ಸುಶರ್ಮನು ವಾರ್ಧಕ್ಯದಲ್ಲಿ ಗೃಹಕೃತ್ಯದ ಭಾರವನ್ನೆಲ್ಲ ಮ ಕೃಳಿಗೆ ವಹಿಸಿ ವನವನ್ನು 
ಸೇರಿ ವಿಷ್ಣುವನ್ಸೇ ಅರಾಧಿಸುತ್ತಿದ್ದು, ಉಗ್ರವಾದ ತಪಸ್ಸನ್ನು ಮಾಡುತ್ತಲೇ ದೇಹವನ್ನು 
ತೊರೆದು ಸ್ವರ್ಗವನ್ನು ಸೇರಿದನು. ಅಲ್ಲಿ ಒಂದು ಸಲ ಯೆಮದೊತರು ಬಂದು ದೇವ 
ದೂತರನ್ನು ಸೋಲಿಸಿದರು. ಆಗ ಇಂದ್ರನು ಸೋತ ದೇನದೂತರನ್ನು ಕುರಿತು, 
"ಎಲೈ ದೂತರೇ! ನಾನು ಅಪ್ಪಣೆಮಾಡುತ್ತೇನೆ. ಧರ್ನೀಷ್ಮರು ಸ್ವರ್ಗಕ್ಕೆ ಬರಲಿ. 
ಪಾಸಿಸ್ಮರು ನರಕಕ್ಕೆ ಹೋಗಲಿ. ಅದರಲ್ಲಿಯೂ ಗೋದಾನಮಾಡಿದವರು ಪಾಪಿಸ್ಮ 
ರಾದರೂ ಸ್ವರ್ಗವನ್ನು ಸೇರಲಿ. ಗೋದಾನದಿಂದ ಸಮಸ್ತ ಪಾಪಗಳೂ ನಶಿಸುವುವು”? 
ಎಂದು ಹೇಳಿದನು. 

ಈ ಮಾತನ್ನು ಕೇಳಿ ಸುಶರ್ವನು ಅಂತರಿಕ್ಸಮಾರ್ಗದಿಂದಲೇ ತನ್ನ ಮಕ್ಕಳನ್ನು 
ಸಂಬೋಧಿಸಿ "" ಆಯ್ಕಾ ಮಕ್ಕಳಿರಾ! ನೀವು ಸ್ವರ್ಗವನ್ನು ಪಡೆಯೆ ಬಯಸಿರುವುದೇ 
ಆದರೆ ನನ್ನ ಮಾತಿನಂತೆ ಗೋದಾನಮಾಡಿರಿ. ಗೋದಾನಕ್ಕಿಂತಲೂ ಶ್ರೇಷ್ಠವಾದ 
ದಾನವು ಮೂರು ಲೋಕಗಳಲ್ಲಿಯೂ ಇರುವುದಿಲ್ಲ >>: ಎಂದು ಹೇಳಿದನು. ಸುಶರ್ಮನ 
ಮಕ್ಕಳಾದರೋ ತಂದೆಯ ಮಾತನ್ನುಕೇಳಿ ಅಶ್ಚರ್ಯಗೊಂಡು ವಿಧ್ಯುಕ್ತವಾಗಿ ಗೋದಾನ 
ಗಳನ್ನು ಮಾಡಿದರು. ಕ್ರಮವಾಗಿ ಅವರೆಲ್ಲರೂ ಸ್ವರ್ಗವನ್ನೇ ಸೇರಿದರು. 


5 


೧೨೮ ಶ್ರೀ ಸ್ಕಾಂದಮಹಾಪುರಾಣಂ 


ನಾಮಸ್ಮರಣಮಾಹಾತ್ಮ 89 ಮಯಾ ವಕ್ತುಂ ನ ಶಕ್ಯ ತೇ | 
ಪುಷ್ಕರೇಣ ಯೆಥಾ ಪೂರ್ವಂ ನಾರಕೀಯಾಶ್ಚ ಜಾ ॥ ೪೫ ॥ 
ಗೋವಿಂದ ಗೋವಿಂದ ಹರೇ ಮುರಾಕೇ 
ಗೋವಿಂದ ಗೋವಿಂದ ಮುಕುಂದ ಕೃಷ್ಣ | 
ಗೋವಿಂದ ಗೋನಿಂದ ರಥಾಂಗಪಾಣೇ 
ಗೋವಿಂದ ದಾನೋದರ ಮಾಧವೇತಿ ॥ ೪೬ ॥ 





ಗಳನ್ನು ಮಾಡಿ ಹರಿಸ್ಮೃ ಎಕಿಯಿಲ್ಲದವನಾದ ಪಕ್ಬದಲ್ಲಿ ಆ ದಾನಗಳು ಅವನನ್ನು 
ಎಂದಿಗೂ ಪವಿತ ಶ್ರಗೊಳಿನೆಲಾರವು. 


೪೫. ನಾಮಸ್ಮರಣೆಯ ಮಹಾತೆ ಯನ್ನು ವಿವರಿಸಲು ನನಗೆ ಶಕ್ತ ೈವಿಲ್ಲವು. 
ಪೂರ್ವದಲ್ಲಿ ಪುಷ್ಯ ರಥೆಂಬವನು 28 ಓಜ ಮಹಾತ್ಮೆ ಸ ನರಕ 

ಸಿಗಳಿಗೂ ಬಿಡುಗಡೆಯನ್ನುಂಟುಮಾಡಿದನು. § 

೪೬, ಗೋವಿಂದ] ಗೋವಿಂದ, ಹೆರಿ ಮುರಾರಿ. ಗೋವಿಂದ. 


ಕ ಪುಷ್ಕರನ ನಿಷಯದಲ್ಲಿ ಸಾರೋಜದ್ಧಾರದ ಕಥೆ:-- ಪೂರ್ವದಲ್ಲಿ ನಂದಿಗ್ರಾಮ ದಲ್ಲಿ 
ಪುಷ್ಕರ ಎಂಬ *ಸರಿನ ಇಬ್ಬರು ಬ್ಲಾ ್ರಹ್ಮಣರಿದ್ದರು. ಅವರಲ್ಲಿ ಒಬ್ಬನು ಪುಣ್ಮಾತ್ಮ | 
ಇನೊ ್ಲಿಬ್ಬನು ಪಾಪಿಷ್ಮ. 'ಓಂದುದಿನ ಯಮನು ಪಾಪಿಪುಷ್ಮರನನ್ನು ಕರೆದುತರಲು 
ದೂತರಿಗೆ ಅಪ್ಪ ಜೆಮಾಡಿದನು. ಅವರು ಪಾಸಿಪುಷ ಓರನನ್ನು ಬಿಟ್ಟು, ಪುಣ್ಯಾತ್ಮನಾದ 
ಪುಷ್ಯ ರನನ್ನೆ ೇ ತಕೆದುತಂದರು. ಯಮನು ದೂತರನ್ನೆಲ್ಲ ಕೆಗದುರಿ ಆ ಪುಣ್ಣವಂತಪುಸ್ನ ರನ್ನು 
ಬಹು ಮಾಸಪೂರ್ವಕನಾಗಿ ನೋಡಿ ಪುಷ್ಕರ! ನನ್ನ ನ್ನು ಕರೆದುತರಲು ನಾನು ಅಪ್ಪ ಣಿ 
ಮಾಡಿರಲಿಲ್ಲ. ಆದುದರಿಂದ ನೀಸು ಹೊರಟು ಹೋಗು > ಎಂದನು. ಅನನಾದಕೊ 
54 ಅಯ್ಯಾ. ಯೆಮನೇ! ನಾನು ನರಕಗಳೆಲ್ಲವನ್ನೂ ನೋಡಬಯಸುತ್ತೇನೆ? ಎಂದನು. 
ಯಮನು ತೋರಿದ ನರಕಗಳನ್ನೂ, ಹಾಹಾಕಾರ ಮಾಡುತ್ತಿ ದ್ದ ಪಾಪಿಷ್ಮ ನಾರಕಿಗಳನ್ನೂ 
ನೋಡಿ ಪುಷ್ಕರನು ಬಹಳವಾಗಿ ಹೆದರಿ ಅನರನ್ನು ಕುರಿತು. ಡಿ ಅಯ್ಕಾ ನಾರಕಿಗಳಿರಾ 
ನೀವು ಹಿಂದೆ ಪಾಪಪುಣ್ಯಗಳ ವಿನೇಚನೆಯನ್ನೇ “ಮಾಡದೆ ಪಾಪಗಳನ್ನು ಮಾಡಿ ನರಕ 
ಗಳನ್ನು ಅನುಭವಿಸುತ್ತಿ ವರಿ ಈಗ ಹಾಜಾಕಾರವಾಡಿ ಫಲವೇನು? ಭಗವನ್ನಾಮ 
ನನ್ನಾ ಜೆಂೂ ಸ್ಮರಿಸಿದಿರಾ! 3 ಎಂದನು. ಅದಕ್ಕೆ ನಾರಕಿಗಳು, "ಎಲೈ ಪುಸ್ಕ ರನೇ! 
ನೀನು ಸ್ವಲ್ಪ ನಿಲ್ಲು. ನಿನ್ನನ್ನು ಸೋಕಿ ಬೀಸಿದ ಗಾಳಿಯಿಂದ ನಮಗೆಲ್ಲ ಜಳ್ಳೆಯದಾಗು 
ಪ್ರದು3 ಎಂದರು. ಯಮನಾದಕೋ 66 ಪುಷ್ಕರ! ಇನ್ನು ನೀನಿಲ್ಲಿರಕೂಡದು, 
ಹೊರಡು*' ಎಂದೆನು. ಪುಷ್ಕರನು " ಯಮಧರ್ಮರಾಜ! ಈ ಪಾಪಿಗಳನ್ನು ನರಕ 
ದಿಂದ ಬಿಡಿಸಡೆ ನಾನು ಹೋಗುವದೆಂತು? ನಾನು ಸರ್ವಭೂತಾಂತರ್ಯಾವಿಯಾದ 
ಗೋವಿಂದನನ್ನು ಆರಾಧಿಸಿರುವುದೇ ಅದರೆ, ಆ ಪುಣ್ಯದಿಂದ ಈ ನಾರಕಿಗಳೆಲ್ಲ ಮುಕ್ತ 
ರಾಗಲಿ' ಎಂದು ಹೇಳಿ " ಗೋವಿಂದ! ಗೋವಿಂದಾ!!” ಎಂದು ಗಟ್ಟಿಯಾಗಿ ಖಿಸ್ಮು 
ನಾಮ ಸ್ಮರಣೆಯನ್ನು ಮಾಡಿದನು. ಕೂಡಲೇ ಅಲ್ಲಿದ್ದ ಪಾಪಿಗಳೆಲ್ಲರೂ ನರಕೆಮುಕ್ತರಾಗಿ 
ದಿವ್ಯರೂಪಧರರಾಗಿ, ""ಓ ಪುಷ್ಕರ! ನಿನ್ನ ಕೀರ್ತಿಯೆಂ ವಿಸ್ತರಿಸುವುದು? ಎಂದು 
ಹೇಳಿ ವೈಕುಂಠಕ್ಕೆ ತೆರಳಿದರು. ಪುಷ್ಕರನು ಸಹ ಯೆಮನಿಂದ ಬೀಳ್ಕೊಂಡು ಕೇವಲ 
ಭಗವನ್ನಾ ಮಸ್ಮರಣೆಯ ಮಹಿಮೆಯಿಂದಲೇ ಪರಮಪದವನ್ನು ಸೇರಿದನು. 


ದ್ವಿತೀಯೋಕ$ಧ್ಯಾಯಃ ೧೨೯ 


ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭನಂ 1 
ಕಾರ್ತಿಕೇ ಯಃ ಪಠೇನ್ಮರ್ತ್ಯಃ ಶ್ರದ್ಧಾಭಕ್ತಿಸಮಸ್ವಿತಃ ॥ ೪೭ ॥ 
ಯೈರ್ನ ಶೃತಂ ಭಾಗವತಂ ಪುರಾಣಂ 
ನಾರಾಧಿತೋ ವೈ ಪುರುಷಃ ಪುರಾಣಃ | 
ಹುತಂ ಮುಖೇ ನೈವ ಧರಾಂಮರಾಣಾಂ 


ತೇಷಾಂ ನೃಥಾ ಜನ್ಮ ಗತಂ ನರಾಣಾಂ ॥ ೪೮ ॥ 
ಕಾರ್ತಿಕೇ ಮಾಸಿ ವಿಪ್ರೇಂದ್ರ ಯಸ್ತು ಗೀತಾಂ ಪಠೇನ್ನರಃ 1 
ತಸ್ಯ ಪುಣ್ಯಫಲಂ ವಕ್ತುಂ ಮಮ ಶಕ್ತಿರ್ನ ವಿದ್ಯತೇ ॥೪೯॥ 
ಗೀತಾಯಾಸ್ತು ಸಮಂ ಶಾಸ್ತ್ರಂ ನ ಭೂತಂ ನ ಭವಿಷ್ಯತಿ । 
ಸರ್ವಪಾಪಹರಾ ನಿತ್ಯಂ ಗೀತೈಕಾ ಮೋಕ್ಸದಾಯಿನೀ ॥ ೫೦.॥ 


ಏಕೇನಾಧ್ಯಾಯಸಾಶೇನ ಸರ್ವಪಾಪಕೃತೋಸಿ ಚ । 
ಮಂಚ್ಯಂತೇ ನರಕಾದ್ಭೋರಾಜ್ಜ ಡೋವೈ ಬ್ರಾಹ್ಮಣೋ ಯಥಾಃ ೫೧ ॥ 


ಗೋವಿಂದ, ಮುಕುಂದ, ಕೃಷ್ಣ, ಗೋವಿಂದ, ಗೋವಿಂದ, ಚಕ್ರಪಾಣಿ, 
ಗೋವಿಂದ, ದಾಮೋದರ! ಮಾಧವ!!” ಎಂಬುದು ನಾಮಸ್ಕ್ಮರಣೆಯು. 

೪೭. ಶ್ರದ್ಧಾಭಕ್ತಿಗಳಿಂದ ಕೂಡಿದಾತನು ಕಾರ್ತಿಕಮಾಸದಲ್ಲಿ ಭಾಗವತದ 
ಅರ್ಧ್ಥಶ್ಲೋಕವನ್ನೋ, ಕಾಲುಶ್ಲೋಕವನ್ನೋ ಆದರೂ ನಿತ್ಯವೂ ಪಾರಾಯಣ 
ಮಾಡಬೇಕು. 

೪೮. ಯಾರು ಭಾಗವತ ಪುರಾಣವನ್ನು ಶ್ರವಣಮಾಡಿರುವುದಿಲ್ಲವೋ, 
ಪುರಾಣಪುರುಷನನ್ನು ಯಾರು ಆರಾಧಿಸಿರುವುದಿಲ್ಲವೋ, ಯಾರು ಬ್ರಾಹ್ಮಣರಿಗೆ 
ದಾನಮಾಡಿಲ್ಲವೊ ಅಂತಹ ನರರ ಜನ್ಮವು ವ್ಯರ್ಥವಾಗಿ ಕಳೆದಂತೆಯೆ! 

೪೯-೫೦. ಎಲೈ ನಿಪ್ರಶ್ರೇಷ್ಠನೇ! ಕಾರ್ತಿಕಮಾಸದಲ್ಲಿ ಯಾವ ನರನು 
ಗೀತೆಯನ್ನು ಪಠಿಸುತ್ತಾನೆಯೊ ಅವನ ಪುಣ್ಯವನ್ನು ಇಷ್ಟೆಂದು ಹೇಳಲು ನನಗೆ 
ಶಕ್ತಿಯಿಲ್ಲವು. ಗೀತೆಗೆ ಸಮಾನವಾದ ಶಾಸ್ತ್ರವು ಹಿಂದೆ ಇರಲಿಲ್ಲ; ಮುಂದೆ ಹುಟ್ಟು 
ವುದ. ನಿತ್ಯವೂ ಸರ್ವಪಾಪಸರಿಹಾರಕವಾಗಿಯೂ, ಮೋಕ್ಸದಾಯಕ 
ವಾಗಿಯೂ ಇರುವುದು ಗೀತೆಯೊಂದೇ. 

೫೧. ಸರ್ವಪಾಪಗಳನ್ನೂ ಮಾಡಿದವನೇ ಆದರೂ ಗೀತೆಯ ಒಂದು 
ಅಧ್ಯಾಯವನ್ನು ಪಠಿಸುವುದರಿಂದಲೇ, ಜಡನೆಂಬ ಬ್ರಾಹ್ಮಣನಂತೆ ಘೋರ 
ವಾದ ನರಕದಿಂದ ಬಿಡುಗಡೆಹೊಂದುತ್ತಾನೆ.* 


೫ ಸಾರೋದ್ಧಾರದಲ್ಲಿ ಜಡನ ಕಥೆ :-- ವಿದರ್ಭದೇಶದಲ್ಲಿ ಕೌಶಿಕ ಗೋತ್ರೋದ್ಭವ 
ನಾದ ಜಡನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಸ್ವಧರ್ಮವನ್ನು ತ್ಯಜಿಸಿ ಪರಸ್ತ್ರೀ 
ಗಾನೊಯೂ, ಹೆಂಡಕುಡುಕನೂ, ಕಳ್ಳೆನೂ ಆದನು. ಆವನು ಒಂದು ದಿನ ಉತ್ತರ 


೧೩೦ ಶ್ರೀ ಸ್ಯಾಂದಮಹಾಪುರಾಣಂ 


ಶಾಲಿಗ್ರಾಮುಶಿಲಾದಾನಂ ಯಃ ಕುರ್ಯಾತೃಾರ್ತಿಕೇ ಮುನೇ। 


ತಸ್ಯ ಪುಣ್ಯಸ್ಯ ನಿಶ್ರಾಂತಿಃ ವಿಷ್ಣುನಾ ನ ನಿರೂಪಿತಾ ॥ ೫೨ ॥ 
ಶಾಲಿಗ್ರಾಮಂ ಸಮಭ್ಯರ್ಚ್ಯ ಶ್ರೋತ್ರಿಯಾಯ ಮಹಾಮುನೇ | 

ದಾನಂ ಯಃ ಕುರುತೇ ವಿಪ್ರ ತಸ್ಯ ಪುಣ್ಯಫಲಂ ಶೃಣು ॥ ೫೩ 0 
ಸಪ್ತಸಾಗರಪರ್ಯಂತಂ ಭೂಷಾನಾದ್ಯತ್ಛಲಂ ಭವೇತ್‌ । 
ಶಾಲಿಗ್ರಾಮಶಿಲಾವಾನಾತ್‌ ತತ್ಸೈಲಂ ಸಮವಾಪ್ಟುಯಾತ್‌ ॥ ೫೪ ॥ 





೫೨. ಯಾವನು ಕಾರ್ತಿಕಮಾಸದಲ್ಲಿ ಸಾಲಿಗ್ರಾಮ ಶಿಲೆಯನ್ನು ದಾನ 
ಮಾಡುವನೋ, ಅವನ ಪುಣ್ಯವಿಷ್ಟೆಂದು ಮಹಾವಿಷ್ಣುವೇ ನಿರೂಪಿಸಿರುವುದಿಲ್ಲ. 

೫೩. ಎಲ್ಫೈ ಮಹಾಮುನಿಯೇ! ಸಾಲಿಗ್ರಾಮಶಿಲೆಯನ್ನು ಚೆನ್ನಾಗಿ 
ಅರ್ಚನೆಮಾಡಿ ಶ್ರೋತ್ರಿಯನಿಗೆ ಯಾವನು ದಾನಮಾಡುತ್ತಾನೆಯೋ ಅವನ 
ಪುಣ್ಯದ ಫಲವನ್ನು ಕೇಳು. 

೫೪. ಸಪ್ತ ಸಮುದ್ರಗಳವರೆಗೂ ಇರುವ ಭೂಮಿಯನ್ನು ದಾನಮಾಡು 


ವುದರಿಂದ ಯಾವ ಫಲವುಂಟಾಗುವುದೋ ಸಾಲಿಗ್ರಾಮಶಿಲೆಯ ದಾನದಿಂದಲೂ 
ಅದೇ ಫಲವನ್ನು ಸಡೆಯಲಾಗುತ್ತಫೆ. 


ದಿಕ್ಕಿನಲ್ಲಿ ಕಳ್ಳ ತನಮಾಡಿ ಬಹಳ ಹೆಣವನ್ನು ತೆಗೆದುಕೊಂಡು ಬರುತ್ತ ಒಂದಾನೊಂದು 
ಮರದ ಕೆಳಗೆ ಇತರ ಕಳ್ಳೆರ ಕೈಗೆ ಸಿಕ್ಕಿ ಘಾತಿಸಲ್ಪಟ್ಟಿನು. 


ಆ ಜಡನ ಮಗನು ಅವನನ್ನು ನಿತ್ಯವೂ ಎಷ್ಟು ಹುಡುಕಿದರೂ ತಂದೆಯ 
ಸುದ್ದಿಯೇ ತಿಳಿಯದಿರೆಲು ಅವನಿಗೆ ಉತ್ತರ ಕ್ರಿಯೆಗಳನ್ನು ಮಾಡಲು ಸಾಮಗ್ರಿಗಳೆಲ್ಲ 
ವನ್ನೂ ತೆಗೆದುಕೊಂಡು ಕಾಶಿಗೆ ಹೊರಟನು. ಮಾರ್ಗದಲ್ಲಿ ಅವನು ಏಳೆಂಟು ಕಡೆ 
ತಂಗಿ ಒಂದು ಕಡೆ ತನ್ನ ತಂದೆಯನ್ನು ಕಳ್ಳೆರು ಘಾತಿಸಿದ ಸ್ಥಳದಲ್ಲಿಯೇ ಕುಳಿತು 
ಸಂಧ್ಯಾವಂದನೆಯ ನ್ನುಮಾಡಿ ಭಗವದ್ಗೀತೆಯ ಮೂರನೆಯ ಅಧ್ಯಾಯವನ್ನು ಪಠಿಸಿ 
ದನು. ಅ ಕೂಡಲೇ ಒಂದು ಘೋರ ಶಬ್ದವಾಯಿತು. ಅದರೊಡನೆಯೆ ಒಂದು 
ದಿವ್ಯವಿಮಾನವೂ ಆಂತರಿಕ್ಬದಲ್ಲಿ ಕಾಣಿಸಿಕೊಂಡಿತು. ಅದರಲ್ಲಿ ಜಡನು ಕುಳಿತಿದ್ದನು. 


ಜಡಪುತ್ರನಾದರೂ ತಂದೆಯನ್ನು ಕಂಡು ನಮಸ್ಕರಿಸಿ ಸಂಗತಿಯೇನೆಂದು ಕೇಳಿ 
ದನು. ಅವನು, *" ಎಲೈ ಮಗನೇ! ನೀನು ಕಾಶಿಗೆ ಹೋಗಿ ಮಾಡಬೇಕೆಂದಿದ್ದ 
ಕಾರ್ಯನೆಲ್ಲವೂ ಇಲ್ಲಿಯೇ ಮಾಡಿದಂತಾಯಿತು. ನೀನು ಕೃತ ಕೃತ್ಯನಾಗಿರುವೆ. 
ಹಿಂತಿರುಗು. ನೀನೀಗ ಮಾಡಿದ ಗೀತಾಧ್ಯಾಯೆಪಾಠದಿಂದ ನಾನು ಮುಕ್ತನಾಜಿನು. 
ವತ್ಸ! ನನ್ನ ಅಣ್ಣಂದಿರೇ ಮೊದಲಾದ ನನ್ನ ಬಂಧುಗಳಾರಾರು ನರಕವನ್ನು ಹೊಂದಿದ್ದರೊ 
ಅವರನ್ನೂ ಸಹ ನೀನು ಗೀತಾಪಠನ ಮಾಹಾತ್ಮ್ಯದಿಂದ ಉದ್ಭರಿಸುವವನಾಗು. ನೆಗೆ 
ಮಂಗಳವಾಗಲಿ? ಎಂದು ಹೇಳಿ ಸ್ವರ್ಗಕ್ಕೆ ಹೊರಟು ಹೋದನು. ಅ ಮಗನೂ ಸಹ 
ಕಾಲ ಕ್ರಮ ದಲ್ಲಿ ನರಕಲೋಕಕ್ಕೆ ಹೋಗಿ ಅ ಪಾಪಿಗಳಿಗೆ ಗೀತಾಪಠನ ಪ್ರಣ್ಯವನ್ನಿತ್ತು 
ಅವರೆಲ್ಲರನ್ನೂ ಮುಕ್ತರನ್ನಾಗಿಸಿ ತಾನೂ ಪರಮ ಪದನಿಯನ್ನು ಪಡೆದನು. 


ದ್ವಿತೀಯೋಳಧ್ಯಾಯಃ ೧೩೧ 


ಶಾಲಿಗ್ರಾಮಶಿಲಾವಾನಾತ್‌ ಕಾರ್ತಿಳೇ ಬ್ರಾಹ್ಮಣೀ ಯಥಾ । 


ವಿಧವಾ ಸಧನಾ ಜಾತಾ ವಿವಾಹೇ ಪಂಚಮೇಂಹನಿ ॥ ೫೫ ॥ 
ತಸ್ಮಾತ್ತು ಕಾರ್ತಿಕೇ ಮಾಸಿ ಸ್ನಾನದಾನಪುರಸ್ಸರಂ । 
ಶಾಲಿಗ್ರಾಮಶಿಲಾದಾನಂ ಕರ್ತವ್ಯಂ ನಾತ್ರ ಸಂಶಯಃ ॥ ೫೬ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ 5 ಕಾರ್ತಿಕವ್ರತಧರ್ಮ 
ನಿರೂಪಣಂ?? ನಾಮ ದ್ವಿತಿಯೋಂಧ್ಯಾಯಃ 





೫೫. ವಿವಾಹದ ಐದನೆಯ ದಿವಸ ವಿಧವೆಯಾದ ಬ್ರಾಹ್ಮಣಿಯು 
ಕಾರ್ತಿಕಮಾಸದಲ್ಲಿ ಸಾಲಿಗ್ರಾಮ ದಾನಮಾಡಿದ ಫಲವಾಗಿ ಸಧವೆಯಾದಳು.* 

೫೬. ಆದ್ದರಿಂದ ಕಾರ್ತಿಕಮಾಸದಲ್ಲಿ ಸ್ನಾನದಾನ ಪೂರ್ವಕವಾಗಿ ಸಾಲಿ 
ಗ್ರಾಮ ಶಿಲಾದಾನವನ್ನು ಮಾಡಬೇಕು. ಇದರಲ್ಲಿ ಸಂಶಯವಿಲ್ಲವು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಮಾಂದಮುಹಾಪುರಾಣದ ಎರಡನೆಯ ನೈಷ್ಣವಖಂಡದ ಕಾರ್ತಿಕಮಾಸಮಹಾತ್ಮ್ಯದಲ್ಲ 
«* ಕಾರ್ತಿಕವ್ರತಧರ್ಮನಿರೂಪಣ?''ವೆಂಬ ಎರಡನೆಯ ಅಧ್ಯಾಯವು ಮುಗಿದುದು 


1 ವಿಧವೆ ಸಧವೆಯಾದ ಕಥೆ:- ಗೋದಾವರೀ, ತೀರದಲ್ಲಿ ಮಹಾ ಪಾಪಿಯೂ, 
ದುರಾಚಾರನೂ ಆದ ಒಬ್ಬ ವೈಶ್ಯನಿದ್ದನು. ಅವನು ಒಂದಾನೊಂದು ದಿನ ತನ್ನಲ್ಲಿ ಸಾಲ 
ತೆಗೆದುಕೊಂಡಿದ್ದ ಬ್ರಾಹ್ಮಣನನ್ನು ಕತ್ತಿಯಿಂದ ಕಡಿದು ಕೊಂದನು. ಈ ಪಾಪದ 
ಫಲವಾಗಿ ಅವನು ಸತ್ತ ಬಳಿಕ ಮಹಾರೌರವ ನರಸದೆಲ್ಲಿ ಬಿದ್ದನು. ಅವನ ಮಗ 
ಧರ್ಮಚಾರನು ತನ್ನ ಹೆಸರಿಗೆ ತಕ್ಕಂತೆ ತನ್ನ ತಂದೆಯ ಹಣವನ್ನೆಲ್ಲ ಧರ್ಮಕಾರ್ಯ 
ಗಳನ್ಲಿಯೇ ವಿನಿಯೋಗಮಾಡುತ್ತಿದ್ದನು. ಒಂದುದಿನ ಲೋಮ ಶಮಂ ನಿಯ ಅವನಲ್ಲಿಗೆ 
ಬಂದು, "" ಆಯ್ಕಾ ಶೆಟ್ಟ! ನೀನು ಶಾಲಿಗ್ರಾಮ ಶಿಲೆಯನ್ನು ಬ್ರಾಹ್ಮಣನಿಗೆ ದಾನಮಾಡಿ. 
ನಿಮ್ಮ ತಂದೆಯನ್ನು ರೌರವ ನರಕದಿಂದ ಬಿಡಿಸಬಾರದೆ!?` ಎಂದು ಹೇಳಿದನು. 


ಧರ್ಮಾಚಾರನು ಇದೇನು ಮಹಾದಾನವೆಂದು ಲೋಮ ಶಮಂನಿಯ ಮಾತನ್ನು 
ಅಲ್ಲೆಗಳೆದನು. ಕೆಲಕಾಲದ ಮೇಲೆ ಅವನೂ ಮಡಿದನು. ಅನೇಕ ಕಲ್ಪಗಳವರೆಗೆ 
ನರಕವಾಸಮಾಡಿ ಅಮೇಲೆ ಕ್ರಮವಾಗಿ ನೀಚಜನ್ಮಗಳನ್ನೆಲ್ಲ ಎತ್ತಿ ಕಡೆಗೆ ತನಗಿದ್ದ ಪುಣ್ಯ 
ಶೇಷದಿಂದ ಹತ್ತು ಸ್ತ್ರೀಜನ್ಮಗಳನ್ನೆತ್ತಿದೆನು. ಹನ್ನೊಂದನೆಯ ಸ್ತ್ರೀಜನ್ಮದಲ್ಲಿ ಯಾಜಕನೆಂಬ 
ಬ್ರಾಹ್ಮಣನ ಮಗಳಾಗಿ ಜನಿಸಿದನು. ಮಗಳು ವಯಸ್ಸಿಗೆ ಬಂದ ಮೇಲೆ ಯಾಜಕನು 
ಅವಳನ್ನು ಅನುರೂಪವರನಿಗೆ ಕೊಟ್ಟು ಮದುವೆಮಾಡಿದೆನು. ಆದರೆ ಮದುವೆಯ 
ಐದನೆಯ ದಿನವೇ ವರನು ವಾಂತಿರೋಗ ಬಂದು ಸತ್ತನು. ಮಗಳು ವಿಧವೆಯಾಗಲು 
ಯಾಜಕನು ಕೊರಗಿ ಅವಳ ಗಂಡನು ಬದುಕುವುದೆಂತೆಂದು ಯೋಚಿಸಿ ಕಾರ್ತಿಕದಲ್ಲಿ 
ಶಾಲಿಗ್ರಾಮ ಶಿಲೆಯನ್ನು ಬ್ರಾಹ್ಮಣನಿಗೆ ದಾಸಮಾಡಿಸಿದನು. ಅದರಿಂದ ಅಳಿಯನು 
ಬದುಕಿದನು. ಅದೇ ಪುಣ್ಯದಿಂದಲೇ ಧರ್ಮಾಚಾರನು ಮತ್ತೊಂದು ಜನ್ಮದಲ್ಲಿ ವಿಷ್ಣು 
ಯಶನೆಂಬ ಬ್ರಾಹ್ಮಣನಾಗಿ ಹುಟ್ಟ ಕಡೆಗೆ ಶಾಲಿಗ್ರಾಮದಾನಮಾಡಿ ಮುಕ್ತಿಯನ್ನು 
ಪಡೆದನು. 


೪ ಶ್ರೀಃ 0 
ಅಥ ತೃತೀಯೋಧ್ಯಾಯಃ 
ಕಾರ್ತಿಕವೈಭನವರ್ಣನಂ 
ಬ್ರಹ್ಮೋವಾಚ ವಾ 

ಭೂಯಃ ಶೃಣುಷ್ಟ ವಿಪ್ರೇಂದ್ರ ಕಾರ್ತಿಕಸ್ಯ ಚ ವೈಭವಂ । 
ದಶಮಾದಿನಮಾರಭ್ಯ ದಶಮ್ಯಾಂ ತು ಸಮಾಪಯೇತ್‌ Hon 
ಪೌರ್ಣಮಾಸೀಂ ಸಮಾರಭ್ಯ ಪೌರ್ಣಮಾಸ್ಯಾಂ ಸಮಾಪಯೇತ್‌ ಟ 
ಆಶ್ವಿನಸ್ಯ ಹರಿದಿನೀಂ ಸಮಾರಭ್ಯ ತು ಭಕ್ತಿಮಾನ್‌ ॥೨॥ 
ದಾನೋದರಂ ನಮಸ್ಕೃತ್ಯ ಕುರ್ಯಾತ್ಸಂಕಲ್ಪಮಾತ್ಮನಃ | 
ದಾಮೋದರ ನಮಸ್ತೇಸ್ತು ಸರ್ವಪಾಪ ವಿನಾಶನ "an 
ಕಾರ್ತಿಕಸ್ಯ ವ್ರತಂ ಕರ್ತುಮನುಜ್ಞಾಂ ದಾತುಮರ್ಹನಸಿ। 
ನಿರ್ನಿಫ್ಲುಂ ಕುರು ದೇವೇಶ ಆಮಾಸಂ ಪುರುಷೋತ್ತಮ nen 
ಇತಿ ಸಂಪ್ರಾರ್ಥ್ಯ ವಿಧಿನಾ ಕಾರ್ತಿಕವ್ರತಮಾಚರೇತ್‌ । 
ಅನೂರುಂ ವದತಾ ಪ್ರೋಕ್ತಂ ಭಾಸ್ಕರೇಣ ಶೃತಂ ಮಯಾ । 
ಕಲೌ ಚ ಸ್ವರ್ಗಗಮನಕಾರಣಂ ಶ್ರೂಯತಾಂ ಹಿ ತತ್‌ HB 

ಕನ್ನಡದ ಅನುವಾದ 


ಕಾರ್ತಿಕವೈಭವನರ್ಣನ 


೧-೨. ಬ್ರಹ್ಮನು ಹೇಳುತ್ತಾನೆ: “ ವಿಪ್ರೇಂದ್ರಾ! ಕಾರ್ತಿಕಮಾಸದ 
ವೈಭವವನ್ನು ಇನ್ನೂ ಕೇಳುವವನಾಗು. ಕಾರ್ತಿಕ ವ್ರತವನ್ನು ಆಶ್ವೀಜ ಮಾಸದ 
ದಶಮಿಯ ದಿನ ಪ್ರಾರಂಭ ಮಾಡಿ ಕಾರ್ತಿಕ ದಶಮಿಯ ದಿನ ಸಮಾಪ್ತಿಮಾಡ 
ತಕ್ಕದ್ದು. ಅಥವಾ ಆಶ್ವೀಜ ಪೌರ್ಣಮಿಯಲ್ಲಿ ಪ್ರಾರಂಭಿಸಿ ಕಾರ್ತಿಕ ಪೌರ್ಣಿಮೆ 
ಯಲ್ಲಿ ಸಮಾಸ್ತಿ ಮಾಡತಕ್ಕದ್ದು. ಭಕ್ತಿವಂತನಾದವನು ಆಶ್ವೀಜಮಾಸದ 
ಹಿಂದಿನಿಂದಲೇ ವ್ರತವನ್ನು ಆರಂಭಮಾಡಿ ನಡೆಸಬೇಕು. 

೩-೪. ದಾಮೋದರನನ್ನು ನಮಸ್ಕರಿಸಿ ಮೊದಲು ಸಂಕಲ್ಪಮಾಡಬೇಕು. 
« ದಾಮೋದರ! ಸರ್ವಪಾಪವಿನಾಶಕನಾದ ನಿನಗೆ ಸಮಸ್ಥಾರವು. ಕಾರ್ತಿಕ 
ವ್ರತವನ್ನು ಮಾಡುವುದಕ್ಕೆ ನನಗೆ ಅನುಜ್ಞೆಯನ್ನು ಕೊಡಬೇಕು. ದೇವೇಶ, 
ಪುರುಷೋತ್ತಮಾ! ಈ ಮಾಸದ ಕೊನೆಯವರೆಗೂ ನನಗೆ ನಿರ್ವಿಫ್ನತೆಯನ್ನುಂಟು 
ಮಾಡು.?? 

೫. ಇಂತೆಂದು ಪ್ರಾರ್ಥನೆ ಮಾಡಿ ವಿಧಿಪ್ರಕಾರವಾಗಿ ಕಾರ್ತಿಕ ವ್ರತವ 


ಬ 
ನ್ನಾಚರಿಸಬೇಕು. ಆ ಕಾರ್ತಿಕ ವ್ರತವು ಅರುಣನನ್ನು ಕುರಿತು ಮಾತನಾಡುತ್ತಾ 


ತೃತೀಯೋ$ಧ್ಯಾಯಃ ೧೩೩ 


ಸೂರ್ಯ ಉವಾಚ ೭-- 


ದ್ವಾದಶಾನಾಂ ತು ಮಾಸಾನಾಂ ಮಾರ್ಗಶಿರ್ಸೋಂತಿಪುಣ್ಯದಃ 1೬॥ 
ತಸ್ಮಾತ್ಸುಣ್ಯಫಲಂ ಪ್ರೋಕ್ತೋ ವೈಶಾಖೋ ನರ್ಮುದಾತಟೇ । 


ತತೋ ಲಕ್ಷ್ಮಗುಣಃ ಪ್ರೋಕ್ತಃ ಪ್ರಯಾಗೇ ಮಾಘಮಾಸಕಃ ॥೭॥ 
ತಸ್ಮಾನ್ಮಹಾಫಲಃ ಪ್ರೋಕ್ತಃ ಕಾರ್ತಿಕೋ ಜಲಮಾತ್ರಕೇ । 
ಏಕತಸ್ಸರ್ವದಾನಾನಿ ವ್ರತಾನಿ ನಿಯಮಾಸ್ತಥಾ Hou 
ಏಕತಃ ಕಾರ್ತಿಕೆಸ್ನಾನಂ ಬ್ರಹ್ಮಣಾ ತುಲಯಾ ಧೃತಂ । 

ಸಂತತಿಶ್ಚೈನ ಸಂಪತ್ತಿ: ಕಲೌ ಯೇಷಾಂ ಪ್ರಜಾಯತೇ ॥೯॥ 
ಅವಶ್ಯಂ ತೈಃ ಕೃತಂ ವಿದ್ಧಿ ಕಾರ್ತಿಕೆಸ್ನಾನಮಾದರಾತ್‌ । 

ಸ್ನಾನಂ ಚೆ ದೀಪದಾನಂ ಚ ತುಲಸೀವನಪಾಲನಂ ॥ ೧೦॥ 
ಭೂಮಿಶಯ್ಯಾ ಬ್ರಹ್ಮಚರ್ಯಂ ತಥಾ ದ್ವಿದಲನರ್ಜನಂ । 
ವಿಷ್ಣುಸಂಕೀರ್ತನಂ ಸತ್ಯಂ ಪುರಾಣಶ್ರವಣಂ ತಥಾ ॥ ೧೧॥ 
ಕಾರ್ತಿಕೇ ಮಾಸಿ ಕುರ್ವಂತಿ ಜೀವನ್ಮುಕ್ತಾಸ್ತ ಏವ ಹಿ। 

ನ ಕಾರ್ತಿಕಸಮಂ ಧರ್ಮಮರ್ಥ್ಯಂ ನೋ ಕಾರ್ತಿಕಾತ್ಸರಂ ॥ ೧೨ ೫ 


ಭಾಸ್ಕರನಿಂದ ಹೇಳಲ್ಪಟ್ಟತು. ಅದನ್ನು ನಾನು ಕೇಳಿದ್ದೇನೆ. ಕಲಿಯುಗದಲ್ಲಾ 
ದರೋ ಅದು ಸ್ವರ್ಗಕ್ಕೆ ಹೋಗಲು ಕಾರಣವಾದುದು. ಅದನ್ನು ಆಲಿಸಿರಿ. 

೬. ಸೂರ್ಯನು ಹೇಳುತ್ತಾನೆ :-ದ್ವಾದಶ ಮಾಸಗಳಲ್ಲೆಲ್ಲ ಮಾರ್ಗಶೀರ್ಷ 
ಮಾಸವು ಅತಿ ಪುಣ್ಯಪ್ರದವಾದುದು. 

PA ವೈ ಶಾಖಮಾಸವು ನರ್ಮದಾ ತೀರದಲ್ಲಿ ಅದಕ್ಕಿಂತಲೂ ಹೆಚ್ಚು ಪುಣ್ಯ 
ಫಲವುಳ್ಳುದೆಂದು ಹೇಳಲ್ಪಟ್ಟಿದೆ. ಪ್ರಯಾಗದಲ್ಲಿ ಮಾಘಮಾಸವು ಅದಕ್ಕಿಂತಲೂ 
ಲಕ್ಸ, ಪಾಲು ಹೆಚ್ಚೆಂದು ಹೇಳಲಾಗಿದೆ. 

೮-೧೨. ಕಾರ್ತಿಕವು ಜಲಮಾತ್ರದಲ್ಲಿ ಆ ಪ್ರಯಾಗ ಮಾಘಮಾಸಕ್ಕಿಂತಲೂ 
ಮಹಾಫಲದಾಯಕವೆಂದು ಹೇಳಿದೆ. ಸರ್ವದಾನಗಳೂ, ವ್ರತಗಳೂ ನಿಯಮ 
ಗಳೂ ಒಂದು ಕಡೆ; ಕಾರ್ತಿಕ ಸ್ಪಾನವೇ ಒಂದು ಕಡೆ; ಹೀಗೆ ತಕ್ಕಡಿಯಲ್ಲಿಟ್ಟು 
ಬ್ರಹ್ಮನು ತೂಗಿದನು. ಸಂತತಿಯೂ, ಸಂಪತ್ತೂ ಕಲಿಯುಗದಲ್ಲಿ ಯಾರಿಗೆ 
ಉಂಟಾಗುವುದೋ ಅವರು ಕಾರ್ತಿಕಸ್ಲಾನವನ್ನು ಆದರದಿಂದ ಮಾಡಿದವರಾಗಿರ 
ಬೇಕೆಂದು ತಿಳಿದುಕೊ. ಸ್ನಾನ, ದೀಪದಾನ, ತುಲಸೀವನಪಾಲನ, ಭೂಮಿ 
ಶಯ್ಯೆ, ಬ್ರಹ್ಮಚರ್ಯೆ, ಹಾಗೆಯೆ ದ್ವಿದಲಧಾನ್ಯಗಳನ್ನು ವರ್ಜಿಸುವುದು, ವಿಷ್ಣು 
ಸಂಕೀರ್ತನ, ಸತ್ಯವನ್ನು ನುಡಿಯುವುದು, ಪುರಾಣಶ್ರವಣ, ಇವನ್ನು ಕಾರ್ತಿಕ 
ಮಾಸದಲ್ಲಿ ಯಾರು ಮಾಡುತ್ತಾರೆಯೋ ಅವರೇ ಜೀವನ್ಮುತ್ತರು. ಕಾರ್ತಿಕಕ್ಕೆ 
ಸಮಾನವಾಗಿ ಧರ್ಮಸಾಧಕವಾದ ಮಾಸವು ಮತ್ತೊಂದಿಲ್ಲ. ಚತುರ್ನಿಧ 


ಇಕಿ ಶ್ರೀ ಸ್ಥಾಂದಮಹಾಪುರಾಣಂ 


ನ ಕಾರ್ತಿಕಸಮಂ ಕಾಮ್ಯಂ ಮೋಕ್ಷ ದಾನಂ ನ ಕಾರ್ಶಿಕಾತ್‌ । 

ಯುಧಿಷ್ಠಿರೇಣ ಧರ್ಮಾರ್ಥಮರ್ಥಾರ್ಥಂ ಚೆ ಧ್ರುವೇಣ ಚ 

ಶ್ರೀಕೃಷ್ಣೇಣ ತು ಕಾಮಾರ್ಥಂ ಮೋಕ್ಸಾರ್ಥಂ ನಾರದೇನ ಚ ! 

ಕೃತಮೇತದ್ಹ್ರತಂ ತಸ್ಮಾತ್‌ ಶ್ರೇಷ್ಮಂ ಕೃಷ್ಣಪ್ರಿಯಂ ಚಹಿ ॥೧೪॥ 
ಅರುಣ ಉವಾಚ :- 

ಬ್ರೂಹಿ ಭಾಸ್ಕರ ಸರ್ವಾತ್ಮನ್‌ ಕದಾರಭ್ಯ ವ್ರತಂ ಕೃತಂ 

ಸಫಲಂ ಜಾಯತೇ ಸಮ್ಯಕ್‌ ಕಾಚ ಪೂಜ್ಯಾ ಚ ದೇವತಾ ॥ O೫ ॥ 
ಭಾಸ್ಕರ ಉವಾಚ :-- 

ಅಹಂ ವಿಷ್ಣುಶ್ಚ ಶರ್ವಶ್ಚ ದೇವೀ ವಿಫ್ನೇಶ್ವರಸ್ತಥಾ I 

ಏಕೋಹಂ ಪಂಚಧಾ ಜಾತೋ ನಾಟ್ಯೇ ಸೂತ್ರಧರೋ ಯಥಾ॥ ೧೬ ॥ 

ಅಸ್ಮಾಕಂ ಸರ್ವ ಏವೈತೇ ಭೇವಾ ವಿದ್ಧಿ ಖಗೇಶ್ವರ 1 

ತಸ್ಮಾತ್ಸೌರೈಶ್ಚ ಗಾಣೇಶೈಃ ಶಾಕ್ತೈಶ್ಶೈವೈಶ್ಚ ನೈಷ್ಣವೈಃ ॥ ೧೭॥ 

ಕರ್ತವ್ಯಂ ಕಾರ್ತಿಕಸ್ನಾನಂ ಸರ್ವಪಾಪಾಪನುತ್ತಯೇ । 

ಸೂರ್ಯಸ್ಯ ಪ್ರೀತಯೇ ಕಾರ್ಯಂ ತುಲಾಸಂಸ್ಥೇ ದಿವಾಕರೇ ॥ ೧೮ ॥ 


! ೧೩೫ 








ಪುರುಷಾರ್ಥಸಾಧಕವಾದುದೂ ಕಾರ್ತಿಕವೇ! ಇದಕ್ಕಿಂತಲೂ ಮೇಲಾದುದು 
ಮತ್ತೊಂದಿಲ್ಲ. 

೧೩-೧೪. ಕಾರ್ತಿಕಕ್ಕೆ ಸಮವಾದ ಕಾಮ್ಯದಾಯಕವೂ, ಮೋಕ್ಸದಾಯ 
ಕವೂ ಆದ ವ್ರತವಿರುವುದಿಲ್ಲವು. ಯುಧಿಷ್ಠಿರನಿಂದ ಧರ್ಮಾರ್ಥವಾಗಿಯೂ, 
ಧ್ರುವನಿಂದ ಅರ್ಥಕ್ಕಾಗಿಯೂ, ಶ್ರೀಕೃಷ್ಣನಿಂದ ಕಾಮಾರ್ಥವಾಗಿಯೂ, ನಾರದ 
ನಿಂದ ಮೋಕ್ಸಕ್ಸಾಗಿಯೂ ಈ ವ್ರತವು ಆಚರಿಸಲ್ಪಟ್ವದೆ. ಆದುದರಿಂದ ಇದು 
ಶ್ರೇಷ್ಠವೂ ಶ್ರೀಕೃಷ್ಣನಿಗೆ ಪ್ರಿಯವೂ ಆಗಿರುವುದು. 

೧೫. ಅರುಣನು ಕೇಳುತ್ತಾನೆ: ಸರ್ವಾತ್ಮಕನಾದ ಎಲ್ಫೈ ಭಾಸ್ಕರನೇ ! 
ಈ ವ್ರತವನ್ನು ಎಂದಿನಿಂದ ಆರಂಭಿಸಿದರೆ ಚೆನ್ನಾಗಿ ಫಲವನ್ನು ಕೊಡುತ್ತದೆ? 
ಇಲ್ಲಿ ಪೂಜ್ಯನಾದ ದೇವತೆ ಯಾರು? ಇವನ್ನು ಹೇಳು. 

೧೬. ಭಾಸ್ಕರನು ಹೇಳುತ್ತಾನೆ:--" ನಾನು (ಸೂರ್ಯ), ವಿಷ್ಣು, ಶರ್ವ 
(ಶಿವ), ದೇವಿ, ವಿಫ್ನೇಶ್ವರ ಇವರು ಪೂಜ್ಯರಾದ ದೇವತೆಗಳು. ನಾಟ್ಯದಲ್ಲಿ 
ಸೂತ್ರಧಾರನು ಹೇಗೋ ಹಾಗೆ ನಾನೊಬ್ಬನೇ ಐದು ಬಗೆಯಾಗಿರುವನು. 

೧೭-೧೯. ಎಲ್ಲೆ ಪಕ್ಸಿರಾಜನೆ! ಇವೆಲ್ಲವೂ ನನ್ನ ಬೇಕಿ ಬೇರೆ ಪ್ರಕಾರ 
ಗಳೆಂದು ತಿಳಿದುಕೊ. ಆದುದರಿಂದ ಸೌರರೂ, ಗಾಣಾಪತ್ಯರೂ, ಶಾಕ್ತರೂ, 
ಶೈನರೂ, ವೈಷ್ಣನನೂ ಸರ್ವಪಾಪಪರಿಹಾರಕ್ಕಾಗಿ ಕಾರ್ತಿಕಸ್ನಾನವನ್ನು ಮಾಡ 
ತಕ್ಕುದು. ಸೂರ್ಯಪ್ರೀತಿಗಾಗಿ, ಸೂರ್ಯನು ತುಲೆಯಲ್ಲಿರುವಾಗ ಅಶ್ವಿನ 


ತೃತೀಯೋರ$ಧ್ಯಾಯಃ ೧೩೫ 


ಈಸಷತ್ಪೂರ್ಣಾಂ ಸಮಾರಭ್ಯ ಯಾವತ್ಕ್ಯಾರ್ತಿಕಪೂರ್ಣಿಮಾ | 


ತಾವತ್‌ ಸ್ನಾನಂ ನಿಧಾತವ್ಯಂ ಶಿನಸಂತುಷ್ಟಯೇ ನರೈಃ HOF 
ದೇನೀಪಕ್ಸ್ನಂ ಸಮಾರಭ್ಯ ಮಹಾರಾತ್ರಿಚತುರ್ವಶೀ ! 

ತಾನತ್ಸ್ಸ್ದಾನಂ ವಿಧಾತವ್ಯಂ ದೇವೀ ಸಂಪ್ರೀಯತಾಮಿತಿ ॥ ೨೦ ॥ 
ಗಣಪಕ್ಸಂ ಸಮಾರಭ್ಯ ಕೃಷ್ಮಾ ಯಾ ಕಾರ್ತಿಕೇ ಭವೇತ್‌ ! 

ಚತುರ್ಥೀ ತಾವದೇವಸ್ಯಾತ್‌ ಸ್ನಾನಂ ಗಣಪತುಷ್ಟಯೇ ॥ ೨೧॥ 


ಏಕಾದಶೀಂ ಸಮಾರಭ್ಯ ಆಶ್ವಿನಸ್ಯಾಸಿತೇತರಾಂ ! 
ಏಕಾದಶ್ಯಾಂ ಕಾರ್ತಿಕಸ್ಯ ಶುಕ್ಲಾಯಾಂ ಪೆರಿಪೂರ್ಯೇತೇೇ । 


ಕೃತಂ ಯೇನ ತು ತಸ್ಯ ಸ್ಯಾತ್‌ ಪರಿತುಷ್ಟೋ ಜನಾರ್ದನಃ ॥ ೨೨ ॥ 
ನ ಕಾರ್ತಿಕಸನೋ ಮಾಸೋ ನ ಕಾಶೀಸದೃಶೀ ಪುರೀ । 

ನ ಪ್ರಯಾಗಸಮಂ ತೀರ್ಥಂ ನ ದೇವಃ ಕೇಶವಾತ್ಸರಃ ॥ ೨೩॥ 
ಪ್ರಸಂಗಾದ್ವಾ ಬಲಾತ್ಕಾರೈಃ ಜ್ಞಾತ್ಪಾಂಜ್ಞ್ಞಾತ್ಪಾ ಕೃತಂ ಭವೇತ್‌ । 
ಸ್ನಾನಂ ಕಾರ್ತಿಕಮಾಸಸ್ಯ ನ ಪಶ್ಯೇದ್ಯಮುಯಾತನಾಂ ॥ ೨೪ ॥ 


ಪೂರ್ಣಿಮೆಯಿಂದ ಆರಂಭಮಾಡಿ ಕಾರ್ತಿಕ ಪೂರ್ಣಿಮೆಯವರೆಗೂ ವ್ರತವನ್ನು 
ಮಾಡಬೇಕು. ಶಿವನ ಸಂತುಸ್ಟ್ರಿಗಾಗಿ ಅದೇ ಕಾಲದಲ್ಲಿ ಸ್ನಾನನನ್ನೂ ಮಾಡ 
ತಕ್ಕುದು. 

೨೦. ದೇವೀ ಪಕ್ಷವನ್ನು (ನವರಾತ್ರಿ) ಮೊದಲುಮಾಡಿಕೊಂಡು ಮಹಾ 
ಶಿವರಾತ್ರಿಯ ಚತುರ್ದಶಿಯವರೆಗಿನ ಕಾಲದಲ್ಲಿ, "ದೇವಿಯು ತೃಪ್ತಳಾಗಲಿ' 
ಎಂಬ ಭಾವನೆಯಿಂದಲೇ ಸ್ನಾನವನ್ನಾಚರಿಸತಕ್ಕುದು. 

೨೧. ಗಣಪಕ್ಪವನ್ನು ಪ್ರಾರಂಭಮಾಡಿಕೊಂಡು ಕಾರ್ತಿಕ ಕೃಷ್ಣಪಕ್ಷದ 
ಚತುರ್ಥಿಯವರೆಗೂ ಗಣಪತಿಯ ಸಂತುಷ್ಟಿಗಾಗಿ ಸ್ಲಾನನನ್ನಾಚರಿಸಬೇಕು. 

೨೨, ಆಶ್ವಿನ ಮಾಸದ ಶುಕ್ಲಪಕ್ಸದ ಏಕಾದಶಿಯನ್ನು ಮೊದಲುಮಾಡಿ 
ಕೊಂಡು ಕಾರ್ತಿಕ ಶುಕ್ಲ ಏಕಾದಶಿಯಲ್ಲಿ ಮುಗಿಯುವಂತೆ ಯಾರು ವ್ರತಾನು 
ಷ್ಮಾನ ಮಾಡುವರೋ ಅವರ ವಿಷಯದಲ್ಲಿ ಜನಾರ್ದನನು ಪರಿತುಷ್ಪನಾಗು 
ತ್ತಾನೆ. 

೨೩. ಕಾರ್ತಿಕಕ್ಕೆ ಸಮವಾದ ಮಾಸವಿಲ್ಲ. ಕಾಶಿಗೆ ಸಮನಾದ ಪಟ್ಟಣವಿಲ್ಲ. 
ಪ್ರಯಾಗಕ್ಕೆ ಸಮನಾದ ತೀರ್ಥವಿಲ್ಲ. ಕೇಶವನಿಗಿಂತ ಮಿಗಿಲಾದ ದೇವನಿಲ್ಲ. 

೨೪. ಸಂದರ್ಭಾನುಸಾರವಾಫಿಯಾಗಲಿ, ಬಲಾತ್ಕಾರದಿಂದಲಾಗಲ್ಲಿ 
ತಿಳಿದಾಗಲಿ ತಿಳಿಯದೆ ಆಗಲಿ, ಹೇಗೊ ಕಾರ್ತಿಕ ಸ್ನಾನವನ್ನು ಮಾಡಿದರೆ ಆತನು 
ಯಮ ಯಾತನೆಯನ್ನು ಕಾಣುವುದಿಲ್ಲ. 

F 


೧೩೬ ಶ್ರಿ ಸ್ಕಾಂದಮ ಹಾಪುರಾಣಂ 


ಸ್ನಾನಾರ್ಥಂ ಚೇನ್ನ ಸಾಮರ್ಥ್ಯಂ ದತ್ವಾನ್ಯಸ್ಮೈ ಧನಾದಿಕಂ । 

ಸ್ನಾನಸ್ಯ ತಸ್ಯ ಹಸ್ತಸ್ಯ ಗ್ರಹಣಾತ್‌ ಪುಣ್ಯಭಾಗ್ಭವೇತ್‌ ॥ ೨೫ ॥ 
ಅಥವಾ ಕಾರ್ತಿಕಸ್ನಾನಂ ಯೇ ಕುರ್ವಂತಿ ದ್ವಿಜಾತಯಃ । 

ತೇಷಾಂ ಪ್ರಾನರಣಂ ದತ್ವಾ ಸ್ನಾನಜಂ ಫೆಲಮಾಪ್ಲುಯಾತ್‌ ॥ ೨೬॥ 


ರಾಧಾದಾಮೋದರಃ ಪೂಜ್ಯಃ ಕಾರ್ತಿಕೇ ತು ವಿಶೇಷತಃ ॥ ೨೭ ॥ 
ಸ್ವರ್ಣಸ್ಯ ವಾಥ ತಾಪ್ಯಸ್ಯಾಂ ಹೈಭಾವೇ ಶುಲ್ಬಜಾಮನಿ । 
ಮೃಜ್ಯಾಂ ವಾ ಚಿತ್ರಜಾತಾಂ ವಾಂಥವಾ ಪಿಷ್ಟೈಚಿತ್ರಿತಾಂ ॥ ೨೮ ॥ 


ದಾನೋದರಸ್ಯ ರಾಧಾಯಾಃ ತುಲಸ್ಕಾಧೋಂರ್ಚಯಂತಿ ಯೇ 
ಮೂರ್ತಿಂ ತೇ ತು ನರಾ ಜ್ಞೇಯಾ ಜೀವನ್ಮುಕ್ತಾ ನ ಸಂಶಯಃ ॥ ೨೯॥ 
ಅಪಿ ಪಾಷೆಸಹೆಸ್ರಾಢ್ಯಃ ಕಾರ್ತಿಕಸ್ನಾನತೋ ನರಃ । 


ಮುಕ್ತ್ಯೋಂವಶ್ಯಂ ಸ ಭವತಿ ನಾತ್ರ ಕಾರ್ಯಾ ವಿಚಾರಣಾ ॥೩೦॥ 
ತುಲಸ್ಯಭಾವೇ ಕರ್ತವ್ಯಾ ಪೂಜಾ ಧಾತ್ರೀತಲೇ ಖಗ ಟ 
ಮುಖ್ಯಪೂಜಾವಿಧಾನಂ ತು ಕರ್ತವ್ಯಂ ಸೂರ್ಯಮಂಡಲೇ ॥೩೧॥ 


೨೫. ಸ್ನಾನಕ್ಕೆ ಸಾಮರ್ಥ್ಯವಿಲ್ಲದಿದ್ದಲ್ಲಿ ಬೇರೊಬ್ಬನಿಗೆ ಧನಾದಿಗಳನ್ನು 
ಕೊಟ್ಟು ಸ್ಲಾನಮಾಡಿದ ಆತನ ಕೈಯನ್ನು ಹಿಡಿದುಕೊಳ್ಳುವುದರಿಂದ ಪುಣ್ಯ 
ಭಾಗಿಯಾಗುತ್ತಾಕೆ. 

೨೬, ಅಥವಾ ಯಾವ ಬ್ರಾಹ್ಮಣರು ಕಾರ್ತಿಕ ಸ್ಪಾನ ಮಾಡುತ್ತಾರೆಯೋ 
ಅವರಿಗೆ ದಕ್ಸಿಣೆಯೊಡನೆ ವರಣವನ್ನಿತ್ತು ಆ ಮೂಲಕ ಸ್ನಾನದಿಂದುಂಟಾಗುವ 
ಫಲವನ್ನು ಪಡೆಯತಕ್ಕುದು. 

೨೭-೨೯, ಕಾರ್ತಿಕದಲ್ಲಿ ವಿಶೇಷರೀತಿಯಿಂದ ರಾಧಾಮಾಧವರನ್ನು ಪೂಜಿಸ 
ಬೇಕು. ಚಿನ್ನದ ಅಥವಾ ಬೆಳ್ಳಿಯ ಅದೂ ಇಲ್ಲವಾದರೆ ತಾಮ್ರದಿಂದ 
ಮಾಡಿದ, ಅಥವಾ ಮಣ್ಣಿನಿಂದ ನಿರ್ಮಿಸಿದ ಅಥವಾ ಚಿತ್ರದಲ್ಲಿ ಬರೆದ ಅಥವಾ 
ರಂಗವಲ್ಲಿ ಮುಂತಾದ ಹಿಟ್ಟಿನಿಂದ ಚಿತ್ರಿಸಿದ ದಾಮೋದರ ಮತ್ತು ರಾಧೆಯರ 
ಮೂರ್ತಿಗಳನ್ನು ತುಲಸಿಯ ಬುಡದಲ್ಲಿಟ್ಟು ಯಾರು ಪೂಜಿಸುವರೊ 
ಆ ಮನುಷ್ಯರು ಜೀವನ್ಮುಕ್ತರೆಂದೇ ತಿಳಿಯಬೇಕು. ಇದರಲ್ಲಿ ಸಂಶಯವಿಲ್ಲವು. 

೩೦. ಸಹಸ್ರಾರು ಪಾಪಗಳಿಂದ ತುಂಬಿದವನೇ ಆದರೂ ಕಾರ್ತಿಕ 
ಸ್ನಾನದಿಂದ ಮನುಷ್ಯನು ಅವಶ್ಯಕವಾಗಿಯೂ ಮುಕ್ತನಾಗುತ್ತಾನೆ; ಇಲ್ಲಿ 
ವಿಚಾರಮಾಡಬೇಕಾದುದೇ ಇಲ್ಲವು. 

೩೧. ಎಲೈ ಖಗನೆ! ತುಲಸಿಯಿಲ್ಲವಾದ ಪಕ್ಸದಲ್ಲಿ, ನೆಲ್ಲಿಯ ಮರದ ಕೆಳಗೆ 
ಪೂಜೆ ಮಾಡಬೇಕು. ಮುಖ್ಯ ಪೂಜಾ ವಿಧಾನವನ್ನು ಸೂರ್ಯಮಂಡಲದಲ್ಲಿ 
ಮಾಡಬೇಕು. 


ತೃತೀಯೋ8ಧ್ಯಾಯಃ ೧೩೭ 


ಅಪ್ರತ್ಯಕ್ಸಾಸ್ಸರ್ವದೇವಾಃ ಪ್ರತ್ಯಕ್ಟೋ ಭಗವಾನಯಂ । 


ಸರ್ವೇ ದೇವಾಃ ಕಾಲವಶಾಃ ಕಾಲಕಾಲೋ ದಿವಾಕರಃ 1 ೩೨॥ 
ಏತದಾರಾಧನೇಶಕ್ತಃ ಪ್ರತಿಮಾಂ ಪೂಜಯೇನ್ನರಃ । 
ಪ್ರತಿಮಾತೋಧಿಕಂ ಪುಣ್ಯಂ ಬ್ರಾಹ್ಮಣಸ್ಯ ತು ಪೂಜನೇ ॥ ೩೩ ॥ 


ದರಿದ್ರೋ ದಾನಪಾತ್ರಂ ಸ್ಯಾತ್‌ ವಿದ್ಯಾವಾಂಸ್ತು ವಿಶೇಷತಃ । 
ವಿಪ್ರಾಭಾವೇ ಪೂಜನೀಯಾ ಗಾವಃ ಕೃಷ್ಣಾ ಮುನೋಹರಾಃ ॥ ೩೪॥ 
ವಿಷ್ಣೋರ್ಮೂರ್ತಿರ್ಜಂಗಮತಃ ಸ್ಥಾವರಾತಿಪ್ರಶಸ್ಯತೇ । 
ಶೂದ್ರಸ್ಥಾಪಿತಮೂರ್ತೀನಾಂ ನಮಸ್ಕಾರಂ ಕರೋತಿ ಯಃ ; 


ಪಿತೃಭಿರ್ನಿರಯಂ ಯಾತಿ ದಶಸೂರ್ವೈರ್ದಶಾಪ ೈಃ ॥ ೩೫ ॥ 
ಶೂದ್ರಾರ್ಚಿತಸ್ಯ ಸಂಸ್ಪರ್ಶಾತ* ದಹೇದಾಸಪ್ತಮಂ ಕುಲಂ ॥ ೩೬ ॥ 
ತಸ್ಮಾದ್ವಿಚಾರ್ಯ ವಿಪ್ಟೈರ್ಯಾ ಸ್ಥಾಪಿತಾ ತಾಂ ಸಮರ್ಚಯೇತ್‌ । 

ತತೋಃಫಿ ಯಾ ದೇವಶಾಭಿಃ ಕೃತಾ ಸಾ ಭಕ್ತಿಮುಕ್ತಿದಾ ೩೭ ॥ 


೩೨. ಸಮಸ್ತ ದೇವತೆಗಳೂ ಅಪ್ರತ್ಯಕ್ಸರಾದವರು. ಸೂರ್ಯಭಗವಂತ 
ನಾದ ನಾನಾದರೊ ಪ್ರತ್ಯಕ್ಸುನಾದವನು. ಸರ್ವದೇವತೆಗಳೂ ಕಾಲಕ್ಕೆ ವಶರಾದ 
ವರು; ದಿವಾಕರನಾದ ನಾನು ಕಾಲಕಾಲನಾದವನು. 

೩೩. ಈ ರೀತಿ ಆರಾಧನೆ. ಮಾಡಲು ಅಶಕ್ಕನಾದವನು ಪ್ರತಿಮೆಯನ್ನು 
ಪೂಜೆಮಾಡಬೇಕ್ಕು. ಬ್ರಾಹ್ಮಣನನ್ನುಪೂಜಿಸುವುದರಿಂದ ಪ್ರತಿಮಾಸೂಜೆಗಿಂತಲ 
ಅಧಿಕಪುಣ್ಯವುಂಟಾಗುತ್ತದೆ. 

೩೪. ದರಿದ್ರನು ದಾನಕ್ಕೆ ಪಾತ್ರನಾಗುತ್ತಾನೆ; ವಿದ್ಯಾನಂತನಾದವನು 
ವಿಶೇಷ ಪಾತ್ರನು. ಬ್ರಾಹ್ಮಣನಿಲ್ಲದಿದ್ದರೆ ಮನೋಹರವಾದ ಕೃಷ್ಣವರ್ಣದೆ 
ಗೋವುಗಳನ್ನು ಪೂಜಿಸತಕ್ಕುದು. 

೩೫. ವಿಷ್ಣುವಿನ ಜಂಗಮಮೂರ್ತಿಗಿಂತಲೂ ಸ್ಥಾವರಮೂರ್ತಿಯು ಪ್ರಶಸ್ತ 
ವಾದುದು. ಶೂದ್ರನಿಂದ ಸ್ಥಾಪಿತವಾದ ಮೂರ್ತಿಗಳಿಗೆ ಯಾವನು ನಮಸ್ಕಾರ 
ಮಾಡುತ್ತಾನೆಯೋ ಅವನು ಹಿಂದಿನ ಹತ್ತು ತಲೆಯ ಮತ್ತು ಮುಂದಿನ ಹತ್ತು 
ತಲೆಯ ಪಿತೃಗಳಿಂದೊಡಗೂಡಿ ನರಕವನ್ನೈದುತ್ತಾನೆ. 

೩೬, ಶೂದ್ರನು ಅರ್ಚಿಸಿದ ಮೂರ್ತಿಯನ್ನು ಸ್ಪರ್ಶಿಸುವುದರಿಂದ ಏಳು 
ತಲೆಯವರೆಗೂ ಕುಲವನ್ನು ದಹಿಸುತ್ತಾನೆ. 

೩೭. ಆದುದರಿಂದ ಚೆನ್ನಾಗಿ ವಿಚಾರಮಾಡಿ ಯಾವ ಮೂರ್ತಿಯು 
ಬ್ರಾಹ್ಮಣರಿಂದ ಸ್ಥಾಪಿತವಾಗಿದೆಯೋ ಅದನ್ನೇ ಅರ್ಚಿಸತಕ್ಕುದು. ಅದಕ್ಕಿಂತಲೂ 


೧೩೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಮೂರ್ತ್ವ್ಯಭಾನೇ ಪೂಜನೀಯೋಕಶ್ಚತ್ಕೊ ಹೀ ವಾಫ ನಟೋಫ ವಾ। 
ಅಶ್ವತ್ಥ 'ಕೊಪೀ ವಿಷ್ಣುಃ ಸಾ ,ದ್ವಟರೂಪೀ ಶಿವೋ ಯತಃ ॥ ೩೮ ॥ 
ಕಾರ್ತಿಕೇ ತುಲಸೀಶಾಕಂ ತಾಂಬೂಲಂ ವಾ ನರಾಧಮಃ । 
ಅಜ್ಞಾನಾಜ್ಜಾ ಬನತೋ ವಾಪಿ ಭುಂಜಾನೋ ನಿರಯಂ ವ್ರಜೇತ್‌ ॥ ೩೯ ॥ 
ಶಾಲಿಗ್ರಾಮಶಿಲಾಚಕ್ರೇ ನಿತ್ಯಂ ಸನ್ನಿಹಿತೋ ಹರಿಃ । 


ತಸ್ಮಾತ್ಸರ್ವಪ್ರಯತ್ನೇನ ಶಾಲಿಗ್ರಾಮಂ ಪ್ರಪೂಜಯೇತ್‌ ॥೪೦॥ 
ರುದ್ರಶಾಪವಶಾದ್ದಾವೋ ನಿಷ್ಮಾಭಕ್ಸಣತೆತ್ಪರಾಃ 1 
ತಥಾಪಿ ತಾಃ ಪೂಜನೀಯಾ ಲೋಕದ್ವಯಸಫಲಪ್ರದಾಃ Hu ೪೧॥ 


ಹ್ಮಾಂಶಕಸಮುದ್ಭೂತೇ ಪಾಲಾಶೇ ಯಸ್ತು ಭೋಜನಂ । 
ಕುರ್ಯಾತ್ಕಾರ್ತಿಕಮಾಸೇಂಸೌ ವಿಷ್ಣುಲೋಕಂ ಪ್ರಯಾಸ್ಕತಿ ೧೪೨॥ 
ಅಶ್ಚತ್ಥರೂಪೀ ಭಗವಾನ್‌ ನಟಿರೂಪೀ ಸದಾಶಿವಃ । 
ತಸ್ಮಾತ್ಸರ್ವಪ್ರಯತ್ನೇನ ಕಾರ್ತಿಕೇಶ್ವತ್ನಮರ್ಚಯೇತ್‌ ॥ Van 





ಅಧಿಕವಾದುದೆಂದರೆ, ದೇವತೆಗಳಿಂದ ಸ್ಥಾಪನೆಮಾಡಲ್ಪಟ್ಟರುವುದು ; ಅದು. 
ಭಕ್ತಿಮುಕ್ತಿಗಳನ್ನು ಕೊಡುವಂಥದು. 

೩೮. ಮೂರ್ತಿಯ ಅಭಾವದಲ್ಲಿ ಅಶ ಸತ್ತ ವನ್ನೊ ವಟವೃ ಸ್ನವನ್ನೊ ಪೂಜೆ 
ಮಾಡಬೇಕು. ಏಕೆಂದರೆ, ವಿಷ್ಣು ತವು ಅಶ್ವ ತ್ತ ಕೊಪ; ಶಿವನು He 

ರ೯. ಕಾರ್ತಿಕಮಾಸದಲ್ಲಿ ತುಲಸೀಶಾಕವನ್ನೂ ತಾಂಬೂಲವನ್ನೂ ಯಾವ 
ನರಾಧಮನು ಅಜ್ಞಾನದಿಂದಲೇ ಆಗಲಿ, ಜ್ಞಾನದಿಂದಲೇ ಆಗಲಿ ಸೇವಿಸುತ್ತಾ 
ನೆಯೊ ಅವನು ನರಕಕ್ಕೆ ಹೋಗುತ್ತಾನೆ. 

೪೦. ಸಾಲಿಗ್ರಾಮ ಶಿಲಾಚಕ್ರದಲ್ಲಿ ನಿತ್ಯವೂ ಹರಿಯು ನೆಲಸಿರುವನು. 
ಆದುದರಿಂದ ಸರ್ವಪ್ರಯತ್ನದಿಂದಲೂ ಸಾಲಿಗ್ರಾಮವನ್ನು ಪೂಜಿಸಬೇಕು. 

೪೧. ರುದ್ರನ ಶಾಪಕ್ಕೊಳಗಾಗಿ ಹಸುಗಳು ಅಮೇಧ್ಯಭಕ್ಸಣದಲ್ಲಿ ಆಸಕ್ತ 
ವಾಗಿವೆಯಾದರೂ ಅವು ಪೂಜಾರ್ಹಗಳು; ಎರಡು ಲೋಕಗಳ ಫಲವನ್ನೂ 
ಕ್ರೊಡುವಂಥ ವು. 

೪೨. ಕಾರ್ತಿಕಮಾಸದಲ್ಲಿ ಯಾರು ಬ್ರಹ್ಮಾಂಶದಿಂದುದ್ಭವಿಸಿರುವ ಪಲಾಶ 
ಪತ್ರದಲ್ಲಿ (ಮುತ್ತುಗದೆಲೆಯ ಲ್ಲಿ) ಭೋಜನಮಾಡುತ್ತಾರೆಯೋ ಅವರು ವಿಷ್ಣು 
ಲೋಕವನ್ನು ಸೇರುತ್ತಾರೆ. 

೪೩. ಭಗವಂತನಾದ ನಾರಾಯಣನು ಅಶ್ವ ತ್ಲರೊಪಿಯು ; ವಟರೂಪಿಯು 
ಸದಾಶಿವನು. ಆದುದರಿಂದ ಸರ್ವಪ್ರಯತ್ನ ಹ ಕಾರ್ತಿಕದಲ್ಲಿ ಅಶ್ವ ತ್ಯ 


ವನ್ನು ಅರ್ಚಿಸಬೇಕು. 


ತೃತೀಯೋ5ಧ್ಯಾಯಃ 


೧೩೯ 
ಯಾ ನಾರೀ ಕಾರ್ತಿಕೇ ಮಾಸಿ ಲಕ್ಪಂ ಕುರ್ಯಾತ್ಪ್ರದಕ್ಸಿಣಾಃ । 
ರಾಧಾದಾನೋದರಂ ಪೂಜ್ಯ ಮಂದವಾರೇ ಚ ತತ್ತಲೇ ॥ ೪೪॥ 
ದಂಹತೀ ಭೋಜಯೇದ್ರಾಧಾವಾನೋದರಸ್ವರೂಸಿಣೌ 1 
ಭೋಜಯಿತ್ತಾ ಸಪೆತ್ಲೀಕಾನ್‌ ಪಶ್ಚಾಮ್ಭಂಜೀತ ವಾಗ್ಯತಃ ॥ ೪೫ ॥ 
ವಂಧ್ಯಾಪಿ ಲಭತೇ ಪುತ್ರಂ ಇತರಾಸಾಂ ತು ಕಾಕಥಾ । 
ಸದಾ ಸನ್ನಿಹಿತೋ ವಿಷ್ಣುಃ ದ್ವಿಪತ್ಸು ಬ್ರಾಹ್ಮಣೇ ಯಥಾ ॥ ೪೬ ॥ 
ಜೋಧಿದ್ರುಮೇ ಪಾದಸೇಷು ಶಾಲಿಗ್ರಾಮೇ ಶಿಲಾಸು ಚ । 
ತಸ್ಮಾದಶ್ಚತ್ಥಮೂಲೇ ವೈ ಕರ್ತವ್ಯಂ ವಿಷ್ಣುಪೂಜನಂ ॥ ೪೭ ॥ 
ಅಶ್ಚತ್ಥಪೂಜಾಸ್ಪರ್ಶೇನ ಕರ್ತವ್ಯಾ ಶನಿವಾಸರೇ । 
ಅನ್ಯವಾರೇ ಶ್ವತ್ನಸಂಗಾತ್‌ ದರಿದ್ರೋ ಜಾಯತೇ ನರಃ ॥ ೪೮ ॥ 
ಸ್ನಾನಂ ಜಾಗರಣಂ ದೀಪಂ ತುಲಸೀವನಪಾಲನಂ । 
ಕಾರ್ತಿಕೇ ಮಾಸಿ ಕುರ್ವಂತಿ ತೇ ನರಾ ವಿಷ್ಣುಮೂರ್ತಯಃ ॥8೪೯॥ 


ಸಂಮಾರ್ಜನಂ ವಿಷ್ಣುಗೃಹೇ ಸ್ವಸ್ತಿಕಾದಿ ನಿನೇವನಂ । 
ವಿಷ್ಣೋಃ ಪೂಜಾಂ ಚ ಯೇ ಕುರ್ಯುರ್ಜಿನನ್ಮುಕ್ತಾಸ್ತು ತೇ ನರಾಃ ॥ 





೪೪-೪೭. ಯಾವ ನಾರಿಯು ಕಾರ್ತಿಕಮಾಸದಲ್ಲಿ ಶನಿವಾರದ ದಿನ ಶ್ರೀ 
ರಾಧಾದಾಮೋದರರನ್ನು ಪೂಜಿಸಿ ಲಕ್ಸಪ್ರದಕ್ಸಿಣೆ ಮಾಡುತ್ತಾಳೆಯೋ, ರಾಧಾ 
ದಾಮೋದರ ಸ್ವರೂಪಿಗಳಾದ ದಂಪತಿಗಳಿಗೆ ಭೋಜನಮಾಡಿಸುತ್ತಾಳೆಯೋ, 
ಪತ್ಲಿಸಮೇತರಾದವರಿಗೆ ಭೋಜನ ಮಾಡಿಸಿ ಮೌನವಾಗಿ ಭೋಜನಮಾಡುತ್ತಾ 
ಳೆಯೋ ಅವಳು ಬಂಜೆಯೇ ಆದರೂ ಪುತ್ರನನ್ನು ಪಡೆಯುತ್ತಾಳೆ; ಉಳಿದವರ 
ನಿಷಯದಲ್ಲಿ ಹೇಳತಕ್ಕುದೇನು? ವಿಷ್ಣುವು ಬ್ರಾಹ್ಮಣರಲ್ಲಿ ಸದಾ ಸನ್ಸಿಹಿತನಾಗಿ 
ರುತ್ತಾನೆ. ಅದೇ ರೀತಿ ಮರಗಳಲ್ಲಿ ಅಶ್ವತ್ಸವೃಕ್ಸುದಲ್ಲಿಯೂ, ಶಿಲೆಗಳಲ್ಲಿ 
ಸಾಲಿಗ್ರಾಮದಲ್ಲಿಯೂ ಸದಾ ವಾಸಿಸಿರುತ್ತಾನೆ. ಆದುದರಿಂದ ಅಶ್ವತ್ಥಮೂಲ 
ದಲ್ಲಿ ನಿಷ್ಣುಪೂಜೆಯನ್ನು ಮಾಡಬೇಕು. 

೪೮. ಶನಿವಾರದಲ್ಲಿ ಅಶ್ವತ್ಥ ಪೂಜೆಯನ್ನು ವೃಕ್ಸಸ್ಪರ್ಶಪೂರ್ವಕವಾಗಿ 
ಮಾಡಬೇಕು. ಬೇರೆ ವಾರದಲ್ಲಿ ಅಶ್ವತ್ಯಸ್ಪರ್ಶದಿಂದ ನರನು ದರಿದ್ರನಾಗುತ್ತಾನೆ. 

೪೯. ಯಾರು ಕಾರ್ಶಿಕಮಾಸದಲ್ಲಿ ಸ್ಪಾನವನ್ನ್ಯೂ ಜಾಗರಣೆಯನ್ನೂ, 
ದೀಪ ಇಡುವುದನ್ನೂ, ತುಲಸೀವನದ ಪಾಲನೆಯನ್ನೂ ಮಾಡುತ್ತಾರೆಯೋ 
ಆ ನರರು ಶ್ರೀಮಹಾವಿಷ್ಣುಸ್ವರೂಪರೇ ಸರಿ. 

೫೦. ಯಾರು ವಿಷ್ಣುಗೃಹದಲ್ಲಿ ಸಂಮಾರ್ಜನೆಯನ್ನೂ, ಸ್ವಸ್ತಿಕ ಮೊದಲಾ 
ದವುಗಳ ರಂಗವಲ್ಲಿಗಳ ನಿವೇದನವನ್ನೂ, ವಿಷ್ಣು ಪೂಜೆಯನ್ನೂ ಮಾಡುವರೋ 
ಆ ಮನುಷ್ಯರು ಜೀವನ್ಮುಸ,ರೇ ಸರಿ. 


೧೪೦ ಶ್ರೀ ಸ್ಕಾಂದೆಮ ಹಾಫಪುರಾಣಂ 


ಸ್ನಾನೆಕಾಲಂ ಪ್ರನಕ್ಸ್ಯಾಮಿ ತೀರ್ಥಾದಿಷು ಚ ಯತ್ಛಲಂ | 
ಸ್ನಾನಧರ್ಮಾಶ್ಚ ಯೇ ಕೇಚಿತ್‌ ತಾನ್‌ಸರ್ವಾನ್‌ ಮೇ ನಿಜೋಧತಃ೫೧॥ 


ಇತಿ ಶ್ರೀ ಸ್ಕಾಂಡೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ « ಕಾರ್ತಿಕವೈಭವ 
ವರ್ಣನಂ?' ನಾಮ ತೃತಿಯೋ$ಧ್ಯಾಯಃ 








೫೧. ಸ್ನಾನಕಾಲವನ್ನು ತಿಳಿಸುತ್ತೇನೆ. ತೀರ್ಥಾದಿಗಳಲ್ಲಿ ಏನು ಫಲ 
ವುಂಟೋ ಅದನ್ನು ಹೇಳುತ್ತೆನೆ. ಎಲೈ ಅರುಣನೇ! ಸ್ನಾನಧರ್ಮಗಳು ಯಾವು 
ವುಂಟೋ ಅವನ್ನೂ ತಿಳಿಸುತ್ತೇನೆ. ನನ್ನಿಂದ ಅವುಗಳನ್ನು ಕೇಳಿ ಅರಿತುಕೋ.” 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 


ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಠವಖಂಡದ ಕಾರ್ತಿಕಮಾಸಮಾಹಾತ್ಮ ದಲ್ಲಿ 


66 ಕಾರ್ತಿಕನೈಭನವರ್ಣನ'ನೆಂಬ ಮೂರನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ [) 


ಅಥ ಚತುರ್ಥೋಂಧ್ಯಾಯಃ 
ಕಾರ್ತಿಕಸ್ಸಾನವಿಧಿನಿರೂಪಣಂ 
ಬ್ರಹ್ಮೋವಾಚ :-- 
ನಾಡೀದ್ವಯಾವಶಿಷ್ಟಾಯಾಂ ರಾತ್ರ್ರ್ಯಾಂ ಗಚ್ಛೇಜ್ಜಲಾಶಯಂ । 
ತುಲಸೀಮೃತ್ತಿಕಾಯುಕ್ತಃ ಸವಸ್ತ್ರಕಲಶೋ ಮುನೇ 


॥೧॥ 
ಆಗತ್ಯ ತೋಯನಿಕಟೇ ತೀರೇ ಸಂಸ್ಥಾಪ್ಯ ಪಾತ್ರಕಂ 
ಪಾದಪ್ರಕ್ಸಾಲನಂ ಕೃತ್ವಾ ದೇಶಕಾಲಾದಿ ಚೋಚ್ಚರೇತ್‌ ॥೨॥ 
ಸ್ಮರೇವ್ನಂಗಾದಿಕಾ ನದ್ಯೋ ವಿಷ್ಣುಶರ್ವಾದಿದೇನತಾಃ । 
ನಾಭಿಮಾತ್ರೇ ಜಲೇ ಸ್ಥಿತ್ವಾ ಮಂತ್ರಮೇತನುುದೀರಯೇತ್‌ Han 
ಕಾರ್ತಿಕೇಂಹಂ ಕರಿಷ್ಕಾಮಿ ಪ್ರಾತೆಸ್ಟ್ಮಾನಂ ಜನಾರ್ದನ । 
ಪ್ರೀತ್ಯರ್ಥಂ ತನ ದೇವೇಶ ದಾಮೋದರ ಮಯಾ ಸಹ nen 
ನಿತ್ಯೇ ನೈಮಿತ್ತಿಕೇ ಕೃತ್ವಾ ಕಾರ್ತಿಕೇ ಪಾಪನಾಶನ । 
ಸ್ನಾನಂ ಚಾರ್ಫ್ಯಂ ಪ್ರದಾಸ್ಯಾಮಿ ನಿರ್ವಿಘ್ನಂ ಕುರು ಕೇಶವ ॥೫॥ 
ಕನ್ನಡದ ಅನುವಾದ 
ಕಾರ್ತಿಕಸ್ಸಾನನವಿಧಿನಿರೂಪಣ 


ಬ್ರಹ್ಮನು ಹೇಳುತ್ತಾನೆ: “ ಎಲ್ಫೈ ಮುನಿಯೇ! ರಾತ್ರಿಯಲ್ಲಿ ಎರಡು 
ಗಳಿಗೆಗಳು ಉಳಿದಿರುವಾಗಲೆ ತುಲಸೀಮೃತ್ಲಿಕೆಯನ್ನೂ, ವಸ್ತ್ರ ಕಲಶಗಳನ್ನೂ 
ತೆಗೆದುಕೊಂಡು ಜಲಾಶಯಕ್ಕೆ ಹೋಗಬೇಕು. 

೨. ಜಲಾಶಯದ ಬಳಿಗೆ ಬಂದು ದಡದಮೇಲೆ ಪಾತ್ರೆಯನ್ಸಿಟ್ಟು ಕಾಲು 
ತೊಳೆದುಕೊಂಡು ಜೀಶಕಾಲಾದಿಗಳನ್ನು ಉಚ್ಚರಿಸಬೇಕು. 

೩. ಗಂಗಾದಿ ನದಿಗಳನ್ನೂ ಶಿವ, ವಿಷ್ಣು, ಮೊದಲಾದ ದೇವತೆಗಳನ್ನೂ 
ಸ್ಮಶಿಸಬೇಕು. ಹೊಕ್ಕುಳವರೆಗೂ ನೀರಿನಲ್ಲಿ ನಿಂತು ಮುಂದೆ ನಿರೂಪಿಸುವ 
ಈ ಮಂತ್ರವನ್ನು ಹೇಳಿಕೊಳ್ಳಬೇಕು. 

೪. "ಓ ಜನಾರ್ದನಾ! ನಾನು ಈ ಕಾರ್ತಿಕಮಾಸದಲ್ಲಿ ಪ್ರಾತಃಸ್ನಾನ 
ಮಾಡುತ್ತೇನೆ. ದೇವೇಶಾ! ದಾಮೋದರಾ, ನನ್ನಲ್ಲಿ ನಿನಗೆ ಪ್ರೀತಿಯುಂಟಾಗ 
ಲಿಂದೇ ಈ ಪ್ರಾತಃಸ್ನಾನವನ್ನು ಮಾಡುತ್ತೇನೆ. 

೫. ಎಲೈ ಪಾಸನಾಶಕನೇ! ಕಾರ್ತಿಕದಲ್ಲಿ ಸ್ನಾನಮಾಡಿ ನಿತ್ಯನೈಮಿತ್ತಿಕ 
ಕರ್ಮಗಳನ್ನು ಮಾಡಿ ಅರ್ಫ್ಯಕೊಡುತ್ತೇನೆ. ಕೇಶವಾ! ನನಗೆ ನಿರ್ವಿಫ್ಲುತೆ 
ಯನ್ನುಂಟಿ:ಮಾಡು.?' 


೧೪೨ ಶ್ರೀ ಸ್ಮಾಂದಮೆಹಾಪುರಾಣಂ 


ತೀರ್ಥಾಧಿದೇವತಾಭ್ಯಶ್ಚ ಕ್ರಮಾದರ್ಫ್ಯಾದಿ ದಾಪಯೇತ್‌ ! 
ಗೃಹಾಣಾರ್ಥ್ಯಂ ಮಯಾ ದತ್ತಂ ರಾಧಯಾ ಸಹಿತೋ ಹರೇ ೬ 
ನಮಃ ಕಮಲನಾಭಾಯ ನಮಸ್ತೇ ಜಲಶಾಯಿನೇ । 

ನಮಸ್ತೇಸ್ತು, ಹೃಷೀಕೇಶ ಗೃಹಾಣಾರ್ಥ್ಯಂ ನಮೋಸ್ತುತೇ ॥೭॥ 
ವ್ರತಿನಃ ಕಾರ್ತಿಕೇ ಮಾಸಿ ಸ್ನಾತಸ್ಯ ವಿಧಿನನ್ಮಮ । 


ಗೃಹಾಣಾರ್ಥ್ಯಂ ಮಯಾ ದತ್ತಂ ದನುಜೇಂದ್ರನಿಷೂದನೆ 1೮ 
ಕರಣಾ ಧೂತಪಾಪಾ ಚ ಪುಣ್ಯತೋಯಾ ಸರಸ್ವತೀ । 
ಗಂಗಾ ಚ ಯಮುನಾ ಚೈವ ಪೆಂಚನದ್ಯಃ ಪುನಂತು ಮಾಂ "en 


ಅನ್ಯಾಸಾಂ ಚ ನದೀನಾಂ ಚ ದದ್ಯಾದರ್ಫ್ಯೈಂ ಯಥಾವಿಧಿ । 
ಜಾಹ್ಲೆನೀಸ್ಮರಣಂ ಕುರ್ಯಾತ್‌ ಸರ್ವತೀರ್ಥೇಷು ಮಾನವಃ ॥ ೧೦॥ 
ನಾನ್ಯತೀರ್ಥಂ ತು ಜಾಹ್ನೆನ್ಯಾಂ ಸ್ಮರಣೀಯಂ ಕದಾಚನ । 


ಏತಾನ್ಮಂತ್ರಾನ್ಸಮುಚ್ಚಾರ್ಯ ಮಲಸ್ನಾನಂ ಸಮಾಚರೇತ್‌ ॥ ೧೧॥ 
ಮೃತ್ಸಾನಂ ಚ ಪಿತೃಸ್ನಾನಂ ಗುರುಸ್ನಾನೆಂ ತತಃ ಪರಂ । 
ತತಸ್ತು ಪಾವಮಾನೀಭಿರಭಿಸಿಂಚೇತ್ಸಮಸ್ತೆಕಂ ॥ ೧೨ ॥ 


೬. ತರುವಾಯ ತೀರ್ಥಾಧಿದೇವತೆಗಳಿಗೂ ಕ್ರಮವಾಗಿ ಅರ್ಯ ಮೊದ 
ಲಾದವನ್ನು ಕೊಡಬೇಕು. € ರಾಥೆಯಿಂದೊಡಗೂಡಿದ ಹರಿಯೇ! ನಾನು 
ಕೊಟ್ಟ ಅರ್ಫ್ಯವನ್ನು ಸ್ವೀಕರಿಸು. 

೭. ಕಮಲನಾಭ! ನಿನಗೆ ನಮಸ್ಕಾರವು. ಜಲಶಾಯಿಯೇ! ನಿನಗೆ 
ನಮಸ್ಕಾರವು. ಹೃಷೀಕೇಶಾ! ನಿನಗೆ ನಮಸ್ಕಾರವು. ಅರ್ಥ್ಯವನ್ನು ಸ್ವೀಕರಿಸು. 
ನಿನಗೆ ನಮಸ್ಕಾರವು. 

೮. ಎಲ್ಲೆ ದನುಜೇಂದ್ರವಿನಾಶಕನೇ! ಕಾರ್ತಿಕಮಾಸದಲ್ಲಿ ವ್ರತಗ್ರಹಣ 
ವನ್ನು ಮಾಡಿ ವಿಧಿವತ್ತಾಗಿ ಸ್ನಾನಮಾಡಿ ನಾನು ಭಕ್ತಿಯಿಂದ ನಿನಗಾಗಿ ಕೊಟ್ಟ 
ಅರ್ಫೈವನ್ನು ಗ್ರಹಣಮಾಡು. 

೯. ಕರಣಾ, ಧೂತಪಾಪಾ, ಪುಣ್ಯಜಲಗಳುಳ್ಳ ಸರಸ್ವತೀ, ಗಂಗಾ, 
ಯಮುನಾ ಈ ಸಂಚನದಿಗಳು ನನ್ನನ್ನು ಪವಿತ್ರಮಾಡಲಿ.?? 

೧೦-೧೧. ಉಳಿದ ನದಿಗಳಿಗೂ ಯಥಾವಿಧಿಯಾಗಿ ಅರ್ಫೈವನ್ನು ಕೊಡ 
ತಕ್ಕುದು. ಮಾನವನು ಸರ್ವತೀರ್ಥಗಳಲ್ಲಿಯೂ ಜಾಹ್ನವೀ ಸ್ಮರಣೆಯನ್ನು 
ಮಾಡಬೇಕು. ಜಾಹ್ನೆವಿಯಲ್ಲಾದಕೊ ಬೇರೊಂದು ತೀರ್ಥವನ್ನು ಎಂದೆಂದಿಗೂ 
ಸ್ಮರಿಸಲಾಗದು. ಈ ಮಂತ್ರಗಳನ್ನು ಚೆನ್ನಾಗಿ ಉಚ್ಚಾರಮಾಡಿ ಮಲಸ್ನಾನವನ್ನು 
ಮಾಡಬೇಕು. 

೧೨. ಆ ಬಳಿಕ, ಮೃತ್ತಿಕಾಸ್ನಾನವನ್ನೂ , ಪಿತೃಸ್ಟಾನವನ್ನೂ , ಗುರು 


ಚತು ರ್ಥೋ$ಧ್ಯಾಯೆಃ ೧೪೩ 


ಅಘಮರ್ಷಣಕಂ ಕೃತ್ವಾ ಸ್ನಾನಾಂಗಂ ತರ್ಪಣಂ ತಥಾ । 


ತತಃ ಪುರುಷಸೂಕ್ತೇನ ಜಲಂ ಶಿರಸಿ ಸಿಂಚಯೇತ್‌ ॥ ೧೩ ॥ 

ತತಸ್ತು ಬಹಿರಾಗತ್ಯ ತೀರ್ಥಂ ಶಿರಸಿ ನಿಕ್ಸಿಹೇತ್‌ । 

ತೀರ್ಥಂ ಪೀತ್ವಾ ತ್ರಿವಾರಂ ತು ತುಲಸೀಂ ಗೃಹ್ಯ ಪಾಣಿನಾ ॥ ೧೪ ॥ 

ತತೋ ಜಲಾದ್ದಿನಿಷ್ಕ ವ್ಯ ಚಾಂಚೆಲಂ ಪೀಡಯೇದ್ಭಹಿಃ । 

ಯನ್ಮಯಾ ದೂಹಿತಂ ತೋಯಂ ಶರೀರಮಲಸಂಚಯ್ಯಃ I ೧೫ ॥ 

ತದ್ದೋಷಪರಿಹಾರಾರ್ಥಂ ಯಕ್ಸ್ಟ್ಮಾಣಂ ತರ್ಪಯಾಮ್ಯಹಂ । 

ವಸ್ತ್ರನಿಷ್ಟೀಡನಂ ಕೃತ್ವಾ ಕುರ್ಯಾಚ್ಚ ತಿಲಕಾದಿಕಂ ॥ ೧೬॥ 
ಸೂತ ಉವಾಚ:- 

ಶೃಣುದ್ಯಮೃಷಯಸ್ಸರ್ವೇ ಕಾರ್ತಿಕೆಸ್ನಾನಜಂ ಫಲಂ । 

ಅರುಣಂ ಪ್ರತಿ ಸೂರ್ಯೇಣ ಯದುಕ್ತಂ ಚ ಸವಿಸ್ತರಂ ॥ ೧೭॥ 


ಅರುಣ ಉವಾಚ ೭-- 
ಕಸ್ಮಿನ್‌ ತೀರ್ಥೇ ನಿಶೇಷೇಣ ಫಲಂ ಕಾರ್ತಿಕಸಂಭವಂ। 
ಕ್ಸೇತ್ರೇ ವಾ ಏತದಾಖ್ಯಾಹಿ ಭಗವನ್‌ ಸ್ನಾನಯೋಗತಃ ॥ ೧೮ ॥ 











ಸ್ನಾನವನ್ನೂ ಮಾಡಬೇಕು. ಆ ಬಳಿಕ ಸವಮಾನಮಂತ್ರಗಳಿಂದ ಶಿರಸ್ಸಿನಲ್ಲಿ 
ಜಲವನ್ನು ಪ್ರೋಕ್ಸಣೆಮಾಡಿಕೊಳ್ಳ ಬೇಕು. 

೧೩. ಅಘಮರ್ಷಣಸೂಕ್ತವನ್ನು ಹೇಳಿಕೊಂಡು ಸ್ನಾನಮಾಡಿ ಸ್ಲಾನಾಂಗ 
ವಾಗಿ ತರ್ಪಣ ಕೊಡಬೇಕು. ಬಳಿಕ ಪುರುಷಸೂಕ್ತದಿಂದ ಜಲವನ್ನು ತಲೆಯ 
ಮೇಲೆ ಚುಮುಕಿಸಿಕೊಳ್ಳಬೇಕು. 

೧೪. ಆಚಮನಮಾಡಿ ಕೈಯಲ್ಲಿ ತುಲಸಿಯನ್ನು ಹಿಡಿದುಕೊಂಡು ತೀರ್ಥ 
ವನ್ನು ಶಿರಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು, 

೧೫-೧೬. ಆ ಬಳಿಕ ನೀರಿನಿಂದ ಹೊರಕ್ಕೆ ಬಂದು ಹೊರಗಡೆ ಬಟ್ಟೆಯನ್ನು 
ಹಿಂಡಬೇಕು. "ಶರೀರಸಂಬಂಧವಾದ ಕೊಳೆಗಳಿಂದ ನೀರನ್ನು ನಾನು ದೂಷಿತ 
ವನ್ನಾಗಿ ಮಾಡಿದ್ದೇನೆ. ಆ ದೋಷಪರಿಹಾರಕ್ಕಾಗಿ ಯಕ್ಷ್ನ್ಮನಿಗೆ ತರ್ಪಣ 
ಕೊಡುತ್ತೇನೆ” ಎಂದು ಒದ್ದೆಯ ಬಟ್ಟಿ ಯನ್ನು ಹಿಂಡಿಕೊಂಡು ತಿಲಕಾದಿಗಳನ್ನು 
ಇಟ್ಟುಕೊಳ್ಳಬೇಕು.” 

೧೭. ಸೂತಿಪುರಾಣಿಕನು ಹೇಳುತ್ತಾನೆ ಎಲ್ಲೆ ಖುಷಿಗಳಿರಾ! ನೀವೆಲ್ಲರೂ 
ಶಾರ್ತಿಕ ಸ್ಪಾನದಿಂದುಂಟಾಗುವ ಫಲವನ್ನು ಲಾಲಿಸಿ ಕೇಳಿರಿ. ಅರುಣನು 
ಪ್ರಶ್ಚಿಸಲು ಸೂರ್ಯನು ವಿಸ್ತಾರವಾಗಿ ಇದನ್ನು ಅವನಿಗೆ ಹೇಳಿರುತ್ತಾನೆ. 

೧೮. ಅರುಣನು ಕೇಳುತ್ತಾನೆ :-"ಎಲ್ಫೆ ಸೂರ್ಯನೇ! ಕಾರ್ತಿಕಮಾಸದಲ್ಲಿ 
ಯಾವ ತೀರ್ಥದಲ್ಲಿ ಸ್ಪಾನಮಾಡುವುದರಿಂದ ವಿಶೇಷ ಫಲವುಂಟಾಗುವುದು? 


೧೪೪ ಶ್ರೀ ಸ್ಮಾಂದೆಮಹಾಪುರಾಣಂ 


ಸೂರ್ಯ ಉವಾಚ:- 
ಯತ್ರ ಕುತ್ರಾಃಸಿ ಕರ್ತವ್ಯಂ ಜಲೇ ಸ್ನಾನಂ ತು ಕಾರ್ತಿಕೇ। 
ಉಷ್ಣೋದಕೇನ ಕರ್ತವ್ಯಂ ಸ್ನಾನಂ ಕುತ್ರಾಪಿ ಕಾರ್ತಿಕೇ ॥ ೧೯॥ 
ತತೋ ದಶಗುಣಂ ಪುಣ್ಯಂ ಶೀತತೋಯನಿಮಜ್ಜನಾತ್‌ | 
ತತಶ್ಯತಗುಣಂ ಪುಣ್ಯಂ ಬಹಿ8 ಕೂಪೋದಕೇ ಸ್ಥಿತಂ ॥ ೨೦॥ 


ಕೂಪಾತ್ಸಹಸ್ರಗುಣಿತಂ ಫಲಂ ವಾಪ್ಯಭಿಸೇಕತಃ । 
ತತೋಇಂಯುತಗುಣಂ ಪುಣ್ಯಂ ತಡಾಗಸ್ಸಾನತೋ ಭವೇತ್‌ ॥೨೧॥ 
ತತೋ ದಶಗುಣಂ ಪುಣ್ಯಂ ನಿರ್ಮುರೇಷು ನಿಮಜ್ಜನಾತ್‌ । 


ತತೋಧಿಕೆತರಂ ಪುಣ್ಯಂ ನದೀಸ್ನಾನಸ್ಯ ಕಾರ್ತಿಕೇ WH ೨೨ ೫ 
ನೆದ್ಯಾ ದಶಗುಣಂ ಪ್ರೋಕ್ತಂ ತೀರ್ಥಸ್ನಾನೆಂ ಖಗೋತ್ತಮ । 

ತತೋ ದಶಗುಣಂ ಪುಣ್ಯಂ ನದ್ಯೋರ್ಯತ್ರ ಚ ಸಂಗಮಃ ॥ ೨೩೪ 
ನೆದೀತ್ರಯಸ್ಯ ಸಂಯೋಗೇ ಪುಣ್ಯಸ್ಯಾಂಂತೋನೆ ವಿದ್ಯತೇ 1 

ಸಿಂಧುಃ ಕೃಷ್ಣಾ ಚ ನೇಣೀ ಚೆ ಯಮುನಾ ಚೆ ಸರಸ್ವತೀ ॥ ೨೪॥ 


ಯಾವ ಕ್ಷೇತ್ರದಲ್ಲಿ ಅಧಿಕಫಲವು ದೊರೆಯುವುದು! ಭಗವನ್‌! ಇದನ್ನು 
ನನಗೆ ತಿಳಿಸಬೇಕು. 

೧೯. ಸೂರ್ಯನು ಹೇಳುತ್ತಾನೆ:-"" ಕಾರ್ತಿಕಮಾಸದಲ್ಲಿ ಎಲ್ಲಿಯಾದರೂ 
ಸರಿ ಪುಣ್ಯಜಲದಲ್ಲಿ ಸ್ನಾನಮಾಡಬೇಕು. ಎಲ್ಲಿಯಾದರೂ ಒಮ್ಮೊಮ್ಮೆ ಕಾರ್ತಿಕ 
ಮಾಸದಲ್ಲಿ ಬಿಸಿನೀರಿನಲ್ಲಿಯೂ ಸ್ಥ್ನಾನಮಾಡಬಹುದು. 

೨೦. ತಣ್ಣೀರಿನಲ್ಲಿ ಸ್ಪಾನಮಾಡುವುದರಿಂದ ಬಿಸಿನೀರಿನ ಸ್ಪಾನಕ್ಕಿಂತಲೂ 
ಹತ್ತರಷ್ಟು ಹೆಚ್ಚಿನ ಪುಣ್ಯವುಂಟು. ಹೊರಗೆ (ಕೂಪೋದಕದಲ್ಲಿ) ಬಾವಿಯ 
ನೀರಿನಲ್ಲಿ ಸ್ನಾನಮಾಡುವುದರಿಂದ ಇನ್ನೂ ಹೆಚ್ಚಿನ ಫಲವುಂಟಾಗುವುದು. 

೨೧. ಬಾವಿಗಿಂತ ಕೊಳದಲ್ಲಿ ಮಾಯುವುದರಿಂದ ಸಾವಿರಪಾಲು ಫಲವು 
ಉಂಟಾಗುವುದು. ಅದರ ಅಯುತದಷ್ಟು (ಹತ್ತು ಸಾವಿರದಷ್ಟು) ಪುಣ್ಯವು 
ಕೆರೆಯಲ್ಲಿ ಸ್ಮಾನಮಾಡುವುದರಿಂದ ದೊರೆಯುತ್ತದೆ. 

೨೨. ಅದರ ಹತ್ತರಷ್ಟು ಪುಣ್ಯವು ರುರಿಗಳಲ್ಲಿ ಸ್ನಾನ ಯಜ್ಞ ಮಾಡುವುದ 
ರಿಂದ ದೊರೆಯುತ್ತದೆ. ಕಾರ್ತಿಕಮಾಸದಲ್ಲಿ ನದೀಸ್ನಾನದಿಂದ ಅದಕ್ಕಿಂತಲೂ 
ಅಧಿಕತರವಾದ ಪುಣ್ಯವು ದೊರೆಯುತ್ತದೆ. 

೨೩. ಎಲ್ಫೈ ಖಗೋತ್ತಮನೇ! ತೀರ್ಥಸ್ನಾನವು ನದೀಸ್ನಾನಕ್ಕಿಂತಲೂ 
ಹತ್ತುಮಡಿಯೆಂದು ಹೇಳಲಾಗಿದೆ. ಅದಕ್ಕಿಂತಲೂ ಹತ್ತರಷ್ಟು ಪುಣ್ಯವು ಎರಡು 
ನದಿಗಳು ಕೂಡುವ ಸಂಗಮದಲ್ಲಿ ಸ್ಟಾನಮಾಡುವುದರಿಂದ ಉಂಟಾಗುತ್ತದೆ. 

೨೪-೨೭. ಮೂರು ನದಿಗಳು ಸೇರುವ ಮುಕ್ಕೂಡಲಿನಲ್ಲಿ ಸ್ಲಾನಮಾಡಿದ್ದರ 


ಚತು ರ್ಥೋತಧ್ಯಾಯಃ ೧೪೫ 


ಗೋದಾವರೀ ವಿಪಾಶಾ ಚ ನರ್ಮದಾ ತಮಸಾ ಮಹೀ । 


ಕಾವೇರೀ ಸರಯೂ ಸಿಪ್ರಾ ತಥಾ ಚರ್ಮುಣ್ಯತೀ ನದೀ ॥ ೨೫ ॥ 
ವಿತಸ್ತಾ ವೇದಿಕಾ ಶೋಣೋ ವೇತ್ರನತ್ಯಪರಾಜಿತಾ । 
ಗಂಡಕೀ ಗೋಮತೀ ಪೂರ್ಣಾ ಬ್ರಹ್ಮಪುತ್ರಾ ಸರೋನರಂ ॥ ೨೬ ॥ 


ವಾಗ್ಮತೀ ಚ ಶತವೃಶ್ಚ ತಥಾ ಬದರಿಕಾಶ್ರಮಃ । 

ದುರ್ಲಭಾಃ ಕಾರ್ತಿಕೇ ಕ್ಟೇತ್ರೇ ತೀರ್ಥಾನ್ಯಥ ನಿಬೋಧ ಮೇ ॥ ೨೭॥ 
ಸರ್ವೇಭ್ಯಶ್ಚ ಸ್ಮಲೇಭ್ಯಶ್ಚ ಆರ್ಯಾವರ್ತಂತು ಪುಣ್ಯದಂ । 
ಕೊಲ್ಹಾಪುರೀ ತತಃ ಶ್ರೇಷ್ಠಾ ತತಃ ಕಾಂಚೀದ್ವಯಂ ಸ್ಮೃತಂ ॥ ೨೮॥ 
ಅನಂತಸೇನವಸತಿರ್ವರಾಹಕ್ಸೇತ್ರಮೇವ ಚೆ । 

ಚಕ್ರ ಕ್ಷೇತ್ರಂ ತತಃ ಪುಣ್ಯಂ ಮಂಕ್ತಿಕ್ಸೇತ್ರಂ ತತೋಂಧಿಕಂ ॥೨೯॥ 
ಅವಂತಿಕಾ ತತಃ ಶ್ರೇಷ್ಠಾ ತತಃ ಕಾಂಚೀದ್ವಯಂ ಸ್ಮೃತಂ! 

ಅಯೋಧ್ಯಾ ಚ ತತಃ ಶ್ರೇಷ್ಠಾ ಗೆಂಗಾದ್ವಾರಂ ತತೋಧಿಕೆಂ ॥೩೦॥ 
ತತಃ ಕೆನಖಲಂ ತೀರ್ಥಂ ತತೋ ಮಧುಪುರೀ ವರಾ । 

ಏಕೋಪಿ ಕಾರ್ತಿಕೋ ಮಾಸೋ ಮಧುರಾ ಯಮುನೇ ಜಲೇ॥ ೩೧ ॥ 








ಪುಣ್ಯಕ್ಕೆ ಕೊನೆಯೇ ಇಲ್ಲ. ಸಿಂಧೂ, ಕೃಷ್ಣಾ, ವೇಣೀ, ಯಮುನೆ, ಸರಸ್ವತೀ, 
ಗೋದಾವರೀ, ವಿಪಾಶಾ, ನರ್ಮದಾ, ತಮಸಾ, ಮಹೀ, ಕಾವೇರೀ, ಶರಯೂ, 
ಶಿಪ್ರಾ, ಚರ್ಮಣ್ವತೀ, ವಿತಸ್ತಾ, ವೇದಿಕಾ, ಶೋಣ, ವೇತ್ರವತೀ, ಅಪರಾ 
ಜಿತಾ, ಗಂಡಕೀ, ಗೋಮತೀ, ಪೂರ್ಣಾ, ಬ್ರಹ್ಮಪುತ್ರಾ (ಮಾನಸ)ಸರೋವರ, 
ವಾಗ್ಮತೀ, ಶತದ್ರು, ಬದರಿಕಾಶ್ರಮ ಇವು ಕಾರ್ತಿಕದಲ್ಲಿ ದುರ್ಲಭವಾದವುಗಳು. 
ಇನ್ನು ತೀರ್ಥಗಳನ್ನು ಹೇಳುತ್ತೇನೆ ಕೇಳು. 

೨೮. ಎಲ್ಲ ಸ್ಥಳಗಳಿಗಿಂತಲೂ ಆರ್ಯಾವರ್ತವು ಪುಣ್ಯದಾಯಕವಾದುದು. 
ಕೋಲ್ಲಾಪುರಿಯು ಅದಕ್ಕಿಂತ ಶ್ರೇಷ್ಠವಾದುದು. ಅದಕ್ಕಿಂತಲೂ ಶಿವವಿಷ್ಣು 
ಕಂಚಿಗಳೂ ಮೇಲೆಂದು ಹೇಳಿದೆ. 

೨೯. ಅನಂತಸೇನವಸತಿಯಾದ ವರಾಹಕ್ಸೇತ್ರವೂ ಶ್ರೇಷ್ಠವಾದುದು. 
ಚಕ್ರಕ್ಟೇತ್ರವು ಅದಕ್ಕಿಂತಲೂ ಪುಣ್ಯಕರವಾದುದು. ಮುಕ್ತಿಕ್ಸೇತ್ರವು 
ಅದಕ್ಲಿಂತಲೂ ಅಧಿಕವು. 

"ಓಂ. ಅವಂತೀ ನಗರವು ಅದಕ್ಕಿಂತಲೂ ಶ್ರೇಷ್ಠವಾದುದು. ಅದಕ್ಕಿಂತಲೂ 
ಬದರಿಕಾಶ್ರಮವು ಶ್ರೇಷ್ಠವಾದುದು. ಅದಕ್ಕಿಂತಲೂ ಅಯೋಧ್ಯೆಯು ಶ್ರೇಷ್ಠವು. 
ಗಂಗಾದ್ವಾರವು ಅದಕ್ಕಿಂತಲೂ ಅಧಿಕವು. 

೩೧-೩೩. ಅದಕ್ಕಿಂತ ಕನಖಲತೀರ್ಥವು ಮೇಲಾದುದು. ಅದಕ್ಕಿಂತಲೂ 
ಮಧುರಾಪುರಿಯು ಶ್ರೇಷ್ಠವಾದುದು. ಕಾರ್ತಿಕಮಾಸದಲ್ಲಿ ಮಧ್ಯುರೆಯ 


೧೪೬ ಶ್ರೀ ಸ್ಕಾಂದಮಹಾಪುರಾಣಂ 


ಯೈಃ ಸ್ನಾತಸ್ತೇತು ನೈಕುಂಠೇ ಬಹುಕಾಲಂ ವಸಂತಿ ಹಿ। 


ರಾಧಾದಾಮೋದರಸ್ತತ್ರ ಸ್ವಯಂ ಸ್ನಾತಸ್ತು ಕಾರ್ತಿಕೇ N೩೨ ॥ 
ಅತೋ ಮಧುಪುರೀ ಶ್ರೇಷ್ಠಾ ಯಮುನಾ ಚ ವಿಶೇಷತಃ ॥ ೩೩ ॥ 
ದ್ವಾರಾವತೀ ತತಃ ಶ್ರೇಷ್ಠಾ ಪ್ರತ್ಯಹಂ ಸ್ನಾತಿ ಕೇಶವಃ ! 

ಷೋಡಶಸ್ತ್ರೀಸಹಸ್ಪೇಣ ಸಾರ್ಧಂ ಯಾದವಸಂಯುತಃ 1 ೩೪ ॥ 


ವ್ವಾರಕಾಯಾಂ ಮೃತ್ತಿಕಾಯಾಃ ತಿಲಕೋ ಯೇನ ಮಸ್ತಶೇ ! 
ಧಾರ್ಯತೇಂಸೌ ನರೋ ಜ್ಞ್ನೇಯೋ ಜೀವನ್ಮುಕ್ತೋ ನ ಸಂಶಯಃ । 


ದ್ವಾರಕಾಸ್ನಾನಮಾಹಾತ್ಮ್ಯಂ ನ ವಕ್ತುಂ ಶಕ್ಯತೇ ಮಯಾ ॥ ೩೫॥ 
ಗೋವಿಂದಾರ್ಪಿತಚಿತ್ತಾನಾಂ ಜಾಯತೇ ಪುಣ್ಯಭಾಸ್ಕರಾ । 

ತತೋ ಭಾಗೀರೆಥೀ ಶ್ರೇಷ್ಠಾ ಯತ್ರ ವಿಂಧ್ಯೇನ ಸಂಗತಾ ॥ ೩೬ ॥ 
ತಸ್ಮಾದ್ದಶಗುಣಂ ಪುಣ್ಯಂ ತೀರ್ಥರಾಜೇಂತ್ರ ಜಾಯತೇ ! ೩೭॥ 
ಕಲೌ ದಶಸಹಸ್ರಾಂತೇ ವಿಷ್ಣುಸ್ತ್ಯಕ್ಸ್ಯತಿ ಮೇದಿನೀಂ । 

ತದರ್ಥಂ ಜಾನ್ನನೀತೋಯಂ ತದರ್ಥಂ ದೇವತಾಗಣಾಃ ॥ ೩೮॥ 





ಯಮುನಾ ಜಲದಲ್ಲಿ ಯಾರು ಸ್ನಾನಮಾಡುತ್ತಾರೆಯೊ, ಅವರು ವೈಕುಂಠದಲ್ಲಿ 
ಬಹುಕಾಲ ವಾಸಮಾಡುತ್ತಾರೆ. ಶ್ರೀರಾಧಾದಾಮೋದರನು ಅಲ್ಲಿ ತಾನೇ 
ಕಾರ್ತಿಕಮಾಸದಲ್ಲಿ ಸ್ನಾನಮಾಡಿದನು. ಆದುದರಿಂದ ಮಧುಪುರಿಯು ಶ್ರೇಷ್ಠ 
ವಾದುದು. ಯಮುನೆಯು ಇನ್ನೂ ವಿಶೇಷವಾದುದು. 

೩೪-೩೫. ಅದಕ್ಕಿಂತಲೂ ದ್ವಾರಾವತಿಯು ಶ್ರೇಷ್ಠವು. ಅಲ್ಲಿ ಪ್ರತಿದಿನವೂ 
ಕೇಶವನು ಹದಿನಾರುಸಾವಿರ ಗೋಪಿಕಾಸ್ತ್ರೀಯರೊಡಗೂಡಿ ಯಾದವಸಮೇತ 
ನಾಗಿ ಸ್ನಾನಮಾಡುತ್ತಾಕೆ. ದ್ವಾರಕೆಯಲ್ಲಿ ಮೃತ್ತಿಕೆಯ ತಿಲಕವನ್ನು ಯಾವನು 
ಮಸ್ತಕದಲ್ಲಿ ಧರಿಸುತ್ತಾನೆಯೋ ಆ ನರನು ಜೀವನ್ಮುಕ್ತನೆಂದೇ ತಿಳಿಯಬೇಕು. 
ಇದರಲ್ಲಿ ಸಂಶಯವನಿಲ್ಲವು. ದ್ವಾರಕಾಸ್ತಾನದ ಮಾಹಾತ್ಮ್ಯೆಯನ್ನು ಹೇಳುವುದಕ್ಕೆ 
ನನಗೆ ಶಕ್ಯವಿಲ್ಲವು. 

೩೬. ಗೋವಿಂದನಲ್ಲಿಯೇ ನೆಲಸಿದ ಚಿತ್ತವುಳ್ಳವರಿಗೆ ಪುಣ್ಯಕರವಾದ 
ಸೂರ್ಯಲೋಕವು ಲಭಿಸುತ್ತದೆ. ಎಲೈ ಅರುಣನೇ! ಆ ಡ್ವಾರಕಾಸ್ತಾನಕ್ಕಿಂತಲೂ 
ವಿಂಧ್ಯದೊಡನೆ ಸೇರಿರುವ ಭಾಗೀರಥೀಸ್ಪಾನವು ಬಹಳ ಶ್ರೇಷ್ಠ ವಾದುದು. 

೩೭. ತೀರ್ಥರಾಜವಾದ ಪ್ರಯಾಗದಲ್ಲಿ ಸ್ನಾನಮಾಡಿದರೆ ಅದಕ್ಕಿಂತಲೂ 
ಹತ್ತರಷ್ಟು ಹೆಚ್ಚಿನ ಪುಣ್ಯವುಂಬಾಗುತ್ತದೆ. 

೩೮. ಕಲಿಯುಗದಲ್ಲಿ ಹತ್ತುಸಾವಿರವರ್ಷಗಳ ಕೊನೆಯಲ್ಲಿ ವಿಷ್ಣುವು 
ಭೂಮಿಯನ್ನು ತ್ಯಜಿಸುತ್ತಾನೆ. ಅದರ ಅರ್ಧದಷ್ಟು ಕಾಲದಲ್ಲಿ ದೇವತಾಗಣವೂ 
ಭೂಮಿಯನ್ನು ತ್ಯಜಿಸುತ್ತವೆ. 


ಚತು ರ್ಥೊೋ*ಧ್ಯಾಯಃ ೧೪೭ 


ಯಾವತ್ತಿಷ್ಮತಿ ಗೆಂಗಾತ್ರ ತಾವತ್ತೀರ್ಥಾನಿ ಸಂತಿಚ । 

ಸ್ಚಸ್ಟ ಸ್ಥಾನೇ ನೃಣಾಂ ಪಾಪಂ ತಾವದೇನ ಹರಂತಿ ಚ 
ಯದೈವ ಗಂಗಾ ನಷ್ಠಾ ಶಸ್ಯಾತ್ಕೋ ವಾ ತತ್ಸಾಪಪಾಹಕೇತ್‌ । 
ನಿಚಾರ್ಯ್ಯೆವಂ ಸುತೀರ್ಥಾನಿ ಗಮಿಷ್ಯಂತಿ ಧರಾತಲೇ Hon 
ತಸ್ಮಾನ್ಮುನೀಶ್ಚರಾಃ ಸರ್ವೇ ಯಾವತ್ತಿಸ್ಮತಿ ಜಾನ್ಹನೀ 1 

ತಾನಚ್ಚ ಕ್ರಿಯತಾಂ ಧರ್ಮಸ್ತತೋ ಭೂಮೌ ನಿಲೀಯತಾಂ ॥ ೪೧॥ 
ಸಮಾಧಿಂ ಗೃಹ್ಯ ಸುದೃಢಾಂ ಯಾವತ್ಕತಯುಗಂ ಭವೇತ್‌ । 

ಅನ್ಯಥಾ ಕಲಿಕಾಲೇನ ಭ್ರಂಶನೀಯೋ ಭನೇತ್ಸುಧೀಃ ॥ ೪೨ ॥ 
ತತಃ ಶ್ರೇಷ್ಠತರಾ ಕಾಶೀ ಯಸ್ಯಾ ನಾಶೋ ನ ಜಾಯತೇ । 
ಯದಾಶ್ರಯೇಣ ಗೆಂಗಾಪಿ ಸರ್ನಪಾಪಂ ವ್ಯಪೋಹತಿ 


Hari 


॥ ೪೩ 
`ಕಾಶಿಕಾಯಾ ನೈನ ನಾಶೋ ಬ್ರಹ್ಮಣ್ಯಪಿ ಮೃತೇ ಸತಿ । 
ಯದ್ದರ್ಶನಾರ್ಥಂ ಗಂಗಾಪಿ ಜಾತಾ ಚೋತ್ತರವಾಹಿನೀ । 

ತಸ್ಯಾ ಸಂಚನದಂ ತೀರ್ಥಂ ಶ್ರಿಷು ಲೋಕೇಷು ನಿಶೃತಂ ॥ ೪೪॥ 


೩೯. ಗಂಗೆಯು ಎಲ್ಲಿಯವರೆಗೆ ಇಲ್ಲಿ ನೆಲಸಿರುವುದೋ ಅಲ್ಲಿಯವರೆಗೆ 
ತೀರ್ಥಗಳು ಇರುವುವು. ಅಲ್ಲಿಯವರೆಗೂ ತಮ್ಮ ತಮ್ಮ ಸ್ಥಾನದಲ್ಲಿ ಅವುಗಳು 
ಮನುಷ್ಯರ ಪಾಪವನ್ನು ಅವು ಪರಿಹರಿಸುತ್ತವೆ. 

೪೦. “ಗಂಗೆಯು ನಷ್ಟವಾದ ಮೇಲೆ ಯಾರುತಾನೆ ಈ ಪ್ರಾಣಿಗಳ 
ಪಾಪವನ್ನು ತೆಗೆದುಕೊಂಡಾರು? ಎಂದು ಯೋಚಿಸಿ ಭೂತಲದಲ್ಲಿನ ಶ್ರೇಷ್ಠ 
ತೀರ್ಥಗಳೆಲ್ಲವೂ ಹೊರಟುಹೋಗುತ್ತವೆ. 

೪೧-೪೨. ಆದುದರಿಂದ ಎಲ್ಫೈ ಮುನೀಶ್ವರರೇ! ನೀವೆರಲ್ಲೂ ಎಲ್ಲಿಯ 
ವರೆಗೂ ಜಾಹ್ನವಿಯಿರುವುದೊ ಅಲ್ಲಿಯವರೆಗೂ ಧರ್ಮವನ್ನು ಮಾಡಿರಿ; ಬಳಿಕ 
ಬಹು ದೃಢವಾದ ಸಮಾಧಿಯನ್ನು ಗ್ರಹಣಮಾಡಿ ಕೃತಯುಗವು ಬರುವವರೆಗೂ 
ಭೂಮಿಯಲ್ಲಿ ಅಡಗಿ. “ಹಾಗಬ್ಲದಿದ್ದರೆ ಪಂಡಿತನಾದವನು ಕಲಿಕಾಲದ ಪ್ರಭಾವ 
ದಿಂದ ಭ್ರಷ್ಟನಾಗುತ್ತಾನೆ. 

೪೩. ಗಂಗಾಸ್ನಾನಕ್ಕಿಂತಲೂ ಶ್ರೇಷ್ಠತರವಾದುದು ಕಾಶೀ ಪಟ್ಟಣವು, 
ಅದಕ್ಕೆ ನಾಶವೇ ಉಂಟಾಗುವುದಿಲ್ಲವು. ಅದರ ಆಶ್ರಯದಿಂದಲೇ ಗಂಗೆಯು 
ಕೂಡ ಸಮಸ್ತ ಮಾನವರ ಪಾಪಗಳನ್ನೂ ಪರಿಹಾರಮಾಡುತ್ತಿರುವಳು. 

೪೪. ಬ್ರಹ್ಮನು ಮೃತನಾದರೂ ಕಾಶಿಗೆ ನಾಶವಿಲ್ಲವೇ ಇರುವುದಿಲ್ಲವು. 
ಕಾಶೀ ದರ್ಶನಕ್ಕಾಗಿ ಗಂಗೆಯೂ ಸಹ ಉತ್ತರವಾಹಿನಿಯಾದಳು. ಕಾಶಿಯಲ್ಲಿ 
ಪಂಚನದವೆಂಬ ತೀರ್ಥವಾದರೊ ಮೂರು ಲೋಕಗಳಲ್ಲಿಯೂ ಪ್ರಖ್ರಾತ 
ವಾಗಿದೆ. 


೧೪೮ ಶ್ರೀ ಸ್ಕಾಂದಮಹಾಪುರಾಣಂ 


ಆಗತೇ ಕಾರ್ತಿಕೇ ಮಾಸಿ ರೌರವಂ ನರಕಂ ಗತಾಃ । 


ಆಕ್ರೋಶಂತೇ ತು ಪಿತರೋ ವಂಶೇಂಸ್ಮಾಕಂ ಭವಿಷ್ಯತಿ ! ೪೫ ॥ 
ಕಶ್ಚಿದ್ಳಾಗೈವತಾಂ ಶ್ರೇಷ್ಠೋ ಗತ್ವಾ ಸಂಚನದೇ ಶುಭೇ । 
ಅಸ್ಮಾಕಂ ತರ್ಪಣಂ ಕುರ್ಯಾನ್ಮರಕಾರ್ಣನತಾರಕಂ ॥ ೪೬॥ 


ತೀರ್ಥರಾಜಾದಿತೀರ್ಥಾನಿ ಪ್ರಾಪ್ತೇ ಕಾರ್ತಿಕಮಾಸಕೇ । 

ಸ್ನಾನಾರ್ಥಂ ಪಂಚಗೆಂಗಂ ತು ಸಮಾಯಾಂತಿ ನ ಸಂಶೆಯಃ ॥೪೭॥ 

ಕೃತ್ವಾ ತು ಲಕ್ಸೈಸಾಪಾನಿ ಸ್ನಾತ್ವಾ ಸಂಚನದೇ ಶುಭೇ । 

ಬಿಂದುಮಾಧವಮಭ್ಯರ್ಚ್ಯ ವಿಲಯಂ ಯಾಂತಿ ತತ್‌ಕ್ಟಣಾತ್‌ ॥ ೪೮॥ 

ಯೈಸ್ಸ್ಟಾತಂ ಕಾರ್ತಿಕೇ ಮಾಸಿ ಸಕೃತ್ಸಂಚನದೇ ಶುಭೇ। 

ಸರ್ವತೀರ್ಥಕೃತಾತ್‌ ಸ್ನಾನಾತ್ಸಲಂ ಕೋಟಗುಣಂ ಭವೇತ್‌ ॥೪೯॥ 
ಬ್ರಹ್ಮೋವಾಚ: 

ಕಾರ್ತಿಕೇ ಮಾಸಿ ಕಾನೇರ್ಯಾಂ ಯಃ ಸ್ನಾನಂ ಕರ್ತುಮಿಚ್ಛತಿ । 

ತಾವತಾ ವೈ ವಿಮುಕ್ತಾಘೋ ವಿಷ್ಣುಸಾಯುಜ್ಯಮಾಸ್ಟ್ನಯಾತ್‌॥ ೫೦ ॥ 





೪೫-೪೬. ಕಾರ್ತಿಕಮಾಸವು ಬರಲಾಗಿ ರೌರವ ನರಕವನ್ನು ಸೇರಿರುವ 
ನಿತೃಗಳು, "ನಮ್ಮ ವಂಶದಲ್ಲಿ ಯಾವನಾದರೊಬ್ಬನು ಭಾಗ್ಯವಂತನು ಹುಟ್ಟು 
ತ್ತಾನೆ. ಅವನು ಶುಭಕರವಾದ ಪಂಚನದ ತೀರ್ಥದಲ್ಲಿ ನಮಗೆ ತರ್ಪಣವನ್ನು 
ಕೊಡುತ್ತಾನೆ; ಅದು ನಮ್ಮನ್ನು ನರಕಸಮುದ್ರದಿಂದ ದಾಹಿಸುತ್ತದೆ' ಎಂದು 
ಕಿರಿಚಿಕೊಳ್ಳುತ್ತಿರುತ್ತಾರೆ. 

೪೭. ತೀರ್ಥರಾಜ (ಪ್ರಯಾಗ)ವೇ ಮೊದಲಾದ ತೀರ್ಥಗಳು ಕಾರ್ತಿಕ 
ಮಾಸವು ಬರಲಾಗಿ ಸ್ನಾನಾರ್ಥವಾಗಿ ಪಂಚಗಂಗಾ ತೀರ್ಥಕ್ಕೆ ಬರುತ್ತವೆ. 
ಇದರಲ್ಲಿ ಸಂಶಯವಿಲ್ಲವು. 

೪೮. ಲಕ್ಬಪಾಪಗಳನ್ನು ಮಾಡಿದ್ದರೂ ಶುಭಕರವಾದ ಪಂಚನದಲ್ಲಿ 
ಸ್ನಾನಮಾಡಿ ಬಿಂದುಮಾಧವನನ್ನು ಅರ್ಚಿಸಿದರೆ ಆ ಪಾಪಗಳು ಆ ಕ್ಬಣವೆ 
ನಾಶವನ್ನೈದುತ್ತವೆ. 

೪೯. ಯಾರು ಕಾರ್ತಿಕಮಾಸದಲ್ಲಿ ಶುಭಕರವಾದ ಪಂಚನದ ತೀರ್ಥದಲ್ಲಿ 
ಒಂದುಸಲ ಸ್ನಾನಮಾಡುತ್ತಾರೆಯೋ ಅವರಿಗೆ ಸರ್ವತೀರ್ಥಗಳ ಸ್ಲಾನದಿಂದಲೂ 
ಉಂಟಾಗುವ ಫಲಕ್ಸಿಂತಲೂ ಕೋಟಪಾಲಿನಷ್ಟು ಫಲವುಂಟಾಗುತ್ತದೆ.?? 

೫೦. ಬ್ರಹ್ಮನು ಹೇಳುತ್ತಾನೆ: ಕಾರ್ತಿಕಮಾಸದಲ್ಲಿ ಕಾವೇರಿಯಲ್ಲಿ 
ಯಾವನು ಸ್ನಾನಮಾಡಲಿಚ್ಛಿಸುತ್ತಾನೆಯೋ ಅವನು ಅಷ್ಟರಿಂದಲೇ ಪಾಸ 
ವಿಮುಕ್ತನಾಗಿ ವಿಷ್ಣು ಸಾಯುಜ್ಯವನ್ನು ಪಡೆಯುತ್ತಾನೆ. 


ಚತುರ್ಥೊೋ8ಧ್ಯಾಯಃ ೧೪೯ 


ಕಾವೇರ್ಯಾಶ್ಚೈನ ಮಾಹಾತ್ಮ್ಯಂ ಕೋ ವಜೇತ್ಬರಮಂತ್ತಮಂ । 
ಅತ್ರ ತೇ ವರ್ಣಯಿಷ್ಯಾನಿ ಇತಿಹಾಸಂ ಪುರಾತನಂ 
ಕಾಮೇರ್ಯಾ ವಿಷಯೇ ಬ್ರಹ್ಮನ್‌ ಸಾವಧಾನಮನಾಃ ಶೃಣು । 
ಗೌತಮ್ಯಾ ಉತ್ತರೇ ತೀರೇ ವಿಷ್ಣುಷಾದಾಬ್ಜಸಂಭವಾ ॥ ೫೨ ॥ 
ಗಂಗಾ ಶ್ರೈಲೋಕ್ಯಪಾಪಫ್ನೀ ವರ್ತತೇ ಲೋಕಪೂಜಿತಾ । 
ಸಾ ಗಂಗಾ ಚಿಂತಯಾಮಾಸ ಕದಾಚಿತ್ಪಾಪಶಂಕಿತಾ 


1 ೫೧॥ 


॥ ೫೩ ॥ 

ಸರ್ವಲೋಕಾಃ ಸಮಾಗತ್ಯ ಮಯಿ ಪಾಪಂ ತ್ಯಜಂತಿ ಹಿ। 

ತತ್ಪಾಪಂ ತು ಕಥಂ ಗಚ್ಛೇದಿತಿ ಚಿಂತಾಪರಾ ತದಾ ॥ ೫೪ ॥ 

ಪ್ರಷ್ಟುಂ ಜಗಾಮ ಕೈಲಾಸಂ ಗಿರಿಜಾವಲ್ಲಭಂ ಭವಂ । 

ತತ್ರ ದೃಷ್ಟ್ಯಾ ಮಹಾರುದ್ರಂ ಪ್ರೋವಾಚ ಹರಿಸಾದಜಾ ॥ ೫೫ ॥ 
ಗಂಗೋವಾಚ :-- 

ಮಹಾರುದ್ರ ನಮಸ್ತೇಸ್ತು ತ್ವಾಂ ಪ್ರಷ್ಟುಮಹಮಾಗತಾ । 

ಸರ್ವೇ ಲೋಕಾಃ ಸಮಾಗತ್ಯ ಮಯಿ ಪಾಪಂ ತ್ಯಜಂತಿ ಹಿ ॥ ೫೬ ॥ 





೫೧. ಬಹು ಶ್ರೇಷ್ಠವಾದ ಕಾವೇರಿಯ ಮಾಹಾತ್ಮೆಯನ್ನು ಯಾರುತಾನೆ 
ಹೇಳಲು ಸಾಧ್ಯವಾದೀತು? ಈ ಸಂಬಂಧದಲ್ಲಿ ಪ್ರರಾತನವಾದ ಒಂದು ಇತಿಹಾಸ 
ವನ್ನು ನಿನಗೆ ವರ್ಣಿಸುತ್ತೇನೆ ಕೇಳು. 

೫೨-೫೩, ಎಲ್ಫೆ ಬ್ರಾಹ್ಮಣನೇ! ಕಾವೇರಿಯ ವಿಷಯದಲ್ಲಿ ಹೇಳುವ 
ಈ ಇತಿಹಾಸವನ್ನು, ಸಾವಧಾನಮನಸ್ಸುಳ್ಳವನಾಗಿ ಕೇಳು. ಗೌತಮಿಯ 
ಉತ್ತರ ತೀರದಲ್ಲಿ ವಿಷ್ಣುವಿನ ಪಾದಕಮಲದಿಂದ ಹುಟ್ಟದ ಗಂಗೆಯು ಮೂರು 
ಲೋಕಗಳ ಪಾಪವನ್ನೂ ನಾಶಮಾಡುತ್ತ ಲೋಕಪೂಜಿತಳಾಗಿ ಪ್ರವಹಿಸುತ್ತಿರು 
ವಳು. ಆ ಗಂಗೆಯು ಯಾವುದೋ ಒಂದು ಸಮಯದಲ್ಲಿ ಪಾಪಶಂಕೆ 
ಯುಂಟಾಗಿ ಈ ರೀತಿ ಚಿಂತಿಸಿದಳು. 

೫೪. "ಸರ್ವಲೋಕದವರೂ ಬಂದು ನನ್ನಲ್ಲಿ ತಮ್ಮ ಪಾಪವನ್ನು ಕಳೆದು 
ಬಿಡುವರಪ್ಟೆ. ನನ್ನಲ್ಲಿ ಅಡಗಿದ ಆ ಪಾಪವು ಕಳೆದುಹೋಗುವುದು ಹೇಗೆ?? 

೫೫. ಹೀಗೆ ಚಿಂತಿಸುತ್ತಲೇ ಆಕೆಯು ಗಿರಿಜಾವಲ್ಲಭನಾದ ಶಿವನನ್ನು 
ಪ್ರಶ್ಚಿಸುವುದಕ್ಕಾಗಿ ಕೈಲಾಸಕ್ಕೆ ಹೋದಳು. ಅಲ್ಲಿ ಮಹಾರುದ್ರನನ್ನು ಕಂಡು 
ಹರಿಪಾಜೋದ್ಧವೆಯಾದ ಆ ಗಂಗಾದೇವಿಯು ಇಂತೆಂದು ನುಡಿದಳು. 

೫೬. ಗಂಗೆಯು ಹೇಳುತ್ತಾಳೆ: ಎಲ್ಛೆ ಮಹಾರುದ್ರನೇ! ನಿನಗೆ ನಮ 
ಸ್ವಾರವು. ಫಿನ್ನನ್ಬು ಪ್ರಶ್ನೆಮಾಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ. ಸಮಸ್ತ 
ಜನರೂ ಬಂದು ನನ್ನಲ್ಲಿ ತಮ್ಮ ಪಾಪವನ್ನು ತೊರೆದುಬಿಡುವರಷ್ಟೆ. 


೧೫೦ ಶ್ರೀ ಸ್ಕಾಂದಮಹಾಪುರಾಣಂ 


ತತ್ಸಾಪಂ ತು ಮಯಾ ಸೋಢುಂ ನ ಶಕ್ಯಂ ಪಾರ್ವತೀಪತೇ 


ಯೇನೋಷಾಯೇನ ತತ್ಪಾಪಂ ನಾಂಂಗಚ್ಛೇನ್ಮಮ ತದ್ವದ 1 ೫೭॥ 
ರುದ್ರ ಉವಾಚ: 
ಏವಂ ಗಂಗಾವಚಃ ಶೃತ್ವಾ ಪ್ರತ್ಯಾಹ ಪರಮೇಶ್ವರಃ 1 
ಪಾಪನಿರ್ಹರಣಾಯಾದೌ ಪೆದ್ಮನಾಭಾಂಘಫ್ರಪಂಕಜಾತ್‌ ॥ ೫೮ ॥ 
ಪ್ರಾದುರ್ಭೂತಾಸಿ ತ್ವಂ ದೇವಿ ಕಿಮರ್ಥಂ ತಪ್ಯತೇ ತ್ವಯಾ । 
ಪಾಪೆಪ್ರಹಾರಾತ ಧಿಪತ್ಯಂ ಕಲ್ಪಿತಂ ತವ ವಿಷ್ಣುನಾ ET 
ತಥಾಪಿ ಪಾಪನಿರ್ಹಾರ ಉಪಾಯಂ ತೇ ಬ್ರನೀಮ್ಯಹೆಂ । 
ಕಮೇರೆತನೆಯಾ ದೇವಿ ಕಾವೇರೀ ಸರಿತಾಂ ವರಾ ॥೬೦॥ 
ಸರ್ವೋತ್ಯಷ್ಟಾ ಚೆ ಸರ್ವೇಷಾಂ ಹೆರೇರ್ಬಲವಶಾತ್ತು ಸಾ । 
ಸರ್ವಪಾಪಪ್ರಹರಣೇ ಸಾಮರ್ಥ್ಯಂ ತತ್ರ ವರ್ತತೇ ॥೬೧॥ 


ಕಾರ್ತಿಕೇ ಮಾಸಿ ಕಾನೇರ್ಯಾಂ ಯಃ ಸ್ನಾನಂ ಕುರುತೇ ನರಃ । 

ಸತು ಸಾಪನಿನಿರ್ಮುಕ್ತೋ ಯಾತಿ ವಿಷ್ಣೋಃ ಪರಂ ಪದಂ ॥೬೨॥ 
ತಸ್ಮಾತ್ತಾಂ ಗಚ್ಛ ದೇವೀ ತ್ವಂ ತತಃ ಪಾಪಾದ್ದಿಮೋಶ್ಚ್ಯಸೇ । 
ಇತ್ಯುಕ್ತ್ವಾ ಸಾ ತದಾ ಗಚ್ಛತ್ಕಾನೇರೀಂ ಪಾಪಹಾರಿಣೇಂ ೬೩ ॥ 


೫೭. ಎಲೈ ಪಾರ್ವತೀಪತಿಯೆ! ಆ ಪಾಪವನ್ನು ಸಹಿಸುವುದಕ್ಕೆ ನನ್ಲಿಂದ 
ಶಕ್ಯವಿಲ್ಲವು. ಯಾವ ಉಪಾಯದಿಂದ ಆ ಪಾಪವು ನನಗೆ ಬರುವುದಿಲ್ಲವೋ 
ಅದನ್ನು ತಿಳಿಸು.?? 

೫೮-೫೯. ಈ ಬಗೆಯಾದ ಗಂಗೆಯ ಮಾತುಗಳನ್ನು ಕೇಳಿ ಸರಮೇಶ್ವೆರನು 
ಪ್ರತಿಯಾಗಿ ಉತ್ತರ ಕೊಟ್ಟನು. ರುದ್ರನು ಹೇಳುತ್ತಾನೆ: "ದೇವೀ, 
ಪಾಪಹರಿಹಾರಕ್ಕಾಗಿಯೇ ಆದಿಯಲ್ಲಿ ಪದ್ಮನಾಭನ ಪಾದಪಂಕಜದಿಂದ ನೀನು 
ಹುಟ್ಟದವಳಾಗಿದ್ದೀಯೆ. ನೀನೇಕೆ ಸಂಕಟಪಡುತ್ತೀಯೆ? ವಿಷ್ಣುವು ಪಾಪ 
ಪ್ರಹಾರದಲ್ಲಿ ನಿನಗೇ ಆಧಿಪತ್ಯವನ್ನು ಕಲ್ಪಿಸಿಕೊಟ್ಟ ದ್ದಾನೆ. 

೬೦. ಆದರೂ ಪಾಪಪರಿಹಾರದ ಉಪಾಯವನ್ನು ನಿನಗೆ ಹೇಳುತ್ತೇನೆ. 
ಕವೇರತನಯೆಯಾದ ಕಾವೇರಿಯು ನದಿಗಳಲ್ಲೆಲ್ಲ ಶ್ರೇಷ್ಠಳಾದವಳು. 

೬೧. ಆ ಕಾವೇರಿಯು ಹರಿಯ ಬಲವಳದಿಂದ ಸರ್ವೋತೃೃಷ್ಟಳಾಗಿರು 
ವಳು. ಸರ್ವಪಾಸಗಳನ್ನೂ ಧ್ವಂಸಮಾಡುವ ಸಾಮರ್ಥ್ಯವು ಅವಳಲ್ಲಿದೆ. 

೬೨, ಕಾರ್ತಿಕಮಾಸದಲ್ಲಿ ಯಾವನು ಕಾವೇರೀಸ್ನಾನವನ್ನು ಮಾಡುತ್ತಾ, 
ನೆಯೊ ಅವನು ಪಾಪನಿಮುಕ್ತನಾಗಿ ವಿಷ್ಣುವಿನ ಶ್ರೀಷ್ಠಸದವನ್ನು ಪಡೆಯು 
ತ್ತಾನೆ. 

೬೩. ಆದುದರಿಂದ, ಎಲೈ ದೇವಿಯೇ! ನೀನು ಆ ಕಾವೇರಿಗೆ ಹೋಗಿ 


ಚತುರ್ಥೊೋಳ9ಧ್ಯಾಯಃ ೧೫೧ 


ತಜ್ಜಲಸ್ಪರ್ಶಮಾತ್ರೇಣ ಕಾರ್ತಿಕೇ ವಿಷ್ಣುಷಾದಜಾ । 
೪ 


ನಿರ್ಧೂತಪಾತಕಾ ಗಂಗಾ ಜಗಾಮ ಸ್ವನಿಕೇತನಂ ॥ ೬೪॥ 
ಕಾರ್ತಿಕೇ ಪ್ರತಿನರ್ಷಂ ತು ಗಂಗಾ ತ್ರೈಲೋಕ್ಯಪಾವನೀ । 

ಸ್ನಾತುಂ ಭಕ್ತ್ಯಾ ಸಮಾಯಾತಿ ಕಾವೇರೀಂ ಪಾಪಹಾರಿಚೀಂ ॥ ೬೫॥ 
ತಜ್ಜಲಸ್ಪರ್ಶಮಾತ್ರೇಣ ಕಾರ್ತಿಕೇ ವಿಷ್ಣುಷಾದಜಾ | 

ನಿರ್ಧೂತಪಾತಕಾ ಗಂಗಾ ಜಗಾಮ ಸ್ವನಿಕೇತನಂ ॥೬೬॥ 


ತಸ್ಮಾಚ್ಛೆಸ್ತಂ ತುಲಾಸ್ನಾನೆಂ ಕಾನೇರ್ಯಾಂ ಶಸ್ಕೃತೇ ಬುಧೈಃ । 

ಯಃ ಕಾಮವೇರ್ಯಾಂ ತುಲಾಸ್ನಾನಂ ಭಕ್ತ್ಯಾ ತು ಕುರುತೇ ಮಂನೇ ॥1೬೭॥ 
ನಿಮುಕ್ತದುರಿತಸ್ಸದ್ಯಃ ತತೋ ಯಾತಿ ಪರಾಂ ಗತಿಂ 

ತಸ್ಮಾತ್ಸ್ಮಾನಂ ತು ಕಾನೇರ್ಯಾಂ ಕಾರ್ತಿಕೇ ಮಾಸಿ ಶಸ್ಕತೇ ॥ ೬೮॥ 
ಇತಿಹಾಸಮಿಮಂ ಶೃತ್ವಾ ಕಾರ್ತಿಕವ್ರತತತ್ಛರಃ । 

ಸ ಕಾನೇರೀಸ್ನಾನಫಲಂ ಪ್ರಾಪ್ನೋತಿ ಚ ಪರಾಂ ಗತಿಂ ॥೬೯॥ 
ರಾತ್ರಿಶೇಷೇ ಭನೇತ್ಸ್ಟಾನಮುತ್ತಮಂ ವಿಷ್ಣುತುಷ್ಟಿಕೃತ್‌ 1 
ಸೂರ್ಯೋದಯೇ ಮಧ್ಯಮಂ ಸ್ಯಾತ್‌ ಯಾವನ್ನಾಂಸ್ತಾತು ಕೃತ್ತಿಕಾ ॥ 
ಸೇರು. ಅದರಿಂದ ಪಾಪವಿಮೋಚನೆಯನ್ನು ಹೊಂದುತ್ತೀಯೆ.” ಹೀಗೆಂದು 
ಹೇಳಲ್ಪಟ್ಟವಳಾಗಿ ಗಂಗೆಯು ಪಾಪಹಾರಿಣಿಯಾದ ಕಾವೇರೀ ನದಿಯನ್ನು 
ಹೋಗಿ ಸೇರಿದಳು. 

೬೪. ಕಾರ್ತಿಕಮಾಸದಲ್ಲಿ ಆ ಕಾವೇರಿಯ ಜಲಸ್ಪರ್ಶಮಾತ್ರದಿಂದಲೇ 
ವಿಷ್ಣುಪಾದೋದ್ಭವೆಯಾದ ಗಂಗೆಯು ಪಾಪಗಳನ್ನೆಲ್ಲ ತೊಳೆದುಕೊಂಡವಳಾಗಿ 
ತನ್ನ ವಾಸಸ್ಥಾನಕ್ಕೆ ಹೋಗಿ ಸೇರಿದಳು. 

೬೫. ಪ್ರತಿವರ್ಷವೂ ಕಾರ್ತಿಕಮಾಸದಲ್ಲಿ ಗಂಗೆಯು ತ್ರೈಲೋಕ್ಯಪಾವ 
ನಿಯೂ ಪಾಪಹಾರಿಣಿಯೂ ಆದ ಕಾವೇರಿಯಲ್ಲಿ ಸ್ನಾನಮಾಡುವುದಕ್ತಾಗಿ 
ಭಕ್ತಿಯಿಂದ ಬರುತ್ತಾಳೆ. 

೬೬-೬೮. ಆದುದರಿಂದ ಕಾವೇರಿಯಲ್ಲಿ ತುಲಾಸ್ನಾನವು ಪ್ರಶಸ್ತವಾದು 
ದೆಂದು ಪಂಡಿತರು ಪ್ರಶಂಸೆಮಾಡುತ್ತಾರೆ. ಎಲೈ ಮುನಿಯೇ! ಯಾವನು 
ಕಾವೇರಿಯಲ್ಲಿ ಭಕ್ತಿಯಿಂದ ತುಲಾಸ್ನಾನವನ್ನು ಮಾಡುತ್ತಾನೆಯೊ ಅವನು 
ತಕ್ಷ್ನಣವೆ ಪಾಪವಿಮುಕ್ತನಾಗಿ ಬಳಿಕ ಪರಮಗತಿಯನ್ನು ಪಡೆಯುತ್ತಾನೆ. 
ಆದುದರಿಂದ ಕಾರ್ತಿಕಮಾಸದಲ್ಲಿ ಕಾವೇರಿಯ ಸ್ನಾನವು ಪ್ರಶಸ್ತವೆನಿಸಿರುವುದು. 

೬೯. ಕಾರ್ತಿಕವ್ರತ ತತ್ಪರನಾದವನು ಈ ಇತಿಹಾಸವನ್ನುಕೇಳಿ ಕಾವೇರೀ 
ಸ್ಥಾನಫಲವನ್ನೂ, ಪರಮಗತಿಯನ್ನೂ ಪಡೆಯುತ್ತಾನೆ. 

೭೦-೭೧. ರಾತ್ರ್ರಿಯಿನ್ನೂ ಸ್ವಲ್ಪ ಉಳಿದಿರುವಾಗ ಬೆಳಗಿನ ರುಾವದಲ್ಲಿ 


೧೫೨ ಶ್ರೀ ಸ್ಕಾಂದಮಹಾಪುರಾಣಂ 


ತಾವದೇವ ಭವೇತ್ಸಾನಮನ್ಯಥಾ ತನ್ನ ಕಾರ್ತಿಕಂ । 

ಸ್ನಾನಂ ಸ್ತ್ರೀಭಿರ್ನಿಧಾತವ್ಯಂ ಗೃಹೀತ್ಕಾಜ್ಞಾಂ ಧವಸ್ಯ ಚ 1 ೭೧॥ 
ಅಪೃಷ್ಟ್ಟ್ವಾ ಯತ್ಕೃತಂ ಧರ್ಮ್ಯಂ ಭರ್ತಾರಂ ತತ್ಕಯಂನ ಯೋತ್‌ । 
ಸ್ತ್ರೀಣಾಂ ನಾಸ್ಕೆಪಸರೋ ಧರ್ಮೋ ಭರ್ತಾರಂ ಪ್ರೋಜ್ಜ್ಯ ಕಶ್ಚನ॥ ೩೨ ॥ 
ಕುರ್ಯಾತ್ಸಹಸ್ರಪಾಷಾನಿ ಭರ್ತ್ರಾಂಜ್ಞಾಂ ಯಾ ಸಮಾಚರೇತ್‌ । 


ಸೈಷಾ ಧರ್ಮನತೀ ಲೋಕೇ ನ ಜಾಯೇತ ವ್ರತಾದಿನಾ ॥ ೭೩ ॥ 
ದರಿದ್ರಃ ಪತಿತೋ ಮೂಖರ್ಯೋ ದೀನೋಪಿ ಯದಿ ಚೇತ್ಪತಿಃ 1 
ತಾದೃಶಃ ಶರಣಂ ಸ್ತ್ರೀಣಾಂ ತತ್ತ್ಯಾಗಾನ್ಸಿರಯಂ ವ್ರಜೇತ್‌ 1 ೭೪ ॥ 
ಕಲೌ ವತ್ಸ ಮನುಷ್ಯಾಣಾಂ ಶೈಥಿಲ್ಯಂ ಸ್ನಾನಕರ್ಮಣಿ । 

ತಥಾಪಿ ಕಥಯಿಷ್ಯಾಮಿ ಸ್ನಾನಂ ಕಾರ್ತಿಕಮಾಘಯೋಃ ॥ ೭೫ ॥ 
ಯಸ್ಯ ಹಸ್ತಾ ಚ ಪಾದೌ ಚ ವಾಜ್ಮನಶ್ಚ ಸುಸಂಯತಂ । 

ವಿದ್ಯಾತಪಶ್ಚ ಕೀರ್ತಿಶ್ಚ ಸ ತೀರ್ಥಫಲಭಾಜ್ನರಃ ॥ ೭೬ ॥ 


ಮಾಡುವ ಸ್ಥಾನವು ಉತ್ತಮವೆಸಿಸುವುದು, ಅಲ್ಲದೆ ವಿಷ್ಣುವಿಗೆ ಸಂತೋಷ 
ವನ್ನುಂಟುಮಾಡುವುದು. ಸೂರ್ಯೋದಯದಲ್ಲಿ ಮಾಡ ವ ಸ್ನಾನವು ಮಧ್ಯಮ 
ವಾಗುವುದು. ಕೃತ್ತಿಕೆಯು ಎಲ್ಲಿಯವರೆಗೆ ಅಸ್ತವಾಗಿರುವುದಿಲ್ಲವೊ ಅಲ್ಲಿಯ 
ವರೆಗೆ ಮಾತ್ರ ಕಾರ್ತಿಕಸ್ಲಾನವನ್ನು ಮಾಡಬೇಕು. ಹಾಗಲ್ಲದೆ, ಬೇರೆ ರೀತಿ 
ಯಾದಲ್ಲಿ ಅದು ಕಾರ್ತಿಕಸ್ನಾನವಾಗುವುದಿಲ್ಲ. ಹೆಂಗಸರು ಗಂಡನ ಅಪ್ಪಣೆ 
ಯನ್ನು ಪಡೆದು ಸ್ಪಾನಮಾಡತಕ್ಕುದು. 

೭೨, ಗಂಡನನ್ನು ಕೇಳದೆ ಯಾವ ಸ್ತ್ರೀಯು ಧರ್ಮಕಾರ್ಯವನ್ನು ಮಾಡು 
ವಳೊ ಅದು ಕ್ಷಯವಾಗಿಹೋಗುವುದು. ಸ್ತ್ರೀಯರಿಗೆ ಭರ್ತನನ್ನುಳಿದು ಬೇರೆ 
ಯಾವ ಧರ್ಮವೂ ಇರುವುದಿಲ್ಲವು. 

೭೩. ಸಹಸ್ರಪಾಪಗಳನ್ನು ಮಾಡದವಳಾದರೂ ಯಾವ ಸ್ತ್ರೀಯು ಗಂಡನ 
ಆಜ್ಞೆಯಂತೆ ನಡೆಯುವಳೋ ಅವಳೇ ಲೋಕದಲ್ಲಿ ಧರ್ಮವತಿಯು. ವ್ರತಾದಿ 
ಗಳಿಂದ ಯಾವ ಸ್ತ್ರೀಯೂ ಧರ್ಮವತಿಯಾಗುವುದಿಲ್ಲ. 

೭೪. ಪತಿಯು ದರಿದ್ರನಾಗಿರಲಿ, ಪತಿತನಾಗಿರಲ್ಕಿ ಮೂರ್ಯನಾಗಿರಲಿ, 
ದೀನನೇ ಆಗಿರಲಿ, ಸ್ರ್ರೀಗೆ ಅವನೇ ಗತಿಯು; ಅವನನ್ನು ತ್ಯಾಗಮಾಡುವುದ. 
ರಿಂದ ನರಕವುಂಬಾಗುತ್ತದೆ. 

೭೫. ವತ್ಸಾ! ಕಲಿಯುಗದಲ್ಲಿ ಮನುಷ್ಯರಿಗೆ ಸ್ಥಾನಕರ್ಮದಲ್ಲಿ ಶೈಥಿಲ್ಯ 
ವುಂಟಾಗುತ್ತದೆ. ಆದರೂ ಕಾರ್ತಿಕ ಮತ್ತು ಮಾಘಮಾಸಗಳಲ್ಲಿ ಸ್ನಾನವನ್ನು 
ಹೇಳುತ್ತೇನೆ. 

೭೬. ಯಾರಿಗೆ ಕೈಗಳೂ ಕಾಲುಗಳೂ, ವಾಜ್ಮನಸ್ಸುಗಳೂ ಚೆನ್ನಾಗಿ 





ಚತು ರ್ಥೋ$ಧ್ಯಾಯೆಃ ೧೫೩ 


ಅಶ್ರದ್ಧಧಾನಃ ಪಾಪಾತ್ಮಾ ನಾಸ್ತಿಕಶ್ಸನ್ನ ಮಾನಸಃ । 


ಹೇತುವಾದೀ ಚ ಪಂಚೈತೇ ನ ತೀರ್ಥಫಲಭಾಗಿನಃ Hee 
ಪ್ರಾತರುತ್ಥಾಯ ಯೋ ವಿಪ್ಲಃ ತೀರ್ಥಸ್ನಾಯಾ ಸದಾ ಭವೇತ್‌ । 
ಸರ್ವಪಾಪವಿನಿಮರ್ಮುಕ್ಕಃ ಪರಂ ಬ್ರಹ್ಮಾಂಧಿಗಚ್ಛತಿ ॥೭೮॥ 


ಸ್ನಾನಂ ಚತುರ್ವಿಧಂ ಪ್ರೋಕ್ತಂ ಸ್ನಾನವಿದ್ದಿರ್ನುನೀಷಿಭಿಃ | 

ವಾಯವ್ಯಂ ವಾರುಣಂ ದಿವ್ಯಂ ಬ್ರಾಹ್ಮಂ ಚೇತಿ ತಥಾ ಸ್ಮೃತಂ ॥೭೯॥ 
ವಾಯವ್ಯಂ ಗೋರಜಃಸ್ನಾನಂ ವಾರುಣಂ ಸಾಗರಾದಿಷು । 

ಬ್ರಾಹ್ಮಂ ಬ್ರಾಹ್ಮಣಮಂತ್ರೋಕ್ತಂ ದಿವ್ಯಂ ಮೇಘಾಂಬುಭಾಸ್ಕೆರಂ॥೮೦॥ 
ಸ್ನಾನಾನಾಂ ಚೈವ ಸರ್ವೇಷಾಂ ವಿಶಿಷ್ಟಂ ತತ್ರ ವಾರುಣಂ | 

ಬ್ರಾಹ್ಮಣಃ ಕ್ಸಶ್ರಿಯೋ ನೈಶ್ಯೋ ಮಂತ್ರವತ್ಸ್ಟಾನಮಾಚರೇತ್‌ ॥ ೮೧॥ 
ತೂಹ್ಮೀಮೇವ ಹಿ ಶೂದ್ರಸ್ಯ ಸ್ತ್ರೀಣಾಂ ಚೈವ ತಥಾ ಸ್ಮೃತಂ | 

ಬಾಲಾ ಚೆ ತರುಣೀ ವೃದ್ಧಾ ನರನಾರೀನಪುಂಸಕಾಃ ॥ ೮೨॥ 


ವಶದಲ್ಲಿರುವುವೊ, ಯಾರಿಗೆ ವಿದ್ಯೆ, ತಪಸ್ಸು, ಕೇರ್ತಿಗಳಿರುವುವೋ ಆ ಮನು 
ಸ್ಯನೇ ತೀರ್ಥಫಲಕ್ಕೆ ಭಾಗಿಯಾಗುವನು. 

೭೭. ಶ್ರದ್ಧೆಯಿಲ್ಲದವನು, ಪಾಪಾತ್ಮನಾದವನು, ನಾಸ್ತಿಕ, ಮನಸ್ಸು 
ಮುರಿದವನು, ಹೇತುವಾದಿ- ಈ ಐವರೂ ತೀರ್ಥಫಲಕ್ಕೆ ಭಾಗಿಗಳಾಗುವುದಿಲ್ಲ. 

೭೮. ಯಾವ ವಿಪ್ರನು ಸದಾ ಪ್ರಾತಃಕಾಲದಲ್ಲಿ ಎದ್ದು ತೀರ್ಥಸ್ನಾನ 
ಮಾಡುತ್ತಿರುವನೋ ಅವನು ಸರ್ವಪಾಪಗಳಿಂದಲೂ ಬಿಡುಗಡೆಹೊಂದಿ ಪರ 
ಬ್ರಹ್ಮನನ್ನು ಸೇರುತ್ತಾನೆ. 

೭೯. ಸ್ನಾನರಹಸ್ಯವನ್ನು ಬಲ್ಲ ಬುದ್ಧಿವಂತರಾದ ಮಾನವರಿಗೆ ಸ್ನಾನವು 
ನಾಲ್ವು ಬಗೆಯೆಂದು ಹೇಳಲ್ಪಟ್ಟದೆ. ವಾಯವ್ಯ, ವಾರುಣ, ದಿವ್ಯ ಮತ್ತು 
ಬ್ರಾಹ್ಮ--ಎಂಬಿನೇ ಆ ನಾಲ್ಕುಬಗೆಯ ಸ್ನಾನಗಳು. 

೮೦. ಗೋಧೂಳೀಸ್ನಾನವು ವಾಯವ್ಯಸ್ನಾನವೆನಿಸುವುದು. ಸಾಗರಾದಿ 
ಗಳಲ್ಲಿ ಮಾಡುವ ಸ್ನಾನವು ವಾರುಣಸ್ನಾನವು. ಬ್ರಾಹ್ಮಣಮ ಂತ್ರೋಕ್ಕಸ್ಟಾನವು 
ಬ್ರಾಹ್ಮಸ್ಟಾನವಾಗುವುದು. ಸೂರ್ಯಾತಪದಿಂದುಂಟಾದ ಮೇಘದ ನೀರಿನಿಂದ 
ಮಾಡುವ ಸ್ನಾನವು ದಿವ್ಯಸ್ನಾನವೆನಿಸುವುದು. 

೮೧. ಎಲ್ಲ ಬಗೆಯ ಸ್ನಾನಗಳಲ್ಲಿಯೂ ವಾರುಣಸ್ಹಾನವು ಶ್ರೇಷ್ಠವಾದುದು. 
ಚ್‌ ತ್ರಾಹ್ಮಣನೂ, ಕ್ರೈತ್ರಿಯನೂ, ವೈಶ್ಯನೂ ಮಂತ್ರವತ್ತಾಗಿ ಸ್ನಾನಮಾಡಬೇಕು. 

೮೨-೮೩. ಶೂದ್ರನು ಮೌನವಾಗಿಯೇ ಸ್ನಾನಮಾಡಬೇಕು. ಸ್ತ್ರೀಯರಿಗೂ 


ಹಾಗೆಯೆ ಹೇಳಲ್ಪಟ್ಟಿದೆ. ಬಾಲೆ, ತರುಣಿ, ವೃದ್ಧೆ, ನರನಾರೀ ನಪುಂಸಕರು, 


೧೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಪಾಪೈಃ ಸರ್ವೇ ಪ್ರಮುಚ್ಯಂತೇ ಸ್ನಾನಾತ್ನಾ ರ್ತಿಕಮಾಘಂಯೋಃ I 
ಸ್ನಾತಾ ವೈ ಕಾರ್ತಿಕೇ ಲೋಕಾಃ ಪಾ ಸ್ರಾಪ್ಪ್ಯವಂತೀಷ್ಸಿ ತಂ ಫಲಂ ॥ ೮೩೫ 
ಪುಷ್ಕರೇ ತೀರ್ಥನರ್ಯೇ ತು ನಂದಾಯಾಃ ಸಂಗಮೇ ಪುರಾ 
ಪ್ರಭಂಜನಶ್ಹ ಮುಕ್ತೋಂಭೂತ್ತದೈವ ವ್ಯಾಘ್ರ ಜನ್ಮತಃ ॥ ೮೪ ॥ 


ಎಲ್ಲರೂ ಕಾರ್ತಿಕ ಮಾಘಮಾಸಗಳಲ್ಲಿ ಸ್ನಾನಮಾಡುವುದರಿಂದ ಸರ್ವಪಾಪ 
ಗಳಿಂದಲೂ ಬಿಡುಗಡೆಹೊಂದುತ್ತಾರೆ. ಕಾರ್ತಿಕದಲ್ಲಿ ಸ್ನಾನಮಾಡಿ ಜನರು 
ತಾವು ಇಚ್ಛಿಸಿದ ಫಲವನ್ನು ಪಡೆಯುತ್ತಾರೆ. 


.- ಪೂರ್ವದಲ್ಲಿ ಪ್ರಭಂಜನನು ತೀರ್ಥಶ್ರೇಷ್ಠವಾದ ಪುಷ್ಕರದಲ್ಲಿ 
ನಂದೆಯ ಸಂಗಮದಲ್ಲಿ ಸ್ನಾನಮಾಡಿ ಆ ಕ್ಪಣವೆ ವ್ಯಾಫ್ರಜನ್ಮದಿಂದ ಬಿಡುಗಡೆ 
ಹೊಂದಿದನು.* 


* ಪ್ರಭಂಜನ ಮತ್ತು ನಂದೆಯರ ಕಥೆ.-- ಪೂರ್ವದಲ್ಲಿ ಪ್ರಭಂಜನನೆಂಬ ರಾಜ. 
ನೋರ್ವನು ಬೇಟಿಯಾಡುತ್ತಿರುವಾಗ, ಪೊದೆಯೊಂದರಲ್ಲಿ ಮರಿಗೆ ಹಾಲನ್ನು ಕುಡಿಸು. 
ತ್ತಿದ್ದೆ ಜಿಂಕೆಯನ್ನು ಹೊಡೆದನು. ಆಗ ಆ ಜಿಂಕೆಯು ಆ ದೊರೆಯನ್ನು ಕುರಿತ್ಕು. 
ಫೆ ಎಕ್ಕೆ ದೊರೆಯೆ ! ಮರಿಗೆ ಹಾಲು ಕೊಡುತ್ತಿರುವ ನನ್ನನ್ನು ನೀನು ಹೊಡೆದು ಕೊಂದೆ. 
ಈ ಹಾಜಿ ಫಲವಾಗಿ ನೀನು ಹುಲಿಯಾಗಿಹೋಗು 33 ನಭೋ ಶಪಿಸಿತು. ಈ ಶಾಪಕ್ಕೆ 
ಹೆದರಿ ದೊರೆಯಂ ಕೈಗಳನ್ನು ಮುಗಿದು ಆ ಜಿಂಕೆಯನ್ನು ಕುರಿತು, "" ಎಲೆ ನೃುಗವೇ 
ನಾನು ಈ ಹುಲಿಯ ರೂಪವನ್ನು ತೊರೆದು ಮತ್ತೆ ಮನುಷ್ಯನಾಗು ಪುದಾವಾಗ?3? 
ಎಂದು ಕೇಳಿದನು. ಜಿಂಕೆಯಂ, "" ದೊರೆಯೆ! ಕಾರ್ತಿಕಮಾಸದಲ್ಲಿ ಪುಸ್ಕರಕ್ಸೇತ್ರದಲ್ಲಿ 
ನಿನಗೂ ನಂದೆಗೂ ಸಂವಾದ ನಡೆಯುತ್ತದೆ. ಆಗ ನಿನಗೆ ವಾ ಫ್ರಜನ್ಮವು ಕಳೆದು "ಮನುಷ್ಯ 
ರೂಪವಪುಂಟಾಗುತ್ತದೆ' ಎಂದು ಹೇಳಿ ಸತ್ತಿತು. 


ಪ್ರಭಂಜನ ರಾಜನಾದರೊ ನೂರು ವರ್ಷಗಳ ಕಾಲ ಹುಲಿಯ ರೂಪದಿಂದಲೇ 
ಕಾಡುಕಾಡೂ ಸುತ್ತುತ್ತಿದ್ದ, "" ಅಯ್ಕೊ ! ನನಗೆ ಬಂದಿರುವ ಈ ಹುಲಿಯ ರೂಪ 
ಯಾವಾಗ ಕಳೆಯು ವ್ರದೊ!3 ಎಂದು ಚಿಂತಿಸುತ್ತಿದ್ದನು. ಒಂದು ಸಲ ಅನನು ಅಲ್ಲಿಯೇ 
ಒಂದೆಡೆ ಹುಲ್ಲು ಮೇಯುತ್ತಿದ್ದ ನಂದೆಯೆಂಬ ಆಕಳನ್ನು ಕಂಡು ಅದನ್ನು ತಿನ್ನಲು 
ಬಳಿಸಾರಿದನು. ಆಗ ನಂದೆಯು, ಕರುವಿಗೆ ಹಾಲು ಕೊಟ್ಟು ಮತ್ತೆ ಬರುವುದಾಗಿ 
ಸತ್ಯ ಪ್ರ ತಿಜ್ಜೆ ಮಾಡಿ ಅಂತೆಯೇ ಮಾಡಿಬಂದು ಆ ಹುಲಿ ರೂಪದ ಪ ಪ್ರಭಂಜನನಿಗೆ ಅನೇಕ 
ಧರ್ಮೊೋಪಜೀಶಗಳನ್ನು ಮಾಡಿತು. ಒಡನೆಯೇ ಪ್ರಭಂಜನನಿಗೆ 'ಹುಲಿರೂಪ ಹೋಗಿ, 
ಮೊದಲಿನಂತೆ ದೊರೆಯ ರೂಪವು ಬಂದಿತು. 


ಆಗ ಧರ್ಮರಾಜನಲ್ಲಿಗೆ ಬಂದು ಆ ನಂದೆಯನ್ನು ಕುರಿತು, ""ಎಲೆ ನಂದೆ! 
ನೀನು ನಂದಾ ಎಂಬ ಸರಸ್ವತೀ ನೆದಿಯಾಗುವೆ. ನೀನು ಊರ್ಜದಲ್ಲಿ ಪುಷ್ಕರಕ್ಸೇತ್ರ ದಲ್ಲಿ 
ಒಂದು ತಿಂಗಳಕಾಲ ಸ್ನಾನ ಮಾಡು. ಅದರಿಂದ ನೀನು ಮುಕ್ತಿಯನ್ನು ಪಡೆಯುವೆ?” 
ಎಂದು ಹೇಳಿ ಅಂತರ್ಧಾನವಾದನು. ಹಾಗೆಯೇ ಮಾಡಿ ನಂದೆಯೆಂ ಮೋಕ್ಬ್ಸವನ್ನುು 
ಪಡೆಯಿತು. ಪ್ರಭಂಜನರಾಜನೂ ಸಹ ಗುರುಗಳಾದ ವಸಿಷ್ಠರ ಉಪದೇಶದಂತೆ ಕಾರ್ತಿಕ 
ವ್ರತವನ್ನು ಮಾಡಿ ಮುಕ್ತಿಯನ್ನು ಪಡೆದನು. 


ಚತು ರ್ಥೊೋ9ಧ್ಯಾಯಃ। ೧೫೫ 


ನಂದಾಯಾ ವಚನೇನೈವ ಕಾರ್ತಿಕೇ ಸಾ ಪರಂ ಯಯೌ । 
ಏವಂ ಸ್ನಾನವಿಧಿಃ ಪ್ರೋಕ್ತಃ ಕಿಂ ಭೂಯಃ ಶ್ರೋತುಮಿಚ್ಛಸಿ ॥ ೮೫ ॥ 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣನಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ 4 ಕಾರ್ತಿಕಸ್ಸಾನವಿಧಿ 
ನಿರೂಪಣಂ ನಾಮ ಚತುರ್ಥೋಂದ್ಯಾಯಃ 





೮೫. ನಂದೆಯು ಧರ್ಮರಾಜನ ವಚನದಿಂದಲೇ ಕಾರ್ತಿಕದಲ್ಲಿ ಪರಮ 
ಪದವಿಯನ್ನು ಹೊಂದಿದಳು. ಹೀಗೆ ಸ್ನಾನವಿಧಿಯನ್ನು ಹೇಳಿದುದಾಯಿತು. 
ಮತ್ತೇನನ್ನು ಕೇಳಲಿಚ್ಛ್ಚಿಸುತ್ತೀಯೆ?? 


ಇಲ್ಲಿಗೆ ಎಂಬತ್ತೊಂದುಸಾಪಿರ ತ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ನೈಷ್ಠವಖಂಡದ ಕಾರ್ತಿಕಮಾಸಮಾಹಾತ್ಮ್ಮ್ಯದಲ್ಲಿ 
$$ ಕಾರ್ತಿಕಸ್ನಾನವಿಧಿನಿರೂಪಣ ವೆಂಬ ನಾಲ್ಕನೆಯ ಅಧ್ಯಾಯವು ಮಂಗಿದುದು 


8 ಶ್ರೀ 
ಅಥ ಪಂಚಮೋಧ್ಯಾ ಯಃ 


ನಿತ್ಯ ಕಮ ಕಥನಂ 
ನಾರದ ಉವಾಚ :- 


ಕದಾ ಸ್ನಾನಂ ಪ್ರಕರ್ತವ್ಯಂ ಕಥಂ ಸ್ಲೇಯೆಂ ದಿನಾವಧಿ । 

ಆಹ್ನಿಕಂ ತತ್ಸಮಾಚಕ್ಟ ವಿಶೇಷೇಣ ಪಿತಾಮಹ ॥೧॥ 
ಬ ಹ್ಮೋವಾಚ:.-- 

ರಾತ್ರ್ಯಾಂ ತುರ್ಯಾಂ ಸಶೇಷಾಯಾಂ ಉತ್ತಿಷ್ಮೇತ್ಸರ್ವದಾ ವ್ರತೀ। 

ವಿಷ್ಣುಂ ಸ್ತುತ್ವಾ ಬಹುಸ್ತೋತ್ಸೈಃ ದಿನಕಾರ್ಯಂ ವಿಚಾರಯೇತ್‌ ॥ ೨ ॥ 





ಕನ್ನಡದ ಅನುವಾದ 
ನಿತ್ಯಕರ್ಮಕಥನ 


೧. ನಾರದನು ಕೇಳುತ್ತಾನೆ; ಎಲ್ಫೈ ಪಿತಾಮಹನೇ! ಕಾರ್ತಿಕದಲ್ಲಿ 
ಯಾವಾಗ ಸ್ನಾನವನ್ನು ಮಾಡಬೇಕು? ದಿನವೆಲ್ಲ ಹೇಗೆ ಇರಬೇಕು? ಆ ಆಹ್ಮಿಕ 
ವಿಧಿಗಳನ್ನು ವಿಶೇಷವಾಗಿ ವಿವರಿಸಬೇಕು? ಎಂದೆನು. 

೨. ಬ್ರಹ್ಮನು ಹೇಳುತ್ತಾನೆ: ನಾರದ! ಕಾರ್ತಿಕ ವ್ರತವನ್ನು ಧರಿಸಿ 
ದವನು ಯಾವಾಗಲೂ ರಾತ್ರಿಯಲ್ಲಿ ನಾಲ್ಕನೆಯ ಭಾಗವು ಉಳಿದಿರುವಾಗಲೇ 
ಏಳಬೇಕು. ಬಹು ಸ್ತೋತ್ರಗಳಿಂದ ವಿಷ್ಣುವನ್ನು ಸ್ತುತಿಸಿ ದಿನದಲ್ಲಿ ತಾನು 
ಮಾಡಬೇಕಾದ ಕಾರ್ಯವನ್ನು ವಿಚಾರಮಾಡಬೇಕು. * 


* ಇಲ್ಲಿ ಸೋತ ನೆಂದರೆ ಪ್ರಾತಃಸ್ಮರಣ ಸ್ತೋತ್ತನೆಂದು ತಿಳಿಯಬೇಕು. 
ಸನತ್ಕುಮಾರ ಸಂಹಿತೆಯಲ್ಲಿ ಪ್ರಾತಃಸ್ಮರಣ ಸ್ತೋತ್ರ 
ಬ್ರಹ್ಮಾ ಮುರಾರೆಸ್ಟ್ರಿ ಪುರಾಂತಕಾರೀ ಭಾನುಃ ಶಶೀ ಭೂಮಿಂಸುತೋ ಬುಧಶ್ಚ್ಚ 1 
ಗುರುಶ್ಚ ಶುಕ್ರೆಃ ಶನಿರಾಹುಕೇತವಃ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ 1೧॥ 
ಪೃಥ್ವೀ ಸಗಂಧಾ ಸರಸಾಸ್ತಥಾ$ಪಃ ಸ್ಪರ್ಶೀ ಚ ವಾಯುರ್ಜ್ವಲಿತಂ ಚ ತೇಜಃ । 
ನಭಶ್ಶ್ಯ ಶಬ್ದಂ ಮಹತಾ ಸಹೈವ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ uo 
ಭೃಗುರ್ವಸಿಷ್ಠಃ ಕ್ರತುರಂಗಿರಾಶ್ವ ಮನುಃ ಪುಲಸ್ತ್ಯ ಃ ಪುಲಹಶ್ಚ ಗೌತಮಃ । 
ಶೈಜ್ಯೋ ಮರೀಚಶ್ಚ್ಯವನಶ್ಚ ದಕ್ಸಔ ಕುರ್ಮ್ವಂತು ಸರ್ವೇ ಮನು ಸುಪ್ರಭಾತಂ ॥೩॥ 
ಸನತ್ಯುಮಾರಃ ಸನಕಃ ಸನಂದನಃ ಸನಾತನೋ5ಪ್ಯಾಸುರಹಿ೦ಗಲೌ ಚ। 
ಸಪ್ತಸ್ವರಾಃ ಸಪ್ಮರಸಾತಲಾನಿ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ Yn 
ಸಪ್ತಾರ್ಣವಾಃ ಸಪ್ತಕುಲಾಚಲಾಶ್ಚ ಸಸ್ತರ್ಷಯೋ ದ್ವೀಪವನಾನಿ ಸಪ್ತ 1 
ಭೂರಾದಿ ಕೃತ್ವಾ ಭುವನಾನಿ ಸಪ್ತ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ॥೫॥ 
ಇತ್ಮಂ ಪ್ರಭಾತೇ ಪರಮಂ ಪನಿತ್ರಂ ಪಠೇತ್ಸ್ಮರೇದ್ಯಃ ಶ್ರುಣುಯಾಚ್ಚತದ್ವತ್‌ [ 
ದುಃಸ್ವಪ್ನನಾಶಸ್ತ್ವಿಹ ಸುಪ್ರಭಾತಂ ಭವೇಚ್ಚೆ ನಿತ್ಯಂ ಭಗವತ್ವಸಾದಾತ್‌ ॥೬॥ 
ಇತಿ ಪ್ರಾತಃಸ್ಮರಣಸ್ತೋತ್ರಂ 


ಪಂಚಮೋತಧ್ಯಾಯಃ ೧೫೭ 


ಗಾ ತ್ರಮನೈರ್ಜುತ್ಯ ದಿಗ್ಭಾ ಗೇ ಮಲೋತ್ಸ ರ್ಗಂ ಯಥಾವಿಧಿ । 


ಬ್ರಹ್ಮಸೂತ್ರಂ ದಕ್ಷ ಶ್ಪಕರ್ಣೇ ಸಾ ಸ್ಯ ತತ್ರ ಉದಜ್ಮುಖಃ 1a 
ಜಹಾರ ತೃಣಂ ಭೂಮೌ ಶಿರಃ ಪ್ರಾ ವೃತ್ಯ ನಾಸಸಾ | 
ವಕ್ರ ೦ ನಿಯನ್ಯು ವಸೆ ಸ್ಪೇಣಾಸಂಗಃ PARAS ॥೪॥ 
ಕುರ್ಮಾನ್ಮೂ ತ ತೃ ಪುರಿಕಷಂ ತು ರಾತ್ರೌ ಚೇದ್ದಕ್ಸಿಣಾಮುಖಃ । 
ತತ ಉತ್ಕಾಯ ಚಾಂಗಚ್ಛೇತ್‌ ಸಿಮೀಪಂ ಕಲಶಸ್ಯ ಹಿ 8H 


ಗೆಂಧಲೇಪಕ್ಸಯಕರಂ ಮೃತ್ತಿಕಾಶೌ ಚಮಾಚಕೇತ್‌ । 
ಏಕಾ ಲಿಂಗೇ ಕರೇ ತಿಸ್ತ ಉಭಯೋರ್ಪುದ್ಣಯಂ ಸ್ಮೃತಂ ॥೬॥ 
ಮೂತ್ರಶೌ ಚೇ ತ್ರಿದಂ ಜ್ಞ ಯಂ ನಿಷ್ಠಾ ಶೌಷನುತಃ ಶೃಣು । 


ಸಂಚಾಸಾನೇಥನಾ ಸಷ ದಶ ವಾಮಕರೇ ತಥಾ nan 
ಉಭೆಯೋಸ ಕಪ್ಪ ದಾತವ್ಯಾ $ ಪಾದಯೋನ್ಯು ೯ತ್ತಿಕಾತ್ರಯಂ | 
ಏತಚ್ಛೌಚಂ. ಗ ೈಹಸ್ಮಸ್ಯ ಎ ಗುಣಂಬ ್ರಿಹ್ಮಚಾರಿಣಃ Hk 


ಮಾನಪ್ರಸ್ಮಸ್ಯ ತ್ರಿಗುಣಂ ರಯೀಸ್‌ ಚೆ ಬಹ | 
ಏತಚ್ಛೌಚಂ ದಿವಾ ಪ್ರೋಕ್ತಂ ರಾತ್ರಾವರ್ಧಂ ಸಮಾಚರೇತ್‌ ॥೯॥ 

೩-೫. ಗ್ರಾಮದ ನೈರ್ಬುತ್ಯದಿಕ್ಕಿನಲ್ಲಿ ವಿಧಿಪ್ರಕಾರವಾಗಿ ಮಲವಿಸರ್ಜನೆ 
ಮಾಡಬೇಕು. ಬ್ರಹ್ಮಸೂತ್ರವನ್ನು ಬಲಗಿವಿಯಲ್ಲಿಟ್ಟು ಉತ್ತರಮುಖವಾಗಿ 
ಭೂಮಿಯಲ್ಲಿ ಹುಲ್ಲನ್ನು ನಡುವೆ ಇಟ್ಟು ತಲೆಗೆ ಬಟ್ಟೆಯಿಂದ ಮುಸುಕುಹಾಕಿ 
ಕೊಂಡು ಬಟ್ಟೆಯಿಂದ ಬಾಯಿಮುಚ್ಚಿಕೊಂಡು ಏಕಾಕಿಯಾಗಿ ನೀರಿನ ಪಾತ್ರೆ 
ಯನ್ನು ಹತ್ತಿರ ಇಟ್ಟುಕೊಂಡು ಮಲಮೂತ್ರವಿಸರ್ಜನೆಮಾಡಬೇಕು. ರಾತ್ರಿಯ 
ಹೊತ್ತಾದರೆ ದಕ್ಬಿಣಮುಖನಾಗಿ ಕೂರಬೇಕು. ಬಳಿಕ ಎದ್ದು ಕಲಶದ 
ಸಮಾಸಕ್ಕೆ ಹೋಗಬೇಕು. 

೬. ವಾಸನೆಯನ್ನು ಹೋಗಲಾಡಿಸುವುದಕ್ಕಾಗಿ ಮೃತ್ತಿಕಾಶೌಚವನ್ನಾಚ 
ರಿಸಬೇಕು. ಲಿಂಗದಲ್ಲಿ ಒಂದು, ಕೈಯಲ್ಲಿ ಮೂರು, ಎರೆಡು ಕೈಗಳಲ್ಲಿಯೂ 

ಒಬ್ಬಾ ಗಿ ಎರಡು ಸಾರಿ "ಹೀಗೆ ಮೃತ್ತಿ ತ್ರಿಕಾಶೌಚಮಾಡಬೇಕು. 

೭-೮. ಇದು ಮೂತ್ರ ಶಾಚಕ್ಕೆ ಹೇಳಿದ್ದೆಂದು ತಿಳಿಯಬೇಕು. ಮಲ 
ಶೌಚವನ್ನು ಮುಂದೆ ಆಲಿಸು. ಅಪಾತದಲ್ಲಿ ಐದು ಅಥವಾ ಏಳು, ಎಡಗ್ಟೈ ಯಲ್ಲಿ 
ಏಳು, ಎರಡು ಕೈಗಳಲ್ಲಿಯೂ ಒಟ್ಟಾಗಿ ಏಳು--ಹೀಗೆ ಮೃತ್ತಿಕಾಶೌಚ “ಮಾಡಿ 
ಕೊಳ್ಳ ಬೇಕು. ಕಾಲುಗಳೆರಡೂ ಮೂರು ಮೃತ್ತಿಕೆಗಳನ್ನು ಕೊಡಬೇಕು. 
ಈ ಶೌಚನವುಗ 'ಹಸ್ನ ನಿಗೆ ಮಾತ್ರ; ಬ್ರಹ್ಮಚಾರಿಗೆ ಇದರ ಎರಡರಷ್ಟು. 

೯-೧೦. * ವಾನಪ್ರಸೆ ಸ್ಥನಿಗೆ ಮೂರರಷ್ಟು. ಯತಿಗಳಿಗೆ ನಾಲ್ಕ ರಷ್ಟು. ಈ 
ಶೌಚವು ಹೆಗಲುಹೊತ್ತಿಗೆ ಹೇಳಿದ್ದು. ರಾತ್ರಿ ಯಲ್ಲಿ ಇದರಲ್ಲಿ ಅರ್ಥದಷ್ಟ ನ್ನು 








೧೫೮ ಶ್ರೀ ಸ್ಮಾಂವೆಮಹಾಪುರಾಣಂ 


ಮಾರ್ಗಸ್ಥಸ್ಯ ತದರ್ಥಂ ಸ್ಯಾತ್‌ ಸ್ತ್ರೀಶೂವ್ರಾಣಾಂ ತದರ್ಥಕಳಂ | 


ಶೌಚಕರ್ಮವನಿಹೀನಸ್ಯ ಸಮಸ್ತಾ ನಿಷ್ಟಲಾಃಕ್ರಿಯಾಃ u ೧೦॥ 
ದಂತಜಿಹ್ವಾನಿಶುದ್ಧಿಂ ಚೆ ತತಃ ಕುರ್ಯಾದತೆಂದ್ರಿತಃ 1 

ಆಯಾರ್ಬಲಂ ಯಶೋ ವರ್ಚೆಃ ಪ್ರಜಾಃ ಪಶುವಸೂನಿ ಚೆ 1 ೧೧॥ 
ಬ್ರಹ್ಮ ಪ್ರಜ್ಞಾಂ ಚ ಮೇಧಾಂಚೆ ತ್ವಂ ನೋ ದೇಹಿ ವನಸ್ಪತೇ। 
ದಂತಕಾಸ್ಮಂ ತು ಗೃಣ್ಣಿ ೀಯಾತ್‌ ದ್ವಾದಶಾಂಗುಲಸಮ್ಮಿತಂ ॥ ೧೨ ॥ 
ಕ್ಸೀರವೃಕ್ಸಸ್ಯ ನ ಗ್ರಾಹ್ಯಂ ಕಾರ್ಹಾಸಸ್ಯ ತಥೈನ ಚೆ! 

ಕಂಟಕಸ್ಯ ಚೆ ವೃಕ್ಸಸ್ಯ ದಗ್ಗವೃಕ್ಪಸ್ಯ ಚೈನ ಹಿ ಚ ೧೩ ॥ 
ಸದ್ವಾಸನಂ ಮೃದುತರಂ ದಂತಧಾವನಮಾದಿತಃ ॥ ೧೪ ॥ 


ಉಪವಾಸೇ ನನಮ್ಯಾಂ ಚ ಷಷ್ಯ್ಯಾಂ ಶ್ರಾದ್ಧದಿನೇ ರವೌ । 

ಗ್ರಹಣೇ ಪ್ರತಿಪದ್ದರ್ಶೇ ನ ಕುರ್ಯಾದ್ದಂತಧಾವನಂ | 

ಕುರ್ಯಾದ್ದ್ಯಾ ದಶಗಂಡೂಷಾನನುಕ್ತೇ ದಂತಧಾವನೇ ॥ ೧೫ ॥ 
ದಂತಾನ್ಕಿಶೋಧ್ಯ ನಿಧಿವತ್‌ ಮುಖಂ ಸಮ್ಮಾರ್ಜ್ಯ ವಾರಿಣಾ । 

ಲಲಾಟೀ ಚೋರ್ಥ್ಯಪುಂಡ್ರಂ ತು ಧೃತ್ಯಾ ಚಾಚವ್ಯು ವಾರಿಣಾ ॥ ೧೬ ॥ 
ನಡೆಸಬೇಕು. ಮಾರ್ಗಸ್ಥನಿಗೆ ಅದರ ಅರ್ಧದಷ್ಟಾಗುತ್ತದೆ. ಸ್ತ್ರೀಶೂದ್ರರಿಗೆ ಅದರ 
ಅರ್ಧದಷ್ಟು. ಮೃತ್ತಿಕಾಶೌಚನಿಲ್ಲದವನ ಸಮಸ್ತ, ಕ್ರಿಯೆಗಳೂ ನಿಷ್ಟಲಗಳು. 

೧೧-೧೨. ಬಳಿಕ ತಡಮಾಡದೆ ಹಲ್ಲು ಮತ್ತು ನಾಲಗೆಗಳ ಶುದ್ಧಿಯನ್ನೂ 
ಮಾಡಬೇಕು. "ಎಲೈ ವನಸ್ಪತಿಯೇ ಆಯಸ್ಸು, ಬಲ, ಯಶಸ್ಸು, ವರ್ಚಸ್ಸು, 
ಮಕ್ಕಳು, ಪಶುಗಳು, ಧನಗಳು, ಬ್ರಹ್ಮ, ಪ್ರಜ್ಞೆ ಮೇಧಾಶಕ್ತಿ, ಇವನ್ನೆಲ್ಲ, 
ನೀನು ನನಗೆ ಕೊಡು? ಎಂದು ಹನ್ನೆರಡಂಗುಲದ ಅಳತೆಯುಳ್ಳ ಹಲ್ಲು (ಜ್ಹುವ) 
ಕಡ್ಡಿಯನ್ನು ತೆಗೆದುಕೊಳ್ಳಬೇಕು. 

೧೩-೧೪. ಕ್ಲೀರವೃಕ್ಸುದ (ಹಾಲುಬರುವ ಕುರುಡಿಗೆ ಮರದ) ಕಡ್ಡಿಯನ್ನು 
ತೆಗೆದುಕೊಳ್ಳ ಬಾರದು. ಹಾಗೆಯೆ ಹತ್ತಿಯ ಕಡ್ಡಿಯನ್ನು ತೆಗೆದುಕೊಳ್ಳ 
ಬಾರದು. ಕಂಟಕವೃಕ್ಸದ (ಮುಳ್ಳುಮರದ) ಮತ್ತು ಸುಟ್ಟಿಮರದ ಕಡ್ಡಿಯನ್ನು 
ಉಪಯೋಗಿಸಬಾರದು. ಒಳ್ಳೆಯ ವಾಸನೆಯುಳ್ಳು ದಾಗಿ, ಮೃದುತರವೂ ಆದ 
ಕಡ್ಡಿಯನ್ನು ದಂತಧಾವನಕ್ಕೆ ಉಪಯೋಗಿಸಬೇಕು. 

೧೫. ಉಪವಾಸಕಾಲದಲ್ಲಿ, ನವಮಿಯಲ್ಲಿ, ಷಷ್ಮಿಯದಿನ, ಶ್ರಾದ್ಧದಿನ 
ದಲ್ಲಿ, ಸೂರ್ಯಗ್ರ ಹಣಕಾಲದಲ್ಲಿ, ಪಾಡ್ಯದಲ್ಲಿ, ಅಮಾವಾಸ್ಯೆಯಲ್ಲಿ ಈ ಕಾಲ 
ಗಳಲ್ಲಿ ದಂತಧಾವನ ಮಾಡಬಾರದು. ದಂತಧಾವನವನ್ನು ಹೇಳದಿರುವ ಕಣೆ 
ಹನ್ನೆರಡುಸಾರಿ ಬಾಯಿ ಮುಕ್ಕುಳಿಸಬೇಕು. 

೧೬-೧೮. ವಿಧಿವತ್ತಾಗಿ ಹಲ್ಲುಗಳನ್ನು ಶೋಧಿಸಿ ಮುಖವನ್ನು ನೀರಿನಿಂದ 
ತೊಳೆದು ಹಣೆಯಲ್ಲಿ ಊರ್ಧ್ವಪುಂಡ್ರವನ್ನು ಧರಿಸಿ ಆಚಮನಮಾಡಿ ದೇವಾಲಯ 





ಪಂಚಮೋರಧ್ಯಾಯಃ ೦೫೯ 


ದೇನಾಲಯೇ ನದೀತೀರೇ ರಾಜಮಾರ್ಗೆ ವಿಶೇಷತಃ । 
ಪತ್ತಾ ಚಾಕಾಶದೀಪಂ ತು ತುಲಸೀಸನ್ನಿಧಾವಥ 
ಗೃಹೀತ್ವಾರ್ಚನಸಾಮಗ್ರೀವಿಷ್ಟದೇವಗೃಹಂ ವ್ರಜೇತ್‌ । 
ತತೋ ಗಾಯೇತ ನೃತ್ಯೇತ ಪೂಜಾಂ ಕೃತ್ವಾ ತು ಬುದ್ಧಿಮಾನ್‌ ॥ ೧೮ ॥ 
ಪಠಿತ್ವಾ ವಿಷ್ಣುನಾಮಾನಿ ಕುರ್ಯಾನ್ಲೀರಾಜನಂ ಹರೇಃ । 
ನಾಡೀದ್ವಯಾವಶಿಷ್ಟಾಯಾಂ ರಾತ್ಕಾ್‌ಂ ಗಚ್ಛೇಜ್ಜಲಾಶೆಯಂ 8 ೧೯ ॥ 


॥ ೧೭ ೫ 


$ 
ರಾತ್ರೋಕ್ತವಿಧಿನಾ ಸ್ನಾನಂ ಕುರ್ಯಾದ್ದ್ವೈ ಕಾರ್ತಿಕವ್ರತೀ । 


ವಸ್ತ್ರನಿಷ್ಟೀಡನಂ ಕೃತ್ವಾ ಕುರ್ಯಾಚ್ಚ ತಿಲಕಂ ತಥಾ ॥೨೦॥ 
ತತಃ ಸಂಧ್ಯಾಮುಸಾಸೀತ ಸ್ನಸೂತ್ರೋಕ್ಕೇನ ವರ್ತ್ಮನಾ। 

ತತಃ ಕಾರ್ಯೋ ಜಪೋ ದೇವ್ಯಾ ಯಾವದರ್ಕೋದಯೋ ಭವೇತ್‌ ॥ 
ಏತತ್ತ್ಟೋಕ್ತಂ ರಾತ್ರಿಶೇಷಕೃತ್ಯಂ ದೈನಮಥೋಚ್ಯತೇ। 

ಯಸ್ಮಿನ್‌ ಕೃತೇ ಕಾರ್ತಿಕೋಯಂ ಸಕಲಂ ಸಫಲೋ ಭವೇತ್‌ ॥ ೨೨ ॥ 
ವಿಷ್ಠ್ಣೋಸ್ಸಹಸ್ರನಾಮಾಂಂದ್ಯಂ ಸಂಧ್ಯಾಂಶೇ ಚ ಪಠೇತ್ತತಃ । 
ದೇವಾಲಯೇ ಸಮಾಗತ್ಯ ಪುನಃ ಪೂಜನಮಾರಭೇತ್‌ ॥ ೨೩೧ 
ನದೀತೀರ, ವಿಶೇಷವಾಗಿ ರಾಜಮಾರ್ಗ,--ಇವುಗಳಲ್ಲಿ ತುಲಸೀ ಸನ್ನಿಧಿಯಲ್ಲಿ 
ಆಕಾಶ ದೀಪವನ್ನಿಟ್ಟು, ಅರ್ಚನ ಸಾಮಗ್ರಿಯನ್ನು ತೆಗೆದುಕೊಂಡು ಇಷ್ಟ 
ದೇವತೆಯ ಗೃಹಕ್ಕೆ ಹೋಗಬೇಕು. ಬಳಿಕ, ಬುದ್ಧಿವಂತನಾದ ಮಾನವನು 
ಪೂಜೆಮಾಡಿ ಗಾನಮಾಡತಕ್ಕುದು, ನೃತ್ಯಮಾಡತಕ್ಕುದು. 

೧೯-೨೧. ತರುವಾಯ ವಿಷ್ಣುನಾಮಗಳನ್ನು ಪಠಿಸಿ ಹರಿಗೆ ನೀರಾಜನ 
ಮಾಡಬೇಕು. ರಾತ್ರಿಯಲ್ಲಿ ಎರಡುಗಳಿಗೆ ಉಳಿದಿರುವಾಗಲೆ ಜಲಾಶಯಕ್ಕೆ 
ಹೋಗಬೇಕು. ಕಾರ್ತಿಕವ್ರತಿಯು ಅಲ್ಲಿ ಶಾಸ್ತ್ರೋಕ್ರವಿಧಿಯಿಂದ ಸ್ನಾನಮಾಡ 
ಬೇಕು. ಬಳಿಕ ಒದ್ದೆ ಬಟ್ಟೆಯನ್ನು ಹಿಂಡಿಕೊಂಡು ತಿಲಕವನ್ನು ಇಟ್ಟುಕೊಳ್ಳ 
ಬೇಕು. ಬಳಿಕ ತನ್ನ ಸೂತ್ರದಲ್ಲಿ ಹೇಳಿರುವ ರೀತಿಯಿಂದ ಸಂಥ್ಯೋಪಾಸನೆ 
ಮಾಡಬೇಕು. ಆಮೇಲೆ ಸೂರ್ಯೋದಯವಾಗುವವರೆಗೂ ಗಾಯತ್ರೀಜಸನೆನ್ನು 
ಮಾಡಬೇಕು. 

೨೨. ಹೀಗೆ ಹೇಳಿರುವುದು ರಾತ್ರಿ ಶೇಷದ ಕೃತ್ಯ, ಇನ್ನು ದಿಸದಲ್ಲಿ 
ಮಾಡಬೇಕಾದುದನ್ನು ಹೇಳಲಾಗುತ್ತದೆ. ಆ ಕೃತ್ಯಗಳನ್ನು ಮಾಡುವುದರಿಂದಲೇ 
ಸಕಲ ಕಾರ್ತಿಕವ್ರತವೂ ಸಫಲವಾಗುತ್ತದೆ. 

೨೩. ಸಂಧ್ಯೋಪಾಸನೆಯಾದ ಬಳಿಕ ವಿಷ್ಣುಸಹಸ್ರನಾಮ ಮೊದಲಾದು 


ವನ್ನು ಪಠಿಸಬೇಕು. ದೇವಾಲಯಕ್ಕೆ ಬಂದು ಮತ್ತೆ ಪೂಜೆಯನ್ನು ಆರಂಭಿಸ 
ಬೇಕು. 


6 


೧೬೦ ಶ್ರೀ ಸ್ಕಾಂದೆಮಹಾಪುರಾಣಂ 


ನೈತ್ಯಗಾನಾದಿಕಾರ್ಯೇಷು ಪ್ರಹರಂ ದಿವಸಂ ನಯೇತ್‌ । 

ತತಃ ಪುರಾಣಶ್ರನಣಂ ಯಾಮಾರ್ಧಂ ಸಮ್ಯಗಾಚಕರೇತ್‌ ॥ ೨೪ ೫ 
ಪೌರಾಣಿಕಸ್ಯ ಪೂಜಾಂ ತು ತುಲಸೀಪೂಜನಂ ತಥಾ । 

ಕೃತ್ವಾ ಮಾಧ್ಯಾಹ್ನಿಕಂ ಕರ್ಮ ಭುಂಜೀತ ದ್ವಿದಲೋಜ್ಜಿತಂ ॥ ೨೫ ॥ 
ಬಲಿದಾನಂ ವೈಶ್ವದೇನಮುತಿಧೀನಾಂ ಸಮರ್ಪಣಂ । 

ಕೃತ್ವಾ ಭುಂಕ್ಲೇತು ಯೋ ಮರ್ತ್ಯಃ ಕೇವಲಂ ಚಾಂಮೃತಂಹಿ ತತ್‌ ॥ 
ಯಥಾಶಕ್ತಿ ದ್ವಿಜಾ ಭೋಜ್ಯಾಃ ಪ್ರತ್ಯಹಂ ವಾಂಥ ಪರ್ವಣಿ । 


ಹನವಿಷ್ಯಭೋಜನಂ ಕುರ್ಯಾದಾಮಿಷಂ ಪರಿವರ್ಜಯೇತ್‌ ॥೨೭॥ 
ಭಕ್ಸ್ಮಯೇತ್ತುಲಸೀಂ ವಕ್ಚ್ರಶುದ್ಧ್ಯರ್ಥಂ ತೀರ್ಥವಾರಿಣಾ । 
ಸಂಸಾರವ್ಯವಹಾರೇಣ ದಿನಶೇಷಂ ಸಮಾಹಯೇತ್‌ ॥ ೨೮ ॥ 
ಸಾಯಂಕಾಲೇ ಪುನರ್ಗಚ್ಛೇತ್‌ ವಿಷ್ಣದೇವಾಲಯಂ ಪ್ರತಿ । 

ಸಂಧ್ಯಾಂ ಕೃತ್ವಾ ಪ್ರೆಯುಂಜೀತ ತತ್ರ ವೀಪಾನ್ಯಥಾಬಲಂ ॥೨೯॥ 


ವಿಷ್ಣುಂ ಪ್ರಣಮ್ಯ ಹರಯೇ ಕೃತ್ವಾ ನೀರಾಜನಂ ಶುಭಂ । 
ಸ್ತೋತ್ರಪಾಠಾದಿಕಂ ಕುರ್ವನ್ನಾದ್ಯಯಾಮೇ ತು ಜಾಗರಂ ॥೩೦॥ 





೨೪. ನೃತ್ಯ ಗಾಯನಾದಿಕಾರ್ಯಗಳಲ್ಲಿ ದಿನದ ಒಂದು ಪ್ರಹರವನ್ನು 
ಕಳೆಯಬೇಕು. ಬಳಿಕ ಅರ್ಧಜಾವಕಾಲ ಪುರಾಣಶ್ರವಣವನ್ನು ಮಾಡಬೇಕು. 

೨೫. ಪೌರಾಣಿಕನ ಪೂಜೆಯನ್ನೂ ತುಲಸೀಪೂಜೆಯನ್ನೂ ಮಾಡಿ 
ಮಾಧ್ಯಾಜ್ನಿಕ ಕರ್ಮವನ್ನು ನೆರವೇರಿಸಿ ದ್ವಿದಲವನ್ನುಳಿದು ಮಿಕ್ಕವನ್ನು 
ಭೋಜನಮಾಡಬೇಕು. 

೨೬. ಯಾವ ಮನುಷ್ಯನು ಬಲಿದಾನ, ವೈಶ್ವದೇವ, ಅತಿಥಿಗಳಿಗೆ ಅನ್ನ 
ಸಮರ್ಪಣೆ, ಇವನ್ನು ಮಾಡಿ ಆಮೇಲೆ ಭೋಜನಮಾಡುವನೋ ಅವನು 
ಸೇವಿಸಿದ್ದು ಕೇವಲ ಅಮೃತವೇ ಆಗುವುದು. 

೨೭-೨೮. ಪ್ರತಿದಿನವೂ ಅಥವಾ ಪರ್ವದಿನದಲ್ಲಿ ಯಥಾಶಕ್ತಿ ಬ್ರಾಹ್ಮಣ 
ಭೋಜನ ಮಾಡಿಸಬೇಕು. ಹವಿಷ್ಯಭೋಜನವನ್ನೇ ಮಾಡಬೇಕು. ಆಮಿಷವನ್ನು 
ವರ್ಜಿಸಬೇಕು. ಮುಖಶುದ್ಧಿಗಾಗಿ ತೀರ್ಥಜಲದೊಡನೆ ತುಲಸಿಯನ್ನು ಭಕ್ಷಿಸ 
ಬೇಕು. ದಿನದ ಉಳಿದ ಭಾಗವನ್ನು ಸಂಸಾರ ವ್ಯವಹಾರಗಳಲ್ಲಿ ಕಳೆಯಬೇಕು. 

೨೯. ಸಾಯಂಕಾಲದಲ್ಲಿ ಮತ್ತೆ ನಿಷ್ಣುದೇವಾಲಯಕ್ಕೆ ಹೋಗಬೇಕು. 
ಸಂಧ್ಯಾವಂದನೆ ಮಾಡಿ ಅಲ್ಲಿ ಶಕ್ತಿಯಿದ್ದಷ್ಟು ದೀಪಗಳನ್ನು ಹೊತ್ತಿ ಸಬೇಕು. 

೩೦. ವಿಷ್ಣುವನ್ನು ನಮಸ್ಕರಿಸಿ, ಹೆರಿಗೆ ಶುಭಕರವಾದ ನೀರಾಜನವನ್ನೆತ್ತ್ವಿ 
ಸ್ತೋತ್ರಪಾಠಾದಿಗಳನ್ನು ಮಾಡುತ್ತಾ ಮೊದಲನೆಯ ಯಾಮದಲ್ಲಿ ಜಾಗರಣೆ 
ಮಾಡಬೇಕು. 


ಷಟ್ಟತ್ಕಾರಿಂಶೋ$ಧ್ಯಾಯೆಃ ೧೬೧ 


ಯಾಮೇ ತು ಪ್ರಥಮೇಃತೀತೇ ನಿದ್ರಾಂ ಕುರ್ಯಾದ್ವಿಚಕ್ಸಣಕ ! 
ಬ್ರಹ್ಮಚರ್ಯವ್ರತಂ ಕುರ್ಯಾತ್‌ ಭಾರ್ಯಾಮಿಾಯಾದೃತೌ ತಥಾ॥೩೧॥ 
ತಯಾ ಕಾನುಯಮಾನೋ ವಾ ಭಾರ್ಕಾಂ ಗಚ್ಛೇನ್ನ ದೋಷಭಾಕ್‌ | 
ಏನಂ ಪ್ರತಿದಿನಂ ಕುರ್ಯಾದಾಮಾಸಂ ತು ಯಥಾವಿಧಿ ॥ 4೨ 
ಏನಂ ತು ಕಾರ್ತಿಕೇ ಮಾಸಿ ಯಃ ಕುರ್ಯಾತ್ಸರಮಂ ವ್ರತಂ । 
ಸರ್ವಪಾಪವಿನಿರ್ಮುಕ್ತೋ ಯಾತಿ ನಿಷ್ಟೋಸ್ಸಲೋಕತಾಂ ॥ ೩೩॥ 
ರೋಗಾಪಹಂ ಪಾತಕನಾಶಕೃತ್ಸರಂ 
ಸದ್ದುದ್ಧಿದಂ ಪುತ್ರಧನಾದಿಸಾಧಕಂ । 
ಮುಕ್ತೇರ್ನಿದಾನಂ ನ ಹಿ ಕಾರ್ತಿಕವ್ರತಾತ್‌ 
ನಿಷ್ಣುಪ್ರಿಯಾದನ್ಯದಿಹಾಂಸ್ತಿ ಭೂತಲೇ ॥ ೩೪ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ << ನಿತ್ಯಕರ್ಮಕಥನಂ ೨3 
ನಾಮ ಪಂಚಮೋ9ಧ್ಯಾಯಃ 


೩೧. ವಿಚಕ್ಷಣನಾದಟನು ಮೊದಲನೆಯ ಯಾಮವು ಕಳೆದಮೇಲೆ ನಿದ್ದೆ 
ಮಾಡತಕ್ಕುದು. ಬ್ರಹ್ಮಚರ್ಯವ್ರತವನ್ನಾಚರಿಸಬೇಕು. ಖುತುಕಾಲದಲ್ಲಿ 
ಭಾರ್ಯಾಸಂಗ ಮಾಡತಕ್ಕುದು. 

೩೨. ಅಥವಾ ಅವಳಿಂದ ಕಾಮಿಸಲ್ಪಟ್ಟವನಾಗಿ ಅವಳ ಸಂಗ ಮಾಡ 
ಬಹುದು. ಅದರಿಂದ ದೋಷಭಾಗಿಯಾಗುವುದಿಲ್ಲ. ಮಾಸಮುಗಿಯುವವರೆಗೂ 
ಪ್ರತಿದಿನವೂ ವಿಧಿಗನುಸಾರವಾಗಿ ಹೀಗೆಯೇ ಆಚರಿಸುತ್ತಿರಬೇಕು. 

೩೩. ಹೀಗೆ ಕಾರ್ಕಿಕಮಾಸದಲ್ಲಿ ಪರಮಶ್ರೇಷ್ಠವಾದ ಈ ವ್ರತವನ್ನು 
ಯಾವನು ಮಾಡುತ್ತಾನೆಯೋ ಅವನು ಸರ್ವಪಾಪಗಳಿಂದಲೂ ಬಿಡಲ್ಪಟ್ಟವ 
ನಾಗಿ ವಿಷ್ಣುವಿನ ಸಾಲೋಕ್ಯವನ್ನು ಪಡೆಯುತ್ತಾನೆ. 

೩೪. ಈ ವ್ರತವು ರೋಗಪರಿಹಾರಕವಾದುದು. ಪಾಷನಾಶಕವಾದುದು ; 
ಒಳ್ಳೆಯ ಬುದ್ಧಿಯನ್ನು ಕೊಡುವಂತಹುದು ; ಸಂತಾನ, ಧನ, ಮುಂತಾದುವನ್ನು 
ಸಾಧಿಸಿಕೊಡತಕ್ಕುದು. ಈ ಭೂತಲದಲ್ಲಿ ವಿಷ್ಣುಪ್ರಿಯವಾದ ಈ ಕಾರ್ತಿಕ 
ವ್ರತಕ್ಕಿಂತ ಬೇರೆಯಾದ ಮುಕ್ತಿಕಾರಣವು ಮತ್ತೊಂದಿಲ್ಲ.” 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮದಲ್ಲಿ 
4" ನಿತ್ಯಕರ್ಮಕಥನ?''ವೆಂಬ ಐದನೆಯ ಅಧ್ಯಾಯವು ಮುಗಿದುದು 


8 ಶ್ರೀಃ ॥ 
ಅಥ ಷಷ್ಮೊಂಧ್ಯಾಯಃ 
ಕಾರ್ತಿಕವತನಿರೊಪಣಂ 
ಬ್ರಹ್ಮೋವಾಚ :-- | 
ಶೃಣು ನಾರದ ನಕ್ಸ್ಯಾಮಿ ಕಾರ್ತಿಕಸ್ಯ ವ್ರತಂ ಮಹತ್‌ । 
ಯೆಜಿ ತ್ವಾ ಸರಾಸರಿ ಜು ಫೀ ಮೋಕ್ಸಮವಾಪ್ಸ್ಯಸಿ॥ ೧॥ 
ಕಾರ್ತಿಕೇ ಮಾಸಿ ಸಂಪ್ರಾಪ್ತೇ ನಿಷಿದ್ಧಾ ನಿಚ ವರ್ಜಯೇತ್‌ | 


ತೈಲಾಭ್ಯಂಗಂ ಪರಾನ್ನಂ 1 ತಫಾವೈ 3 ಕ[ೈಲಭೋಜನಂ 1೨ 

ಫಲಾನಿ ಬಹುಬೀಜಾನಿ ಧಾನ್ಯಾನಿದ್ದಿ ದಲಾನ್ಯ ಪಿ! 

ನರ್ಜಯೇತ್ಕಾರ್ತಿಕೇ ಮಾಸಿ ನಾತ್ರ. ಕಾರ್ಯಾ ವಿಚಾರಣಾ Han 

ಅಲಾಬುಂ ಗೃಂಜರಂ ಚೈವ ವೃಂತಾಕಂ ಬೃಹತೀಫಲಂ । 

ಅನ್ನಂ ಪರ್ಯುಸಿತಂ ವಾಪಿ ಭಿಸ್ಸಟಿಂ ಚ ಮಸೂರಿಕಂ ॥೪॥ 

ಪುನರ್ಭೋಜನಂ ಮಾಧ್ವಂ ಚ ಪರಾನ್ನೆಂ ಕಾಂಸ್ಕಭೋಜನಂ | 

ನಖಂ' ಚರ್ಮ ಚ ಛತ್ರಾಕಂ ಕಾಂಜಿ ದುರ್ಗಂಧಮೇವ ಚ 1೫೬ 
ಕನ್ನಡದ ಅನುವಾದ 


ಕಾರ್ತಿಕವ್ರತ ನಿರೂಪಣ 


೧. ಬ್ರಹ್ಮನು ಹೇಳುತ್ತಾನೆ:-""ನಾರದಾ! ಕೇಳು. ಮಹತ್ತಾದ ಕಾರ್ತಿಕ 
ವ್ರತವನ್ನು ಇದೀಗ ಹೇಳುತ್ತೇನೆ. ಇದನ್ನು ಕೇಳಿ ಸರ್ವಪಾಪಗಳಿಂದಲೂ 
ಮುಕ್ತನಾಗಿ ಮೋಕ್ಬವನ್ನು ಪಡೆಯುತ್ತಾನೆ. 

೨. ಕಾರ್ತಿಕಮಾಸವು ಬರಲಾಗಿ ನಿಷಿದ್ಧ ಗಳನ್ನು ವರ್ಜಿಸಬೇಕು. ತೈಲಾ 
ಭ್ಯಂಗ, ಪರಾನ್ಸ, ತೈಲಭೋಜನ ಇವನ್ನು ಬಿಡಬೇಕು. 

೩. ಫಲಗಳಲ್ಲಿ ಬಹುಬೀಜನಿರುವುನನ್ನೂ , ಧಾನ್ಯಗಳಲ್ಲಿ ದ್ವಿದಳಗಳನ್ನೂ 
ಕಾರ್ತಿಕಮಾಸದಲ್ಲಿ ವರ್ಜಿಸಬೇಕು. ಈ ವಿಷಯದಲ್ಲಿ ವಿಚಾರಮಾಡಬೇಕಾದ್ದೇ 
ಇಲ್ಲ. 

೪. ಹಾಲುಸೋರೆ, ಗೃಂಜರ (ಬೆಳ್ಳುಳ್ಳಿ), ಬದನೆಕಾಯಿ, ಬೃಹತೀಫಲ 
(ಗುಳ್ಳದಕಾಯಿ), ಕೆಟ್ಟುಹೋದ ಮತ್ತು ಸೀದುಹೋದ ಅನ್ನ, ಮಸೂರಿಕಾ 
(ಕೆಂಪು ಕಡಲೆ) ಇವನ್ನು ತೊರೆಯಜೇಕು. 

೫-೭. ಮತ್ತೆ ಊಟಮಾಡುವುದು, ಮಧು, ಪರಾನ್ಫ, ಕಂಚಿನ 
ಪಾತ್ರೆಯಲ್ಲಿ ಊಟಮಾಡುವುದು, ನಖ, ಚರ್ಮ, (ಮಸೂರಿಕೆ) ಛತ್ರಾಂಕ, 
(ಅಣುಬೆ) ಗಂಜಿ, ದುರ್ಗಂಧವಸ್ತು, ಗಣಾನ್ಸ್ನ (ಗುಂಪಿನೂಟಿ), ಗಣಿಕಾನ್ಸ 


ಷಸ್ಕೋ9ಧ್ಯಾಯಃ ೧೬೩ 


ಗಣಾನ್ನಂ ಗಣಿಕಾನ್ನಂ ಚ ತಥಾ ವೈ ಗ್ರಾಮಯಾಜಿನಃ | 


ಶೂದ್ರಾನ್ನಂ ಶೂದ್ರಸಂಪರ್ಕಂ ಸೂತಕಾನ್ನಂ ತಥೈವ ಚ ॥೬॥ 
ಶ್ರಾದ್ಧಾನ್ನಮೃತುಶಾಂತ್ಯಾಶ್ಚ ಜಾತಕಂ ನಾಮಕಂ ತಥಾ । 
ಶ್ಲೇಷ್ಮಾತಕಫಲಂ ಚೈವ ವರ್ಜಯೇತೃಾರ್ತಿಕವ್ರತೀ !೭॥ 


ನಿಷಿದ್ದೇಷು ಚ ಪತ್ರೇಷು ಭೋಜನಂ ನೈವ ಕಾರಯೇತ್‌ । 
ಮುಧುಪಾಲಾಶಕದಲೀಜಂಬೂಪ್ಲೆ ಕ್ರಮಕೂಟಕಾಃ । 


ಏತತ್ಸತ್ರೇಷು ಭೋಕ್ತವ್ಯಂ ಪುಸ್ಕರೇ ನ ಕದಾಚನ ॥೮॥ 
ಕಾರ್ತಿಕೇ ಮಾಸಿ ಸಂಪ್ರಾಪ್ತೇ ಯಃ ಕುರ್ಯಾದ್ವನಭೋಜನಂ | 

ಸ ಯಾತಿ ಪರಮಂ ಲೋಕಂ ವಿಷ್ಣೋರ್ಜೀವಸ್ಯ ಚಕ್ರಿಣಃ nen 
ಪ್ರಾತಃಸ್ಟಾನಂ ತು ಕರ್ತವ್ಯಂ ತಥೈವ ಹರಿಪೂಜನಂ | 

ಕಥಾಯಾಃ ಶ್ರವಣಂ ಚೈವ ಕಾರ್ತಿಕೇ ಶಸ್ಯತೇ ಮುನೇ ॥ ೧೦ ॥ 


ಗೋಪೀಚೆಂದನದಾನಂ ತು ಗೋದಾನಂ ಶೋತ್ರಿಯಾಯ ಚೆ । 
ಕರ್ತವ್ಯಂ ಕಾರ್ತಿಕೇ ಮಾಸಿ ತೇನ ಮೋಕ್ಸ್ಸಮುವಾಪ್ಟ್ನುಯಾತ್‌ ॥ ೧೧॥ 
ಕದಲೀಫಲದಾನಂ ತು ದಾನಂ ಧಾತ್ರೀಫಲಸ್ಯ ಚ । 

ವಸ್ತ್ರದಾನಂ ತಥಾ ಕುರ್ಯಾತ್‌ ಶೀತಾರ್ತಾಯ ದ್ವಿಜನ್ಮನೇ ॥ ೧೨॥ 
(ಸೂಳೆಯಿಕ್ಸಿದ ಅನ್ನ), ಗ್ರಾಮಯಾಜಿಯ ಅನ್ನ, ಶೂದ್ರಾನ್ಸ, ಶೂದ್ರ 
ಸಂಪರ್ಕ, ಸೂತಕಾನ್ನ, ಶ್ರಾದ್ಧಾನ್ಸ, ಖುತುಶಾಂತಿಯ ಅನ್ನ, ಜಾತಕರ್ಮದ 
ಅನ್ನ, ನಾಮಕರಣದ ಅನ್ರ, ಶ್ಲೇಷ್ಮಾತಕಫಲ(ಚಳ್ಳೆ ಕಾಯಿ) ಇವನ್ನು ಕಾರ್ತಿಕ 
ಪ್ರತವನ್ನು ಧರಿಸಿದವನು ವರ್ಜಿಸಬೇಕು. 

೮. ನಿಷಿದ್ಧವಾದ ಎಲೆಗಳಲ್ಲಿ ಭೋಜನ ಮಾಡಲೇಬಾರದು. ಸೀಮುತ್ತುಗ, 
ಬಾಳೆ, ನೇರಿಳೆ, ಸ್ಲಕ್ಟ, ಮಕೂಟಕ, ಈ ಪತ್ರಗಳಲ್ಲಿಯೂ ಪುಷ್ಕರಪತ್ರ ದಲ್ಲಿಯೂ 
ಎಂದೆಂದಿಗೂ ಭೋಜನ ಮಾಡಲೇಬಾರದು. 

೯-೧೦. ಕಾರ್ತಿಕಮಾಸವು ಬಂದಾಗ ಯಾವನು ವನಭೋಜನ ಮಾಡು 
ತ್ರಾನೆಯೋ ಅವನು ಚಕ್ರಧಾರಿಯಾದ ವಿಷ್ಣುವಿನ ಬಹು ಶ್ರೇಷ್ಠವಾದ ವೈಕುಂಠ 
ಲೋಕಕ್ಕೆ ಹೋಗುತ್ತಾನೆ. ಕಾರ್ತಿಕದಲ್ಲಿ ಪ್ರಾತಃಸ್ನಾನವನ್ನು ಮಾಡಬೇಕು. 
ಹರಿಪೂಜೆಯನ್ನು ಮಾಡಬೇಕು. ಕಥಾಶ್ರವಣವನ್ನು ಮಾಡಬೇಕು. ಎಲ್ಫ್ರೆ 
ಮುನಿಯೇ! ಇವಿಷ್ಟೂ ಪ್ರಶಸ್ತವಾದುವೆಂದು ಹೇಳಲ್ಪಟ್ಟಿವೆ. 

೧೧. ಕಾರ್ತಿಕಮಾಸದಲ್ಲಿ ಶ್ರೋತ್ರಿಯರಿಗೆ ಗೋಪೀಚಂದನದಾನ, 
ಗೋದಾನಗಳನ್ನು ಮಾಡಬೇಕು. ಅದರಿಂದ ಮೋಕ್ಸವನ್ನು ಪಡೆಯಬಹುದು. 

೧೨. ಕದಲೀಫಲದಾನ, ಧಾತ್ರೀ (ನೆಲ್ಲಿ) ಫಲದಾನ, ಶೀತದಿಂದ ಆರ್ತ 
ನಾದ ಬ್ರಾಹ್ಮಣನಿಗೆ ವಸ್ತ್ರ ದಾನ ಇವನ್ನು ಮಾಡಬೇಕು. 


೧೬೪ ಶ್ರೀ ಸ್ಕಾಂದಮಹಾಪುರಾಣಂ 


ಶಾಕಾದಿದಾನಂ ಕುರ್ವೀತ ಚಾನ್ನದಾನಂ ವಿಶೇಷತಃ । 


ಶಾಲಿಗ್ರಾಮಸ್ಯ ದಾನಂ ಚ ಕರ್ತವ್ಯಂ ತು ದ್ವಿಜನ್ಮನೇ ॥ ೧೩8 
ಪೌರಾಣಿಕಾಯ ಯೋ ದದ್ಯಾದಾಮಾನ್ನಂ ಫೃತಪಾಯಸಂ । 

ಸ ಚೈಶ್ವ್ಚರ್ಯಮವಾಪ್ನೋತಿ ಶತಬ್ರಾಹ್ಮಣಭೋಜನಾತ್‌ ॥ ೧೪ ॥ 
ಕಮಲೈಃ ಸೂಜಯೇದ್ಯಸ್ತು ಕಾರ್ತಿಕೇ ಕಮಲಾಪ್ರಿಯಂ ! 

ಸತು ಪುಣ್ಯಮವಾಪ್ನೋತಿ ನಾತ್ರ ಕಾರ್ಯಾ ವಿಚಾರಣಾ ॥ ೧೫ ॥ 


ಕಾರ್ತಿಕೇ ತುಲಸೀಪತ್ರಂ ಯೋ ಭಕ್ತ್ಯಾ ವಿಷ್ಣನೇಃರ್ಹಯೇತ್‌ | 
ಸಂಸಾರಾಜಚ್ಚ ವಿನಿರ್ಮುಕ್ತೋ ಯಾತಿ ವಿಷ್ಣೋಃ ಪರಂ ಪದಂ ॥ ೧೬ ॥ 
ಕಾರ್ತಿಕೇ ಕೇತಕೀಪುಷ್ಟೈಃ ಅರ್ಚಯೇದ್ದರುಡಧ್ವಜಂ । 


ಪೂಜಿತೋ ಜನ್ಮಸಾಹಸ್ತ್ರಂ ನಾತ್ರ ಕಾರ್ಯಾ ವಿಚಾರಣಾ ! ೧೭ ॥ 
ಶಂಖದಾನಂ ತು ಯಃ ಕುರ್ಯಾತ್‌ ತಥಾ ಚಕ್ರಾಂಕಿತಸ್ಯ ಚ । 
ತಸ್ಯ ಪಾಪಾನಿ ನಶ್ಯಂತಿ ದಾನಮಾತ್ರಾನ್ನ ಸಂಶಯಃ 1 ೧೮ ॥ 


೧೩. ಶಾಕಾದಿ ದಾನವನ್ನು ಮಾಡಬೇಕು. ವಿಶೇಷವಾಗಿ ಅನ್ನದಾನ 
ಮಾಡಬೇಕು. ಬ್ರಾ ಹ್ಮಣರಿಗೆ ಸಾಲಿಗ್ರಾಮ ದಾನವನ್ನು ಮಾಡಬೇಕು. 

೧೪. ಯಾವನು ಪೌರಾಣಿಕನಿಗೆ (ಆಮಾನ್ಸ) ಅಕ್ಕಿ ಬೇಳೆ ಮುಂತಾದು 
ವನ್ನೂ, ತುಪ್ಪ ಪಾಯಸಗಳನ್ನೂ ಕೊಡುತ್ತಾನೆಯೋ ಅವನು ನೂರು ಜನ 
ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದರಿಂದ ಉಂಟಾಗುವಷ್ಟು ಐಶ್ವರ್ಯವನ್ನು 
ಪಡೆಯುತ್ತಾನೆ. 

೧೫. ಯಾವನು ಕಾರ್ತಿಕದಲ್ಲಿ ಕಮಲಾಸ್ರಿಯನನ್ನು ಕಮಲಗಳಿಂದ 
ಪೂಜಿಸುತ್ತಾನೆಯೋ ಅವನು ಪುಣ್ಯವನ್ನು ಪಡೆಯುತ್ತಾನೆ. ಈ ವಿಷಯದಲ್ಲಿ 
ವಿಜಾರಮಾಡಬೇಕಾದುದಿಲ್ಲ. 

೧೬. ಕಾರ್ತಿಕಮಾಸದಲ್ಲಿ ಯಾವನು ತುಲಸೀ ಪತ್ರವನ್ನು ಭಕ್ತಿಯಿಂದ 
ವಿಷ್ಣುವಿಗೆ ಅರ್ಪಿಸುತ್ತಾನೆಯೋ ಅವನು ಸಂಸಾರದಿಂದ ಬಿಡುಗಡೆಹೊಂದಿ 
ವಿಷ್ಣುವಿನ ಪರಮಪದವಿಯನ್ನು ಸೇರುತ್ತಾನೆ. 

೧೭. ಕಾರ್ತಿಕದಲ್ಲಿ ಕೇದಗೆ ಹೂಗಳಿಂದ ಗರುಡಧ್ವಜನನ್ನು ಪೂಜಿಸಬೇಕು. 
ಹಾಗೆ ಪೂಜಿಸಿದರೆ ಒಂದುಸಹಸ್ರ ಜನ್ಮಗಳಲ್ಲಿ ಪೂಜಿಸಿದ ಫಲವು ದೊರೆಯುತ್ತದೆ. 
ಈ ವಿಷಯದಲ್ಲಿ ವಿಚಾರಮಾಡತಕ್ಕುದಲ್ಲ. 

೧೮. ಯಾವನು ಶಂಖದಾನವನ್ನು ಮಾಡುತ್ತಾನೋ, ಯಾವನು 
ಗೋಮತೀ ಚಕ್ರವನ್ನು ದಾನಮಾಡುತ್ತಾನೊ, ಅವನ ಪಾಪಗಳು ಹಾಗೆ ದಾನ 
ಮಾಡಿದ ಮಾತ್ರದಿಂದಲೆ ನಾಶವಾಗಿಹೋಗುತ್ತವೆ. ಇದರಲ್ಲಿ ಸಂಶಯವಿಲ್ಲ. 


ಹಷ್ಮೋಳಧ್ಯಾಯಃ ೧೬೫ 


ಗೀತಾಪಾಠಂ ತು ಯಃ ಕುರ್ಯಾತ್‌ ಕಾರ್ತಿಕೇ ವಿಷ್ಣುನಲ್ಲಭೇ । 


ತಸ್ಯ ಪುಣ್ಯಫಲಂ ವಕ್ತುಂ ನಾಲಂ ವರ್ಷಶಶೈರಪಿ Horn 
ಶ್ರೀಮದ್ಭಾಗವತಸ್ಯಾಪಿ ಶ್ರನಣಂ ಯಃ ಸಮಾಚರೇತ್‌ | 
ಸರ್ವಪಾಪನಿನಿರ್ಮುಕ್ತೆಃ ಪರಂ ನಿರ್ವಾಣಮೃಚ್ಛತಿ ॥ ೨೦ 0 
ಏಕಾದಶ್ಯಾಂ ನಿರಾಹಾರಂ ಉಪವಾಸಂ ಕರೋತಿ ಯಃ । 
ಪೂರ್ವಜನ್ಮ ಕೃತಾತ್ಪಾಪಾನ್ಮುಚ್ಛತೇ ನಾತ್ರ ಸಂಶಯಃ ॥ ೨೧ 


ಶಾಲಿಗ್ರಾ ಮಸ್ಕ ಕೈನೇದ್ಯಾತ್‌ ಕೋಟಯಜ್ಞ ಫಲಂ ಲಭೇತ್‌ । 
ಅನ್ಯಜೇವಸ್ಯ ಸೈವೇಡ್ಯಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥೨೨॥ 
ಪೂಜಾಕಾಲೇ ತು ದೇವಸ್ಯ ಘಂಟಾನಾದಂ ಕರೋತಿ ಯಃ । 
ಹರೇಸ್ತ್ಯೃಪ್ತಿಂ ಪರಾಂ ಯಾತಿ ಮನುಜೋ ನಾತ್ರ ಸಂಶಯಃ ॥೨೩॥ 
ಪರಾನ್ನಂ ವರ್ಜಯೇದ್ಯಸ್ತು ಕಾರ್ತಿಕೇ ನಿಷ್ಣುತುಷ್ಟಯೇ । 
ದಾಮೋದರಸ್ಯ ಪ್ರೀತಿಂ ಸ ಸಮ್ಯಕ್ಟ್ರಾಪ್ಟೋತಿ ಮಾನವಃ ॥ ೨೪ ॥ 


೧೯. ವಿಷ್ಣುವಿಗೆ ಪ್ರಿಯವಾದ ಕಾರ್ತಿಕಮಾಸದಲ್ಲಿ ಭಗವದ್ಗೀತಾಪಾಠ 
ವನ್ನು ಯಾವನು ಮಾಡುತ್ತಾನೊ ಅವನಿಗೆ ದೊರೆಯುವ ಪುಣ್ಯಫಲವನ್ನು 
ಇಷ್ಟೆಂದು ಹೇಳಲು ನೂರುವರ್ಷವೂ ಸಾಲದು. 

೨೦. ಶ್ರೀಮದ್ಭಾಗವತದ ಶ್ರವಣವನ್ನು ಯಾವನು ಮಾಡುತ್ತಾನೆಯೋ 
ಅವನು ಸರ್ವ ಪಾಪಗಳಿಂದಲೂ ಮುಕ್ತನಾಗಿ ಶ್ರೇಷ್ಠವಾದ ಮೋಕ್ಬವನ್ನು 
ಹೊಂದುತ್ತಾನೆ. 

೨೧. ಏಕಾದಶಿಯಲ್ಲಿ ಯಾವನು ನಿರಾಹಾರವಾಗಿ ಉಪವಾಸಮಾಡು 
ತ್ತಾನೆಯೋ ಅವನು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದಿಂದ ಬಿಡುಗಡೆ 
ಹೊಂದುತ್ತಾನೆ. ಇದರಲ್ಲಿ ಸಂಶಯವಿಲ್ಲವು. 

೨೨. ಸಾಲಿಗಾ ತ್ರಾಮಕ್ಕೆ ನೈವೇದ್ಯ ಮಾಡುವುದರಿಂದ ಕೋಟಯಜ್ಞ ಗಳನ್ನು 
ಮಾಡಿದ ಫಲವುಂಟಾಗುತ್ತದೆ. ಬೇರೆ ದೇವರ ನೈವೇದ್ಯವನ್ನು ಊಟಮಾಡಿದರೆ 
ಚಾಂದ್ರಾಯಣವನ್ನು ನಡೆಸಬೇಕು. 

೨೩. ದೇವರ ಪೂಜೆಯ ಕಾಲದಲ್ಲಿ ಯಾವನು ಘಂಟಾನಾದಮಾಡು 
ತ್ತಾನೆಯೋ ಆ ಮನುಷ್ಯನು ಶ್ರಿ ತ್ಲೀಹರಿಗೆ ಸರಮ ತೃಪ್ತಿ ಯನ್ನು ಉಂಟುಮಾಡು 
ತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. 

೨೪. ಕಾರ್ತಿಕದಲ್ಲಿ ವಿಷ್ಣುವಿನ ತೃಪ್ಯರ್ಥವಾಗಿ ಯಾವನು ಪರಾನ್ನವನ್ನು 
ವರ್ಜಿಸುತ್ತಾನೆಯೋ ಆ ಮಾನವನು ರಾಮೋದರನ ಉತ್ತಮ ಪ್ರೀತಿಗೆ 
ಪಾತ್ರನಾಗುತ್ತಾನೆ. 


೧೬೬ ಶ್ರೀ ಸ್ಯಾಂದಮಹಾಪುರಾಣಂ 


ಅಧ್ವಗಂ ತು ಪರಿಶ್ರಾಂತಂ ಕಾಲೇ ಚ ಗೃಹಮಾಗತಂ । 

ಯೋತತಿಥಿಂ ಪೂಜಯೇದ್ಭಕ್ಸ್ಯಾ ಜನ್ಮಸಾಹಸ್ರನಾಶನೆಂ ॥ ೨೫ ॥ 
ನಿಂದಾಂ ಕುರ್ವಂತಿ ಯೇ ಮೂಢಾ ವೈಷ್ಣವಾನಾಂ ಮಹಾತ್ಮನಾಂ । 
ಪತಂತಿ ಪಿತೃಭಿಸ್ಸಾರ್ಧಂ ಮುಹಾರೌ ರವಸಂಜ್ಞ ಕೇ ॥ ೨೬ ॥ 
ದೃಷ್ಟ್ವಾ ಭಾಗವತಾನ್‌ ವಿಪ್ರಾನ್‌ ಸಂಮುಖೋ ನ ಚ ಯಾತಿ ಹಿ! 

ನ ಗೃಹ್ಣಾತಿ ಹರಿಸ್ತಸ್ಯ ಪೂಜಾಂ ದ್ವಾದಶನಾರ್ಷಿಕೀಂ ॥೨೭॥ 
ನಿಂದಾಂ ಭಗವತಃ ಶೃಣ್ವನ್‌ ತತ್ಸರಸ್ಯೆ ಜನಸ್ಯ ಚೆ। 

ತತೋ ನಾಸೈತಿ ಯಃ ಸೋಪಿ ಹರೇಃ ಪ್ರಿಯತಮೋ ನಹಿ ॥೨೮॥ 
ಪ್ರದಕ್ಷಿಣಾಂ ತು ಯಃ ಕುರ್ಯಾತ್ಯಾರ್ತಿಳೇ ಕೇಶವಸ್ಯ ಹಿ। 


ಪದೇಸದೇಂಶ್ಚಮೇಧಸ್ಯ ಫಲಮಾಪ್ಟೋತ್ಯಸಂಶೆಯಂ ॥೨೯॥ 
ದಂಡಪ್ರಣಾಮಂ ಯಃ ಕುರ್ಯಾತ್‌ ಕಾರ್ತಿಕೇ ಕೇಶವಾಗ್ರತಃ । 
ರಾಜಸೂಯಾಶ್ಚಮೇಧಾನಾಂ ಫಲಮಾಪ್ನೋತ್ಕಸಂಶಯಃ ॥೩೦॥ 


೨೫. ದಾರಿ ನಡೆದು ಬಳಲಿ ಮನೆಗೆ ಬಂದ ಅತಿಥಿಯನ್ನು ಯಾವನು 
ಭಕ್ತಿಯಿಂದ ಪೂಜಿಸುತ್ತಾನೆಯೋ ಅವನ ಜನ್ಮ ಸಹೆಸ್ತ್ರಗಳು ನಾಶವಾಗು 
ವೆ. 

೨೬. ಯಾವ ಮೂಢರು ಮಹಾತ್ಮರಾದ ವೈಷ್ಣವರ ನಿಂದೆಮಾಡುತ್ತಾ 
ಕೆಯೋ ಅವರು ಪಿತೃಗಳಿಂದೊಡಗೂಡಿದವರಾಗಿ ಮಹಾರಾರವ ನರಕದಲ್ಲಿ 
ಬೀಳುತ್ತಾರೆ. 

೨೭. ಭಾಗವತರಾದ ವಿಪ್ರರನ್ನು ಕಂಡು ಯಾವನು ಎದುರುಹೋಗು 
ವುದಿಲ್ಲವೊ, ಅವನು ಹನ್ನೆರಡು ವರ್ಷಗಳ ಕಾಲ ಮಾಡುವ ಪೂಜೆಯನ್ನೂ 
ಹರಿಯು ಪರಿಗ್ರಹಿಸುವುದಿಲ್ಲ. 

೨೮. ಭಗವಂತನ ಮತ್ತು ಭಗವದ್ಭಕ್ತರಾದ ಜನಗಳ ನಿಂದೆಯನ್ನು ಕೇಳಿ 
ಆ ಬಳಿಯಿಂದ ಯಾವನು ಬೇರೆ ಕಡೆ ಹೋಗುವುದಿಲ್ಲವೋ ಅವನು ಕೂಡ 
ಹರಿಗೆ ಪ್ರಿಯನಲ್ಲವು. 

೨೯. ಕಾರ್ತಿಕಮಾಸದಲ್ಲಿ ಕೇಶವನಿಗೆ ಯಾವನು ಪ್ರದಕ್ಸಿಣೆಮಾಡು 
ತ್ತಾನೆಯೋ ಅವನು ಹೆಜ್ಜೆಹೆಜ್ಜೆಗೂ ಅಶ್ವಮೇಧ ಫಲವನ್ನು ಪಡೆಯುತ್ತಾನೆ 
ಯೆಂಬುದರಲ್ಲಿ ಸಂಶಯವಿಲ್ಲ. 

೩೦. ಕಾರ್ತಿಕದಲ್ಲಿ ಕೇಶವನ ಎದುರಿಗೆ ಯಾವನು ದಂಡಪ್ರಮಾಣ 
ಮಾಡುವನೋ ಅವನು ರಾಜಸೂಯ ಮತ್ತು ಅಶ್ವಮೇಧಗಳ ಫಲವನ್ನು 
ಪಡೆಯುತ್ತಾನೆ. ಸಂಶಯವಿಲ್ಲ. 


(GL 


ಹಸ್ಮೋಳ9ಧ್ಯಾಯಃ 


೧೬೭ 
ಕುಟುಂಬಭೋಜನಂ ಚೈನ ಕಾರ್ತಿಕೇ ಭಕ್ತಿಸಂಯುತಃ । 
ಕಾರಯೇದ್ವಿಪ್ರಶಾರ್ದೂಲ ಚಾಸ್ಯ ಪುಣ್ಯಮನಂತಕಂ 1೩೧೫ 
ಹರಸ್ತ್ರೀಸಂಗಮಂ ಯಸ್ತು ಕಾರ್ತಿಕೇ ಕುರುತೇ ನರಃ । 
ತಸ್ಯ ಪಾಪಸ್ಯ ವಿಶ್ರಾಂತಿಃ ಯಾವದ್ವಕ್ತುಂ ನ ಶಕ್ಯತೇ | ೩೨೫ 
ತುಲಸೀಮೃತ್ತಿಕಾಪುಂಡ್ರಂ ಲಲಾಟೀ ಯಸ್ಯ ದೃಶ್ಯತೇ । 
ಯಮಸ್ತಂ ನೇಕ್ಲಿತುಂ ಶಕ್ತಃ ಕಿಮು ದೂತಾ ಭಯಂಕರಾಃ ॥೩೩॥ 
ಶಾಕೆಂ ದಾ ಲವಣಂ ವಾಪಿ ಯತ್ವಿಂಚಿದ್ದಾ ಭವಿಷ್ಯತಿ । 
ತದ್ದೇಯಂ ಕಾರ್ತಿಕೇ ಮಾಸಿ ಪ್ರೀತ್ಯರ್ಥಂ ಶಾರ್ಜಧನ್ವನಃ ॥ 4೪ 
ಇತ್ಯಾದ್ಯಾ ಬಹವೋ ಧರ್ಮಾಃ ಕಾರ್ತಿಕೇ ವಿಷ್ಣುವಲ್ಲಭಾಃ । 
ಯಥಾಶಕ್ತ್ಯಾ ಪ್ರಕುರ್ವೀತ ಧರ್ಮಂ ದೇವಸ್ಯ ತುಪ್ಬಿದಂ ॥ ೩೫॥ 
ಹರಿಸಂತುಷ್ಟಯೇ ಕಾರ್ಯಃ ತ್ಯಾಗೋ ವಾ ಸ್ಟೇಷ್ಟನಸ್ತುನಃ । 
ಮಾಸಾಂತೇ ದ್ವಿಜನರ್ಯಾಯ ದದ್ಯಾತ್ತದ್ಧ್ರತಪೂರ್ತಯೇ ॥ ೩೬॥ 


೩೧. ಎಲ್ಫೈ ಮುನಿಶ್ರೇಷ್ಠನೇ! ಯಾವಾತನು ಕಾರ್ತಿಕಮಾಸದಲ್ಲಿ 
ಭಕ್ತಿಯಿಂದ ಕುಟುಂಬಭೋಜನ ಮಾಡಿಸುತ್ತಾನೋ ಅವನಿಗೆ ಅನಂತಪುಣ್ಯ 
ವುಂಬಾಗುತ್ತದೆ. 

೩೨. ಕಾರ್ತಿಕಮಾಸದಲ್ಲಿ ಯಾವ ಮನುಷ್ಯನು ಪರಸ್ತ್ರೀಸಂಗವನ್ನು 
ಮಾಡುತ್ತಾನೆಯೋ ಅವನ ಪಾಪಕ್ಕೆ ಯಾವಾಗ ವಿಶ್ರಾಂತಿಯೆಂಬುದನ್ನು 
ಹೇಳುವುದಕ್ಕೆ ಶಕ್ಯವಿಲ್ಲವು. 

೩೩. ಯಾರ ಹೆಣೆಯಮೇಲೆ ತುಲಸೀಮೃತ್ತಿಕೆಯ ಪುಂಡ್ರವು ಗೋಚರಿ 
ಸುವುದೋ ಅವನನ್ನು ನೋಡಲು ಯಮನು ಶಕ್ತನಲ್ಲವು. ಭಯಂಕರರಾದೆ 
ಅವನ ದೂತರ ವಿಷಯವನ್ನು ಹೇಳುವುದೇನು? 

೩೪. ಕಾರ್ತಿಕಮಾಸದಲ್ಲಿ ಶಾಕವಾಗಲಿ ಲವಣವಾಗಲಿ ಅಲ್ಪಸ್ವಲ್ಪ 
ವಾದರೂ ದೊರೆತಲ್ಲಿ ಅದನ್ನು ಶಾರ್ಜ್ಗಧಸ್ವಿಯಾದ ವಿಷ್ಣುವಿನ ಪ್ರೀತ್ಯರ್ಥವಾಗಿ 
ದಾನಮಾಡತಕ್ಕದ್ದು. 

೩೫. ಇವೇ ಮೊದಲಾದ ಬಹಳ ಧರ್ಮಗಳು ಕಾರ್ತಿಕಮಾಸದಲ್ಲಿ 
ವಿಷ್ಣುವಿಗೆ ಮೆಚ್ಚಾದುವು. ಆ ದೇವನಿಗೆ ತೃಪ್ತಿಯುಂಟುಮಾಡುವ ಧರ್ಮವನ್ನು 
ಶಕ್ತಿಯಿದ್ದಷ್ಟು ನಡಸಬೇಕು. 

೩೬. ಹರಿಯ ಸಂತುಷ್ಟಿಗಾಗಿ ತನಗೆ ಬಹು ಇಷ್ಟವಾದ ವಸ್ತುವಿನ 
ತ್ಯಾಗವನ್ನಾದರೂ ಮಾಡಬೇಕು. ಮಾಸದ ಕೊನೆಯಲ್ಲಿ ವ್ರತಪೂರ್ತಿಗಾಗಿ 
ದ್ವಿಜಶ್ರೇಷ್ಠಸಿಗೆ ದಾನ ಕೊಡತಕ್ಕದ್ದು. 

F 


೧೬೮ ಶ್ರೀ ಸ್ಕಾಂದಮಹಾಪುರಾಣಂ 


ಸರ್ವವ್ರತಾನಿ ಚೈಕತ್ರ ಸತ್ಯವ್ರತಮಥೈಕತಃ । 


ತಸ್ಮಾತ್ಸರ್ವಪ್ರಯತ್ನೇನ ಸತ್ಯಂ ಭಾಷೇತ ಸರ್ವದಾ ॥ ೩೭ ॥ 
ಅನ್ಯಧರ್ಮೆಷ್ಟಧಿಕೃತಿಃ ಕುಲಜಾತಿವಿಭಾಗತಃ । 

ಅಧಿಕಾರೀ ಕಾರ್ತಿಕೇ ತು ಸರ್ವ ಏನ ಜನೋ ಭವೇತ್‌ 1 ೩೮ ॥ 
ಗೋಗ್ರಾಹಃ ಕಾರ್ತಿಕೇ ಮಾಸಿ ವಿಶೇಷಾದ್ಯೈಸ್ತು ದೀಯತೇ । 

ತೇಷಾಂ ಪುಣ್ಯಫಲಂ ವಕ್ತುಂ ನ ಶಕ್ನೋತಿ ಪಿತಾಮಹಃ ॥೩೯॥ 
ವಿಷ್ಣುದೇವಾಲಯಂ ಪ್ರಾತಃ ಸಂಮಾರ್ಜಯತಿ ಕಾರ್ತಿಕೇ। 

ತಸ್ಯ ವೈಕಂಂಠಭನನೇ ಜಾಯತೇ ಸುದೃಢಂ ಗೃಹಂ ॥೪೦॥ 
ದದ್ಯಾತ್ಕಾರ್ತಿಕಮಾಸೇ ತು ಧರ್ಮಕಾಷ್ಮಾನಿ ಭೂರಿಶಃ । 

ನ ತತ್ಸುಣ್ಯಸ್ಯ ನಾಶೋಸ್ತಿ ಕಲ್ಪಕೋಜಿಶಕೈರಪಿ ॥೪೧॥ 
ಸುಧಾದಿ ಲೇಷಯೇದ್ಯಸ್ತು ಕಾರ್ತಿಕೇ ವಿಷ್ಣುಮಂದಿರೇ । 

ಚಿತ್ರಾದಿಕಂ ಲಿಖೇದ್ವಾಪಿ ಮೋದತೇ ವಿಷ್ಣುಸನ್ನಿಧೌ ॥ ೪೨ ॥ 


ಜೀನಾಲಯೇ ವಾ ತೀರ್ಥೇ ನಾ ಕೃತೋ ದುಷ್ಟೈರ್ನ್ಯಸೈಃ ಕರಃ । 
ತಂ ಮೋಚೆಯಂತಿ ಯೇ ಲೋಕಾಃ ತೇಷಾಂ ಧರ್ಮಸ್ಸನಾತನಃ ॥ ೪೩ ॥ 





೩೭. ಸರ್ವ ವ್ರತಗಳೂ ಒಂದು ಕಡೆ; ಸತ್ಯವ್ರತವೇ ಒಂದು ಕಡೆ. 
ಆದ್ದರಿಂದ ಸರ್ವಪ್ರಯತ್ನದಿಂದಲೂ ಸದಾ ಸತ್ಯವನ್ನೇ ಆಡಬೇಕು. 

೩೮-೩೯. ಬೇರೆ ಧರ್ಮಗಳಲ್ಲಿ ಅಧಿಕಾರವು ಕುಲ ಜಾತಿ ವಿಭಾಗಗಳಿಂದ 
ನಿರ್ಣಯವಾಗುತ್ತದೆ. ಕಾರ್ತಿಕದಲ್ಲಾದರೋ ಸರ್ವಜನರೂ ಅಧಿಕಾರಿಗಳೇ 
ಆಗುತ್ತಾರೆ. ಕಾರ್ತಿಕಮಾಸದಲ್ಲಿ ಯಾರು ವಿಶೇಷವಾಗಿ ಗೋಗ್ರಾಸವನ್ನು 
ಕೊಡುತ್ತಾರೆಯೋ ಅವರ ಪುಣ್ಯಫಲವನ್ನು ವಿವರಿಸಲು ಪಿತಾಮಹನೂ 
ಶಕ್ತನಲ್ಲವು. 

೪೦-೪೧, ಯಾವನು ಕಾರ್ತಿಕಮಾಸದಲ್ಲಿ ಪ್ರಾತಃಕಾಲದಲ್ಲಿ ವಿಷ್ಣು 
ದೇವಾಲಯದ ಕಸವನ್ನು ಗುಡಿಸುತ್ತಾನೆಯೋ ಅವನಿಗೆ ವೈಕುಂಠಭವನದಲ್ಲಿ 
ಬಹು ದೃಢವಾದ ಗೃಹವು ನಿರ್ಮಾಣವಾಗುತ್ತದೆ. ಕಾರ್ತಿಕಮಾಸದಲ್ಲಿ 
ಧರ್ಮಾರ್ಥವಾಗಿ ಸೌಜಿಯನ್ನು ಯಥೇಚ್ಛವಾಗಿ ಕೊಡತಕ್ಕದ್ದು. ಆ ಪುಣ್ಯಕ್ಕೆ 
ನೂರಾರು ಕಲ್ಪಕೋಟಗಳಲ್ಲಿ ನಾಶವೆಂಬುದಿರುವುದಿಲ್ಲ. 

೪೨-೪೩. ಯಾವನು ಕಾರ್ತಿಕದಲ್ಲಿ ವಿಷ್ಣುಮಂದಿರದಲ್ಲಿ ಸುಣ್ಣ ಮೊದ 
ಲಾದವನ್ನು ಲೇಪಿಸುತ್ತಾನೊ ಅಥವಾ ಚಿತ್ರಾದಿಗಳನ್ನು ಬರೆಯುತ್ತಾನೆಯೋ 
ಅವನು ವಿಷ್ಣುಸನ್ಲಿಧಿಯಲ್ಲಿ ಆನಂದಪಡುತ್ತಾನೆ. ಜೀವಾಲಯದಲ್ಲಾಗಲಿ ತೀರ್ಥ 
ದಲ್ಲಾಗಲಿ ದುಷ್ಟರಾಜರು ಕರ (ಸುಂಕ)ಗಳನ್ನು ವಿಧಿಸಿದ್ದಪಕ್ಸದಲ್ಲಿ ಅದನ್ನು 
ಯಾರು ಬಿಡಿಸುತ್ತಾರೋ ಅವರಿಗೆ ಸನಾತನವಾದ ಧರ್ಮವು ದೊರೆಯುತ್ತದೆ. 


ಷಸ್ಕೋಂಧ್ಯಾಯಃ ೧೬೯ 


ಕಾರ್ತಿಕೇ ಮಾಸಿ ಯೋ ವಿಪ್ರೋ ಗಭಸ್ತೀಶ್ವರಸನ್ನಿಧೌ । 
ಶತರುದ್ರೀಜಪಂ ಕುರ್ಯಾತ್‌ ಮಂತ್ರಸಿದ್ಧಿಃ ಪ್ರಜಾಯತೇ ೫ ೪೪॥ 
ವಾರಾಣಸ್ಯಾಂ ತು ಯೈಃ ಸ್ಥಿತ್ವಾ ತ್ರಿವರ್ಷಂ ಕಾರ್ತಿಕವ್ರತಂ । 
ಸೋಪಾಂಗ ಸಾಂಗ ಯೈರ್ಮರ್ಶೈಃ ಕೃತಂ ಭಕ್ತ್ಯೇಕತತ್ಪರೈಃ ॥ ೪೫೫ 
ಇಹ ಲೋಕೇ ಫಲಂ ತೇಷಾಂ ಪ್ರತ್ಯಕ್ಸೆಂ ಜಾಯತೇ ಕಲ | 


ಸಂಪತ್ರ್ಯಾ ಚೈವ ಸಂತತ್ವ್ಯಾ ಯಶೋಭಿರ್ಧರ್ಮಬುದ್ಧಿ ಭಿಃ ॥ ೪೬॥ 
ಪಲಾಂಡುಂ ಶೃಂಗಂ ಮಾಂಸಂ ಚ ಶಯ್ಯಾಂ ಸೌನೀರಕಂ ತಥಾ । 
ರಾಜಿಕೋನ್ಮಾದಿಕಂ ಜಾಪಿ ಚಿಪಿಬಾನ್ನಂ ಚ ವರ್ಜಯೇತ್‌ ॥ ೪೭ ॥ 
ಧಾತ್ರೀಫಲಂ ಭಾನುವಾರೇ ಪರದೇಶಾಗಮಂ ತಥಾ । 

ತೀರ್ಥಂ ವಿನಾ ಸದೈನೇಹ ವರ್ಜಯೇತ್ಕಾರ್ತಿಕವ್ರುತೀ ॥ ೪೮ ॥ 
ದೇವನೇದದ್ದಿಜಾತೀನಾಂ ಗುರುಗೋವ್ರತಿನಾಂ ತಥಾ । 
ಸ್ತ್ರೀರಾಜಮಹತಾಂ ನಿಂದಾಂ ವರ್ಜಯೇತ್ಯಾರ್ತಿಕವ್ರತೀ ॥೪೯॥ 


ನರಕಸ್ಯ ಚತುರ್ದಶ್ಯಾಂ ತೈಲಾಭ್ಯಂಗಂ ಚೆ ಕಾರಯೇತ್‌ ! 
ಅನ್ಯತ್ರ ಕಾರ್ತಿಕೇ ಮಾಸಿ ತೈಲಸ್ನಾನಂ ವಿವರ್ಜಯೇತ್‌ । 
ನಾಲಿಕಾಂ ಮೂಲಕಾಂ ಚೈನ ಕೂಷ್ಮಾಂಡಂ ಚ ಕಪಿತೃಕಂ ॥ ೫೦ ॥ 





೪೪-೪೬. ಕಾರ್ತಿಕಮಾಸದಲ್ಲಿ ಯಾವ ಬ್ರಾಹ್ಮಣನು ಗಭಸ್ತೀಶ್ವರನ ಸನ್ನಿಧಿ 
ಯಲ್ಲಿ ಶತರುದ್ರೀಯ ಜಪವನ್ನು ಮಾಡುತ್ತಾನೆಯೋ ಅವನಿಗೆ ಮಂತ್ರಸಿದ್ಧಿ 
ಯುಂಟಾಗುತ್ತದೆ. ವಾರಾಣಸಿಯಲ್ಲಿ (ಕಾಶಿಯಲ್ಲಿ) ನಿಂತು ಯಾರು ಮೂರು 
ವರ್ಷಕಾಲ ಭಕ್ಷ್ಯೈಕತತ್ಪರರಾಗಿ ಕಾರ್ತಿಕವ್ರತವನ್ನು ಸಾಂಗೋಪಾಂಗವಾಗಿ 
ನೆರವೇರಿಸುತ್ತಾರೆಯೋ ಆ ಮರ್ತ್ಯರಿಗೆ ಈ ಲೋಕದಲ್ಲೇ ಸಂಪತ್ತೂ, ಸಂತತಿ, 
ಯಶಸ್ಸು, ಧರ್ಮಬುದ್ಧಿಗಳ ರೂಪದಲ್ಲಿ ಪ್ರತ್ಯಕ್ಸು ಫಲವುಂಟಾಗುತ್ತದೆ. 

೪೭. ನೀರುಳ್ಳಿ, ಶೃಂಗ (ಜೀವಕವೆಂಬ ವನಸ್ಪತಿ ವಿಶೇಷ), ಮಾಂಸ, 
ಶಯ್ಯೆ, ಸೌವೀರಕ (ಎಳಚೇಹಣ್ಣು), ಉನ್ಮಾದಕಾರಕವಸ್ತು, ಚಿಪಿಬಾನ್ನ, 
ಅವಲಕ್ಕಿ ಇವನ್ನು ವರ್ಜಿಸತಕ್ಕದ್ದು. 

೪೮. ಕಾರ್ತಿಕವ್ರತಿಯ್ಕು ಭಾನುವಾರ ನೆಲ್ಲಿಕಾಯಿಯನ್ನೂ, ತೀರ್ಥ 
ವೊಂದು ಹೊರತಾಗಿ ಪರದೇಶಗಮನವನ್ನೂ ಸದಾಕಾಲವೂ ವರ್ಜಿಸತಕ್ಕದ್ದು. 

೪೯. ದೇವ, ವೇದ, ದ್ವಿಜರು, ಗುರು, ಗೋವು, ವ್ರತಿಗಳು, ಸ್ತ್ರೀಯರು, 
ರಾಜಾಧಿಕಾರಿಗಳು--ಇವರ ನಿಂದೆಯನ್ನು ಕಾರ್ತಿಕವ್ರತಿಯು ತೊರೆಯಬೇಕು. 

೫೦-೫೧. ನರಕಚತುರ್ದಶಿಯ ದಿನ ತೈಲಾಭ್ಯಂಗಮಾಡಿಕೊಳ್ಳ ಬೇಕು. 
ಅದು ಹೊರತು ಬೇಕೆ ದಿನದಲ್ಲಿ ಕಾರ್ತಿಕಮಾಸದಲ್ಲಿ ತೈಲಸ್ನಾನವನ್ನು ಬಿಟ್ಟುಬಿಡ 
ಬೇಕು. ನಾಲಿಕ (ದಂಟು), ಮೂಲಿಕ (ಗೆಡ್ಡೆ, ಗೆಣಸು), ಕುಂಬಳ, ಕಪಿತೃಕ 


೧೭೦ ಶ್ರೀ ಸ್ಕಾಂದಮಹಾಪುರಾಣಂ 


ರಜಸ್ವಲಾಂತ್ಯಜನ್ನೊ ಚ್ಛಾಪತಿತಾಂವ್ರತಿಕೈಸ್ತಥಾ । 


ವ್ವಿಜದ್ದಿದ್ದೇದಬಾಹ್ಯೆ ಶ್ತ ನ ವದೇತ್ಸರ್ವದಾ ವ್ರತೀ 1 ೫೧॥ 
ಏಭಿರ್ವ್ವಷ್ಟಂ ಚ ಕಾಕೈಶ್ನ ಸೂತಿಕಾನ್ನಂ ಚ ಯಂದ್ಭವೇತ್‌ | 
ದ್ವೀಃಸಾಚಿತಂ ಚ ವಗ್ಗಾನ್ನಂ ನೈವಾದ್ಯಾತ್‌ ವೈಷ್ಣವವ್ರತೀ ॥ ೫೨ ॥ 
ಕ್ರಮಾತ್ಕೂಷ್ಮಾಂಡಬೃಹತೀತರುಣೇಮೂಲಕಂ ತಥಾ । 

ಶ್ರೀಫಲಂ ಚ ಕಲಿಂಗಂ ಚೆ ಫಲಂ ಧಾತ್ರೀಭವಂ ತಥಾ ॥ ೫೩ ॥ 
ನಾರಿಕೇಲಫಲಾಂಬಂಂ ಚ ಪಟೋಲಂ ಬೃಹತೀಫಲಂ । 
ಚರ್ನುವೃಂತಾಕೆಚವಲೀಶಾಕಂ ತುಲಸಿಜಂ ತಥಾ 1 ೫೪ ॥ 


ಶಾಕಾನ್ಯೇತಾನಿ ವರ್ಜ್ಯಾನಿ ಕ್ರಮಾತ್ರತಿಪದಾದಿಷು । 

ಏನಮೇವ ಹಿ ಮಾಘೋಪಿ ಕುರ್ಯಾಜ್ಚೆ ನಿಯಮಾನ್‌ ವ್ರತೀ ॥ ೫೫ ॥ 
ಕಾರ್ತಿಕವ್ರತಿನಃ ಪುಣ್ಯಂ ಯಥೋಕ್ತವ್ರತಕಾರಿಣಃ । 

ನ ಸಮರ್ಥೊ ಭವೇದ್ವಕ್ತುಂ ಬ್ರಹ್ಮಾಪೀಪ ಚತುರ್ಮುಖಃ ॥ ೫೬॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸವರಾಹಾತ್ಮ್ಯೇ**ಕಾರ್ತಿಕವ್ರತನಿರೂಹಣಂ' 
ನಾಮ ಷಷ್ಕೋಂಧ್ಯಾಯಃ 


(ಬೇಲದಹಣ್ಣು)-- ಇವನ್ನೂ ವರ್ಜಿಸಬೇಕು. ವ್ರತವನ್ನು ಹಿಡಿದವನು 
ಯಾವಾಗಲೂ ರಜಸ್ವಲೆಯರು, ಅಂತ್ಯಜರು, ಮ್ಲೇಚ್ಛರು, ಪತಿತರು, ವ್ರತಿಗಳಲ್ಲ 
ದವರು, ಬ್ರಹ್ಮದ್ವೇಷಿಗಳು, ವೇದಬಾಹ್ಯರು, ಇವರೊಡನೆ ಯಾವಾಗಲೂ 
ಮಾತನಾಡಬಾರದು. 

೫೨-೫೬, ಇವರಿಂದ ನೋಡಲ್ಪಟ್ಟ ಮತ್ತು ಕಾಗೆಗಳ ಕಣ್ಣಿಗೆ ಬಿದ್ದ 
ಅನ್ನವನ್ನ್ಯೂ ಸೂತಿಕಾನ್ನವನ್ನೂ, ಎರಡು ಸಲ ಬೆಂದದನ್ನೂ, ಸೀದ ಅನ್ನವನ್ನೂ 
ವೈಷ್ಣವವ್ರತಿಯು ತಿನ್ನಬಾರದು. ಕುಂಬಳ, ಬೃಹತೀ, ತರುಣೀಮೂಲಕ, 
ಶ್ರೀಫಲ, ಕಲಿಂಗಫಲ, ಧಾತ್ರೀಭವ, ತೆಂಗು, ಹಾಲ ಸೋರೆ (ಅಲಾಬು), 
ಪಟೋಲ (ಪಡವಲ), ಬೃಹತೀಫಲ, ಚರ್ಮ, ಬದನೆ, ಚವಲೀಶಾಕ, ತುಲಸೀ 
ಶಾಕ--ಈ ಶಾಕಗಳನ್ನು ಅನುಕ್ರಮವಾಗಿ ಪಾಡ್ಯಮಿಯು ಮೊದಲುಗೊಂಡು 
ಪ್ರತಿದಿನವೂ ಆಯಾ ಶಾಕವನ್ನು ಆಯಾ ದಿನದಲ್ಲಿ ವರ್ಜಿಸಬೇಕು. ವ್ರತ 
ನಡೆಸುವವನು ಮಾಘಮಾಸದಲ್ಲಿಯೂ ಹೀಗೆಯೇ ನಿಯಮಗಳನ್ನು ಮಾಡಿಕೊ 
ಳ್ಳತಕ್ಕದ್ದು. ಯಥೋಕ್ತವಾಗಿ ವ್ರತವನ್ನು ನಡಸಿದ ಕಾರ್ತಿಕ ವ್ರತಿಯ 
ಪುಣ್ಯವನ್ನು ವರ್ಣಿಸುವುದಕ್ಕೆ ಚತುರ್ಮುಖಗಳುಳ್ಳ ಬ್ರಹ್ಮನೂ ಸಮರ್ಥನಲ್ಲವು.?' 

ಇಲ್ಲಿಗೆ ಎಂಬತ್ತೊಂದುಸಾಪಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮ್ಯ ದಲ್ಲಿ 

4 ಕಾರ್ತಿಕವ್ರತನಿರೂಪಣ''ವೆಂಬ ಅರನೆಯ ಅಧ್ಯಾಯವು ಮಂಗಿದುದು 





| ಶ್ರೀಃ ॥ 


ಅಥ ಸಪ್ತಮೊಲ್ಲಧ್ಯಾಯಃ 


ದೀಸದಾನಮಾಹಾತ್ಮ $ನರ್ಣನಂ 


ನಾರದ ಉವಾಚ :-- 
ಭಗವನ್‌ ಕೃತಕೃತ್ಯೋಸ್ಮಿ ತವಪಾದಸಮಾಶ್ರಯಾತ್‌ । 
ಶ್ರೋತವ್ಯಂ ನೇಹ ಭೂಯೋ ಮೇ ವಿದ್ಯತೇ ದೇವಸತ್ತಮ ॥೧॥ 
ತಥಾಪಿ ಭಗವನ್‌ ಕಿಂಚಿತ್‌ ಪ್ರಷ್ಟವ್ಯಂ ಮೇ ಹೃದಿ ಸ್ಥಿತಂ। 
ತ್ವದ್ವಾಕ್ಯಾಮೃುತಪೀತಸ್ಯ ನ ಮೇ ತೃಪ್ತಿರ್ಹಿ ಜಾಯತೇ ॥೨॥ 
ದೀಪದಾನಸ್ಯ ಮಾಹಾತ್ಮ್ಯಂ ಶ್ರೋತುಮಿಚ್ಛಾಮಿ ತೇ ಪ್ರಭೋ! 
ಯೇನ ಜಾಪಿ ಪುರಾ ದತ್ತಃ ತದ್ವದಸ್ವೆ ಚತುರ್ಮುಖ Han 
ಬ್ರಹ್ಮೋವಾಚ: 
ಪ್ರಾತಸ್ಥಾತ್ಕಾ ಶುಚಿರ್ಭೂತ್ವಾ ದೀಪಂ ದದ್ಯಾತ್ರ್ರಯತ್ನತಃ । 
ತೇನ ಪಾಪಾನಿ ನಶ್ಯೇಯಂಃ ತಮಾಂಸೀವ ಭಗೋದಯೇ ॥೪॥ 


ಕನ್ನಡದ ಅನುವಾದ 
ದೀಪದಾನಮಾಹಾತ್ಮ್ಯವರ್ಣನ 


೧. ನಾರದನು ಕೇಳುತ್ತಾನೆ: ಭಗವನ್‌! ನಿನ್ನ ಪಾದಗಳನ್ನಾಶ್ರಯಿಸಿ 
ದ್ದರಿಂದ ನಾನು ಕೃತಕೃತ್ಯನಾಗಿದ್ದೇನೆ. ಎಲ್ಲೆ ದೇವಶ್ರೇಷ್ಠನೇ! ನಾನು 
ಕೇಳೆಬೇಕಾದುದಿನ್ಲ್ನೇನೂ ಇಲ್ಲವು. 

೨. ಎಲ್ಫೆ ಭಗವಂತನೇ! ಆದರೂ ಕೇಳಬೇಕಾದ ಸ್ವ 
ಮನಸ್ಸಿನಲ್ಲಿದೆ. ನಿನ್ನ ವಾಕ್ಯಾಮೃತವನ್ನು ಕುಡಿದು ನನಗೆ 
ಆಗಿಲ್ಲ. 

೩. ಪ್ರಭುವೇ! ದೀಸಪದಾನದಮಾಹಾತ್ಮ್ರ್ಯೈಯನ್ನು ನಿಫ್ಲಿಂದ ಕೇಳಲಿಚ್ಛಿಸು 
ತ್ರೀನೆ. ಹಿಂದೆ ಈ ದಾನವನ್ನು ಯಾರು ಮಾಡಿದರು? ಎಲೈ ಚತುರ್ಮುಖನೇ, 
ಅದನ್ನು ನನಗೆ ಹೇಳು.” 

೪. ಬ್ರಹ್ಮನು ಹೇಳುತ್ತಾನೆ:--"" ಕಾರ್ತಿಕವ್ರತಿಯು ಬೆಳಗ್ಗೆ ಸ್ನಾನಮಾಡಿ 
ಶುಚಿರ್ಭೂತನಾಗಿ ಪ್ರಯತ್ನಪೂರ್ವಕವಾಗಿ ದೀಪವನ್ನು ದಾನ ಕೊಡಬೇಕು. 
ಅದರಿಂದ ಸೂರ್ಯೋದಯದಲ್ಲಿ ಕತ್ತಲೆಯು ನಾಶವಾಗುವಂತೆ ಪಾಪಗಳು 
ನಾಶಹೆ-ಂದುವುವು. 


ವಿಷಯವು 


ಬ 
ತೃ ಪ್ಲಿಯೆಂತೂ 


೧೭೨ ಶ್ರೀ ಸ್ಕಾಂದಮಹಾಪುರಾಣಂ 


ಆಜನ್ಮ ಯತ್ಯತಂ ಪಾಪಂ ಸ್ತ್ರಿಯಾ ವಾ ಪುರುಷೇಣ ಚ । 


ತತ್ಸರ್ವಂ ನಾಶಮಾಯಾತಿ ಕಾರ್ತಿಕೇ ದೀಪದಾನತಃ ॥೫॥ 
ಅತ್ರ ತೇ ವರ್ಣಯಿಷ್ಯಾಮಿ ಇತಿಹಾಸಂ ಪುರಾತನಂ । 
ಶ್ರವಣಾತ್ಸರ್ವಪಾಪಘ್ನುಂ ದೀಷಪದಾನಫಲಪ್ರದಂ ॥೬॥ 
ಪುರಾ ದ್ರವಿಡದೇಶೇಷು ಬ್ರಾಹ್ಮಣೋ ಬುದ್ಧನಾಮಕಃ । 

ತಸ್ಯ ಭಾರ್ಯಾಂಭವದ್ದುಷ್ಟಾ ಅನಾಚಾರರತಾ ಮುನೇ Hen 
ತಸ್ಯಾಸ್ಸಂಸರ್ಗದೋಷೇಣ ಕ್ಲೀಣಾಯುರ್ಮುತಿಮಾಪ್ತ ವಾನ್‌ । 

ಪತೌ ಮೃತೇ ತು ಸಾ ಪತ್ಲೀ ಅನಾಚಾರೇ ವಿಶೇಷತಃ ॥೮॥ 
ರತಾಭೂನ್ನ ಹಿ ತಸ್ಯಾಸ್ತು ಲಜ್ಜಾ ಲೋಕಾಪವಾದತಃ । 
ಸುತಬಂಧುವಿಹೀನಾ ಸಾ ಸದಾ ಭಿಕ್ಲಾನ್ನಭೋಜನಾ HF 
ನ ಸಂಸ್ಕಾರಾನ್ನಮಲ್ಪಂ ವಾ ಭುಕ್ತ್ವಾ ಪರ್ಯೂಷಿತಾಶಿನೀ । 
ಪರಪಾಕರತಾ ನಿತ್ಯಂ ತೀರ್ಥ ಯಾತ್ರಾದಿವರ್ಜಿತಾ 1೧೦॥ 


೫. ಕಾರ್ತಿಕಮಾಸದಲ್ಲಿ ದೀಪದಾನ ಮಾಡುವುದರಿಂದ ಹೆಂಗಸಾಗಲಿ 
ಗಂಡಸಾಗಲಿ ಹುಟ್ಟ ದಂದಿನಿಂದಲೂ ಮಾಡಿರುವ ಪಾಪವೆಸ್ಟಿದೆಯೋ ಅಷ್ಟೆಲ್ಲವೂ 
ನಾಶವಾಗುತ್ತದೆ. 

೬. ಈ ವಿಷಯದಲ್ಲಿ ನಿನಗೆ ಪುರಾತನವಾದ ಇತಿಹಾಸವೊಂದನ್ನು ವರ್ಣಿಸು 
ತ್ರೇನೆ. ಈ ಇತಿಹಾಸವನ್ನು ಶ್ರವಣಮಾಡುವುದರಿಂದ ಸರ್ವಪಾಸಗಳೂ ಧ್ವಂಸ 
ವಾಗುವುವು. ದೀಪದಾನದ ಸಂಪೂರ್ಣ ಫಲವನ್ನು ಕೊಡುವಂತಹುದು. 

೭. ಪೂರ್ವದಲ್ಲಿ ದ್ರವಿಡದೇಶದಲ್ಲಿ ಬುದ್ಧನೆಂಬ ಹೆಸರುಳ್ಳ ಒಬ್ಬ 
ಬ್ರಾ ಹ್ಮಣನಿದ್ದನು. ಎಲ್ಫೈ ಮುರಿಯೇ! ಅವನ ಹೆಂಡತಿಯು ದುಷ್ಟಳೂ 
ಅನಾಚಾರತತ್ಸರಳೂ ಆಗಿದ್ದಳು. 

೮೯. ಅವಳೆ ಸಹವಾಸದೋಷದಿಂದ ಆ ಬ್ರಾಹ್ಮಣನು ಆಯಸ್ಸು 
ಕ್ಸೀಣಿಸಿ ಮೃತನಾದನು. ಪತಿಯು ಮೃತನಾದರೂ ಆ ಹೆಂಡತಿಯು ಅನಾ 
ಚಾರದಲ್ಲೇ ವಿಶೇಷವಾಗಿ ತೊಡಗಿದಳು. ಅವಳಿಗೆ ಲೋಕಾಪವಾದದಿಂದಲೂ 
ಲಜ್ಜೆಯಿರಲಿಲ್ಲ. ಮಕ್ಕಳೂ ಬಂಧುಗಳೂ ಇಲ್ಲದೆ ಸದಾ ಭಿಕ್ಸಾನ್ನವನ್ನು ಭೋಜನ 
ಮಾಡುತ್ತಿದ್ದಳು. 

೧೦. ಸುಸಂಸ್ಕ್ರತವಾದ ಅನ್ನವನ್ನು ಸ್ವಲ್ಪವೂ ತಿನ್ನಲಿಲ್ಲ. ಕೆಟ್ಟುಹೋದ 
ಹೆಳಸನ್ನವನ್ನೇ ತಿನ್ನುತ್ತಿದ್ದಳು. ನಿತ್ಯವೂ ಹೆರರು ಮಾಡಿದ ಅಡಿಗೆಯಲ್ಲಿಯೇ 
ನಿರತಳಾಗಿದ್ದಳು. ತೀರ್ಥೆಯಾತ್ರಾದಿಗಳನ್ನು ವರ್ಜಿಸಿದಳು. 


ಸಪ್ತಮೋ9ಧ್ಯಾಯಃ ೧೭೩ 


ಕಥಾಯಾಃ ಶ್ರವಣಂ ಚೈವ ನ ಶೃತಂ ತು ತಯಾ ದ್ವಿಜ। 

ಏಕದಾ ಬ್ರಾಹ್ಮಣಃ ಕಶ್ಲಿತ್‌ ತೀರ್ಥಯಾತ್ರಾಪರಾಯಂಣಃ ॥ ೧೧॥ 
ತಸ್ಯಾ ಗೃಹಂ ಸಮಾಗಚ್ಛತ್‌ ವಿದ್ವಾನ್‌ ನೈ ಕುತ್ಸನಾಮಕಃ । 
ಅನಾಚಾರರತಾಂ ತಾಂ ತು ದೃಷ್ಟ್ಯಾ ಬ್ರಹ್ಮರ್ಷಿಸತ್ತಮಃ । 


ಹೋಷೇನ ರಕ್ತಚಕ್ಸುಸ್ಸನ್‌ ತಾಮುವಾಚಾ ಸತೀಂ ಸ್ತ್ರಿಯಂ ॥ ೧೨॥ 
ಕುತ್ಸ ಉವಾಚ:- 


ವಕ್ಸ್ಯಾವಿಂ ಸಾಂಪ್ರತಂ ಮೂಢೇ ಮದ್ವಾಕ್ಯಮವಧಾರಯ ॥ ೧೩॥ 
ದಮುಃಖಹೇತುಮಿಮಂ ದೇಹಂ ಪೂಯಶೋಣಿತಪೂರಿತಂ । 
ಪಂಚಭೂತಾತ್ಮಕಂ ಚೈವ ಕಿಂಚ ಪುಷ್ಣಾಸಿ ದೂತಿಕೇ ॥ ೧೪॥ 
ಇಲಬುದ್ಪುದನದ್ದೇಹೋ ನಾಶಮಾಯಾತಿ ನಿಶ್ಚಿತಂ । 

ಅನಿತ್ಯಂ ದೇಹಮಾಶ್ರಿತ್ಯ ನಿತ್ಯತ್ವಂ ಮನ್ಯಸೇ ಹೃದಿ ॥ ೧೫ ॥ 
ತಸ್ಮಾದಂತಃಸ್ಥಿತಂ ಮೋಹಂ ತ್ಯಜ ಮೂಢೇ ವಿಚಾರತಃ ! 

ಸ್ಮರ ಸರ್ವೋತ್ತಮಂ ದೇವಂ ಕುರು ಶ್ರವಣಮಾದರಾತ್‌ ॥ ೧೬ ॥ 
ಕಾರ್ತಿಕೇ ಮಾಸಿ ಸಂಪ್ರಾಪ್ತೇ ಸ್ನಾನದಾನಾದಿಕಂ ಕುರು । 
ದಾಮೋದರಸ್ಯ ಪ್ರೀತ್ಯರ್ಥಂ ದೀಪದಾನಂ ತಥಾ ಕುರು ॥ ೧೭ ॥ 


ಬ 


೧೧-೧೨. ಅಯ್ಯಾ ದ್ವಿಜನೆ! ಕಥಾಶ್ರವಣವನ್ನೂ ಅವಳು ಮಾಡುತ್ತಿರಲಿಲ್ಲ. 
ಒಂದು ಸಲ ವಿದ್ವಾಂಸನಾದ ಕುತ್ಸನೆಂಬ ಒಬ್ಬಾ ನೊಬ್ಬ ಬ್ರಾಹ್ಮಣನು ತೀರ್ಥ 
ಯಾತ್ರಾಪರಾಯಣನಾಗಿ ಆಕೆಯ ಮನೆಗೆ ಬಂದನು. ಬ್ರಹ್ಮರ್ಷಿಶ್ರೇಷ್ಠನಾದ 
“ಆತನು ಅನಾಚಾರದಲ್ಲಿಯೇ ಆಸಕ್ಕಳಾಗಿದ್ದ ಅವಳನ್ನು ಕಂಡು ಕೋಪದಿಂದ 
ಕೆಂಗಣ್ಣುಗಳುಳ್ಳವನಾಗಿ ಅಸತಿಯಾದ ಆ ಹೆಂಗಸನ್ನು ಕುರಿತು ಹೀಗೆಂದನು. 

೧೩. ಕುತ್ಸನು ಹೇಳುತ್ತಾನೆ: ಎಲೆ ಮೂಢೇ, ಈಗ ನಾನೊಂದು 
ಮಾತು ಹೇಳುತ್ತೇನೆ. ನನ್ನ ಮಾತನ್ನು ಕೇಳು. 

೧೪-೧೫. ಈ ದೇಹವು ದುಃಖಕ್ಕೆ ಕಾರಣವಾದುದು. ಕೇವುರಕ್ತಗಳಿಂದ 
ತುಂಬಿದುದು; ಪಂಚಭೂತಾತ್ಮಕವಾಧದ್ದು. ಎಲೆ ದೂತಿ! ಏತಕ್ಕಾಗಿ ಇದನ್ನು 
ಪೋಷಿಸುವೆ? ನೀರಮೇಲಿನ ಗುಳ್ಳೆಯಂತೆ ಈ ದೇಹವು ನಾಶವಾಗುವುದುನಿಶ್ವಯ. 
ಅನಿತ್ಯವಾದ ಈ ದೇಹವನ್ನಾಶ್ರಯಿಸಿ ಇದನ್ನು ನಿತ್ಯವೆಂದು ನೀನು ಭಾವಿಸಿರುವೆ. 

೧೬. ಆದುದರಿಂದೆಲ್ಯೆ ಮೂಢೇ ! ವಿಚಾರಮಾಡಿ ಒಳಗೆ ನೆಲಸಿರುವ 
ಮೋಹವನ್ನು ತ್ಯಜಿಸು. ಸರ್ವೋತ್ತಮನಾದ ದೇವನನ್ನು ಸ್ಮರಿಸು. ಆದರದಿಂದ 
ಅವನ (ಗುಣವನ್ನು) ಶ್ರವಣಮಾಡು. 

೧೭. ಕಾರ್ತಿಕಮಾಸವು ಬಂದಾಗ ಸ್ನ್ಮಾನದಾನಾದಿಗಳನ್ನು ಮಾಡು. 
ಹಾಗೆಯೇ ದಾಮೋದರನ ಪ್ರೀತ್ಯರ್ಥವಾಗಿ ದೀಪದಾನವನ್ನು ಮಾಡು. 


೧೭೪ ಶ್ರೀ ಸ್ಕಾಂದೆಮಹಾಪುರಾಣಂ 


ಲಕ್ಷ್ಮವರ್ತ್ಯಾದಿಕಂ ಚೈವ ಲಕ್ಷ್ಮಪದ್ಮಾದಿಕಂ ತಥಾ । 


ಪ್ರದಕ್ಷಿಣಾಂ ತು ದೇವಸ್ಯ ನಮಸ್ಕಾರಂ ತಥೈವ ಚೆ ॥ ೧೮ ॥ 
ಧಾರಣಂ ಪಾರಣಂ ಚೈವ ಕುರು ಭಕ್ತ್ಯಾ ಹಿ ಕಾರ್ತಿಕೇ । 

ವಿಧನಾನಾಂ ವ್ರತನಿದಂ ಸಧವಾನಾಂ ತಥೈವ ಚ ॥ ೧೯ ॥ 
ಸರ್ವಪಾಪಪ್ರಶಮನಂ ಸರ್ವೋಪದ್ರವನಾಶನಂ । 

ತತ್ರಾಪಿ ಕಾರ್ತಿಕೇ ಮಾಸಿ ದೀಯತಾಂ ದೀಪ ಉತ್ತಮಃ ॥೨೦॥ 
ದೀಪೋ ಹರೇಃ ಪ್ರಿಯಕರಃ ಕಾರ್ತಿಕೇ ಮಾಸಿ ನಿಶ್ಚಿತಂ । 
ಮಹಾಪಾತಕಕೃದ್ವಾಪಿ ದೀಪೆದಾನಾತ್ರ್ರ ಮುಚ್ಯತೇ ॥ ೨೧॥ 
ಪುರಾ ಕಶ್ಲಿದ್ದಿಜನರೋ ನಾಮ್ನಾ ಹರಿಕರೋ ಹ್ಯಭೂತ್‌ । 
ಅಧರ್ಮನಿಷಯಾಸಕ್ತಃ ಶಶ್ಚದ್ಧೇಶ್ಯಾರತೋ ದ್ವಿಜಃ ॥ ೨೨ ॥ 
ಪಿತೃನಿತ್ತಕ್ಟಯಕೆಕರೋ ವಂಶಚ್ಛೇದೇ ಕುಠಾರಕಃ । 

ಕದಾಚಿತ್ತೇನ ವಿಧವೇ ದ್ಯೂತೇ ಪಿತೃಧನಂ ಮಹತ್‌ ॥ ೨೩ ॥ 
ಹಾರಿತಂ ದುಷ್ಟಸಂಸರ್ಗಾತ್‌ ತತೋ ದುಃಖೀ ಸ ಚಾಂಭವತ್‌ । 
ಕದಾಚಿತ್ಸಾಧುಸಂಸರ್ಗಾತ್‌ ತೀರ್ಥಯಾತ್ರಾಪ್ರಸಂಗತಃ ॥ ೨೪ ॥ 


೧೮-೧೯. ಲಕ್ಬವರ್ತಿ ಮೊದಲಾದುವನ್ನೂಲಕ್ಸಪದ್ಮ ಮೊದಲಾದುವನ್ನೂ 
ದೇವನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಧಾರಣೆಯನ್ನು ಪಾರಣೆಯನ್ನು 
ಭಕ್ತಿಯಿಂದ ಮಾಡು. ವಿಧವೆಯರಿಗೆ ಇದು ವ್ರತ. ಸಧವೆಯರಿಗೂ ಇದೇ. 

೨೦. ಈ ವ್ರತವು ಸರ್ವಪಾಪಗಳನ್ನು ತಗ್ಗಿಸುವಂತಹುದು; ಸರ್ವೋಪ 
ದ್ರವಗಳನ್ನೂ ನಾಶಮಾಡತಕ್ಕದ್ದು. ಅದರಲ್ಲಿಯೂ ಕಾರ್ತಿಕಮಾಸದಲ್ಲಿ 
ಉತ್ತಮವಾದ ದೀಪದಾನವನ್ನು ಮಾಡಬೇಕು. 

೨೧. ಕಾರ್ತಿಕಮಾಸದಲ್ಲಿ ದೀಪವು ಶ್ರೀಹರಿಗೆ ಪ್ರಿಯಕರವಾದುದು. ಇದು 
ನಿಶ್ಚಯವು. ಮಹಾಪಾತಕ ಮಾಡಿದವನು ದೀಪದಾನ ಮಾಡಿ ಆ ಪಾಪದಿಂದ 
ಬಿಡುಗಡೆ ಹೊಂದುತ್ತಾನೆ. 

೨೨. ಪೂರ್ವದಲ್ಲಿ ಹರಿಕರನೆಂಬ ಒಬ್ಬಾ ನೊಬ್ಬ ಬ್ರಾ ಹ್ಮಣನಿದ್ದನು. 
ಆ ಬ್ರಾಹ್ಮಣನು ಯಾವಾಗಲೂ ಅಧರ್ಮವಿಷಯಾಸಕ್ತನಾಗಿಯೂ ವೇಶ್ಯಾರತ 
ವಾಗಿಯೂ ಇದ್ದನು. 

೨೩-೨೬. ತಂದೆ ತಾತಂದಿರು ಸಂಪಾದಿಸಿದ ಸಂಪತ್ತನ್ನು ನಾಶಮಾಡು 
ವವನೂ, ವಂಶಚ್ಛೇದಮಾಡುವ ಕೊಡಲಿಯೂ ಆಗಿಬಿಟ್ಟನು. ಎಲೆ ನಿಧವೆಯೆ! 
ಒಂದಾನೊಂದು ದಿನ ಅವನು ದುಷ್ಟರ ಸಹವಾಸದಿಂದ ಜೂಜಿನಲ್ಲಿ ತನಗಿದ್ದ 
ಮಹತ್ತಾದ ಪಿತೃಧನವನ್ನು ಕಳೆದುಕೊಂಡನು. ಅದರಿಂದ ಅವನು ಬಹಳ 
ದುಃಖಿಯಾದನು. ಹೀಗಿರಲಾಗಿ ಯಾವಾಗಲೋ ಒಂದು ಸಲ ಸಾಧುಗಳ 


ಸಪ್ತಮೋರಿಧ್ಯಾಯಃ ೧೭೫ 


ಅಯೋಫ್ಯಾಮಾಗತೋ ವತ್ಸೇ ಮಹಾಪಾಪಕರೋ ದ್ವಿಜಃ । 

ಕಾರ್ತಿಕೇ ಮಾಸಿ ಸಂಪ್ರಾಪ್ತಃ ಶ್ರೀಮದ್ಧಿಜಗೃಹೇ ಸದಾ ॥ ೨೫ ॥ 
ದ್ಯೂತವ್ಯಾಜೇನ ತೇನಾಶು ದೀಪೋ ದಶ್ತೋ ಹರೇಃ ಪುರಃ । 

ತತಃ ಕಾಲಾಂತರೇ ವಿಪ್ರೋ ಮೃತೋ ಮೋಕ್ಸಮವಾಪ್ತವಾನ್‌ ॥ ೨೬ ॥ 
ಮಹಾಪಾತಕಕೃದ್ಧಾಪಿ ಗತವಾನಭಯಂ ಹರಿಂ 1 


ತಸ್ಮಾತ್ರ್ಮಂ ಕಾರ್ತಿಕೇ ಮಾಸಿ ದೀಪದಾನಂ ತಥಾ ಕುರು ॥ ೨೭॥ 
ತಥಾನ್ಯಾನ್ಯಪಿ ದಾನಾನಿ ಕುರು ಭಕ್ತಿಸಮನ್ವಿತಾ । 

ಇತ್ಯಾದಿಶ್ಯಾಥ ತಾಂ ಕುಶ್ಸೋ ಜಗಾಮಾನ್ಯಗೃಹಂ ದ್ವಿಜಃ ॥ ೨೮ ॥ 
ಸಾಪಿ ಕುತ್ಸವಚಃ ಶೃತ್ನಾ ಪಶ್ಚ್ಹಾತ್ತಾಪೇನ ಸಂಯಖಂತಾ । 

ವ್ರತಂ ತು ಕಾರ್ತಿಕೇ ಮಾಸಿ ಕರಿಷ್ಯಾಖಾತಿ ನಿಶ್ಚಿತಾ ॥೨೯॥ 


ಪತಂಗೋದಯವನೇಲಾಯಾಂ ಕಾರ್ತಿಕೇ ಸ್ನಾನಮಂಭಸಿ । 
ದೀಪದಾನಂ ವ್ರತಂ ಚೈವ ಮಾಸಮೇಕಂ ಚಕಾರ ಸಾ 


H ೩0 
ತತಃ ಕಾಲಾಂತರೇ ಚೈನ ಗತಾಯುರ್ಮ್ಮುತಿಮಾಗಶಾ | 
ದೀಪದಾನಸ್ಯ ಮಾಹಾತ್ಮ್ಮ್ಯಾತ್‌ ಮಹಾಪಾಪಕೃದಪ್ಯಸೌ H ೩0 





ಸಂಸರ್ಗದಿಂದ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಮಹಾಪಾಪಕಾರಿಯಾದ 
ಆ ಬ್ರಾಹ್ಮಣನು ಅಯೋಧ್ಯೆಗೆ ಬಂದನು. ಆಗ ಕಾರ್ತಿಕಮಾಸವು ಬಂದಿತು. 
ಶ್ರೀಮಂತನಾದೋರ್ವ ದ್ವಿಜನ ಮನೆಯಲ್ಲಿ ಸದಾ ದ್ಯೂತವು ನಡೆಯುತ್ತಿದ್ದಿತು. 
ದ್ಯೂತದ ನೆಪದಿಂದ ಹರಿಯ ಮುಂದೆ ಅವನು ದೀಪವಿಡುತ್ತಿದ್ದನು. ಬಳಿಕ 
ಕಾಲಾಂತರದಲ್ಲಿ ಆ ಬ್ರಾಹ್ಮಣನು ಮೃತನಾಗಿ ಮೋಕ್ಬ್ಪವನ್ನು ಪಡೆದನು. 

೨೭. ಮಹಾಪಾತಕವನ್ನು ಮಾಡಿದವನಾದರೂ ಅವನು ಹರಿಯನ್ನು 
ಭಜಿಸಿ ಅಭಯವನ್ನು ಪಡೆದನು. ಆದ್ದರಿಂದ ನೀನು ಕಾರ್ತಿಕಮಾಸದಲ್ಲಿ 
ಹಾಗೆಯೇ ದೀಪದಾನವನ್ನು ಮಾಡು. 

೨೮. ಅದರಂತೆಯೇ ಭಕ್ತಿಯುಳ್ಳವಳಾಗಿ ಬೇರೆ ದಾನಗಳನ್ನು ಮಾಡು.” 
ಹೀಗೆಂದು ಅವಳಿಗೆ ಆದೇಶ ಮಾಡಿ ಆ ಕುತ್ಸನು ಬೇಕೆ ಮನೆಗೆ ಹೋದನು. 

೨೯. ಅವಳು ಕೂಡ ಕುತ್ಸನ ವಚನವನ್ನು ಕೇಳಿ ಪಶ್ಚಾತ್ತಾಪದಿಂದ 


ಬ್ರ 
ಕೂಡಿದವಳಾದಳು. ಕಾರ್ತಿಕಮಾಸದಲ್ಲಿ ವ್ರತವನ್ನು ಮಾಡುತ್ತೇನೆ ಎಂದು 


ನಿಶ್ಚಯಿಸಿಕೊಂಡಳು. 
೩೦. ಕಾರ್ತಿಕಮಾಸದ ಸೂರ್ಯೋದಯದ ಸಮಯದಲ್ಲಿ ಪ್ರಾತಃ 
ಸ್ಲಾನವನ್ನೂ, ದೀಪದಾನ ವ್ರತವನ್ನೂ ಒಂದುತಿಂಗಳವರೆಗೆ ನಡಸಿದಳು. 
೩೧-೩೨. ಬಳಿಕ ಕಾಲಾಂತರದಲ್ಲಿ ಆಯಸ್ಸು ಮುಗಿದು ಮೃತಳಾದಳು. 
ಅವಳು ಮಹಾಪಾಪವನ್ನು ಮಾಡಿದವಳಾದರೂ ದೀಪದಾನದ ಮಾಹಾತ್ಮ್ಯೆ 


೧೭೬ ಶ್ರೀ ಸ್ಕಾಂದಮ ಹಾಪುರಾಣಂ 


ಸ್ವರ್ಗಮಾರ್ಗೆಂ ಗತಾ ಸಾ ಸ್ತ್ರೀ ಕಾಲೇ ಮೋಕ್ಸಮವಾಪ ಹ। 


ತಸ್ಮಾನ್ನಾರದ ಮಾಹಾತ್ಮ 9 ದೀಪದಾನಸ್ಯ ಕೋ ನದೇತ್‌ H ೩೨ ೫ 
ಕಾರ್ತಿಕೇ ದೀಪದಾನಂ ತು ಮಹಾಪುಣ್ಯಫಲಪ್ರದಂ | 
ಕಾರ್ತಿಕವ್ರತನಿಷ್ಠೋ ಯೋ ದೀಪದಾನಾದಿಕೃನ್ನರಃ ೫ ೩೩॥ 


ದೀಪದಾನಸ್ಯೇತಿಹಾಸಂ ಶೃಣ್ವನ್ನೈ ಮೋಕ್ಸಮಾಪ್ರ್ನುಯಾತ್‌ ॥ ೩೪॥ 
ದೀಪದಾನಸ್ಯ ಮಾಹಾತ್ಮ್ಯಂ ವಕ್ತುಂ ಕೇನೇಹ ಶಕ್ಯತೇ । 
ಪರದೀಪಪ್ರಜೋಫಸ್ಯ ಮಾಹಾತ್ಮ್ಯಂ ಶೃಣು ನಾರದ ॥ ೩೫% ॥ 
ಸ್ಪಸ್ಯಾಪಿ ಶಕ್ತಿರಾಹಿತ್ಯೇ ಪರಸ್ಕ್ಯಾಪಿ ಪ್ರಬೋಧನಂ । 

ಯಃ ಕುರ್ಯಾಲ್ಲಭತೇ ಸೋಪಿ ನಾತ್ರ ಕಾರ್ಯಾ ವಿಚಾರಣಾ ॥ ೩೬ ॥ 
ದೀಪಾರ್ಥೆಂ ವರ್ತಿಕಾಂ ತೈಲಂ ಪಾತ್ರಂ ವಾ ಯೋ ದದಾತಿ ಹಿ। 
ಸಹಾಯಂ ವಾಥ ಕುರುತೇ ದದತಾಂ ದೀಪಮುತ್ತಮಂ ॥೩೭॥ 
ಸ ತು ಮೋಕ್ಸಮವಾಪ್ಟೋತಿ ನಾತ್ರ ಕಾರ್ಯಾ ವಿಚಾರಣಾ । 

ಕಾರ್ತಿಕೇ ದೀಸದಾಸಸ್ಯ ಮಾಹಾತ್ಮ್ಯಂ ಕೋನುವರ್ಣಯೇತ್‌ ॥ ೩೮ ॥ 


ಯಿಂದ ಆ ಹೆಂಗಸು ಸ್ವರ್ಗಮಾರ್ಗವನ್ನು ಸೇರಿದಳು. ಕಾಲಕ್ರಮದಲ್ಲಿ ಮೋಕ್ಸ 
ವನ್ನೂ ಪಡೆದಳು. ನಾರದನೆ! ಆದುದರಿಂದಲೇ ದೀಪದಾನದ ಮಾಹಾತ್ಮ್ರೈ 
ಯನ್ನು ಯಾರುತಾನೆ ವರ್ಣಿಸಿ ಹೀಗೆಂದು ಹೇಳಲಾದೀತು. 

೩೩-೩೪. ಕಾರ್ತಿಕದಲ್ಲಿ ದೀಪದಾನವು ಮಹಾಪುಣ್ಯಫಲಪ್ರದವಾದದ್ದು. 
ಕಾರ್ತಿಕವ್ರತನಿಷ್ಠನಾದ. ಯಾವ ನರನು ದೀಪದಾನ ಮಾಡುತ್ತಾನೆಯೋ, 
ದೀಪದಾನದ ಇತಿಹಾಸವನ್ನು ಕೇಳುತ್ತಾನೆಯೋ ಅವನು ಮೋಕುವನ್ನು 
ಪಡೆಯುತ್ತಾನೆ. 

೩೫. ದೀಪದಾನದ ಮಾಹಾತ್ಮ್ಯೆಯನ್ನು ವರ್ಣಿಸಿ ಹೇಳಲು ಯಾರಿಂದ 
ತಾನೆ ಶಕ್ಯವಾದೀತು? ನಾರದಾ! ಬೇರೊಬ್ಬರು ಹೊತ್ತಿಸಿದ ದೀಪವನ್ನು 
ಬೆಳಗಿಸುವುದರ ಮಾಹಾತ್ಮ್ಯವನ್ನು ಕೇಳು. 

೩೬. ಯಾವನು ತನಗೆ ಶಕ್ತಿಯಿಲ್ಲದಿರುವಾಗ ಸರರಿಟ್ಟ ದೀಪವನ್ನು 
ಬೆಳಗಿಸುವನೊ ಅವನು ಪುಣ್ಯವನ್ನು ಪಡೆಯುತ್ತಾನೆ. ಈ ವಿಷಯದಲ್ಲಿ ವಿಚಾರ 
ಮಾಡಬೇಕಾದುದಿಲ್ಲ. 

೩೭-೩೮. ದೀಪಕ್ಕಾಗಿ ಬತ್ತಿಯನ್ನೋ, ಎಣ್ಣೆಯನ್ನೋ, ಪಾತ್ರೆಯನ್ನ 
ಯಾವನು ಕೊಡುತ್ತಾನೆಯೋ ಅಥವಾ ಉತ್ತಮ ದೀಪವನ್ನು ಕೊಡುವವರಿಗೆ 
ಸಹಾಯಮಾಡುತ್ತಾನೋ ಅವನು ಮೋಕ್ಸವನ್ನು ಪಡೆಯುತ್ತಾನೆ. ಈ ವಿಷಯ 
ದಲ್ಲಿ ವಿಚಾರಮಾಡಬೇಕಾದುದಿಲ್ಲವು. ಕಾರ್ತಿಕದಲ್ಲಿ ದೀಪದಾನದ ಮಾಹಾತ್ಮ್ಯ 
ವನ್ನು ಯಾರುತಾನೆ ವರ್ಣಿಸಲಾದೀತು? 


ಸಪ್ತಮೋರಿಧ್ಯಾಯಃ ೧೭೭ 


ಸ್ಪಸ್ಯಾಂಪಿ ಶಕ್ತಿರಾಹಿತ್ಯೇ ಸರದೀಪಂ ಪ್ರಜೋಧಯೇತ್‌ । 
ಸೋಪಿ ತತ್ಫಲಮಾಸ್ನೋತಿ ನಾಂತ್ರ ಕಾರ್ಯಾ ವಿಚಾರಣಾ 


Ian 
ವೇಶ್ಯಾ ಚೇಂದುಮತೀನಾಮ ತಸ್ಯಾ ಭಟ ಮೂಷಿಕಾ । 
ಪರದೀಪಪ್ರಜೋಧೇನ ಮೋಕ್ಟಂ ಸ್ರಾಪ ಪ ಸುದುರ್ಲಭಂ 1 ೪೦॥ 
ತಸ್ತಾ ತ್ಸ ರ್ವಪ್ರಯತ್ನೇನ ಸರದೀಪಂ ಪ್ರಜೋಧಯೇತ್‌ I 

ತೇನ ನೋಕ್ಸ ಕ ಮವಾಸ್ನೋತಿ ಮೂಸಿಕಾವನ್ನ ಸಂಶಯಃ ॥ ೪೧॥ 
ಪರದೀಪಪ್ರಜೋಧಸ ್ಯ ಫಲಮಾವೃಗ್ಯಿಧಂ ಮುನೇ। 

ಸಾಕಾ ದ್ದೀಸಪ್ರದಾನಸ್ಯ ಮಾಹಾತ್ಮ್ಯಂ ಕೇನ ವರ್ಣ್ಯತೇ ॥ ೪೨ ॥ 





೩೯. ತಾನಾಗಿಯೇ ದೀಪ ಹೆಚ್ಚಿಡಲು ಶಕ್ತಿಯಿಲ್ಲದೆ ಇದ್ದರೆ ಪರರು 
ಹೊತ್ತಿಸಿದ ದೀಪವನ್ನು ಪ್ರಬೋಧಗೊಳಿಸಬೇಕು. ಅಂತಹವನು ಕೂಡ 
ಆ ಫಲವನ್ನು ಪಡೆಯುತ್ತಾನೆ. ಈ ವಿಷಯದಲ್ಲಿ ನಿಚಾರಮಾಡಬೇಕಾದುದಿಲ್ಲವು. 

೪೦. ಹಿಂದೆ ಇಂದುಮತಿಯೆಂಬ ವೇಶೈಯೊಬ್ಬಳಿದ್ದಳು. ಅವಳ 
ಮನೆಯಲ್ಲಿ ಒಂದು ಹೆಣ್ಣಿಲಿಯು ಅವಳು ಹೊತ್ತಿಸಿಟ್ಟದ್ದ ದೀಪವನ್ನು ಮಾಟ 
ಕಾಂತಿಗೊಳಿಸಿದ್ದರಿಂದ ಬಹು ದುರ್ಲಭವಾದ ಮೋಕ್ಸವನ್ನು ಸಡೆಯಿತು.* 

೪೧. ಆದ್ದರಿಂದ ಸರ್ವ ಪ್ರಯತ್ನಗಳಿಂದಲೂ ಪರರಿಟ್ಟ ದೀಪವನ್ನು 
ಉಜ್ಜ್ವಲಗೊಳಿಸಬೇಕು. ಆ ಹೆಣ್ಣಿಲಿಯ ಹಾಗೆಯೇ ಮೋಕ್ಸವನ್ನು ನಡೆಯ 
ಬಹುದು. 


೪೨. ಮುನಿಯೇ! ಪರದೀಸಪ್ರಬೋಧನದ ಫಲವು ಈ ವಿಧವಾದುದು. 


ಸಾಕ್ಸಾತ್ತಾದ ದೀಪವನ್ನೇ ದಾನಮಾಡುವುದರ ಮಾಹಾತ್ಮ್ಯೆಯನ್ನು ಯಾರು 
ವರ್ಣಿಸಲಾದೀತು?” 


* ಸಾರೋದ್ಧಾರದಲ್ಲಿ ಮೂಷಕದ(ಇಲಿಯ)ಕಥೆ:- ಪೂರ್ವದಲ್ಲಿ ಒಂದಾನೊಂದು 
ಊರಿನಲ್ಲಿ ಇಂದುಮತಿಯೆಂಬ ವೇಶೈಯೊಬ್ಬಳಿದ್ದಳು. ಅವಳು ಬಹಳ ಚಲುವೆ. ಊರಿನೆ 
ವರಿಗೆಲ್ಲ ಅವಳು ಬಹಳ ಆಚ್ಚುಮೆಚ್ಚಿನವಳಾಗಿದ್ದಳು. ಒಂದು ದಿನೆ ಅವಳು ಚೆನ್ನಾಗಿ 
ಸಿಂಗರಿಸಿಕೊಂಡು ಮನೆಯ ಹೊರಬಾಗಿಲಿಗೆ ಬಂದು ಒಂದು ಪ್ರಹೆರ ಕಾಲ ವಿಟರನ್ನು 
ನಿರೀಕ್ಸಿಸುತ್ತ ನಿಂತಿದ್ದಳು. ಆಂದು ಧನಿಕನಾದ ವಿಟಿನಾರೂ ಬರಲಿಲ್ಲ. ಆಗ ಅವಳಿಗೆ 
ಬಹಳ ಚಿಂಶೆಯಾಯಿತು. ಒಳಕ್ಕೆ ಬಂದು ದೇವರ ಮುಂದೆ ದೀಪವನ್ನಿಟ್ಟು ಮಲಗಿ 
ದಳು. ಇದೇ ಸಮಯದಲ್ಲಿಯೇ ಒಂದು ಇಲಿಯು ಅಲ್ಲಿಗೆ ಬಂದು ಆ ಹಣತೆಯಲ್ಲಿದ್ದ 
ಎಣ್ಣೆ ಯನ್ನು ಕುಡಿದು ತೃಪ್ತಿ ಹೊಂದಿತು. ಆ ಇಲಿ ಎಣ್ಣೆ ಕುಡಿಯುವಾಗ ಅಕಸಾ 
ತ್ತಾ " ದೀಪವನ್ನು ಚೆಳಗಿಸಿನಂತಾಯಿತು. ಅಂತೆಯೇ ಎಂತೋ ದೇವರಿಗೆ ಪ ಪ್ರದಕ್ಷಿಣೆ 
ಮಾಡಿದ್ದೂ ಆಡು ಖಃ ಈ ಪುಜ್ಕ ದಿಂದ ಅದು ಮನುಷ್ಯಜನ್ಮ: ವನ್ನು ಪಡೆದು ಮಕ್ಕ ಳು 
ಮೊಮ್ಮಕ್ಕ ಗಳನ್ನೂ ಪಡೆದು ಸುಖ ಟೂ ಬಾಳಿ ಕಡೆಗೆ ಮೋಕ್ಷ ವನ್ನು ನಡೆಯಿತು. 


೧೭೮ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರೀ ನಾರದ ಉವಾಚ :-- 
ಕಾರ್ತಿಕೇ ದೀಪದಾನಸ್ಯ ಮಾಹಾತ್ಮ್ಯಂ ಚ ಮಯಾ ಶೃತಂ | 


ಇದಾನೀಂ ಶ್ರೋತುಮಿಚ್ಛಾಮಿ ವ್ಯೋಮದೀಪಸ್ಯ ವೈಭವಂ ॥ ೪೩ ॥ 
ಬ್ರಹ್ಮೋವಾಚ :-- 

ಆಕಾಶದೀಪಮಾಹಾತ್ಮ್ಯಂ ಶೃಣು ಪುತ್ರ ಸಮಾಹಿತಃ । 

ಯಸ್ಯ ಶ್ರವಣಮಾತ್ರೇಣ ದೀಪದಾನೇ ಮತಿರ್ಭವೇತ್‌ 1 ೪೪॥ 

ಸಂಪ್ರಾಪ್ತೇ ಕಾರ್ತಿಕೇ ಮಾಸಿ ಪ್ರಾತಸ್ಸ್ನಾನೇ ಪರಾಯಣಃ । 

ಆಕಾಶದೀಪಂ ಯೋ ದದ್ಯಾತ್‌ ತಸ್ಯ ಪುಣ್ಯಂ ವದಾಮ್ಯಹಂ 8 ೪೫ ॥ 


ಸರ್ವಲೋಕಾಧಿಪೋ ಭೂತ್ವಾ ಸರ್ವಸಂಪತ್ಸಮನ್ಸಿತಃ । 

ಇಹ ಲೋಕೇ ಸುಖಂ ಭುಕ್ತ್ವಾ ಚಾಂತೇ ಮೋಕ್ಟ್ಷಮವಾಪ್ರ್ಮ್ನಯಾತ್‌ ॥ 
ಸ್ನಾನದಾನಕ್ರಿಯಾಪೂರ್ವಂ ಹರಿಮಂದಿರಮಸ್ತಕೇ। 

ಆಕಾಶದೀಪೋ ದಾತವ್ಯೋ ಮಾಸಲೋಕಂ ತು ಕಾರ್ತಿಕೇ । 

ಕಾರ್ತಿಕೇ ಶುದ್ಧಪೂರ್ಣಾಯಾಂ ವಿಧಿನೋತ್ಸರ್ಜಯೇಚ್ಚೆ ತಂ ॥ ೪೭॥ 


೪೩. ನಾರದನು ಹೇಳುತ್ತಾನೆ: “ ಕಾರ್ತಿಕದಲ್ಲಿ ದೀಪದಾನದ 
ಮಾಹಾತ್ಮ್ಯೆಯನ್ನು ಕೇಳಲಾಯಿತು. ಪರರಿಟ್ಟ ದೀಪವನ್ನು ಪ್ರಬೋಧ 
ಗೊಳಿಸುವುದರ ಮಾಹಾತ್ಮ್ಯೇಯನ್ನೂ ಕೇಳಿ ತಿಳಿದೆನು. ಈಗ ಆಕಾಶದೀಪದ 
ವೈಭವವನ್ನು ಕೇಳಬಯಸುತ್ತೇನೆ.” 

೪೪. ಬ್ರಹ್ಮನು ಹೇಳುತ್ತಾನೆ" ವತ್ಸ! ಮನಸ್ಸನ್ನು ಒಮ್ಮುಖನಾ 
ಗಿಟ್ಟುಕೊಂಡು ಆಕಾಶದೀಪದ ಮಾಹಾತ್ಮ್ಯೆಯನ್ನು ಆಲಿಸು. ಇದನ್ನು ಕೇಳಿದ 
ಮಾತ್ರದಿಂದಲೇ ದೀಪದಾನದಲ್ಲಿ ಬುದ್ಧಿಯುಂಟಾಗುತ್ತದೆ. 

೪೫. ಕಾರ್ತಿಕಮಾಸವು ಬರಲಾಗಿ ಯಾವನು ಪ್ರಾತಃಸ್ಟಾನನರಾಯಣ 
ನಾಗಿ ಆಕಾಶದೀಪವಸ್ಸಿಡುತ್ತಾನೆಯೋ ಅವನ ಪುಣ್ಯವನ್ನು ನಾನು ತಿಳಿಸುತ್ತೇನೆ. 

೪೬. ಅವನು ಸರ್ವಲೋಕಾಧಿಪತಿಯಾಗಿ ಸರ್ವಸಂಪತ್ತುಗಳಿಂದಲೂ 
ಕೂಡಿದವನಾಗಿ ಇಹಲೋಕದಲ್ಲಿ ಸುಖವನ್ನನುಭವಿಸಿ ಕೊನೆಯಲ್ಲಿ ಮೋಕ್ಸ್ಸ 
ವನ್ನು ಪಡೆಯುತ್ತಾನೆ. 

೪೭. ಕಾರ್ತಿಕಮಾಸದಲ್ಲಿ ಒಂದು ತಿಂಗಳೂ ಸ್ನಾನ, ದಾನ, ಮೊದಲಾದ 
ಕ್ರಿಯೆಗಳನ್ನು ನೆರವೇರಿಸುತ್ತ ಹರಿಮಂದಿರದ ಮೇಲುಗಡೆ ಆಕಾಶದೀಸವನ್ನಿಡ 
ಬೇಕು. ಕಾರ್ತಿಕ ಶುದ್ಧ ಪೂರ್ಣಿಮೆಯಲ್ಲಿ ಅದನ್ನು ವಿಧಿಪ್ರಕಾರವಾಗಿ ವಿಸರ್ಜನೆ 
-ಮಾಡಬೇಕು. 


ಸಪ್ತನೋರಧ್ಯಾಯಃ ೧೭೯ 


ಯಃ ಕರೋತಿ ನಿಧಾನೇನ ಕಾರ್ತಿಕೇ ವ್ಯೋವಿಸ್ಸಿ ದೀಪಕಂ । 
ನ ತಸ್ಯ ಪುನರಾವೃತ್ತಿಃ ಕಲ್ಪಕೋಟಿಶತೈರಪಿ 


॥ ೪೮ ॥ 
ಅತ್ರ ತೇ ವರ್ಣಯಿಷ್ಯಾಮಿ ಇತಿಹಾಸಂ ಪುರಾತನಂ । 

ಯಸ್ಯ ಶ್ರವಣಮಾತ್ರೇಣ ವ್ಯೋಮದೀಪಫಲಂ ಲಭೇತ್‌ ॥೪೯॥ 
ಪುರಾ ತು ನಿಷ್ಠುರೋ ನಾಮ ಲುಬ್ಧಳೋ ಲೋಕಕಂಟಕಃ। 
ಯೆಮುನಾತೀರನಾಸೀ ಜೆ ಕಾಲಮ್ಯತ್ಯುರಿವಾಪರಃ ॥೫೦॥ 


ವನೇ ಚರನ್‌ ಮೃಗಾನ್ಸರ್ವಾನ್‌ ಹತ್ವಾ ವೃತ್ತಿಮಕಲ್ಪಯತ್‌ । 
ಪಥಿಕಾನ್‌ ಬಾಧತೇ ನಿತ್ಯಂ ಚೋರವನೃತ್ವ್ಯಾ ಧನುರ್ಧರಃ ॥೫೧॥ 
ಕಂಚಿದ್ಸಾಮಂ ಜಗಾಮಾಶು ಚೌರ್ಯಾರ್ಥಂ ಕಾರ್ತಿಕೇ ಮುನೇ। 

ತಸ್ಮಿನ್‌ ವಿದರ್ಭನಗರೇ ರಾಜಾ ಸುಕೃತಿನಾಮಕಃ 


॥ ೫೨ ॥ 
ಚಂದ್ರಶರ್ಮಾಖ್ಯವಿಪ್ರಸ್ಕ ವಚನಾತ್ಕಾರ್ತಿಕೇ ಸುಧೀ । 

ಚಕಾರ ವ್ಯೋಮದೀಪಂ ತು ಹೆರಿಮಂದಿರಮಸ್ತಕೇ ॥ ೫೩॥ 
ದೀಪಂ ದತ್ವಾ ಮಹಾಭಕ್ಕ್ಯಾ ಅಶೃಣೋಜ್ಚ ಕಥಾಂ ನಿಶಿ । 

ಏತಸ್ಮಿನ್ನೇವ ಕಾಲೇ ತು ಚೌರ್ಯಾರ್ಥಂ ಸಮುಪಾಗತಃ ॥ ೫೪ ॥ 





೪೮. ಯಾವನು ಕಾರ್ತಿಕಮಾಸದಲ್ಲಿ ವಿಧಿವಿಧಾನದಿಂದ ಆಕಾಶದೀಪವನ್ನು 
ರಚಿಸುತ್ತಾನೆಯೊ ಅವನಿಗೆ ಕಲ್ಪಕೋಟಗಳು ನೂರಾರು ಸಾರಿ ಮರಳಿದರೂ 
ಪುನರಾವೃತ್ತಿಯಿಲ್ಲ. 

೪೯-೫೧. ಈ ಸಂಬಂಧದಲ್ಲಿ ಪುರಾತನವಾದ ಒಂದು ಇತಿಹಾಸವನ್ನು 
ವರ್ಣಿಸುತ್ತೇನೆ. ಈ ಇತಿಹಾಸಶ್ರವಣದ ಮಾತ್ರದಿಂದಲೇ ಆಕಾಶದೀಪವನ್ಸಿಟ್ಟ 
ಫಲವುಂಟಾಗುವುದು. ಹಿಂದಿನ ಕಾಲದಲ್ಲಿ ನಿಷ್ಮುರನೆಂಬ ಲೋಕಕಂಟಕನಾದ 
ಒಬ್ಬ ಬೇಡನಿದ್ದನು. ಅವನು ಯಮುನಾನದಿಯ ತೀರದಲ್ಲಿ ವಾಸಿಸುತ್ತ ಇನ್ನೊಬ್ಬ 
ಕಾಲಮೃತ್ಯುವೋ ಎಂಬಂತಿದ್ದನು. ಅವನು ವನಗಳಲ್ಲಿ ಸಂಚರಿಸುತ್ತ ಸರ್ವ 
ಮೃಗಗಳನ್ನೂ ಕೊಂದು ಜೀವನೋಪಾಯವನ್ನು ನಡಸುತ್ತಿದ್ದನು. ಕೈಯಲ್ಲಿ 
ಧನುಸ್ಸು ಹಿಡಿದು ಚೋರವೃತ್ತಿಯಿಂದ ದಿನವೂ ದಾರಿಗರನ್ನು ಬಾಧಿಸುತ್ತಿದ್ದನು. 

೫೨-೫೩. ಎಲ್ಫೈ ಮುನಿಯೇ! ಅವನು ಕಾರ್ತಿಕಮಾಸದಲ್ಲಿ ಚಾರ್ಯ 
ಕ್ಕಾಗಿ ಬೇಗ ಬೇಗ ಒಂದಾನೊಂದು ಗ್ರಾಮಕ್ಕೆ ಹೋದನು. ಅದು ವಿದರ್ಭ 
ರಾಜನದು. ಅಲ್ಲಿ ಬುದ್ಧಿವಂತನಾದ ಸುಕೃತಿಯೆಂಬ ರಾಜನು ಚಂದ್ರಶರ್ಮ 
ನೆಂಬ ಬ್ರಾಹ್ಮಣನ ಮಾತಿನಂತೆ ಕಾರ್ತಿಕದಲ್ಲಿ ಹರಿಮಂದಿರದ ಶಿಖರದಲ್ಲಿ 
ಆಕಾಶದೀಪವನ್ನು ಇಡಿಸಿದನು. 

೫೪. ರಾತ್ರಿ ದೀಪವನ್ನಿಡಿಸಿ ಮಹಾ ಭಕ್ತಿಯಿಂದ ಕಥೆಯನ್ನು ಕೇಳಿದನು. 
ಅದೇ ಸಮಯದಲ್ಲಿಯೇ ಆ ಬೇಡನು ಕದಿಯಲೋಸುಗ ಅಲ್ಲಿಗೆ ಬಂದನು. 


೧೮೦ ಶ್ರೀ ಸ್ಕಾಂದಮಹಾಪುರಾಣಂ 


ರಾಜ್ಞಾ ದತ್ತಂ ವ್ಯೊಮದೀಪಂ ಪಶ್ಯಂಕ್ಸಣಮತಿಷ್ಮತ । 


ತದಾನೀಂ ದೈವಯೋಗೇನ ಗೃಥ್ರೋ ಜವಸಮಸ್ಚಿತಃ ॥ ೫೫ ॥ 
ಶೀಘ್ರಮಾಗತ್ಯ ಜಗ್ರಾಹ ತೈಲಪಾತ್ರಂ ಸದೀಪಕಂ । 

ಸ್ವಮುಖೇನೈವ ಸಂಗೃಹ್ಯ ವೃಕ್ಷಾಗ್ರಂ ಚ ಸಮಾಶ್ರಯತ್‌ ॥ ೫೬ ॥ 
ತತ್ರ ಪೀತ್ವಾ ತು ತೈಲಂ ಚ ದೀಪಂ ಸ್ಥಾಪ್ಯ ಸ ಸಕ್ಷಿರಾಟ್‌ । 

ವೃಕ್ಸಾಗ್ರಂ ತು ಸಮಾಸ್ಥಾಯ ಕ್ಲೈಣಮಾತ್ರಮತಿಸ್ಮತ ॥ ೫೭ 0 


ತದಾನೀಂ ದೈನಯೋಗೇನ ಗ್ರಹೀತುಂ ಪಕ್ಷಿಸತ್ತಮಂ । 
ಮಾರ್ಜಾರೋಪ್ಯಾರುಹದ್ವೃಕ್ಸಂ ಪಕ್ಸಿಣಾಧಿಷ್ಮಿತಂ ತು ತಂ ॥೫೮॥ 
ತದಗ್ರೇ ಮಖದೀಪಂ ಚ ಸಶ್ಯಂಕ್ಸಣಮತಿಷ್ಮತ | 


ಆಕಾಶದೀಸಮಾಹಾತ್ಮ್ಯಂ ಕಥಿತಂ ಚಂದ್ರಶರ್ಮಣಾ ॥ರ೫೯॥ 
ರಾಜ್ಞೇ ಸುಕೃತಿನಾಮ್ಮೇ ಚ ತೌ ವೈ ಶುಶ್ರುವತುಃ ಕ್ಟೈಣಂ । 
ಖಗಮಾರ್ಜಾರಕೌ ತತ್ರ ಸ್ವಸ್ಥಚಾಂಚಲ್ಯದೋಷತಃ ॥೬೦॥ 
ಮಾರ್ಜಾರೋ ಜಗೃಹೇ ತತ್ರ ಶಾಖಾಂತರಗತಂ ಖಗಂ । 

ದೈವೇನ ಚೊಳೆಓತೌ ವೃಕ್ಸ್ವಾತ್‌ ಶಿಲಾಯಾಂ ಪತಿತೌ ತದಾ ॥ ೬೧॥ 
ಭಗ್ನಗಾತ್ರೌ ಮೃತೌ ತತ್ರ ಪಕ್ಸಿಮಾರ್ಜಾರಕೌ ಭುನಿ । 
ದಿವ್ಯದೇಹಸಮಾಯುಕ್‌, ಯಾನಾರೂಢೌ ದಿವಂಗತೌ ॥ ೬೨ ॥ 


೫೫-೫೬. ಬಂದು ರಾಜನು ಇಡಿಸಿದ್ದ ದೀಪವನ್ನು ನೋಡುತ್ತ ಒಂದು 
ಕಣಕಾಲ ನಿಂತುಕೊಂಡನು. ಆಗ ದೈವಯೋಗದಿಂದ ಬಹು ವೇಗಶಾಲಿ 
ಯಾದ ಒಂದು ಹದ್ದು ಬೇಗ ಬೇಗ ಬಂದು ದೀಪಸಮೇತವಾಗಿ ಎಣ್ಣೆಯ 
ಪಾತ್ರೆಯನ್ನು ಎತ್ತಿಕೊಂಡಿತು. ತನ್ನ ಕೊಕ್ಸಿನಿಂದಲೇ ಅದನ್ನು ಎತ್ತಿ ಹಿಡಿದು 
ಕೊಂಡು ಮರದ ಮೇಲೆ ಹೋಗಿ ಕೂತಿತು. 

೫೭. ಅಲ್ಲಿ ಆ ಪಕ್ಸಿರಾಜನು ಎಣ್ಣೆಯನ್ನು ಕುಡಿದು ದೀಪವನ್ನಿಟ್ಟು ಮರದ 
ತುದಿಯನ್ನಾಶ್ರಯಿಸಿ ಕ್ರಣಮಾತ್ರ ಕುಳಿತುಕೊಂಡಿತು. 

೫೮. ಆಗ ದೈವಯೋಗದಿಂದ ಒಂದು ಬೆಕ್ಕು ಆ ಪಕ್ಸಿಯನ್ನು ಹಿಡಿದು 
ಕೊಳ್ಳಬೇಕೆಂದು ಆ ಹಕ್ಕಿಯು ಕೂತಿದ್ದ ಮರವನ್ನು ಹತ್ತಿತು. 

೫೯-೬೨. ವೃಕ್ಸಾಗ್ರದಲ್ಲಿ ಮುಖದೀಪವನ್ನು ಕಂಡು ಕಣಕಾಲ ನಿಂತು 
ಕೊಂಡಿತು. ಆಗ ಚಂದ್ರಶರ್ಮನು ಸುಕೃತಿರಾಜನಿಗೆ ಆಕಾಶದೀಪಮಾಹಾತ್ಮ್ರೈ 
ಯನ್ನು ಹೇಳುತ್ತಿದ್ದನು. ಆ ಹದ್ದು ಬೆಕ್ಕುಗಳೆರಡೂ ಕಣಕಾಲ ಆ ಮಾಹಾತ್ಮ್ಯೆ 
ಯನ್ನು ಕೇಳಿದವು. ಬಳಿಕ ಹಕ್ಕಿ ಬೆಕ್ಕುಗಳು ತಮ್ಮ ತಮ್ಮ ಚಾಂಚಲ್ಯದೋಷ 
ದಿಂದ ಕೂಡಿದುವಾದವು; ಬೆಕ್ಕು ಕೊಂಬೆಯ ಮರೆಯಲ್ಲಿದ್ದ ಹಕ್ಕಿಯನ್ನು ಹಿಡಿದು 
ಕೊಂಡಿತು. ಆಗ ದೈವದಿಂದ ಪ್ರೇರಿಸಲ್ಪಟ್ಟ ಅನೆರಡೂ ಮರದಿಂದುರುಳಿ 


ಸಪ್ತಮೋಠಿಧ್ಯಾಯಃ। ೧೮೧ 


ತತ್ಸರ್ವಂ ಲುಬ್ಧಕೋ ದೃಷ್ಟ್ವಾ ಚೌರ್ಯಾರ್ಥಂ ಸಮುಪಾಗೆತಃ । 
ನಿವೃತ್ತೋ ದುಷ್ಟ ಭಾವೇನ ಕಥಯಂತಂ ಕಥಾಂ ಮುನಿಂ 
ಚಂದ್ರಶರ್ಮಾಣಮಾಭಾಷ್ಯ ಇದಂ ವಚನಮಬ್ರವೀತ್‌ । 
ಚಂದ್ರಶರ್ಮನ್‌ ಮಯಾ ದೃಷ್ಟಂ ಚೌರ್ಯಾರ್ಥಂ ಹ್ಯಾಗತೇನ ಚ॥೬೪॥ 
ರಾಜ್ಞಾ ಸುಕೃತಿನಾ ದತ್ತಂ ವ್ಯೋಮದೀಪಂ ಮನೋಹರಂ | 

ತದಾನೀಂ ದೈವಯೋಗೇನ ಖಗಃ ಪಾತ್ರಂ ಪ್ರಗೃಹ್ಯ ಚ ॥ ೬೫ ॥ 
ಶೈಲಂ ಪೀತ್ಕಾ ತು ತತ್ಸಾತ್ರಂ ಸದೀಪಂ ತು ಮನೋಹರಂ । 
ವೃಕ್ಸಾಗ್ರೇ ಸ್ಥಾಪಯಿತ್ವಾ ಚ ತತ್ರ ಕ್ಸಣಮತಿಷ್ಠತ 


॥ ೬೩ ॥ 


॥ ೬೬॥ 
ಮಾರ್ಜಾರೋಪಷ್ಯಾಗತಸ್ತತ್ರ ಗ್ರಹೀತುಂ ಪಕ್ಸಿಪುಂಗವಂ । 
ಜೈನೇನ ಪ್ರೇರಿತಾ ತೌ ಚ ಉಭೇ ಶಾಖೇ ಸಮಾಶ್ರಿತೌ ॥೬೭॥ 


ತ್ನನ್ಮುಖಾತೃಥ್ಯಮಾನಾಂ ಹಿ ಕಥಾಂ ಶುಶ್ರುವತುಃ ಕ್ಸಣಂ । 
ಪಶ್ಚಾಚ್ಹಾಂಚಲ್ಯದೋಷೇಣ ಮಾರ್ಜಾರೋ ಹ್ಯಗ್ರಹೀತ್ಸಗಂ ॥ ೬೮॥ 
ತೌ ವೃಕ್ಸಾತ್ಪತಿತೌ ಮೃತ್ಯುಂ ಪ್ರಾಸ್ತೌ ಚ ಕ್ಸಣಮಾತ್ರತಃ । 
ಉಭೌ ತೌ ದಿವ್ಯರೂಸೌ ಚ ಯಾನಾರೂಢೌ ದಿನಂಗತೌ ॥೬೯॥ 





ಕೆಳಗೆ ಕಲ್ಲಿನ ಮೇಲೆ ಬಿದ್ದು ಮ್ಳ ಜಜ್ಜಿ ಸತ್ತುಹೋದುವು. ಭೂಮಿಯಲ್ಲಿ 
ಹೀಗೆ ಸತ್ತು ದಿವ್ಯದೇಹವನ್ನು ಧರಿಸಿ ಯಾನಾರೋಹಣಮಾಡಿಕೊಂಡು ಸ್ವರ್ಗಕ್ಕೆ 
ಹೋದುವು. 

೬೩-೬೬. ಅದೆಲ್ಲವನ್ನೂ ಕಂಡು ಕದಿಯುವುದಕ್ಕೆಂದು ಬಂದಿದ್ದ ಬೇಡನಿಗೆ 
ದುಷ್ಟಭಾವವೆಲ್ಲವೂ ನಿವಾರಣೆಯಾಗಿಹೋಯಿತು. ಕಥೆಯನ್ನು ಹೇಳುತ್ತಿದ್ದ 
ಚಂದ್ರಶರ್ಮನೆಂಬ ಮುನಿಯನ್ನು ಮಾತನಾಡಿಸಿ ಈ ಮಾತನ್ನು ಹೇಳಿದನು. 
" ಎಲ್ಫೈ ಚಂದ್ರಶರ್ಮನೇ! ಚೌರ್ಯಕ್ಕಾಗಿ ಬಂದ ನಾನು ಸುಕೃತಿರಾಜನಿಟ್ಟ 
ಮನೋಹರವಾದ ಆಕಾಶದೀಪವನ್ನು ನೋಡಿದೆನು. ಆಗ ದೈವಯೋಗದಿಂದ 
ಪಕ್ಷಿಯೊಂದು ಪಾತ್ರೆಯನ್ನು ತೆಗೆದುಕೊಂಡು ಎಣ್ಣೆಯನ್ನು ಕುಡಿದ ದೀಪ 
ಸಮೇತವಾದ ಆ ಪಾತ್ರೆಯನ್ನು ವೃಕ್ಟಾಗ್ರದಲ್ಲಿಟ್ಟು ಅಲ್ಲಿ ಒಂದು ಕ್ಸಣ ಕುಳಿತು 
ಕೊಂಡಿತು. 

೬೭. ಆ ಪಕ್ಸಿಯನ್ನು ಜಡಿದುಕೊಳ್ಳಬೇಕೆಂದು ಒಂದು ಬೆಕ್ಕು ಅಲ್ಲಿಗೆ 
ಬಂದಿತು. ದೈವದಿಂದ ಪ್ರೇರಿಸಲ್ಪಟ್ಟ ಅವೆರಡೂ ಎರಡು ಕೊಂಬೆಗಳನ್ನಾಶ್ರಯಿಸಿ 
ಕುಳಿತವು. 

೬೮. ಅವೆರಡೂ ನೀವು ಹೇಳುತ್ತಿದ್ದ ಕಥೆಯನ್ನು ಕಣಕಾಲ ಕೇಳಿದುವು. 
ಖಳಿಕ ಚಾಂಚಲ್ಯದೋಷದಿಂದ ಬೆಕ್ಕು ಹಕ್ಕಿಯನ್ನು ಹಿಡಿದುಕೊಂಡಿತು. 

೬೯. ಅವೆರಡೂ ಮರದಿಂದ ಬಿದ್ದು ಅಲ್ಲಿಯೇ ಮೃತಿಯನ್ಸೈದಿದುವು- 


ಛಿ 
೮೨ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ತದಾಶ್ಚರ್ಯಮಹಂ ದೃಷ್ಟ್ಟ್ವಾ ತ್ವಾಂ ಪ್ರಷ್ಟುಂ ಸಮುಪಾಗತಃ । 


ತೌ ಕೌ ಪುರಾ ಚ ಮಾರ್ಜಾರಖಗೌ ತದ್ವದ ಭೋ ದ್ವಿಜ ॥೭೦॥ 
ತಿರ್ಯಗ್ಯೋಸಿಸಮಾಪನ್ನೌ ಮುಕ್ತ್‌ ಕೇನ ಚ ಕರ್ಮಣಾ ! 

ಇತಿ ಲುಬ್ಬವಚಃ ಶೃತ್ವಾ ಚಂದ್ರವರ್ಮಾಬ್ರವೀತ್ರದಾ 1 ೭೧॥ 
ಶೃಣು ಉುಬ್ಬ ಪ್ರವಕ್ಟ್ಯಾನಿ ತಯೋರ್ವ್ವತ್ತಾಂತಮಂಜಸಾ । 
ಮಾರ್ಜಾರೋಪಿ ಪುರಾ ಪಾಪೀ ತಥಾ ಶ್ರೀನತ್ಸಗೋತ್ರಜಃ H 29 
ದೇನಶರ್ಮಾ ಇತಿ ಪ್ರೋಕ್ತೋ ದೇವಪ್ರವ್ಯಾಪಹಾರಕಃ । 
ಅಹೋಬಲನೃಸಿಂಹಸ್ಯ ಪೂಜಾಕರ್ತೃತ್ವಮಾಪ ಸಃ ॥ ೭೩ ॥ 
ತಸ್ಮಿನ್‌ ದೇನಾಲಯೇ ಪ್ರಾಪ್ತಂ ಶೈಲಂ ದ್ರವ್ಯಾದಿಕಂ ತಥಾ । 

ಅಪಹೃತ್ಯ ಚ ತೇನೈವ ಕುಟುಂಬಂ ಪೋಷಯತ್ಯಸೌ 1 ೭೪॥ 
ಆಯುರ್ನೀತ್ಸೈವಮೇವಾಃಸೌ ತತಃ ಪಂಚತ್ವಮಾಗತಃ । 
ತಸ್ಮಾತ್ಪಾಸಾತ್ಕಾಲಸೂತ್ರಂ ಮಹಾರೌರವರೌರವಂ 12೫ 


ನಿರುಚ್ಛ್ರ್ಯಾಸಂ ತಥಾ ಪ್ರಾಪ್ಯ ಅಸಿಪತ್ರವನಂ ಕ್ರಮಾತ್‌ । 
ನಿಷ್ಕಮಾನೋ ಮಹಾಕಾಯೈರ್ಯಮದೂತೈರ್ಭಯಂಕರೈಃ ॥ ೭೬॥ 


ಕ್ಸಣಮಾತ್ರದಲ್ಲೆ ಅವೆರಡೂ ದಿವ್ಯರೂಪಿಗಳಾಗಿ ಯಾನಾರೋಹಣಮಾಡಿ 
ಕೊಂಡು ಸ್ವರ್ಗಕ್ಕೆ ಹೋದವು. 

೭೦-೭೧. ಆ ಆಶ್ಚರ್ಯವನ್ನು ನೋಡಿ ನಿಮ್ಮನ್ನು ಪ್ರಶ್ನೆಮಾಡಲು ನಾನು 
ಬಂದಿದ್ದೇನೆ. ಹಿಂದೆ ಆ ಬೆಕ್ಕು ಹಕ್ಕಿಗಳೆರಡೂ ಯಾರಾಗಿದ್ದುವು? ಎಲೈ 
ದ್ವಿಜನೇ! ಅದನ್ನು ತಿಳಿಸು. ತಿರ್ಯಗ್ಹನ್ಮವನ್ನು ಪಡೆದಿದ್ದು ಅವು ಯಾವ 
ಕರ್ಮದಿಂದ ಬಿಡುಗಡೆ ಹೊಂದಿದುವು?'-ಇಂತೆಂದ ಆ ಬೇಡನ ಮಾತುಗಳನ್ನು 
ಕೇಳಿ ಚಂದ್ರಶರ್ಮನು ಹೀಗೆ ಉತ್ತರಕೊಟ್ಟನು. 

೭೨-೭೩. ಅಯ್ಯಾ ಬೇಡನೆ! ಕೇಳು. ಅವೆರಡರ ವೃತ್ತಾಂತವನ್ನು 
ಶೀಘ್ರದಲ್ಲಿಯೇ ಹೇಳುತ್ತೇನೆ. ಬೆಕ್ಕು ಹಿಂದೆ ಒಬ್ಬ ಪಾಪಿಯಾಗಿದ್ದಿತು. ಶ್ರೀವತ್ಸ 
ಗೋತ್ರದಲ್ಲಿ ಹುಟ್ಟ ಡೇವಶರ್ಮನೆಂದು ಹೆಸರುಪಡೆದ ಆ ಪಾಪಿಯು ದೇವ 
ದ್ರವ್ಯವನ್ನು ಅಪಹರಿಸುತ್ತಿದ್ದನು. ಅವನು ಅಹೋಬಲನೃಸಿಂಹನ ಪೂಜಾ 
ಕರ್ತೃತ್ವವನ್ನು ಪಡೆದುಕೊಂಡನು. 

೬೭೪. ಆ ದೇವಾಲಯದಲ್ಲಿ ದೊರೆತ ತೈಲವನ್ನೂ, ದ್ರವ್ಯ ಮೊದಲಾದ್ದನ್ನೂ 
ಅಪಹರಿಸಿ ಅದರಿಂದಲೇ ಅವನು ಕುಟುಂಬವನ್ನು ಪೋಷಿಸುತ್ತಿದ್ದನು. 

೭೫-೭೬. ಇದೇ ರೀತಿಯಲ್ಲಿಯೇ ಆಯುಸ್ಸನ್ನೈೆಲ್ಲ ಕಳೆದು ಕಡೆಗೆ 
ಪಂಚತ್ವವನ್ನೈದಿದನು. ಆ ಪಾಪದಿಂದ ಅನನು ಕ್ರಮವಾಗಿ ಕಾಲಸೂತ್ರ, 
ಮಹಾರೌರವ, ರೌರವ, ನಿರುಚ್ಛ್ಯಾಸ ಮತ್ತು ಅಸಿಪತ್ರವನ ಎಂಬೀ ನರಕ 


ಸಪ್ತಮೋಈ9ಭ್ಯಾಯಃ ೧೮ಷ್ಠಿ 


ಅನುಭೂಯ ಚ ತಾನ್‌ ಸರ್ವಾನ್‌ ಬ್ರಹ್ಮರಾಕ್ಷಸತಾಆ ಗತಃ । 

ತತಸ್ತು ಶ್ವಾನಯೋನೌ ಚ ಚಂಡಾಲೋ*ಭೂತ್ಯುಕರ್ಮುತಃ 1೭೭॥ 
ಏನಂ ಜನ್ಮ ಶತಂ ಪ್ರಾಪ್ಯ ಭೂಮೌ ಮಾರ್ಜಾರತಾಂ ಗತಃ । 
ಆಕಾಶದೀಪಮಾಹಾತ್ಮ್ಯಂ ಶೃತ್ವೇದಾನೀಂ ತು ದೈವತಃ । 

ನಿರ್ಮುಕ್ತಾ ಖಿಲಪಾಪಸ್ತು ಅಗಮದ್ಧರಿಮಂದಿರಂ ॥ ೭೮ ॥ 
ಗೃಥ್ರೋಂಯಂ ತು ಪುರಾ ವಿಪ್ರೋ ಮಿಥಿಲೇ ವೇದಪಾರಗಃ । 
ಶರ್ಯಾತಿರಿತಿ ವಿಖ್ಯಾತೋ ನಾಮ್ನಾ ಲೋಕೇ ಮಹಾಪ್ರಭುಃ ॥೭೯॥ 
ಪಾಸೀಸಂಗಂ ಚಕಾರಾಸೌ ವೇಶ್ಯಾಸಂಗಂ ತಥೈವ ಚ । 


ತೇನ ದೋಷೇಣ ಮಹತಾ ಪಂಚೆತ್ವ್ತನುಗಮತ್ತದಾ ॥ ೮೦॥ 
ಕುಂಭೀಪಾಕೇ ಮಹಾಘೋರೇ ಸ್ಥಿತ್ವಾ ಯುಗಚತುಷ್ಟಯಂ ! 
ಕರ್ಮಶೇಷೇಣ ಭೂಮೌ ಚ ಗೃದ್ಧೃತ್ವಮಗಮತ್ತದಾ ॥ ೮೧॥ 
ಜೈನೇನ ಚೋದಿತೋ ಗೃಧ್ರಃ ತೈಲಪಾನಾರ್ಥಮಾಗತಃ ॥ ೮೨ ॥ 
ದತ್ತಾ ಚಾಕಾಶದೀಪಂ ಚ ಶೃತ್ವಾ ಚೈವ ಹರೇಃ ಕಥಾಂ! 

ವಿಧ್ಯಸ್ತಾ ಖಿಲಸಾಪಸ್ತು ಜಗಾಮ ಹರಿಮಂದಿರಂ ॥ ೮೩ ॥ 





ಗಳನ್ನು ಸೇರಿದನು. ಮಹಾಕಾಯರೂ ಭಯಂಕರರೂ ಆದ ಯಮದೂತರಿಂದ 
ಛೇದಿಸಲ್ಪಟ್ಟನು. 

೭೭. ಎಲ್ಲವನ್ನೂ ಅನುಭನಿಸಿ ತರುವಾಯ ಬ್ರಹ್ಮರಾಕ್ಚಸತ್ವವನ್ನು 
ಪಡೆದನು. ಆಮೇಲೆ ನಾಯಿಯಾಗಿ ಹುಟ್ಟಿ ದನು. ಬಳಿಕ ಕುಕರ್ಮದ ಫಲವಾಗಿ 
ಚಂಡಾಲನಾದನು. 

೭೮. ಹೀಗೆ ನೂರಾರು ಜನ್ಮಗಳನ್ನೈತ್ತಿ ಭೂಮಿಯಲ್ಲಿ ಬೆಕ್ಕಾಗಿ ಹುಟ್ಟಿದನು. 
ದೈವಯೋಗದಿಂದ ಈಗ ಆಕಾಶದೀಪದ ಮಾಹಾತ್ಮ್ಯೈಯನ್ನಾಲಿಸಿ ಸಮಸ್ತ 
ಪಾಪಗಳಿಂದಲೂ ಬಿಡುಗಡೆಹೊಂದಿದವನಾಗಿ ಹೆರಿಮಂದಿರಕ್ಕೆ ಹೋಗಿ 
ಸೇರಿದನು. 

೭೯. ಈ ಹದ್ದಾದರೋ ಪೂರ್ವದಲ್ಲಿ ಮಿಥಿಲೆಯಲ್ಲಿ ವೇದಪಾರಂಗತನಾದ 
ಶರ್ಯಾತಿಯೆಂಬ ವಿಪ್ರನಾಗಿದ್ದಿತು. ಆ ಶರ್ಯಾತಿಯು ಲೋಕದಲ್ಲಿ ಬಹು 
ವಿಖ್ಯಾತನಾಗಿಯೂ ಮಹಾ ಪ್ರಭುವಾಗಿಯೂ ಇದ್ದನು. 

೮೦-೮೧. ಅವನು ದಾಸೀಸಂಗವನ್ನು ಮಾಡಿದನು; ವೇಶ್ಯಾಸಂಗವನ್ನೂ 
ಮಾಡಿದನು. ಆ ಮಹತ್ತಾದ ದೋಷದಿಂದ ಆಗ ಅವನು ಪಂಚತ್ವವವನ್ನೈ 
ದಿದನು. ಮಹಾ ಘೋರವಾದ ಕುಂಭೀಪಾಕ ನರಕದಲ್ಲಿ ನಾಲ್ಕು ಯುಗಗಳ 
ವರೆಗೆ ಇದ್ದು ಕರ್ಮಶೇಷದಿಂದ ಈ ಭೂಮಿಯಲ್ಲಿ ಹದ್ದಾಗಿ ಹುಟ್ಟಿದನು. 

೮೨-೮೩. ದೈವದಿಂದ ಪ್ರಚೋದಿತವಾಗಿ ಆ ಹದ್ದು ತೈಲಪಾನಕ್ಕಾಗಿ 


೧೮೪ ಶ್ರೀ ಸ್ಕಾಂದಮಹಾಪುರಾಣಂ 


ಇತ್ಯೇತತ್ಸರ್ವಮಾಖ್ಯಾತಂ ಲುಬ್ಬ ಗಚ್ಛ ಯಥಾಸುಖಂ | 


ವ್ಯಾಧೋಪ್ಯಸ್ಯ ವಚಃ ಶೃತ್ವಾ ಗತ್ವಾ ಚೈವ ಸ್ವಮಂದಿರಂ ॥ ೮೪ ॥ 
ವ್ರತಂ ಚಾಕಾಶದೀಪಸ್ಯ ಚಕಾರ ವಿಧಿವನ್ಮುನೇ । 

ಆಯುಶ್ಶೇಷಂ ತದಾ ನೀತ್ಮಾ ಜಗಾಮ ಹರಿಮಂದಿರಂ ॥ ೮೫ ॥ 
ಸುನಂದೋಪಿ ಮಹಾರಾಜ ಆಶ್ಚರ್ಯಂ ಸಮುಪಾಗತಃ । 

ಚಕಾರ ವಿಧಿನಾ ಮಾಸಂ ಚಂದ್ರಶರ್ಮೋಕ್ಕಮಾರ್ಗತಃ ॥ ೮೬ ॥ 
ಪ್ರಾತಃ ಸ್ನಾತ್ವಾ ಶುಚಿರ್ಭೂತ್ಯಾ ಕಾರ್ತಿಕೇ ಮಾಸಿ ವೈ ನೃಪಃ । 
ಕೋಮಲೈಸ್ತುಲಸೀಪತ್ತೈಃ ಸಮಭ್ಯರ್ಜ್ಯ ಜನಾರ್ದನಂ ॥ ೮೭ ॥ 


ರಾತ್ರೌ ದದ್ಯಾದ್ದ್ಯೋಮದೀಪಂ ಮಂತ್ರೇಣಾನೇನ ನೈ ನೃಪಃ ॥ ೮೮ ॥ 
ದಾಮೋದರಾಯು ವಿಶ್ವಾಯ ವಿಶ್ವರೂಪಧರಾಯ ಚ । 

ನಮಸ್ಕೃತ್ವಾ ಪ್ರದಾಸ್ಯಾಮಿ ವ್ಯೋನುದೀಪಂ ಹರಿಸ್ರಿಯಂ ! 

ನಿರ್ವಿಘ್ನಂ ಕುರು ದೇವೇಶ ಯಾವನ್ಮಾಸಃ ಸಮಾಪ್ಯತೇ ॥೮೯॥ 


ಬಂದು, ಆಕಾಶದೀಸವನ್ನಿಟ್ಟು ಹರಿಯ ಕಥೆಯನ್ನೂ ಕೇಳಿ ಸಮಸ್ತ ಪಾಪಗಳನ್ನು 
ಧ್ವಂಸಮಾಡಿಕೊಂಡು ಹರಿಯ ಮಂದಿರಕ್ಕೆ ಹೊರಟುಹೋಯಿತು. 

೮೪-೮೫. ಈ ಎಲ್ಲವನ್ನೂ ಹೇಳಿದ್ದೇನೆ. ಎಲ್ಫೆ ಬೇಡನೇ! ನೀನು ಯಥಾ 
ಸುಖವಾಗಿ ಹೋಗಿಬಾ.” ಇಂತೆಂದು ನುಡಿದ ಆ ಬ್ರಾಹ್ಮಣನ ಮಾತುಗಳನ್ನಾಲಿಸಿ 
ಬೇಡನು ತನ್ನ ಮನೆಗೆ ಹೋಗಿ ಆಕಾಶದೀಪದ ವ್ರತವನ್ನು ವಿಧಿವತ್ತಾಗಿ 
ಮಾಡಿದನು. ಎಲೈ ಮುನಿಯೇ! ಅವನು ಉಳಿದಿದ್ದ ಆಯಸ್ಸನ್ನು ಕಳೆದು 
ಕಡೆಗೆ ಹೆರಿಮಂದಿರವನ್ನೆ ಹದಿದನು. 

೮೬. (ಸುಕೃತಿ) ಸುನಂದಮಹಾರಾಜನೂ ಕೂಡ ಆಶ್ಚರ್ಯಪಟ್ಟು ಚಂದ್ರ 
ಶರ್ಮನು ಹೇಳಿದ ಪ್ರಕಾರವಾಗಿಯೇ ವಿಧಿಪೂರ್ವಕವಾಗಿ ಒಂದು ಮಾಸಕಾಲ 
ವ್ರತವನ್ನು ಮಾಡಿದನು. 

೮೭-೮೯. ಆ ರಾಜನು ಕಾರ್ತಿಕಮಾಸದಲ್ಲಿ ಪ್ರಾತಃಕಾಲದಲ್ಲಿ ಸ್ನಾನಮಾಡಿ, 
ಶುಚಿಯಾಗಿ ಕೋಮಲವಾದ ತುಲಸೀಪತ್ರಗಳಿಂದ ಜನಾರ್ದನನನ್ನು ಚೆನ್ನಾಗಿ 
ಅರ್ಚಿಸಿ, ರಾತ್ರಿಹೊತ್ತು ಈ ಮುಂದೆ ಹೇಳುವ ಮಂತ್ರವನ್ನು ಪಠಿಸುತ್ತ 
ಆಕಾಶದೀಪವನ್ನು ಕೊಡುತ್ತಿದ್ದನು. "" ದಾಮೋದರನೂ, ವಿಶ್ವನೂ, ವಿಶ್ವರೂಪ 
ಧರನೂ ಆದ ಭಗವಂತನಿಗೆ ನಮಸ್ಕಾರಮಾಡಿ ,ಹರಿಪ್ರಿಯವಾದ ಆಕಾಶ 
ದೀಪವನ್ನು ಸಮರ್ಪಿಸುತ್ತೇನೆ. ದೇವೇಶಾ! ಮಾಸ ಮುಗಿಯುವವರೆಗೂ 
ಈ ವ್ರತವನ್ನು ನಿರ್ವಿಫ್ನವಾಗಿಸು. 


ಸಪ್ತ ಮೋ$ಧ್ಯಾಯಃ ೧೮೫ 


ವ್ರತೇನಾನೇನ ಜೇವೇಶ ತ್ವಯಿ ಭಕ್ತಿಃ ಪ್ರವರ್ಥತಾಂ । 

ಇತಿ ಮಂತ್ರೇಣ ರಾಜಾಂಸೌ ದೀಪದಾನಂ ಚಕಾರ ಹ ॥೯೦॥ 
ಬ್ರಾಹ್ಮೇ ಮುಹೂರ್ತೇ ಚ ಪುನಃ ವ್ಯೋಮದೀಪಂ ದದಾತಿ ಹಿ । 
ನಿಷ್ಣೋಃ ಪೂಜಾ ಕೃತಾ ಪ್ರಾತಃ ಪ್ರಾತಃಸ್ನಾನಂ ಚಕಾರ ಹ ॥ ೯೧॥ 
ಉತ್ಸರ್ಗಸ್ಯ ವಿಧಿಂ ಕೃತ್ವಾ ವ್ಯೋನ್ನಿ ದೀಪಂ ಸಮಾಸ್ಯ ಚೆ! 
'ಬ್ರಾಹ್ಮಣಾನ್‌ ಭೋಜಯಿತ್ವಾ ಚ ವ್ರತಂ ನಿಷ್ಣೋಸ್ಸಮರ್ಪಯತ್‌ ॥ 
ತೇನ ಪುಣ್ಯಪ್ರಭಾವೇನ ಸ ರಾಜಾ ಮುನಿಸತ್ತಮ । 


ಶರದಾಂ ಶತಸಾಹಸ್ರಂ ಇಹ ಭೋಗಾನ್ಮನೋಹರಾನ್‌ ॥೯೩॥ 
ಸುಪುತ್ರಸೌ ತ್ರಸ್ವಜನೈಃ ಬುಭುಜೇ ಸಹ ಭಾರ್ಯಯಾ । 

ತತಶ್ವಾಂತೇ ದ್ವಿಜವರ ವಿಮಾನಂ ಸುಮನೋಹರಂ ॥ ೯೪॥ 
ಸ್ವೀಭಿಸ್ಸಹ ಸಮಾರುಹ್ಯ ಮೋಕ್ಚಮಾರ್ಗಂ ಗತೋ ಮುನೇ । 
ಚತುರ್ಭುಜಃ ಪೀತವಾಸಾಃ ಶಂಖಚಕ್ರಗದಾಧರಃ 1 ೯೫॥ 


ನಿಷ್ಣುಲೋಕೇ ವಿಷ್ವರಿವ ಪ್ರೋಚ್ಯಮಾನಸ್ಸದಾಂಮರೈಃ । 
ಸ್ರೀಡಯಾಮಾಸ ರಾಜಾಂಸೌ ಯಥಾಕಾಮಂ ಮಹಾಮನಾಃ ॥ ೯೬॥ 





೯೦. ಈ ವ್ರತದಿಂದ ನಿನ್ನಲ್ಲಿ ಭಕ್ತಿಯು ವೃದ್ಧಿಯಾಗಲಿ'' ಇಂತೆಂಬ 
ಈ ಮಂತ್ರದಿಂದ ಆ ರಾಜನು ದೀಪದಾನ ಮಾಡುತ್ತಿದ್ದನು. 

೯೧. ಬ್ರಾಹ್ಮಮುಹೂರ್ತದಲ್ಲಿ ಮತ್ತೊಮ್ಮೆ ಆಕಾಶದೀಪವನ್ನು ಕೊಡು 
ತ್ತಿದ್ದನು. ಪ್ರಾತಃಸ್ಟ್ರಾನ ಮಾಡುತ್ತಿದ್ದನು. ಪ್ರಾತಃಕಾಲದಲ್ಲಿ ವಿಷ್ಣುವಿನ ಪೂಜೆ 
ಮಾಡುತ್ತಿದ್ದನು. 

೯೨. ಉದ್ಯಾಪನ ವಿಧಿಯನ್ನು ನೆರವೇರಿಸಿ, ಆಕಾಶದೀಪವನ್ನು ಸಮಾಪ್ತಿ 
ಗೊಳಿಸಿ, ಬ್ರಾಹ್ಮಣರಿಗೆ ಭೋಜನಮಾಡಿಸಿ, ವ್ರತವನ್ನು ವಿಷ್ಣುವಿಗೆ ಸಮರ್ಪಿ 
ಸಿದನು. 

೯೩-೯೬. ಎಲ್ಫೈ ಮುನಿಶ್ರೇಷ್ಠನೇ! ಆ ಪುಣ್ಯಪ್ರ ಭಾವದಿಂದ ಆ ರಾಜನು 
ಶತಸಹಸ್ರವರ್ಷಗಳವರೆಗೆ ಇಲ್ಲಿ ಸುಪುತ್ರಪೌತ್ರಸ್ವಜನರೊಡನೆ, ಭಾರ್ಯೆಯ 
ಸಂಗಡ ಮನೋಹರಗಳಾದ ಭೋಗಗಳನ್ನು ಅನುಭವಿಸಿದನು. ಬ್ರಾಹ್ಮಣ 
ಶ್ರೇಷ್ಠಾ! ಬಳಿಕ ಕೊನೆಯಲ್ಲಿ ಅವನು ಬಹು ಮನೋಹರವಾದ ವಿಮಾನವನ್ನು 
ತನ್ನ ಸ್ತ್ರೀಯರೊಡನೆ ಆರೋಪಿಸಿ ಮೋಕಶ್ಸಮಾರ್ಗವನ್ನನುಸರಿಸಿ ಹೋದನು. 
ಎಲ್ಫೆ ಮುನಿಯೇ! ಆ ರಾಜನು, ಚತುರ್ಭುಜಗಳುಳ್ಳವನೂ, ಪೀತಾಂಬರೆ 
ಧಾರಿಯೂ, ಶಂಖ ಚಕ್ರ ಗದೆಗಳನ್ನು ಧರಿಸಿದವನೂ ಆಗಿ ವಿಷ್ಣುಲೋಕದಲ್ಲಿ 
ಬೇರೊಬ್ಬ ವಿಷ್ಣುವೋ ಎಂಬಂತೆ ಸದಾ ಕಾಲದಲ್ಲಿಯೂ ಅಮರರಿಂದ ಉಗ್ಗ ಡಿಸ 
ಲ್ರಡುತ್ತಾ ತನ್ನಿಷ್ಟಬಂದಂತೆ ಕ್ರೀಡಿಸುತ್ತಿದ್ದನು. 


೧೮೬ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಕಾತ್ತು ಕಾರ್ತಿಕೇ ಮಾಸಿ ಮಾನುಷ್ಯಂ ಪ್ರಾಪ್ಯ ದುರ್ಲಭಂ | 
ಆಕಾಶದೀಪೋ ದಾತವ್ಯೋ ವಿಧಾನೇನ ಹರೇಃ ಪ್ರಿಯಃ ॥೯೭॥ 
ದಾಸ್ಯಂತಿ ಯೇ ಕಾರ್ತಿಕಮಾಸಿ ಮರ್ತ್ಯಾ 
ವ್ಯೋಮಪ್ರದೀಪಂ ಹರಿತುಷ್ಟಯೇಂತ್ರ । 
ಪಶ್ಯಂತಿ ತೇ ನೈವ ಕದಾಃಪಿ ದೇವಂ 
ಯಮಂ ಮಹಾಕ್ರೂರಮುಖಂ ಮುನೀಂದ್ರ 8೯೮8 
ಅಥಾನ್ಯಚ್ಚ ಪ್ರವಕ್ಸ್ಟ್ಯಾನಿ: ವ್ಯೋಮದೀಪಸ್ಯ ವೈಭವಂ | 
ವಾಲಖಿಲ್ಕೈಃ ಪುರಾ ಪ್ರೋಕ್ತಂ ತಚ್ಛೃಣುಷ್ಯ ದ್ವಿಜೋತ್ತಮ ॥೯೯॥ 
ವಾಲಖಿಲ್ಯಾ ಊಚುಃ 2-- 
ಕೃಷ್ಣಾದಿಮಾಸಕ್ರಮತಃ ಕಾರ್ತಿಕಸ್ಯಾದಿಮಾಸತಃ । 
ಆಕಾಶದೀಪದಾನಂ ತು ಕುರ್ವಂತು ಯಷಿಸತ್ತಮಾಃ ॥ ೧೦೦ ॥ 
ತುಲಾಯಾಂ ತಿಲಶೈಲೇನ ಸಾಯಂಸಂಧ್ಯಾಸಮಾಗಮೇ । 
ಆಕಾಶದೀಪಂ ಯೋ ದದ್ಯಾತ್‌ ಮಾಸಮೇಕಂ ನಿರಂತರಂ ॥೧೦೧॥ 
ಸಶ್ರೀಕಾಯ ಶ್ರೀಪತಯೇ ಶ್ರಿಯಾ ನ ಸ ನಿಯಂಜ್ಯತೇ 1 
ಆಕಾಶದೀಪವಂಶಸ್ತು ವಿಂಶದ್ಧಸ್ತೋತ್ತನೋ ಭವೇತ್‌ ॥ ೧೦೨ ॥ 


೯೭. ಆದ್ದರಿಂದ ಬಹು ದುರ್ಲಭವಾದ ಮನುಷ್ಯಜನ್ಮವನ್ನು ಪಡೆದು 
ಕಾರ್ತಿಕಮಾಸದಲ್ಲಿ ಹೆರಿಗೆ ಪ್ರಿಯವಾದ ಆಕಾಶದೀಪವನ್ನು ವಿಧಿಪ್ರಕಾರವಾಗಿ 
ಅರ್ಪಿಸಬೇಕು. 

೯೮. ಎಲೈ ಮುನೀಂದ್ರನೇ! ಯಾವ ಮನುಷ್ಯರು ಹರಿಯ ತೃಫ್ತಿಗಾಗಿ 
ಕಾರ್ತಿಕಮಾಸದಲ್ಲಿ ಆಕಾಶದೀಪವನ್ನು ಅರ್ಪಿಸುತ್ತಾರೊ ಅವರು ಮಹಾ ಕ್ರೂರ 
ಮುಖವುಳ್ಳವನಾದ ಯಮದೇವನನ್ನು ಎಂದೆಂದಿಗೂ ಕಾಣುವುದೇ ಇಲ್ಲವು. 

೯೯. ಈಗ ಆಕಾಶದೀಪದ ಮಹಿಮೆಯನ್ನು ವಿವರಿಸುವ ಮತ್ತೊಂದು 
ಕಥೆಯನ್ನು ಹೇಳುತ್ತೇನೆ. ಅದು ಹಿಂದೆ ವಾಲಖಿಲ್ಯರಿಂದ ಹೇಳಲ್ಪಟ್ಟದ್ದು. 
ದ್ವಿಜೋತ್ತಮಾ! ಅದನ್ನು ಲಾಲಿಸು. 

೧೦೦. ವಾಲಖಿಲ್ಯರಿಂತೆಂದರು :— ಎಲ್ಫೆ ಖುಷಿಶ್ರೇಷ್ಠರೇ! ಕೃಷ್ಣ ಮಾಸ 
ಮೊದಲಾಗಿ ಕಾರ್ತಿಕಮಾಸ ಪೂರ್ತಿಯಾಗಿ ಆಕಾಶದೀಪದಾನವನ್ನು ಮಾಡ 
ತಕ್ಕದ್ದು. 

೧೦೧-೧೦೨. ತುಲಾಮಾಸದಲ್ಲಿ ಸಾಯಂಸಂಧ್ಯಾಕಾಲ ಬರುತ್ತಿರಲಾಗಿ 
ಎಳ್ಳೆಣ್ಣೆಯಿಂದ ಆಕಾಶದೀಸವನ್ನು ಯಾವನು ನಿರಂತರವಾಗಿ ಒಂದು ತಿಂಗಳ 


ಸಪ್ತ ಮೋತಧ್ಯಾಯಃ ೧೮೭ 


ಮಧ್ಯಮೋ ನವಹಸ್ತಸ್ಸಾ ತತ್‌ ಕನಿಸ್ಮಃ ಪಂಚಹಸ್ತಕಃ । 
ಯಥಾ ದೂರಸ್ಥಿತೈರ್ಲೊೋಕೈರ್ದ್ಯಶ್ಯತೇ ತತ್ತ್ವಫಥಾಂಚರೇತ್‌ ॥ ೧೦೩ ॥ 
ತಥಾಭ್ರಾದಿಕರಂಡೇಷು ದೀಪದಾನಂ ವಿಶಿಷ್ಯತೇ 1 


ವಂಶಸ್ಯ ನನಮಾಂಶೇನ ಲಂಬಾ ಕಾರ್ಯಾ ಪತಾಕಿಕಾ ॥ ೧೦೪ ॥ 
ಮಯೂರೆಪಿಚ್ಛಮುಷ್ಟಿಂ ವಾ ಕಲಶಂ ಚೋಪರಿ ನ್ಯಸೇತ್‌ I 
ವಿಷ್ಣಾಪ್ರೀತಿಕರೋ ದೀಪಃ ಪಿತ್ರೂದ್ಠಾರಸ್ಯ ಕಾರಕಃ ॥ ೧೦೫ ॥ 


ಏಕಾದಶ್ಯಾಸ್ತುಲಾರ್ಕಾವ್ವಾ ದೀಪದಾನಮತೋಖಿವಾ | 
ದಾಮೋದರಾಯು ನಭಸಿ ತುಲಾಯಾಂ ಲೋಲಯಾ ಸಹ ॥ ೧೦೬ ॥ 
ಪ್ರದೀಪಂ ತೇ ಪ್ರಯಚ್ಛಾನಿ ನಮೋನಂತಾಯ ವೇಧಸೇ । 
ಆಕಾಶದೀಪಸದೃಶಂ ಪಿತುರುದ್ಧಾರಕಂ ನಹಿ ॥ ೧೦೭ ॥ 


ವರೆಗೂ ಲಕ್ಷ್ಮೀಸಮೇತನಾದ ಶ್ರೀಮನ್ನಾರಾಯಣನ ಪ್ರೀತ್ಯರ್ಥವಾಗಿ 
ಅರ್ನಿಸುತ್ತಾನೆಯೋ ಅವನು ಸಿರಿಯಿಂದ ಅಗಲುವುದಿಲ್ಲ. ಆಕಾಶದೀಪಕ್ಕೊ 
ಉಪಯೋಗಿಸುವ ಗಳುವು (ಬೊಂಬು) ಇಪ್ಪತ್ತು ಹಸ್ತ ಉದ್ದವಾಗಿರುವುದು 
ಉತ್ತಮ. 

೧೦೩. ಒಂಭತ್ತು ಹಸ್ತ ಉದ್ದದ್ದು ಮಧ್ಯಮ; ಐದು ಹೆಸ್ತದ್ದು 
ಕನಿಷ್ಠವಾದುದು. ಹೇಗಿದ್ದರೆ ದೂರದಲ್ಲಿರುವ ಜನರಿಗೆ ಕಾಣಿಸುತ್ತದೆಯೊ 
ಹಾಗೆ ಅದನ್ನು ನಿಲ್ಲಿಸಬೇಕು. 

೧೦೪. ಕಾಗೆಬಂಗಾರ (ಅಭ್ರಕ) ಮೊದಲಾದವುಗಳಿಂದ ಮಾಡಿದೆ 
ಪೆಟ್ಟಿಗೆಗಳಲ್ಲಿ ದೀಪವಿಡುವುದು ವಿಶೇಷ. ಬೊಂಬಿನ ಒಂಭತ್ತನೆಯ ಒಂದು 
ಭಾಗದಷ್ಟು ಉದ್ದವಾಗಿ ಪತಾಕೆಯನ್ನು ಮಾಡಬೇಕು. 

೧೦೫ ಒಂದು ಹಿಡಿ ನವಿಲುಗೆರೆಯನ್ನಾಗಲಿ ಕಲಶವನ್ನಾಗಲಿ ಮೇಲ್ಭಾಗ 
ದಳ್ಲಿಡಬೇಕು. ದೀಪವು ವಿಷ್ಣುಪ್ರೀತಿಕರವಾದುದು ; ಪಿತೃಗಳನ್ನು ಉದ್ಧಾರ 
ಮಾಡತಕ್ಕದ್ದು. 

೧೦೬. ಏಕಾದಶಿಯಿಂದಲೋ, ತುಲೆಯಲ್ಲಿ ಸೂರ್ಯನು ಸೇರಿದಂದಿ 
ನಿಂದಲೋ ಲಕ್ಷಿ ಭೆಸಮೇತನಾದ ದಾಮೋದರನಿಗಾಗಿ ಆಕಾಶದಲ್ಲಿ ದೀಪವನ್ನು 
ಸಮರ್ಪಿಸಬೇಕು. 

೧೦೭. " ಈ ಪ್ರದೀಪವನ್ನು ಸಿನಗೆ ಸಮರ್ಪಿಸುತ್ತೇನೆ. ಎಲೈ ಅನಂತನೇ! 
ಪರಬ್ರ ಹ್ಮಸ್ತರೂಪನಾದ ನಿನಗೆ ನಮಸ್ಕಾರವು. ಆಕಾಶದೀಪದಂತೆ ಪಿತೃಗಳನ್ನು 
ಉದ್ಭರಿಸುವಂತಹುದು ಬೇರಾವುದೂ ಇಲ್ಲವೇ ಇಲ್ಲವು. 


೧೮೮ ಶ್ರೀ ಸ್ಕಾಂದಮೆಹಾಪುರಾಣಂ 


ಹೇಲಿಕಸ್ಯ ಚ ದ್ವೌ ಪುತ್ರೌ ತತ್ರೈಕಸ್ತು ಪಿಶಾಚಕಃ । 
ವ್ಯೋಮದೀಪಪುಣ್ಯವಾನಾತ್‌ ಮೋಕ್ಸಂ ಪ್ರಾಪ ಸುಮುರ್ಲಭಂ ॥೧೦೮॥ 
ನಮಃ ಪಿತೃಭ್ಯಃ ಪ್ರೇತೇಭ್ಯೋ ನಮೋ ಧರ್ಮಾಯ ವಿಷ್ಣವೇ 

ನಮೋ ಯಮಾಯು ರುದ್ರಾಯ ಕಾಂತಾರಸತಯೇ ನಮಃ ॥ ೧೦೯ ॥ 


೧೦೮. ಹೇಲಿಕನಿಗೆ ಇಬ್ಬರು ಮಕ್ಕಳು. ಅವರಲ್ಲೊಬ್ಬನು ಫಿಶಾಚಿ 
ಯಾಗಿದ್ದು ಆಕಾಶದೀಸದ ಪುಣ್ಯದಾನದಿಂದ ಬಹು ದುರ್ಲಭವಾದ ಮೋಕ್ಟ 
ವನ್ನು ಪಡೆದನು. * 

೧೦೯. ಪ್ರೇತರೂಪವನ್ನು ಧರಿಸಿರುವ ಪಿತೃಗಳಿಗೆ ನಮಸ್ಕಾರವು. 
ಧರ್ಮರಾಜನಿಗೆ ನಮಸ್ಕಾರವು. ವಿಷ್ಣುವಿಗೆ ನಮಸ್ಕಾರವು. ಯಮನಿಗೆ 
ನಮಸ್ಕಾರವು. ರುದ್ರನಿಗೆ. ನಮಸ್ಕಾರವು. ಕಾಂತಾರಪತಿಗೆ ನಮಸ್ಕಾರ. 


= ಸನತ್ಯು ಮಾರ ಸಂಹಿತೆಯ ಕಥೆ:- ಹಿಂದೆ ವಿಂಧ್ಯಾದ್ರಿಯಲ್ಲಿ ಹೇಲಿಕನೆಂಬ 

ಬ್ರಾಹ್ಮಣನೋರ್ವನಿದ್ದನು. ಅನನಿಗೆ ಚಿತ ತ್ರಭಾನು, ಮನೋಜನ ಎಂಬ ಇಬ್ಬರು 
ಮಕ್ಕ ಫಿದ್ದರು. ಅವರಿಬ್ಬ ರೂ ಧರ್ಮಿಷ್ಮರೇ 'ಅದರೂ' ದುರದೃಷ್ಟದಿಂಧ ಜೂಜು ಸೂಳು 
ಗಾರಿಕೆಗಳಲ್ಲಿ ತೊಡಗಿದ್ದರು. ಆ ವ್ಯಸನದಿಂದ ಅವರೀರ್ವರೆ ಹತ್ರಾ ರ್ಜಿತ ದ್ರವ್ಯ ೈವೆಲ್ಲವೂ 
ಮಂಗಿದುಹೋಗಲು ಅವರು ಕಳ್ಳತನಕ್ಕೆ ಮೊದಲು ಮಾಡಿದರು. 

ಚಿತ್ರಭಾನು, ಮನೋಜವರು ಹೀಗೆ ಕಳ್ಳತನದಲ್ಲಿ ತೊಡಗಿರುವುದು ಆ ಊರಿನ 
ವರಿಗೆಲ್ಲ ತಿಳಿದುಹೋಗಲು ಅವರು ಆ ಊರನ್ನೇ ಬಿಟ್ಟು ಭಯಂಕರವಾದ ಕಾಡನ್ನು 
ಸೇರಿದರು. ಅಲ್ಲಿ ಒಬ್ಬ ನನಾನೀ ಎಂಬ ಭಿಲ್ಲರ ಹುಡುಗಿಯು ಇವರಿಬ್ಬರೂ ಬ್ರಾಹ್ಮಣ 
ಕುಮಾರರೆಂದರಿತು ತನ್ನ ಮನೆಯಲ್ಲಿರಿಸಿಕೊಂಡಳು. ಅನರಲ್ಲಿನ ಮೋಹದಿಂದ ತನ್ನ 
ತಂದೆಯ ಆಸ್ತಿಯನ್ನೆಲ್ಲ ಅವರಿಗೆ ಕೊಟ್ಟಳು. 

ನನಾನಿಯಂ ಒಂದು ಸಲ ತನ್ನ ತಂದೆಗೋಸ್ಕರ ದೀಪದಾನವನ್ನು ಮಾಡಿದಳು. 
ಅದನ್ನು ಆ ಬ್ರಾಹ್ಮಣ ಪುತ್ರರಿಗೇ ಕೊಟ್ಟಳು. ಇನ್ನೊಂದ ಸಲ ಅವಳು ತಂದೆಯ ಶ್ರಾದ್ಧ 
ವನ್ನು ಮಾಡಿ ಅವರಿಬ್ಬರಿಗೂ ಭೋಜನ ಮಾಡಿಸಿದಳು. ಆ ಶ್ರಾದ್ಧದಲ್ಲಿ ಮನೋಜವನು 
ಅತಿಯಾಗಿ ತಿಂದುದರಿಂದ ಅಜೀರ್ಣರೋಗದಿಂದ ಮಡಿದನು. ಯಮದೂತರು 
ಅನನನ್ನು ತಾಮಿಸ್ರವೆಂಬ ನರಕದಲ್ಲಿ ಹಾಕಿದರು. ಆದರೆ ನನಾನಿಯು ವತುಡಿದ್ದ ದೀಪ 
ದಾನದ ಮಾಹಾತ್ಮ್ಯದಿಂದ ಅನನು ನರಕದಿಂದ ಬಿಡುಗಡೆ ಹೊಂದಿ ಆ ಬಳಿಕ ಪಿಶಾಚ 
ವಾದನು. 

ಮನೋಜವನು ಹೀಗೆ ಪಿಶಾಚವಾಗಿ ಆ ಕಾಡಿನಲ್ಲಿಯೇ ವಾಸಮಾಡುತ್ತ ನನಾನಿಯ 
ದೇಹವನ್ನೇ ಹಿಡಿದನು. ಆಗ ನನಾನಿಯು ವಸ್ಟ್ರಾಲಂಕಾರಗಳನ್ನು ತೊರೆದು ಬೆತ್ತಲೆ 
ಯಾಗಿ ತಿರುಗತೊಡಗಿದಳು. ಎರಡನೆಯುವನಾದ ಚಿತ ಶ್ರಭಾನುವಾದರೋ ಅವಳ ಆ 
ದುರವಸ್ಥೆಯನ್ನು ಕಂಡು ಮರುಗಿ ಅವೆಳನ್ನು ಕಾಶಿಗೆ ಕರೆಡೊಯ್ಸೂ ಅಲ್ಲಿ ಆಕಾಶ ದೀಪ 
ದಾನವನ್ನು ಮಾಡಿದನು. ಆಗ ಅವಳ ಮೈ ಮೇಲಿದ್ದ ಮನೋಜವ (ಹಿಶಾಚಕ್ಕಿ) ನಿಗೆ 
ಮುಕ್ತಿಯು ಂಟಾಯಿತು. ಪುನಃ ಮಾನವ ಜನ್ಮ ವೇ ಬಂದಿತು. ಆಗ ಅವನು ನನಾನಿಯ 
ಮಗನಾದನು. ಮೂವರೂ ಕಾಶಿಯಲ್ಲಿಯೇ' ವಾಸವಾಗಿದ್ದು ಕಡೆಗೆ ಮೋಕ್ಸ್ಸವನ್ನು 
ಪಡೆದರು. 


ಸಪ್ತಮೋ9ಧ್ಯಾಯಃ ೧೮೯ 


ಮಂತ್ರೇಣಾನೇನ ಯೇ ಮರ್ತ್ಯಾಃ ಪಿತೃಭ್ಯಃ ಖೇ ತು ದೀಪಕಂ । 
ಪ್ರಯಚ್ಛಂತಿ ಗತಾ ಯೇ ಸ್ಯುಃ ನರಕೇ ಯಾಂತಿ ತೇಪಿ ವೈ। 
ಉತ್ತಮಾಂ ಗತಿನಿಂತ್ಯಂ ತೇ ದೀಪದಾನಂ ಮಯೇರಿತಂ ॥ ೧೧೦ ॥ 
ಲಕ್ಷ್ಮೀಸಂತತಿಸಿದ್ಯರ್ಥಂ ಆರೋಗ್ಯಾಯ ಪ್ರದೀಪಯೇತ್‌ 8 ೧೧೧॥ 
ಕಾರ್ತಿಕೇ ಕೃಷ್ಣಪಕ್ಸೇ ತು ದ್ವಾದಶ್ಯಾದಿಸು ಪಂಚಸು । 


ತಿಥಿಸೂಕ್ಕ8 ಪೂರ್ವರಾತ್ರೇ ನೃಣಾಂ ನೀರಾಜನಾ ವಿಧಿಃ ॥ ೧೧೨ ॥ 
ಬ್ರಹ್ಮನಿಷ್ಣುಶಿವಾದೀನಾಂ ಭವನೇಷು ವಿಶೇಷತಃ । 

ಕೂಟಾಗಾರೇಷು ಚೈತ್ಯೇಷು ಸಭಾಸು ಚ ನದೀಷು ಚ ॥ ೧೧೩ ॥ 
ಸ್ರಾಕಾರೋದ್ಯಾನವಾಪೀಷು ಪ್ರತೋಲೀನಿಷ್ಯುಟೀಷು ಚ । 
ಮಂದುರಾಸು ವಿವಿಕ್ತಾಸು ಹಸ್ತಿಶಾಲಾಸು ಚೈವ ಹಿ ॥ ೧೧೪ ॥ 
ಪ್ರದೋಷಸಮಯೇ ದೀಪಾನ್‌ ದದ್ಯಾದೇವಂ ಮನೋಹರಾನ್‌ । 

ಕೃತಂ ಯೈಃ ಕಾರ್ತಿಕೇ ಮಾಸಿ ದೀಪದಾನಂ ನಿಧಾನತಃ ॥ ೧೧೫ ॥ 
ದೃಶ್ಯಂತೇ ಯೇ ರತ್ಸಭಾಜಃ ತೇ ತ ಏವ ಪ್ರಕೀರ್ತಿತಾಃ । 
ದೀಪದಾನಾಸಮರ್ಥಕಶ್ಹೆ ಆತ" ಪರೆದೀಪಂ ತು ರಕ್ಸೆಯೇತ್‌ ॥ ೧೧೬ ॥ 


೧೧೦. ಈ ಮಂತ್ರದಿಂದ ಯಾವ ಮರ್ತ್ಯರು ಪಿತೃಗಳಿಗಾಗಿ ಆಕಾಶದಲ್ಲಿ 
ದೀಪವಷ್ಟು ನೀಡುವರೋ ಅವರು (ಆ ಪಿತೃಗಳು) ನರಕಕ್ಕೆ ಸೇರಿದವರಾದರೂ 
ಉತ್ತಮ ಗತಿಯನ್ನು ಪಡೆಯುತ್ತಾರೆ. ಇಂತು ದೀಪದಾನದ ವಿಚಾರವನ್ನು 
ತಿಳಿಸಿದ್ದೇನೆ. 

೧೧೧. ಸಂಪತ್ತು, ಸಂತತಿಗಳು ಸಿದ್ಧಿಸುವುದಕ್ಕಾಗಿಯೂ ಆರೋಗ್ಯ 
ಕ್ಕಾಗಿಯೂ ದೀಪವನ್ನು ಇಡಬೇಕು. 

೧೧೨. ಕಾರ್ತಿಕದ ಕೃಷ್ಣಪಕ್ಸುದಲ್ಲಿ ದ್ವಾದಶಿ ಮೊದಲಾದ ಐದು ತಿಥಿಗಳಲ್ಲಿ 
ಪೂರ್ವರಾತ್ರಿಯಲ್ಲಿ ಮನುಷ್ಯರಿಗೆ ನಿರಾಜನನಿಧಿಯು ಉಕ್ತವಾಗಿದೆ. 

೧೧೩-೧೧೬. ವಿಶೇಷವಾಗಿ ಬ್ರಹ್ಮ, ವಿಷ್ಣು, ಶಿವ, ಮೊದಲಾದವರ 
ದೇವಸ್ಥಾನಗಳಲ್ಲಿ, ಕೂಟಗಾರ( ಧಾನ್ಯದ ಮನೆ)ಗಳಲ್ಲಿ, ಚೈತ್ಯಗಳಲ್ಲಿ, ಸಭೆಗಳಲ್ಲಿ, 
ನದಿಗಳಲ್ಲಿ, ಪ್ರಾಕಾರ ಉದ್ಯಾನ ಕೊಳಗಳಲ್ಲಿ, ಬೀದಿಗಳಲ್ಲಿ, ಮನೆದೋಟಗಳಲ್ಲಿ, 
ಪ್ರತ್ಯೇಕವಾಗಿರುವ ಅಶ್ವಶಾಲೆಗಳಲ್ಲಿ ಮತ್ತು ಹೆಸ್ತಿಶಾಲೆಗಳಲ್ಲಿ--ಈ ಸ್ಥಳಗಳಲ್ಲಿ 
ಪ್ರದೋಷಕಾಲದಲ್ಲಿ ಮನೋಹರವಾದ ದೀಪಗಳನ್ನು ಸಮರ್ಪಿಸಬೇಕು. 
ಕಾರ್ತಿಕಮಾಸದಲ್ಲಿ ಯಾರು ದೀಪದಾನವನ್ನು ವಿಧಿಪ್ರಕಾರವಾಗಿ ಮಾಡುವರೋ 
ಅವರೇ ರತ್ನ (ಐಶ್ವರ್ಯ) ಭಾಗಿಗಳೆನ್ನಿಸಿಕೊಳ್ಳುವವರು. ದೀಪದಾನಕ್ಕೆ 
ಅಸಮರ್ಥರಾದಕರೆ ಪರದೀಪವನ್ನಾದರೂ ರಕ್ಷಿಸಬೇಕು. 


೧೯೦ ಶ್ರೀ ಸ್ಕಾಂದಮಹಾಪುರಾಣಂ 


ಯೋ ವೇದಾಭ್ಯಾಸಿನೇ ದದ್ಯಾತ್‌ ದೀಪಾರ್ಥಂ ಶೈಲಮಾದರಾಶ್‌ | 


ಕೋ ವಾ ತಸ್ಯ ಫಲಂ ವಕ್ತುಂ ಭುವಿ ತಿಷ್ಕತಿ ಮಾನವಃ ॥ ೧೧೭ ॥ 
ದೀಷಾನ್‌ ದದ್ಯಾದ್ಬಹುವಿಧಾನ್‌ ಕಾರ್ತಿಕೇ ವಿಷ್ಣುಸನ್ನಿಧೌ । 

ಕಾರ್ತಿಕೇ ಮಾಸಿ ಸಂಪ್ರಾಪ್ತೇ ಗಗನೇ ಸ್ಪಚ್ಛತಾರಕೇ ॥ ೧೧೮ ॥ 
ರಾತ್ರೌ ಲಕ್ಷ್ಮೀಸ್ಸಮಾಯಾತಿ ದ್ರಷ್ಟುಂ ಭುನನಕೌತುಕಂ ॥ 

ಯತ್ರ ಯತ್ರ ಚ ದೀಸಪಾನ್‌ ಸಾ ಪಶ್ಯತ್ಯಜ್ಧಿಸಮಂದ್ಧ ವಾ ॥ ೧೧೯ ॥ 
ತತ್ರ ತತ್ರ ರತಿಂ ಕುರ್ಯಾನ್ನಾನೃಕಾರೇ ಕದಾಚನ । 

ತಸ್ಮಾದ್ದೀಪಃ ಸ್ಥಾಸಪನೀಯಃ ಕಾರ್ತಿಕೇ ಮಾಸೀ ವೈಸದಾ ॥೧೨೦॥ 
ಲಕ್ಸ್ಮೀರೂಪಾರ್ಥಿನಾಂ ಪ್ರೋಕ್ತಂ ದೀಪದಾನಂ ವಿಶೇಷತಃ । 
ದೇನಾಲಯೇ ನದೀತೀಕೇ ರಾಜಮಾರ್ಗೇ ವಿಶೇಷತಃ ॥ ೧೨೧ 


ನಿದ್ರಾಸ್ಮಲೇ ದೀಪದಾತಾ ತಸ್ಯ ಶ್ರೀಸ್ಸರ್ವತೋಮುಖೀ। 
ದುರ್ಬಲಸ್ಯಾಲಯಂ ವೀಕ್ಬ್ಯ ದೀಪಶೂನ್ಯಂ ತು ಯೋ ದದೇತ್‌ ॥೧೨೨॥ 
ವಿಪ್ರಸ್ಯ ನಾನ್ಯವರ್ಜಸ್ಯ ನಿಷ್ಣುಲೋಕೇ ಮಹೀಯಂತೇ। 
ಕೀಟಿಕಂಟಕಸಂಕೀರ್ಣೇ ದುರ್ಗಮ ನಿಷಮಸ್ಮಲೇ ॥ ೧೨೩ ॥ 

೧೧೭. ಯಾವನು ವೇದಾಭ್ಯಾಸಿಯಾದವನಿಗೆ ದೀಪಕ್ಕಾಗಿ ಆದರದಿಂದ 
ಎಣ್ಣೆಯನ್ನು ಕೊಡುತ್ತಾನೆಯೋ ಅವನ ಪುಣ್ಯವನ್ನು ಇಷ್ಟೆಂದು ಹೇಳುವ 
ಮಾನವನು ಯಾವನುತಾನೇ ಭೂಮಿಯಲ್ಲಿದ್ದಾನೆ? 

೧೧೮-೧೨೦. ಕಾರ್ತಿಕದಲ್ಲಿ ವಿಷ್ಣು ಸನ್ನಿಧಿಯಲ್ಲಿ ಬಹು ವಿಧವಾದ 
ದೀಪಗಳನ್ನು ನೀಡಬೇಕು. ಕಾರ್ತಿಕಮಾಸವು ಬಂದು ಆಕಾಶವು ಸ್ವಚ್ಛವಾಗಿ 
ನಕ್ತತ್ರಗಳಿಂದ ತುಂಬಿದುದಾಗಿರುವಾಗ ರಾತ್ರಿಯ ಹೊತ್ತು ಭೂಲೋಕದ 
ಕೌತುಕವನ್ನು ನೋಡುವುದಕ್ಕಾಗಿ ಲಕ್ಷ್ಮಿಯು ಬರುತ್ತಾಳೆ. ಅಬ್ಬಿಸಮುದ್ಭವೆ 
ಯಾದ ಆ ಲಕ್ಷ್ಮಿಯು ಎಲ್ಲೆಲ್ಲಿ ದೀಪಗಳನ್ನು ಕಾಣುತ್ತಾಳೆಯೋ ಅಲ್ಲೆಲ್ಲಾ 
ಪ್ರೀತಿಯಿಡುತ್ತಾಳೆ. ಅಂಧಕಾರವಿರುವೆಡೆಗಳಲ್ಲಿ ಎಂದಿಗೂ ಮನಸ್ಸಿಡುವುದಿಲ್ಲ. 
ಆದುದರಿಂದ ಕಾರ್ತಿಕಮಾಸದಲ್ಲಿ ಸದಾ ದೀಪವನ್ನಿಟ್ಟಿರಬೇಕು. 

೧೨೧. ಲಕ್ಷ್ಮಿ ೬ ಸಾನಿಧ್ಯವನ್ನು ಬಯಸುವವರಿಗೆ ದೀಪದಾನವನ್ನು ವಿಶೇಷ 
ವಾಗಿ ಹೇಳಿದೆ. ದೇವಾಲಯದಲ್ಲಿ, ನದೀತೀರದಲ್ಲಿ, ಮತ್ತು ವಿಶೇಷವಾಗಿ 
ರಾಜಮಾರ್ಗದಲ್ಲಿ ದೀಪಗಳನ್ನಿ ಡಬೇಕು. 

೧೨೨-೧೨೮. ನಿದ್ರಾಸ್ಕಲದಲ್ಲಿ ಯಾವನು ದೀಪದಾನಮಾಡುವನೋ 
ಅವನಿಗೆ ಸಂಪತ್ತು ಸರ್ವತೋಮುಖವಾಗುತ್ತದೆ. ದುರ್ಬಲನಾಗಿರುವವನ 
ಮನೆಯಲ್ಲಿ ದೀಪವಿಲ್ಲದಿರುವುದನ್ನು ಕಂಡು ಮನೆಯಾತನು ಬ್ರಾಹ್ಮಣನೇ ಆಗಲಿ 
ಅನ್ಯವರ್ಣದವನೇ ಆಗಲಿ ಅವನಿಗೆ ಯಾವನು ದೀಪವನ್ನು ಕೊಡುತ್ತಾನೋ 


ಸಸ್ತಮೋಶಠಭ್ಯಾಯಃ ೧೯೧ 


ಕುರ್ಯಾದ್ಯೋ ದೀಪದಾನಾನಿ ನರಕಂ ಸನ ಗಚ್ಛತಿ | 
ವದ್ಯಾಪ್ರಾತ್ರೌ ಪಂಚನದೇ ದೀಪಂ ಯೋ ವಿಧಿಪೂರ್ವಕಂ ॥ ೧೨೪॥ 
ತಸ್ಯ ವಂಶೇ ಪ್ರಜಾಯಂತೇ ಬಾಲಕಾಃ ಕುಲದೀಪಕಾಃ ಃ 


ಪಿತೃ ಪಕ್ಟೇಂನ್ನವಾನೇನ ಜ್ಯೇಷ್ಮಾಷಾಢೇ ಚ ವಾರಿಣಾ ॥ ೧೨೫ ॥ 
ಕಾರ್ತಿಕೇ ತತ್ಫಲಂ ತೇಷಾಂ ಪರದೀಪಪ್ರಜೋಧನಾತ್‌ । 
ಬೋಧನಾತ್ಸರದೀಪಸ್ಯೆ ವೈಷ್ಣನಾನಾಂ ಚೆ ಸೇವನಾತ್‌ ॥ ೧೨೬ ॥ 
ಕಾರ್ತಿಕೇ ಫಲಮಾಪ್ಟೋತಿ ರಾಜಸೂಯಾಶ್ಚಮೇಧಯೋಃ | 

ಪುರಾ ಹರಿಕರೋ ನಾಮ ದ್ವಿಜಃ ಪಾಪರತಸ್ಸದಾ ॥ ೧೨೭ ॥ 
ಕೃತಂ ದ್ಯೂತಪ್ರಸಂಗೇನ ದೀಪದಾನಂ ಹಿ ಕಾರ್ತಿಕೇ । 

ತೇನ ಪುಣ್ಯಪ್ರಭಾವೇನ ಸ್ವರ್ಗಂ ಪ್ರಾಪ ದ್ವಿಜೋತ್ತಮಃ ॥ ೧೨೮ ॥ 
ಆಕಾಶದೀಪದಾನೇನ ಪುರಾ ನೈ ಧರ್ಮನಂದನಃ । 
ವಿಮಾನವರಮಾರುಹ್ಯ ವಿಷ್ಣುಲೋಕಂ ಯಯೌ ನೃಪಃ ॥ ೧೨೯॥ 
ಯಃ ಕುರ್ಯಾತ್ಯಾರ್ತಿಕೇ ವಿಷ್ಣೋಃ ಪುರಃ ಕರ್ಪೂರದೀಪಕಂ । 
ಪ್ರಜೋಧಿನ್ಯಾಂ ವಿಶೇಷೇಣ ತಸ್ಯ ಪುಣ್ಯಂ ವದಾಮ್ಯಹಂ ॥ ೧೩೦ ॥ 





ಅವನು ವಿಷ್ಣುಲೋಕದಲ್ಲಿ ದೊಡ್ಡಸ್ತಿಕೆಯನ್ನು ಪಡೆಯು ತ್ತಾನೆ. ಕೀಟಿಗಳಿಂದಲೂ 
ಮುಳ್ಳುಗಳಿಂದಲೂ ತುಂಬಿ ದುರ್ಗಮವಾಗಿಯೂ ವಿಷಮಷಾಗಿಯೂ ಇರುವ 
ಸ್ಥಳದಲ್ಲಿ ಯಾವನು ದೀಪವಸ್ಸಿಡುವನೋ ಅವನು ನರಕಕ್ಕೆ ಹೋಗುವುದಿಲ್ಲ. 
ಯಾವನು ರಾತ್ರಿಯಲ್ಲಿ ಪಂಚನದಕ್ಸೇತ್ರದಲ್ಲಿ ವಿಧಿಪೂರ್ವಕವಾಗಿ ದಾನವನ್ನು 
ಸೊಡುವನೋ ಅವನ ವಂಶದಲ್ಲಿ ಕುಲದೀಪಕರಾದ ಬಾಲಕರು ಹುಟ್ಟುತ್ತಾರೆ. 
ಪಿತೃಪಕ್ಸುದಲ್ಲಿ ಅನ್ನದಾನದಿಂದಲ್ಲೂ ಜ್ಯೇಷ್ಮಾಷಾಢಗಳಲ್ಲಿ ನೀರಿನಿಂದಲೂ 
(ಯಾವ ಫಲವುಂಟೋ) ಆ ಫಲವು ಕಾರ್ತಿಕದಲ್ಲಿ ಸರರಿಟ್ಟ ದೀಪಗಳನ್ನು ಉಜ್ಜ್ವಲ 
ಗೊಳಿಸುವುದರಿಂದಲ್ಕೂ ವೈಷ್ಣವರ ಸೇವೆಯನ್ನು ಮಾಡುವುದರಿಂದಲೂ 
ರಾಜಸೂಯ ಅಶ್ವಮೇಧಗಳೆರಡರ ಫಲವೂ ದೊರೆಯುತ್ತವೆ. ಪೂರ್ವದಲ್ಲಿ 
ಹರಿಕರನೆಂಬ ದ್ವಿಜನು ಯಾವಾಗಲೂ ಪಾಪದಲ್ಲೇ ಆಸಕ್ತನಾಗಿದ್ದನು. ಅವನು 
ಜೂಜಿನ ನೆವದಲ್ಲಿ ಕಾರ್ತಿಕಮಾಸದಲ್ಲಿ ದೀಪವಸ್ಸಿಟ್ಟನು. ಆ ಪುಣ್ಯದ ಪ್ರಭಾವ 
ದಿಂದ ಆ ದ್ವಿಜನು ಸ್ವರ್ಗವನ್ನು ಪಡೆದನು. 

೧೨೯. ಪೂರ್ವದಲ್ಲಿ ಧರ್ಮನಂದನನೆಂಬ ವಿದರ್ಭರಾಜನು ಆಕಾಶದೀಪ 
ವನ್ಸಿಟ್ಟುದರ ಫಲವಾಗಿ ಶ್ರೇಷ್ಠವಾದ ವಿಮಾನವನ್ನು ಹತ್ತಿ ವಿಷ್ಣುಲೋಕಕ್ಕೆ 
ಹೋದನು. 

೧೩೦. ಕಾರ್ತಿಕದಲ್ಲಿ ಯಾವನು ವಿಷ್ಣುವಿನೆದುರಿಗೆ ಕರ್ಪೂರದೀಪವನ್ಸಿಟ್ಟು 
ಆ ದೀಪವು ವಿಶೇಷವಾಗಿ ಬೆಳಗಲು ಅವನ ಪುಣ್ಯವನ್ನು ವಿವರಿಸುವೆನು. 

7 


೧೯೨ ಶ್ರೀ ಸ್ಕಾಂದಮುಹಾಪುರಾಣಂ 


ಕುಲೇ ತಸ್ಯ ಪ್ರಸೂತಾ ಯೇ ಪುರುಷಾಸ್ತೇ ಹರಿಪ್ರಿಯಾಃ । 
ಕ್ರೀಡಿತ್ಕಾ ಸುಚಿರಂ ಕಾಲಂ ಅಂತ್ಯೇ ಮುಕ್ತಿಂ ವ್ರಜಂತಿ ಚೆ. ॥ ೧೩೧॥ 
ದೀಪಕೋ ಜೃಲತೇ ಯಸ್ಯ ದಿವಾರಾತ್ರೌ ಹರೇರ್ಗೃಹೇ । 


ಏಕಾದಶ್ಯಾಂ ವಿಶೇಷೇಣ ಸ ಯಾತಿ ಹೆರಿಮಂದಿರಂ 1 ೧೩೨ ॥ 
ಲುಬೃಕೋಪಿ ಚತುರ್ದಶ್ಯಾಂ ದೀಪಂ ದತ್ಕಾ ಶಿವಾಲಯೇ ಟ 
ಭಕ್ತ್ಯಾ ವಿನಾ ಪರೇ ಲಿಂಗೇ ಶಿವಲೋಕಂ ಜಗಾಮ ಸಃ ಚ ೧೩೩ ॥ 


ಗೋಸಃ ಕಶ್ಚಿದಮಾವಾಸ್ಯಂ ದೀಪಂ ಪ್ರಜ್ವಾಲ್ಯ ಶಾರ್ಜ್ಜ್ಸಣಃ । 
ಮುಹುರ್ಜಯ ಜಯೇತ್ಯುಕ್ತ್ವಾ ಸ ಚ ರಾಜೇಶ್ವರೋಇಂಭವತ್‌॥ ೧೩೪ ॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ "" ದೀಪದಾನಮಾಹಾತ್ಮ್ಯ 
ವರ್ಣವಂ3ನಾಮ ಸಸ್ತಮೋಂಧ್ಯಾಯಃ 





೧೩೧. ಅವನ ಕುಲದಲ್ಲಿ ಯಾವ ಪುರುಷರು ಹುಟ್ಟುವರೋ ಅವರೆಲ್ಲರೂ 
ಹರಿಪ್ರಿಯರಾಗುವರು. ಅವರು ಬಹುಕಾಲದವರೆಗೂ ಆನಂದದಿಂದ ವಿಹರಿಸು 
ತ್ತಿದ್ದು ಕಡೆಯಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ. 

೧೩೨. ಹರಿಗೃಹದಲ್ಲಿ ಹಗಲಿರುಳೂ ಯಾವನ ದೀಪವು ಪ್ರಜ್ವಲಿಸುತ್ತಿರು 
ವುದೋ, ಅವನು ಹರಿಮಂದಿರವನ್ನೇ ಹೋಗಿ ಸೇರುತ್ತಾನೆ. 

೧೩೩. ಶ್ರೇಷ್ಠವಾದ ಶಿವಲಿಂಗದಲ್ಲಿ ಭಕ್ತಿಯಿಲ್ಲದೆಯೇ ಒಬ್ಬ ಬೇಡನೂ 
ಕೂಡ ಚತುರ್ದಶಿಯ ದಿನ ಶಿವಾಲಯದಲ್ಲಿ ದೀಪನನ್ನಿಟ್ಟು ಶಿವಲೋಕವನ್ನು 
ಹೋಗಿ ಸೇರಿದನು. 

೧೩೪. ಯಾವನೋ ಒಬ್ಬ ದೆನಕಾಯುವವನು ಶಾರ್ಜ್ಸ್ಣಪಾಣಿಯ ಮುಂದೆ 
ಅಮಾವಾಸ್ಯೆಯ ದಿನ ದೀಪವನ್ನು ಪ್ರಜ್ವಲಗೊಳಿಸಿ "ಜಯ ಜಯ?’ ಎಂದು 
ಮತ್ತೆ ಮತ್ತೆ ಘೋಷಿಸಿ ಅದೇ ಪುಣ್ಯದಿಂದಲೆ ರಾಜೇಶ್ವರನಾದನು. 

ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 


ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಠವಖಂಡದ ಕಾರ್ತಿಕಮಾಸಮಾಹಾತ್ಮ್ಮ್ಯದಲ್ಲಿ 
$$ ದೀಪದಾನಮಾಹಾತ್ಮೃವರ್ಣನ?5ವೆಂಬ ಎಳನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 


ಅಥಾಷ್ಟಮೋಧ್ಯಾಯಃ 
ತುಲಸೀಮಾಹಾತ್ಮ್ಯವರ್ಣನಂ 
ನಾರದ ಉವಾಚ: 
ಭೂಯಃ ಕಥಯ ತೃಪ್ತಿರ್ಜಿ ನಾಸ್ತಿ ಮೇ ಕಮಲಾಸನ । 
ತ್ವದ್ವಾಗಮೃತಪಾನೇನ ತೃಷಾ ಭೂಯಃ ಪ್ರವರ್ಧತೇ ॥೧॥ 
ಬ್ರಹ್ಮೋವಾಚ :-- 
ಪ್ರಾತಃ ಸ್ನಾತ್ವಾ ಶುಚಿರ್ಭೂತ್ವಾ ಕಾರ್ತಿಕೇ ವಿಷ್ಣುತತ್ಪರಃ । 
ದೇನಂ ದಾನೋದರಂ ಪೂಜ್ಯ ಕೋಮಲೈಸ್ತುಲಸೀದಲೈಃ । 
ಸತು ನೋಕ್ಬ್ಸಮವಾಸ್ಟೋತಿ ನಾತ್ರ ಕಾರ್ಯಾ ವಿಚಾರಣಾ HoH 
ಭಕ್ತ್ಯಾ ವಿರಹಿತೋ ಯಸ್ತು ಸುವರ್ಣಾದಿಭಿರರ್ಚಯೇತ್‌ । 
ತಸ್ಯ ಪೂಜಾಂ ನ ಗೃಹ್ಣಾತಿ ನಾತ್ರ ಕಾರ್ಯಾ ವಿಚಾರಣಾ na 
ಸರ್ಮೇಷಾಮಪಿ ವರ್ಣಾನಾಂ ಭಕ್ತಿರೇಷಾ ಪರಾ ಸ್ಮೃತಾ । 
ಭಕ್ತ್ಯಾ ನಿರಹಿತಂ ಕರ್ಮ ನ ವಿಷ್ಣೋಃ ಪ್ರಿಯಕಾರಣಂ ॥೪॥ 





ಕನ್ನಡದ ಅನುನಾದ 
ತುಲಸೀಮಾಹಾತ್ಮ್ಯವರ್ಣನ 


೧. ನಾರದನು ಕೇಳುತ್ತಾನೆ :--" ಕಮಲಾಸನಾ! ನಿನ್ನ ವಾಗಮೃತ 
ಪಾನದಿಂದ ನನಗೆ ಇನ್ನೂ ತೃಷ್ಷಿಯಾಗಿರುವುದಿಲ್ಲ. ಮತ್ತೆ ಮತ್ತೆ ತೃಷ್ಣೆಯೆ 
ಹೆಚ್ಚುತ್ತಿದೆ. ಈ ವೃತ್ತಾಂತವನ್ನು ಮತ್ತೂ ಹೇಳಬೇಕು.” 

೨. ಬ್ರಹ್ಮನು ಹೇಳುತ್ತಾನೆ:-" ಕಾರ್ತಿಕಮಾಸದಲ್ಲಿ ಬೆಳಗ್ಗೆ ಸ್ನಾನಮಾಡಿ 
ಶುಚಿರ್ಭೂತನಾಗಿ ವಿಷ್ಣುತತ್ಪರನಾಗಿ ಕೋಮಲವಾದ ತುಲಸೀದಳಗಳಿಂದ 
ದೇವದೇವನಾದ ದಾಮೋದರನನ್ನು ಪೂಜಿಸುವವನು ಮೋಕ್ಬ್ಸವನ್ನು ಪಡೆಯು 
ತ್ತಾನೆ. ಈ ವಿಷಯದಲ್ಲಿ ವಿಚಾರಮಾಡಬೇಕಾದುದಿಲ್ಲವು. 

೩. ಯಾವನು ಭಕ್ತಿಯಿಲ್ಲದವನಾಗಿ ಸುವರ್ಣಾದಿಗಳಿಂದ ಪೂಜಿಸುವನೋ 
ಅವನ ಆ ಪೂಜೆಯನ್ನು ಭಗವಂತನು ಸ್ವೀಕರಿಸುವುದಿಲ್ಲವು. ಇದರಲ್ಲಿ ವಿಚಾರಿಸ 
ಬೇಕಾದುದೂ ಇಲ್ಲವು. 

೪. ಎಲ್ಲ ವರ್ಣದವರಿಗೂ ಈ ಭಕ್ತಿಯೇ ಸರ್ವಶ್ರೇಷ್ಠವಾದುದೆಂದು 
ಹೇಳಲ್ಪಟ್ಟದೆ. ಭಕ್ತಿವಿರಹಿತವಾದ ಕರ್ಮವು ವಿಷ್ಣುವಿಗೆ ಪ್ರಿಯಕಾರಣವಲ್ಲ. 


೧೯೪ ಶ್ರೀ ಸ್ಮಾಂದೆಮಹಾಪುರಾಣಂ 


ಭಕ್ತ್ಯಾ ಸಂಪೂಜಿತೋ ನಿತ್ಯಂ ತುಲಸ್ಕಾಸ್ತು ದಲಾರ್ಥತಃ । 


ಸ್ವಯಂ ಪ್ರತ್ಯಕ್ಸಮಾಯಾತಿ ಭಗವಾನ್‌ ಹರಿರೀಶ್ವರಃ hn 
ವಿಷ್ಣುದಾಸಃ ಪುರಾ ಭಕ್ತ್ಯಾ ತುಲಸೀಪೂಜನೇನ ಚ । 
ವಿಷ್ಣುಲೋಕಂ ಗತಶ್ಯೀಘಫ್ರಂ ಚೋಲೋ ಗೌ ಣತ್ವಮಾಗತಃ ॥೬॥ 


ತುಲಸ್ಯಾಃ ಶೃಣು ಮಾಹಾತ್ಮ ್ಯಂ ಪಾಪಘ್ನುಂ ಪುಣ್ಯವರ್ಧನೆಂ ! 
ಯತ್ಪುರಾ ನಿಷ್ಣು ನಾ ಸ್ರೋಕ್ತಂ ರೆಮಾಯ್ಯೆ ತದ್ದದಾಮ್ಯಹಂ 1೫೭॥ 
ಸಂಪ್ರಾಪ್ತೇ ಕಾರ್ತಿಕೇ ಮಾಸಿ ತುಲಸ್ಯಾ ಪೂಜನಂ ಹರೇಃ । 


ಯೇ ಕುರ್ವಂತಿ ನರಾ ಭಕ್ತ್ಯಾ ತೇ ಯಾಂತಿ ಪರಮಂ ಪದಂ ॥೮॥ 
ತಸ್ಮಾತ್ಸರ್ವಪ್ರಯತ್ನೇನ ತುಲಸ್ಯಾಃ ಕೋಮರಲೈರ್ದಲೈಃ I 
ಪೂಜನೀಯೋ ಮಹಾಭಕ್ಕ್ಯಾ ಸರ್ವಕ್ಲೇಶವಿನಾಶನಃ ॥೯॥ 
ರೋಪಿತಾ ತುಲಸೀ ಯಾವತ್‌ ಕುರುತೇ ಮೂಲವಿಸ್ತರಂ । 
ತಾವದ್ಯು ಗಸಹಸ್ರಾಣಿ ಬ ಹ ಲೋಕೇ ಮಹೀಯತೇ nook 





೫. ನಿತ್ಯವೂ ತುಲಸಿಯ ಅರ್ಧದಲದಿಂದಲೇ' ಆದರೂ ಭಕ್ತಿಯಿಂದ 
ಪೂಜಿಸಲ್ಪಟ್ಟ ವನಾದರೆ, ಸರ್ವೇಶ್ವರನಾದ ಭಗವಾನ್‌ ಶ್ರೀಹರಿಯು ತಾನೇ 
ಪ್ರತ್ಯಕ್ಪವಾಗಿ ಬರುತ್ತಾನೆ. 

೬. ಪೂರ್ವದಲ್ಲಿ ವಿಷ್ಣುದಾಸನು ಭಕ್ತಿಯಿಂದ ತುಲಸೀಪೂಜೆಯನ್ನು 
ಮಾಡಿದ್ದರಿಂದ ಶೀಘ್ರವಾಗಿ ವಿಷ್ಣುಲೋಕಕ್ಕೆ ಹೋದನು. ಜೋಳರಾಜನು 
ಗೌಣತ್ವವನ್ನು ಪಡೆದನು. 

೭. ತುಲಸಿಯ ಮಾಹಾತ್ಮ್ಯೆಯನ್ನು ಆಲಿಸು. ಇದು ಪಾಪವನ್ನು ಪರಿಹರಿ 
ಸುವಂತಹುದು ; ಪುಣ್ಯವನ್ನು ವೃದ್ಧಿ ಪಡಿಸತಕ್ಕುದು. ಹಂದೆ ನಿಷ್ಣುವಿನಿಂದ 
ರಮಾಜೀನಿಗೆ ಯಾವುದು ಹೇಳಲ್ಪಟ್ಟತೋ ಅದನ್ನು ಈಗ ನಾನು ಹೇಳುತ್ತೇನೆ. 

೮. ಕಾರ್ತಿಕಮಾಸವು ಬರಲಾಗಿ ಯಾವ ನರನು ಹರಿಗೆ ತುಲಸಿಯ 
ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಾನೆಯೋ ಅವನು ಪರಮಪದಕ್ಕೆ 
ಹೋಗುತ್ತಾನೆ. 

೯. ಆದುದರಿಂದ ಸರ್ವಪ್ರಯತ್ನಗಳಿಂದಲೂ ಸರ್ವಕ್ಲೇಶನಿನಾಶಕನಾದ 
ಹರಿಯನ್ನು ಮಹಾ ಭಕ್ತಿಯಿಂದ ಕೂಡಿ ತುಲಸಿಯ ಕೋಮಲದಲಗಳಿಂದ 
ಪೂಜಿಸಬೇಕು. 

೧೦. ನೆಟ್ಟ ತುಲಸಿಯು ಎಷ್ಟು ದೊರದವರಿಗೆ ಮೂಲವು ನಿಸ್ತಾ ರವನ್ನು 
ಮಾಡುವುದೋ ಅಷ್ಟು ಯುಗಸೆ ಸಹಸ್ವ್ರ ಗಳಕಾಲ (ಅದನ್ನು ನೆಟ್ಟ ವನು) ಬ 
ಲೋಕದಲ್ಲಿ ಮಹೋಸ್ಸತನಾಗುತ್ತಾ ನೆ. 


ಅಷ್ಟಮೋ9ಧ್ಯಾಯಃ ೧೯೫ 


ತುಲಸೀಪತ್ರಸಂಯುಂಕ್ತಜಲೇ ಸ್ನಾನಂ ಚರೇದ್ಯದಿ । 


ಸರ್ವಪಾಪವಿನಿರ್ಮುಕ್ತೋ ಮೋದತೇ ವಿಷ್ಣುಮಂದಿರೇ Hoon 
ಬೃಂದಾವನಂ ಚ ಕುರುತೇ ರೋಪಣಾರ್ಥಂ ಮಹಾಮುನೇ । 

ತಾವತೈನ ನಿಮುಕ್ತಾ ಘೋ ಬ್ರಹ್ಮಭೂಯಾಯ ಕಲ್ಪತೇ ॥ ೧೨ ॥ 
ತುಲಸೀಕಾನನಂ ಬ್ರಹ್ಮನ್‌ ಗೃಹೇ ಯಸ್ಕಾವತಿಷ್ಮತೇ 

ತದ್ಗೃಹಂ ತೀರ್ಥಭೂತಂ ತು ನಯಾಂತಿ ಯಮುಕಿಂಕರಾಃ ॥ ೧೩ ॥ 
ಸರ್ವಪಾಪಹೆರೆಂ ಪುಣ್ಯಂ ಕಾಮದಂ ತುಲಸೀನನಂ । 

ರೋಪಯಂಂತಿ ನರಾಃ ಶ್ರೇಷ್ಠಾಸ್ಕೇ ನ ಪಶ್ಯಂತಿ ಭಾಸ್ಕರಿಂ ॥ ೧೪ ೫ 
ತುಲಸೀಕಾಷ್ಮಸಂಯುಕ್ತಂ ಗಂಧಂ ಯೋ ಧಾರಯೇನ್ನರಃ । 

ತದ್ದೇಹಂ ನ ಸ್ಪೃಶೇತ್ಪಾಪಂ ಕ್ರಿಯಮಾಣಂ ತಥೈನ ಚ ॥ ೧೫ ॥ 
ತುಲಸೀವಿಪಿನಚ್ಛಾಯಾ ಯತ್ರ ಚೈವ ಭನೇದ್ದಿಜ । 

ತತ್ರ ಶ್ರಾದ್ಧಂ ಪ್ರಕರ್ತವ್ಯಂ ಪಿತ್ರೂಣಾಂ ತೃಪ್ತಿಹೇತವೇ ॥ ೧೬ ॥ 


ಯನ್ಮುಖೇ ತುಲಸೀಪತ್ರಂ ಕರ್ಣೇ ಶಿರಸಿ ದೃಶ್ಯತೇ! 
ಯಮಸ್ತಂ ನೇಫ್ಟಿತುಂ ಶಕ್ತಃ ಕಿಮು ದೂತಾ ಭಯಂಕರಾಃ ॥ ೧೭॥ 





೧೧. ತುಲಸೀಪತ್ರದಿಂದ ಕೂಡಿದ ನೀರಿನಲ್ಲಿ ಸ್ನಾನಮಾಡಿದಲ್ಲಿ ಸರ್ವ 
ಪಾಪವಿಮುಕ್ತನಾಗಿ ವಿಷ್ಣುಮಂದಿರದಲ್ಲಿ ಆನಂದವನ್ನು ಹೊಂದುತ್ತಾನೆ. 

೧೨. ಎಲೈ ಮಹಾಮುನಿಯೇ! ಯಾವನು ತುಲಸಿಯನ್ನು ನೆಡುವುದಕ್ಕಾಗಿ 
ವೃಂದಾವನವನ್ನು ಕಟ್ಟುತ್ತಾನೋ ಅವನು ಅಷ್ಟರಿಂದಲೇ ಪಾಪಗಳಿಂದೆ 
ಬಿಡುಗಡೆ ಹೊಂದಿ ಬ್ರ ಹ್ಮಸಾಕ್ಸಾತ್ಕಾರವನ್ನು ಹೊಂದಲು ಸಮರ್ಥನಾಗುತ್ತಾನೆ. 

೧೩. ಅಯ್ಯಾ ಬ್ರಾಹ್ಮಣಾ! ಯಾರ ಮನೆಯಲ್ಲಿ ತುಲಸೀವನವಿರುವುದೋ 
ಅವನ ಮನೆಯೇ ತೀರ್ಥವಾಗುವುದು. ಯಮಕಿಂಕರರು ಅಲ್ಲಿಗೆ ಹೋಗುವುದಿಲ್ಲ. 

೧೪. ಸರ್ವಪಾಪಪರಿಹಾರಕವೂ, ಪುಣ್ಯಕರವೂ ಇಷ್ಟಾರ್ಥವನ್ನು ಕೊಡ 
ತಕ್ಕುದೂ ಆದ ತಲಸೀವನವನ್ನು ನೆಡುವ ನರರು ಶ್ರೇಷ್ಠರು. ಅವರು ಭಾಸ್ಕರ 
ಪುತ್ರನಾದ ಕಾಲ (ಯಮ)ನನ್ನು ಕಾಣುವುದಿಲ್ಲ. 

೧೫. ತುಲಸಿಯ ಕಾಷ್ಠದಿಂದ ತೆಗೆದ ಗಂಧವನ್ನು ಯಾವ ನರನು ಧರಿಸು 
ವನೋ ಅವನ ದೇಹವನ್ನು ಮುಂದೆ ಮಾಡುವ ಪಾಪವು ಸಹ ಸೋಕುವುದಿಲ್ಲ. 

೧೬. ಎಲ್ಫೈ ದ್ವಿಜನೇ! ಎಲ್ಲಿ ತುಲಸೀವನದ ನೆರಳಿರುವುದೋ ಅಲ್ಲಿ 
ಹಿತೃಗಳ ತೃಪ್ತಿಗಾಗಿ ಶ್ರಾದ್ಧಮಾಡತಕ್ಕುದು. 

೧೭. ಯಾರ ಮುಖದಲ್ಲಿಯೂ, ಕಿವಿಯಲ್ಲಿಯೂ, ತಲೆಯಲ್ಲಿಯೂ ತುಲಸೀ 
ಪತ್ರವು ಕಾಣುತ್ತದೆಯೋ ಅವನನ್ನು ಯಮನು ನೋಡಲು ಸಹ ಶಕ್ತನಲ್ಲವು. 
ಇನ್ನು ಭಯಂಕರರಾದ ಯಮದೂತರ ವಿಷಯವನ್ನು ಹೇಳುವುದೇನು? 


೧೯೬ ಶ್ರೀ ಸ್ಕಾಂದಮಹಾಪುರಾಣಂ 


ತುಲಸ್ಕಾ ಮಹಿಮಾಂ ಯಸ್ತು ಶೃಣುಯಾನ್ನಿತ್ಯಮಾದೃತಃ । 


ಸರ್ವಪಾಪನಿಮುಕ್ತಾತ್ಮಾ ಬ್ರಹ್ಮಲೋಕಂ ಸ ಗಚ್ಛತಿ H ೧೮ ॥ 
ಅತ್ರೈವೋದಾಹರಂತೀಮವನಿಂತಿಹಾಸಂ ಪುರಾತನಂ । 

ತುಲಸ್ಯಾ ನಿಷಯಂ ಬ್ರಹ್ಮನ್‌ ಶ್ರವಣಾತ್ಪಾಪನಾಶನಂ ॥೧೯॥ 
ಪುರಾ ಕಾಶ್ಮೀರದೇಶೇ ತು ಬ್ರಾಹ್ಮಣೌ ಸಂಬಭೂವತುಃ । 
ಹರಿಮೇಧಃಸುಮೇಧಾಖ್ಯೌ ವಿಷ್ಣುಭಕ್ತಿಪರಾಯಣೌ ॥೨೦॥ 
ಸರ್ವಭೂತದಯಾಯುಕ್ತಾ ಸರ್ವತತ್ತ್ವ್ವಾರ್ಥವೇದಿನೌ । 

ಕದಾಚಿತ್ತೌ ದ್ವಿಜನರ್‌ ತೀರ್ಥಯಾತ್ರಾಪರಾಯಣೌ ॥೨೧॥ 
ಗಚ್ಛೆಂತಾನೇಕತೋ ನಿಷ್ರೌ ಕಾಂತಾರೇ ಶ್ರಮನಿಹ್ವಲೌ । 
ತುಲಸೀಕಾನನಂ ತತ್ರ ದದರ್ಶತುರರಿಂದಮೌ ॥ ೨೨ ॥ 
ತಯೋಃ ಸುಮೇಧಾಸ್ತದ್ಧೃಷ್ಟ್ಯಾ ತುಲಸೀಕಾನನಂ ಮಹತ್‌ । 
ಪ್ರದಕ್ಷಿಣೇಕೃತ್ಯ ತದಾ ವವಂದೇ ಭಕ್ತಿಸಂಯಂತಃ ॥ ೨೩ ॥ 
ವೃಷ್ಣೈತದ್ಧರಿಮೇಧಾಸ್ತು ಉವಾಚ ಪರಯಾ ಮುದಾ! 

ಜ್ಞಾತುಂ ತುಲಸ್ಯಾ ಮಹಾತ್ಮ್ಯಂ ತತ್ಫಲಂ ಚ ಪುನಃ ಪುನಃ ॥ ೨೪ ॥ 


೧೮. ಯಾವನು ತುಲಸಿಯ ಮಹಿಮೆಯನ್ನು ನಿಯಮಸಪೂರ್ವಕವಾಗಿ 
ಕೇಳುತ್ತಾನೆಯೋ ಅವನು ಸರ್ವಪಾಪಗಳಿಂದಲೂ ಬಿಡಲ್ಪಟ್ಟವನಾಗಿ ಬ್ರಹ್ಮ 
ಲೋಕವನ್ನು ಸೇರುತ್ತಾನೆ. 

೧೯. ಅಯ್ಯಾ ಬ್ರಾಹ್ಮಣನೇ! ಈ ಸಂದರ್ಭದಲ್ಲಿ ತುಲಸಿಯ ವಿಷಯವಾಗಿ 
ಪುರಾತನವಾದ ಈ ಇತಿಹಾಸವನ್ನು ಉದಾಹರಿಸುತ್ತಾರೆ. ಇದು ಶ್ರವಣಮಾತ್ರ 
ದಿಂದಲೇ ಪಾಪನಾಶಕವಾದುದು. 

೨೦. ಪೂರ್ವದಲ್ಲಿ ಕಾಶ್ಮೀರದೇಶದಲ್ಲಿ ವಿಷ್ಣುಭಕ್ತಿಸರಾಯಣರಾದ 
ಹರಿಮೇಧ, ಸುಮೇಧ ಎಂಬ ಇಬ್ಬರು ಬ್ರಾಹ್ಮಣರಿದ್ದರು. 

೨೧-.೨೨೨. ಅವರು ಸರ್ವಭೂತಗಳಲ್ಲಿಯೂ ದಯೆಯುಳ್ಳವರಾಗಿದ್ದರು; 
ಸರ್ವತತ್ವ್ವಗಳನ್ನೂ ಬಲ್ಲವರಾಗಿದ್ದರು. ಒಂದಾನೊಂದು ಸಮಯದಲ್ಲಿ ಆ ದ್ವಿಜ 
ವರ್ಯರು ತೀರ್ಥಯಾತ್ರಾಪರಾಯಣರಾಗಿ ಹೋಗುತ್ತಿದ್ದರು. ಆಗ ಒಂದು ಕಡೆ 
ಆ ವಿಪ್ರರಿಬ್ಬರೂ ಕಾಡಿನಲ್ಲಿ ಶ್ರಮವಿಹ್ಹಲರಾಗಿ ತುಲಸಿಯ ವನವನ್ನು ಕಂಡರು. 

೨೩. ಅವರಿಬ್ಬರಲ್ಲಿ ಸುಮೇಧನು ಮಹತ್ವಯುಕ್ತವಾದ ಆ ತುಲಸೀವನ 
ವನ್ನು ಕಂಡು ಭಕ್ತಿಯಿಂದ ಪ್ರದಕ್ಸಿಣೆಮಾಡಿ ನಮಸ್ಕರಿಸಿದನು. 

೨೪. ಅದನ್ನು ಕೆಂಡು ಹರಿಮೇಧನು ಬಹು ಸಂತೋಷಗೊಂಡು 
ತುಲಸಿಯ ಮಾಹಾತ್ಮ್ಯೈೆಯನ್ನೂ ಅದರ ಫಲವನ್ನೂ ತಿಳಿದುಕೊಳ್ಳಬೇಕೆಂದು 
ಸುಮೇಧನನ್ನು ಪುನಃ ಪುನಃ ಕೇಳಿಕೊಂಡಕು. 


ಅಷ್ಟಮೋತಧ್ಯಾಯಃ ೧೯೭ 


ಹರಿಮೇಧಾ ಉವಾಚ :-- 
ಕಿಮರ್ಥಂ ವಿಪ್ರ ದೇವೇಷು ತೀರ್ಥೇಷು ಚ ವ್ರತೇಷು ಚ । 


ಸ್ಥಿತೇಷು ವಿಪ್ರಮುಖ್ಯೇಷು ಪ್ರಣಾಮಂ ಕೃತವಾನಸಿ ॥ ೨೫ ॥ 
ಸುಮೇಧಾ ಉವಾಚ :-- 

ಶೃಜು ವಿಪ್ರ ಮಹಾಭಾಗ ಸಾಧು ವಾಕ್ಯಮುದೀರಿತಂ । 

ಆತಪೋ ಬಾಧತೇ ಹ್ಯಾವಾಂ ಗಕ್ತೆ ತದ್ದ ಟಿಸನ್ನಿಧೌ ॥ ೨೬ ॥ 

ತಸ್ಯ ಚ್ಛಾಯಾಂ ಸಮಾಶ್ರಿತ್ಯ ವಕ್ಸ್ಯಾನಿ ತೇ ಯಥಾರ್ಥತಃ । 

ಏವಮುಕ್ತಃ ಸುಮೇಧಾಸ್ತು ಹರಿಮೇಧೇನ ಸಂಯುತಃ ॥ ೨೭ ॥ 

ವಟಂ ಜಗಾಮ ಧರ್ಮಜ್ಞೊ € ಮಹತ್ಕೋಟಿರಸಂಯಂತಂ । 

ತತ್ರ ವಿಶ್ರಾಮ್ಯ ನಿಪ್ರೋಸ್‌. ರಮನ ವಾಚ ಹ ॥ ೨೮ ॥ 

ಶ್ರೂ pi ನಿಪ್ರ ಶಾರ್ದೂಲ ತುಲಸ್ಕಾಸ್ತೂತ್ತಮಾಂ ಕಥಾಂ । 

ಸರಮೇಶಪ್ರಸಾಡೇನ ಸಂಜಾತಾಯಾ ಸೆಯೋನಿಧೌ ॥೨೯॥ 

ಪುರಾ ದುರ್ವಾಸಸಃ ಶಾಪಾತ್‌ ಗತೈಶ್ಚರ್ಯೆೇ ಪುರಂದರೇ 1 

ಮಮಂಘುಃ ಕ್ಸೀರಜಲಧಿಂ ಬ್ರಹ್ಮಾ: ದ್ಯಾ 8 ಸಸುರಾಂಸುರಾಃ ॥೩೦॥ 


೨೫. ಹರಿಮೇಧನು ಕೇಳುತ್ತಾನೆ: ಎಲೈ ನಿಪ್ರನೇ! ದೇವತೆಗಳೂ 
ತೀರ್ಥಗಳೂ ವ್ರತಗಳೂ ವಿಪ್ರಶ್ರೇಷ್ಠರೂ ಇರುತ್ತಿರಲಾಗಿ ಏತಕ್ಕಾಗಿ ನೀನು 
ಈ ತುಲಸೀವನವನ್ನು ಪ್ರಣಾಮಮಾಡಿದೆ? 

೨೬-೨೮. ಸುಮೇಧನು ಹೇಳುತ್ತಾನೆ: ಕೇಳು, ವಿಪ್ರಾ ಕೇಳು; ಎಲ್ಫೆ 
ಮಹಾಭಾಗನೇ! ಒಳ್ಳೆಯ ಮಾತನ್ನು ಆಡಿದ್ದೀಯೆ. ಬಿಸಿಲು ನಮ್ಮಿಬ್ಬ ರನ್ನೂ 
ಬಾಧಿಸುತ್ತಿದೆ. ಈ ವಟನ್ನ ೈಶ್ಸುದ ಬಳಿ ಹೋಗಿ ಅದರ ನೆರಳನ್ನಾಶ್ರಯಿಸಿ ಅಲ್ಲಿ 
ನಿನಗೆ ಇದ್ದ ಸಂಗತಿಯನ್ನು ತಿಳಿಸುತ್ತೇನೆ” ಹೀಗೆಂದು ನುಡಿದು ಧರ್ಮಜ್ಞ 
ನಾದ ಸುಮೇಧನು ಹರಿಮೇಧನೊಡಗೂಡಿ ದೊಡ್ಡ ದೊಡ್ಡ ಪೊಟರೆಗಳಿಂದ 
ಕೂಡಿದ ಆ ವಟವೃಕ್ಸದ ಬಳಿ ಹೋದನು. ಅಲ್ಲಿ ಮಿಶ್ರಮಿಸಿಕೊಂಡು 
ಆ ವಿಪ್ರನು ಹರಿಮೇಧನನ್ನು ಕುರಿತು ಹೇಳತೊಡಗಿದರು. 

೨೯, "ಎಲೈ ವಿಪ್ರಶ್ರೇಷ್ಠನೇ! ತುಲಸಿಯ ಉತ್ತಮವಾದ ಕಥೆಯನ್ನು 
ಲಾಲಿಸು. ತುಲಸಿಯು” ಪರಮೇಶ್ವ ರನ ಪ್ರಸಾದದಿಂದ (ಕ್ಸೀರ)ಸಮುದ್ರದಲ್ಲಿ 
ಜನಿಸಿತು. 

೩೦. ಪೂರ್ವದಲ್ಲಿ ದುರ್ವಾಸನ ಶಾಪದಿಂದ ಇಂದ್ರನು ಐಶ್ವರ್ಯಹೀನ 
ನಾಗಲು ಬ್ರಹ್ಮಾದಿಗಳು ಸುರಾಸುರರಿಂದೊಡಗೂಡಿ ಕ್ಸೀರಸಮುದ್ರವನ್ನು 
ಕಡೆದರು. 


೧೯೮ ಶ್ರೀ ಸ್ಕಾಂದಮಹಾಪುರಾಣಂ 


ಐರಾವತ ಕಲ್ಪತರುಶ್ಚಂದ್ರಮಾಃ ಕಮಲಾ ತಥಾ। 


ಉಚ್ಚೈಃಶ್ರವಾಃ ಕೌಸ್ತುಭಶ್ಚ ತಥಾ ಧನ್ವಂತರಿರ್ಹರಿಃ ॥೩೧॥ 
ಹರಿತಕ್ಕ್ಯಾದಯಶ್ಚಾಪಿ ದಿವ್ಯಾ ಓಷಧಯ ಸ್ತಥಾ । 
ಅಜಾಯಂತ ದ್ವಿಜಶ್ರೇಷ್ಠ ಲೋಕಶ್ರೇಯೋನಿಧಾಯಕಾಃ ೩೨H 


ತತಃ ಪೀಯೂಷಕಲಶಮಜರಾಮರದಾಯಕಂ । 
ಕರಾಭ್ಯಾಂ ಕಲಶಂ ವಿಷ್ಣುರ್ಧಾರಯನ್ನ್ಸುತಲಂ ಪರಂ | 


ಅನೇಕ್ಸ್ಯ ಮನಸಾ ಸದ್ಯಃ ಪರಾಂ ನಿರ್ವ್ವತಿಮಾಪ ಹ ॥ ೩೩ ॥ 
ತಸ್ಮಿನ್‌ ಪೀಯೂಷಕಲಶ ಆನಂದಾಸ್ರೋದಬಂದವಃ । 

ವ್ಯಪತಂಸ್ತುಲಸೀ ಸದ್ಯಃ ಸಮಜಾಯತ ಮಂಡಲಾ ॥ ೩೪॥ 
ಸರ್ವಲಕ್ಷಣಸಂಪನ್ನಾ ಸರ್ವಾಭರಣಭೂಷಿತಾ ॥ ೩೫॥ 
ತತ್ರೋತ್ಸನ್ನಾಂ ತಥಾ ಲಕ್ಷ್ಮೀಂ ತುಲಸೀಂ ಚ ದದುರ್ಹರೇಃ । 

ದೇವಾ ಬ್ರಹ್ಮಾದಯಸ್ತೇ ಹಿ ಜಗೃಹೇ ಭಗವಾನ್ಹರಿಃ ॥ ೩೬ ॥ 
ತತೋತೀವಪ್ರಿಯಕರಾ ತುಲಸೀ ಜಗತಾಂ ಪತೇಃ ॥ ೩೭ ॥ 
ಸಾತು ದೇವಗಣೈಃ ಸರ್ವೈಃ ನಿಷ್ಣುವತ್ಬೂಜ್ಯತೇ ಪ್ರಿಯಾ । 
ನಾರಾಯಣೋ ಜಗತಾ ತಾ ತುಲಸೀ ತಸ್ಯ ವಲ್ಲಭಾ ॥ ೩೮ ॥ 


೩೧-೩೨. ಐರಾವತ, ಕಲ್ಪವೃಕ್ಸ, ಚಂದ್ರ, ಲಕ್ಷ್ಮಿ, ಉಜ್ಜೈಃಶ್ರವಸ್ಸು, 
ಕೌಸ್ತುಭ, ಧನ್ವಂತರಿ, ಹರಿ, ಹರೀತಕೀ ಮೊದಲಾದ ದಿವ್ಯೌಷಧಿಗಳು, 
ಮೊದಲಾದ ಲೋಕಕ್ಕೆ ಶ್ರೇಯಸ್ಸಾಧಕಗಳಾದ ವಸ್ತುಗಳೆಲ್ಲವೂ ಅಲ್ಲಿ ಹೆಟ್ಟದವು. 

೩೩. ಬಳಿಕ ಅಜರಾಮರತ್ವವನ್ನು ಕೊಡುವ ಅಮೃತಕಲಶವು ಹುಟ್ಟಿತು. 
ವಿಷ್ಣುವು ಒಳ್ಳೆಯ ತಲವುಳ್ಳ, ಶ್ರೇಷ್ಠವಾದ ಆ ಕಲಶವನ್ನು ಕೈಗಳಲ್ಲಿ ಹಿಡಿದು 
ನೋಡಿ ಮನಸ್ಸಿನಲ್ಲಿ ತಕ್ಷಣವೇ ಬಹು ಸಂತುಷ್ಟಿಯನ್ನು ಹೊಂದಿದನು. 

೩೪-೩೫. ಆ ಅಮೃ ತಕಲಶದಲ್ಲಿ ಮಹಾವಿಷ್ಣುವಿನ ಆನಂದಾಶ್ರುಬಿಂದು 
ಗಳು ಬಿದ್ದವು. ತಕ್ಸುಣವೇ ಸರ್ವಲಕ್ಸಣಸಂಪನ್ನಳೂ, ಸರ್ವಾಭರಣಭೂಷಿತಳೂ 
ಮಂಡಲಾಕೃತಿಯೂ ಆದ ತುಲಸಿಯು ಜನಿಸಿದಳು. 

೩೬-೩೭. ಬ್ರಹ್ಮಾದಿ ದೇವತೆಗಳು ಅಲ್ಲಿ ಹುಟ್ಟದ ಲಕ್ಷ್ಮ್ಮಿಯನ್ನೂ ತುಲಸಿ 
ಯನ್ನೂ ಹರಿಗೆ ಕೊಟ್ಟರು. ಭಗವಂತನಾದ ಶ್ರೀಹರಿಯು ಅವರೀರ್ವರನ್ನೂ 
ಪರಿಗ್ರಹಿಸಿದನು. ಆದುದರಿಂದ ತುಲಸಿಯು ಜಗತ್ಸತಿಯಾದ ಶ್ರೀಹರಿಗೆ ಬಹು 
ಪ್ರಿಯಳಾಗಿರುವಳು. 

೩೮. ಆ ತುಲಸಿಯು ಸರ್ವದೇವಗಣಗಳಿಂದಲೂ ವಿಷ್ಣು ವಿನಂತೆಯೇ 
ಪೂಜಿಸಲ್ಪಡುತ್ತಾಳೆ. ನಾರಾಯಣನು ಜಗದ್ರಕ್ಸಕನು. ತುಲಸಿಯು ಆತನಿಗೆ 
ವಲ್ಲಭೆಯು. 


ಅಷ್ಟಮೋ9ಧ್ಯಾಯಃ ೧೯೯ 


ತಸ್ಮಾತ್ತಸ್ಯಾ ನಮಸ್ಕಾರೋ ಮಯಾ ವಿಪ್ರ ಕೃತಸ್ತತಃ | 


ಇತ್ಯೇವಂ ವದತಸ್ತಸ್ಯ ಸುಮೇಧಸ್ಯ ಮಹಾತ್ಮನಃ ॥೩೯॥ 
ಆರಾದದೃಶ್ಯತ ಮಹದ್ದಿಮಾನಂ ಸೂರ್ಯವರ್ಚಿಸಂ । 

ತದಾನೀಂ ನಟವೃಕ್ಸೃಸ್ತು ಪಸಾತ ಪುರತೋ ಮುನೇಃ ॥ ೪೦॥ 
ತಥೈವ ತಸ್ಮಾದ್ವೃಕ್ಸಾಚ್ಚ ಪುರುಷೌ ದೌ ವಿನಿರ್ಗತೌ । 

ದ್ಯೋತಯಂತೌ ದಿಶಃ ಸರ್ವಾಃ ತೇಜಸಾ ಸೂರ್ಯೆಸನ್ನಿಭೌ ॥ ೪೧॥ 
ಪ್ರಮಣಾಂ ಚಕ್ರತುಸ್ತೌ ಹಿ ಹರಿಮೇಧಸುಮೇಧಯೋಃ | 
ಹರಿಮೇಧಸುಮೇಧೌ ತೌ ತೌ ದೃಷ್ಟ್ವಾ ಭಯವಿಷ್ಟಲೌ ॥ ೪೨ ॥ 
ಊಚತುರ್ವಿಸ್ಮಯಾವಿಷ್ಟಾ ತಾವುಭೌ ದೇವಸನ್ನಿಭೌ ॥ ೪೩ ॥ 


ಹರಿಮೇಧ ಸುಮೇಧಸಾ ವೂಚತುಃ:- 
ಯುವಾಂ ಕೌ ದೇವಸೆಂಕಾಶೌ ಭವಂತೌ ಸರ್ವಮಂಗಲ್‌ೌ । 
ಮಂದಾರೆನಾಲಾಂ ತರುಣಾಂ ಧಾರಯಂತೌ ತಥಾಃಮಲ್‌ೌ । 
ನಮಸ್ಕಾರ್ಯೌ ತಥಾವಾಭ್ಯಾಂ ಪೂಜ್ಯೌ ಚ ಸುರರೂಪಿಣೌ ॥ ೪೪॥ 
ಇತ್ಯುಕೌ, ಬ್ರಾಹ್ಮಣಾಭ್ಯಾಂ ತಾವೂಚತುರ್ವ್ವಕ್ಸನಿರ್ಗತೌ । 
ಯುವಾಮೇವ ಪಿತಾ ಮಾತಾ ಆನಯೋಶ್ಚ ತಥಾ ಗುರುಃ ॥ ೪೫'! 








೩೯-೪೦. ಎಲೈ ವಿಪ್ರನೇ! ಆದುದರಿಂದ ನಾನು ತುಲಸಿಗೆ ನಮಸ್ಕಾರ 
ಮಾಡಿದೆನು?” ಈ ರೀತಿಯಾಗಿ ಹೇಳಿದ ಮಹಾತ್ಮನಾದ ಆ ಸುಮೇಧನ 
ಸಮಾಪದಲ್ಲಿ ಸೂರ್ಯನಂತೆ ಕಾಂತಿಯುಳ್ಳ ವಿಮಾನವೊಂದು ಕಾಣಿಸಿಕೊಂಡಿತು. 
ಎಲ್ಫೈ ಮುನಿಯೇ! ಆಗ, ಆ ವಟಿವೃಕ್ಸುವು ಅವರ ಎದುರಿಗೇ ಬಿದ್ದುಬಿಟ್ಟತು. 

೪೧. ಹಾಗೆಯೇ ಆ ವೃಕ್ಸೃದಿಂದ ಇಬ್ಬರು ಪುರುಷರು ಹೊರಬಂದರು. 
ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನರಾಗಿ ಅವರು ತಮ್ಮ ಕಾಂತಿಯಿಂದ ಸಮಸ್ತ 
ದಿಕ್ಕುಗಳನ್ನೂ ಬೆಳಗುತ್ತಿದ್ದರು. 

೪೨-೪೩. ಅವರಿಬ್ಬರೂ ಹರಿಮೇಧ ಸುಮೇಧರಿಗೆ ಪ್ರಣಾಮಮಾಡಿದರು. 
ಹರಿಮೇಧ ಸುಮೇಧರಿಬ್ಬರೂ ಅವರನ್ನು ಕಂಡು ಭಯವಿಹ್ವಲರಾಗಿ, ವಿಸ್ಮಯಾ 
ವಿಷ್ಟರಾಗಿ ದೇವಸಮಾನರಾದ ಅವರನ್ನು ಕುರಿತು ಹೀಗೆ ನುಡಿದರು. 

೪೪. ಹರಿಮೇಧ ಸಮೇದರಿಂತೆಂದರು:--""ಅಯ್ಯಾ! ದೇವತೆಗಳಂತೆ 
ಬೆಳಗುತ್ತಿರುವ ನೀವು ಯಾರು? ಎಳೆಯದಾದ ಮಂದಾರಮಾಲೆಯನ್ನು ಧರಿಸಿ 
ದ್ಹೀರಿ; ಆದ್ದರಿಂದ ನೀವು ಅಮರರೇ ಸರಿ. ಸುರರೂಪಿಗಳಾದ ನೀವು ನಮಗೆ 
ಪೂಜ್ಯರು; ನೀವು ನಮಸ್ಕರಿಸಲರ್ಥ್ಹರಾದವರು.'' 

೪೫-೪೬. ಹೀಗೆ ಬ್ರಾಹ್ಮಣರಿಂದ ಸಂಬೋಧಿಸಲ್ಪಟ್ಟವರಾಗಿ ಆ ಮರದಿಂದ 
ಹೊರಬಂದವರು ಇಂತು ನುಡಿದರು: ನೀವೇ ನಮಗೆ ತಾಯಿತಂದೆಗಳು; 

ಹ 


೨೦೦ ಶ್ರೀ ಸ್ಕಾಂದಮಹಾಪುರಾಣಂ 


ಬಂಧ್ವಾದಯಸ್ತಥಾ ಚೈನ ಯುವಾಮೇವ ನ ಸಂಶಯಃ ॥ 

ಅಹಂ ತು ದೇವಲೋಕಸ್ಥೆ ಅಸ್ತೀಕೋ ನಾಮ ನಾಮತಃ 1 ೪೬ ॥ 
ಜ್ಯೇಷ್ಠ ಉವಾಚ :-- 

ಅಸ್ಸರೋಗಣಸಂವೀತಃ ಕದಾಚಿನ್ನಂದನಂ ವನಂ । 

ಕ್ರೀಡಾರ್ಥೆಮಗಮಂ ಚಾದ್ರೌ ನಿಷಯಾಸಕ್ತಚೇತನಃ ॥ ೪2 n 

ಶೇಭಿರೇ ದೇವವನಿತಾ ಯಥಾ ಕಾಮಂ ಮಯಾ ಸಹೆ। 

ಮುಕ್ತಾಮಲ್ಲಿಕಮಾಲ್ಯಾನಿ ನಿಸೇತುಸ್ತಾನಿ ಯೋಷಿತಾಂ ॥ ೪೮ ॥ 

ತಪತೋ ರೋಮಶಸ್ಸ್ಯೈನ ತದ್ದೃಷ್ಟ್ಟ್ವಾ ಕುಪಿತೋ ಮುನಿಃ । 

ಯೋಷಿತಾಂ ನಾಂಪರಾಧೋಯಂ ಯಾಸಾಂ ವೈ ಪರತಂತ್ರತಾ ॥ ೪೯॥ 

ಅಯಮೇವ ದರಾಚಾರಃ ಶಾಪಾರ್ಹ ಇತಿಚಾಂಬ್ರವೀತ್‌ । 

ತ್ವಂ ಬ್ರಹ್ಮರಾಕ್ಚಸೋ ಭೂತ್ವಾ ನಟವೃಕ್ಸೇ ಚರೇತಿಮಾಂ ೫ ೫೦॥ 

ಪ್ರಸಾದಿತೋ ಮಯಾ ಸೋಂ ನಿಶಾಪಮಪಿ ದತ್ತೆವಾನ್‌ । 

ತುಲಸೀಪತ್ರಮಾಹಾತ್ಮ್ಯಂ ನಿಷ್ಣೋರ್ನಾಮ ತಥಾ ದ್ವಿಜಾತ್‌ ॥ ೫೧॥ 

ಯದಾ ಶ್ರುಹೋಷಿ ಸದ್ಯಸ್ತ್ವಂ ನಿಮುಕ್ತಿಂ ಯಾಸ್ಕ್ಯಸೇ ಪರಾಂ । 


ಯ 
ಇತಿ ಶಪ್ತಸ್ತು ಮುನಿನಾ ಚಿರಕಾಲಸುದುಃಖತಃ ॥ ೫೨ ॥ 


ನೀವೇ ಗುರುಗಳು. ನಮಗೆ ಬಂಧು ಮೊದಲಾದವರೂ ನೀವೇ. ಇದರಲ್ಲಿ 
ಸಂಶಯವಿಲ್ಲವು.?? ಆಗ ಅವರಲ್ಲಿ ಹಿರಿಯನಿಂತೆಂದನು:--"" ನಾನು ದೇವ 
ಲೋಕದಲ್ಲಿ ಆಸ್ಲೀಕನೆಂಬುವನು. 

೪೭. ನಾನೊಮ್ಮೆ ಅಪ್ಸರೆಯರ ಗುಂಪಿನಿಂದ ಸುತ್ತುವರಿಯಲ್ಪಟ್ಟು 
ವಿಷಯಾಸಕ್ತಜೇತನನಾಗಿ ನಂದನವನಕ್ಕೆ ಕ್ರೀಡಾರ್ಥವಾಗಿ ಹೋದೆನು, 

೪೮-೫೦. ನನ್ನೊಡನಿದ್ದ ದೇವವನಿತೆಯರನ್ನು ಇಷ್ಟಬಂದಂತೆಲ್ಲ ಆಲಿಂಗಿಸಿ 
ಕೊಂಡೆನು. ಆ ಹೆಂಗಸರ ಮುತ್ತಿನ ಸರಗಳೂ ಮಲ್ಲಿಗೆ ಮೊದಲಾದ ಮಾಲೆಗಳೂ 
ಅಲ್ಲಿ ತಸಸ್ಸುಮಾಡುತ್ತಿದ್ದ ರೋಮಶಖುಷಿಯ ಮೇಲೆ ಬಿದ್ದವು. ಅದನ್ನು 
ಕಂಡು ಮುನಿಯು ಕೋಪಗೊಂಡನು. ಕುಪಿತನಾಗಿ "ಈ ಅಪರಾಧವು 
ಹೆಂಗಸರದಲ್ಲವು. ಅವರು ಪರತಂತ್ರರಷ್ಟೆ. ಈ ದುರಾಚಾರಿಯೇ ಶಾಪಕ್ಕೆ 
ಅರ್ಹನಾದವನು'--ಎಂದುಕೊಂಡು, ನನ್ನನ್ನು ಕುರಿತು, "ನೀನು ಬ್ರಹ್ಮ 
ರಾಕ್ಸಸನಾಗಿ ವಟಿವೃಕ್ಸದಲ್ಲಿರು? ಎಂದು ನುಡಿದನು. 

೫೧-೫೩. ನಾನೆ ಮನ್ಸಿಸಜೇಕೆಂದು ಬೇಡಿಕೊಳ್ಳಲು " ತುಲಸೀಪತ್ರ 
ಮಾಹಾತ್ಮ್ಯೇೆಯನ್ನೂ, ವಿಷ್ಣುನಾಮವನ್ನೂ ದ್ವಿಜನಿಂದ ಯಾವಾಗ ನೀನು 
ಕೇಳುತ್ತೀಯೋ ಆಗಲೆ ಶಾಪದಿಂದ ಬಿಡುಗಡೆ ಹೊಂದುತ್ತೀಯೆ” ಎಂದು 
ವಿಶಾಪವನ್ನೂ ಕೊಟ್ಟನು. ಮುನಿಯಿಂದ ಈರೀತಿ ಶಾಪವನ್ನು ಹೊಂದಿ ಬಹು 


ಅಷ್ಟೈಮೋ9ಧ್ಯಾಯಃ ೨೦೧ 


ವಸಾಮ್ಯತ್ರ ವಟೀ ದೈವಾತ್‌ ಭವದ್ದರ್ಶನತೋ ಧ್ರುವಂ। 


ಮುಕ್ತಿರ್ಜಾತಾ ವಿಪ್ರಶಾಪಾತ್‌ ವ್ವಿತೀಯಸ್ಯ ಕಥಾಂ ಶೃಣು ೫ ೫೩॥ 
ಅಯಂ ಮುನಿವರಃ ಪೂರ್ವಂ ಗುರುಶುಶ್ರೂಸಣೇ ರತಃ । 
ಗುರೋರಾಜ್ಞಾಮನಾದೃತ್ಯ ಬ್ರಹ್ಮೆರಾಕ್ಟ ಸತಾಂ ಗತಃ ॥ ೫೪ ॥ 
ಯುಷ್ಮತ್ಪೃಸಾದಾದಧುನಾ ಬ್ರಹ್ಮೆಶಾಪಾದ್ವಿನೋಚಿತಃ । 
ತೀರ್ಥಯಾತ್ರಾಫಲಂ ಚೈವ ಯುವಾಭ್ಯಾಮಿಹ ಸಾಧಿತಂ ॥ ೫೫ ॥ 
ಉತ್ತರೋತ್ತರಪುಣ್ಯಾನಿ ವರ್ಧಂತೇ ಚೆ ದಿನೇದಿನೇ । 

ಇತ್ಯುಕ್ತ್ವಾ ತೌ ಮುನಿಪರೌ ಪ್ರಣಮ್ಯ ಚ ಪುನಃ ಪುನಃ ॥ ೫೬ ॥ 
ತಾವನುಜ್ಞಾಪ್ಯ ತೌ ಧಾಮ ಜಗ್ಮತುಃ ಪರಯಾ ಮುದಾ । 

ತತಸ್ತೌ ತೀರ್ಥಯಾತ್ರಾರ್ಥಂ ಪರಮೌ ಮುನಿಪುಂಗವೌ 1 ೫೭ ॥ 


ಶಂಸಂತೌ ತುಲಸೀಂ ಪುಣ್ಯಾಂ ಜಗ್ಮತುರ್ಮೂನಿಪುಂಗವ । 

ಏನಂ ನಾರದ ಮಾಹಾತ್ಮ್ಯೆಂ ತುಲಸ್ಯಾಃ ಕೋಂನು ವರ್ಣಯೇತ್‌ 1೫೮ 
ತಸ್ಮಾನ್ನಾರದ ಮಾಸೇಂಸ್ಮಿನ್‌ ಕಾರ್ತಿಕೇ ಹರಿತುಷ್ಟಿದೇ । 

ಕರ್ತವ್ಯಾ ತುಲಸೀಪೂಜಾ ನಾತ್ರ ಕಾರ್ಯಾ ವಿಚಾರಣಾ !೫೯॥ 
ದುಃಖಿತನಾಗಿ ಚಿರಕಾಲ ಈ ವಟವೃಕ್ಸೃದಲ್ಲಿ ವಾಸಿಸುತ್ತಿದ್ದೆನು. ದೈವಯೋಗ 
ದಿಂದ ನಿನ್ನ ದರ್ಶನವಾಗಿ ಆ ವಿಪ್ರಶಾಪದಿಂದ ಶಾಶ್ವತವಾದ ಮುಕ್ತಿಯುಂಟಾ 
ಯಿತು. ಇನ್ನು ಎರಡನೆಯವನ ಕಥೆಯನ್ನು ಲಾಲಿಸಿರಿ. 

೫೪. ಈತನು ಪೂರ್ವದಲ್ಲಿ ಒಬ್ಬ ಮುನಿಶ್ರೇಷ್ಠನು; ಗುರುಶುಶ್ರೂಷೆಯಲ್ಲಿ 
ನಿರತನಾಗಿದ್ದನು. ಆಗ ಗುರುವಿನ ಆಜ್ಞೆಯನ್ನು ಕಡೆಗಣಿಸಿ ಬ್ರಹ್ಮರಾಕ್ಸಸತ್ವ 
ವನ್ನು ಹೊಂದಿದನು. 

೫೫. ನಿಮ್ಮ ಪ್ರಸಾದದಿಂದ ಈಗ ಬ್ರಹ್ಮಶಾಪದಿಂದ ಬಿಡುಗಡೆಹೊಂದಿದನು. 
ನೀವು ಕೂಡ ಈಗ ತೀರ್ಥಯಾತ್ರೆಯ ಫಲವನ್ನು ಸಾಧಿಸಿಕೊಂಡಿರಿ. 

೫೬-೫೯. ನಿಮಗೆ ದಿನೇ ದಿನೇ ಉತ್ತರೋತ್ತರವಾಗಿ ಪುಣ್ಯಗಳು ವೃದ್ಧಿ 
ಹೊಂದುತ್ತವೆ.?' ಹೀಗೆಂದು ನುಡಿದು ಆ ಮುನಿವರರಿಗೆ ಪುನಃ ಪುನಃ ಪ್ರಣಾಮ 
ಮಾಡುತ್ತಾ, ಅವರಿಬ್ಬರನ್ನೂ ಅನುಮತಿಗೊಳಿಸಿ ಬಹು ಸಂತೋಷದಿಂದ ತಮ್ಮ 
ದಿವ್ಯಧಾಮಕ್ಕೆ ಹೊರಟುಹೋದರು. ಬಳಿಕ ಶ್ರೇಷ್ಠರಾದ ಆ ಮುನಿಪುಂಗವ 
ರಿಬ್ಬರೂ ಪುಣ್ಯಕರವಾದ ತುಲಸಿಯನ್ನು ಪ್ರಶಂಸೆಮಾಡುತ್ತಾ ತೀರ್ಥಯಾತ್ರೆ 
ಗಾಗಿ ಹೊರಟುಹೋದರು. ನಾರದಾ! ತುಲಸಿಯ ಮಾಹಾತ್ಮ್ಯನಿಂತಹುದು. 
ಇದನ್ನು ಯಾವನುತಾನೇ ವರ್ಣಿಸಿಯಾನು? ಆದ್ದರಿಂದ ಹರಿಗೆ ಸಂತೋಷ 
ವನ್ನುಂಟುಮಾಡುವ ಈ ಕಾರ್ತಿಕಮಾಸದಲ್ಲಿ ತುಲಸೀಪೂಜೆಯನ್ನು ಮಾಡ 
ತಕ್ಕುದು. ಈ ವಿಷಯದಲ್ಲಿ ವಿಚಾರ ಮಾಡಬೇಕಾಗಿಲ್ಲವು. 


೨೦೨ ಶ್ರೀ ಸ್ಯಾಂದಮಹಾಪುರಾಣಂ 


ಏವಮಂಗ ವ್ರತಾನ್ಯೇನ ಪ್ರೋಕ್ತಾನಿ ಮುನಿಸತ್ತಮ । 
ಉಪಾಂಗಾನಿ ಪ್ರವಕ್ಸ್ಯಾನಿಂ ವಾಲಖಲ್ಯೋದಿತಾನಿ ಚ 8೬೦॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ "" ತುಲಸೀಮಾಹಾತ್ಮ್ಯ 
ವರ್ಣನಂ'? ನಾಮಾ$ಷ್ಟ ಮೋತಧ್ಯಾಯಃ 





೬೦. ಎಲೈ ಮುನಿಶ್ರೀಷ್ಠನೇ! ಹೀಗೆ ನಿನಗೆ ಕಾರ್ತಿಕಮಾಸದ ಅಂಗ 
ವ್ರತಗಳನ್ನು ತಿಳಿಯಹೇಳಿದೆನು. ಇನ್ನುಮುಂದೆ ವಾಲಖಿಲ್ಯರಿಂದ ಹೇಳಲ್ಪಟ್ಟ 
ಉಪಾಂಗವ್ರತಗಳನ್ನು ಹೇಳುತ್ತೇನೆ; ಕೇಳು.” 


ಇಲ್ಲಿಗೆ ಎಂಬತ್ತೊಂದುಸಾಪಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮ ಹಾಪುರಾಣದ ಎರಡನೆಯ ವೈಷ್ಣನಖಂಡದ ಕಾರ್ತಿಕಮಾಸಮ ಹಾತ್ಮ್ಯದಲ್ಲಿ 
" ತುಲಸೀಮಾಹಾತ್ಮ್ಯವರ್ಣನ''ವೆಂಬ ಎಂಟನೆಯ ಅಧ್ಯಾಯವು ಮುಗಿದುದು 


೪ ಶ್ರೀಃ 
ಅಥ ನವಮೋಧ್ಯಾಯಃ 
ವತ್ಸದ್ವಾ ದಶೀ ಯಮತ್ರಯೋದಶೀ ನರಕಚತುರ್ದಶೀ ದೀಪಾವಲೀ ಕೃತ್ಯವರ್ಣನಂ 
ವಾಲಖಿಲ್ಯಾ ಊಚುಃ ಃ-- 
ಸೃಸ್ಥಃ ಪ್ರೋವಾಚ ಧರ್ಮಾಯ ದ್ವಾದಶೀಂ ವತ್ಸಸಂಹಿತಾಂ । 
ಗೋಧೂಲಿಕಾಲಸಂಯುಕ್ತಾ ದ್ವಾದಶೀ ವತ್ಸಪೊಜನೇ Hon 
ವತ್ಸಪೂಜಾ ವಟೇ ಚೈವ ಕರ್ತವ್ಯಾ ಪ್ರಥಮೇಂಹನಿ । 
ಸವತ್ಸಾಂ ತುಲ್ಕವರ್ಣಾಂ ಚೆ ಶಾಲಿನೀಂ ಗಾಂ ಪೆಯೆಸ್ಕಿನೀಂ 1 
ಚೆಂಡನಾದಿಭಿರಾಲಿಷ್ಯ ಪುಷ್ಪಮಾಲಾಭಿರರ್ಚಯೇತ್‌ !1೨॥ 
ತದ್ದಿನೇ ತೈಲಪಕ್ಕಂ ಚ ಸ್ಥಾಲೀ ಪೆಕ್ಕೆಂ ಯೆಖಧಿಷ್ಮಿರ । 
ಗೋಕಿ ಕ್ಷೀರಂ ಗೋಫೈತಂ ಚ್ಛಿ ವ ದಧಿ 8 ಕ್ಸೀರಂ ಚ ವರ್ಜಯೇತ್‌ ॥೩॥ 
ನಾಂ FS ಉಭಯತ್ರ ಘಹೀದಲಂ । 





ತತೋ ನೀರಾಜನಂ ಕಾರ್ಯಂ ನಿರೀಕ್ಸೇಚ್ಚ ಶುಭಾಶುಭಂ Hn 

ನಾನಾದೀಪಾನ್ಹಕಲ್ಸ್ರ್ಯಾದೌ ಸ್ಪರ್ಣಪಾತ್ರಾದಿಸಂಸ್ಥಿ ತಾನ್‌ । 

ನೀರಾಜಯೇದ್ದೀಪಪೂರ್ವಂ ನಿರೀಕ್ಷೇತ ಶುಭಾಂಶುಭಂ Hn 
ಕನ್ನಡದ ಅನುವಾದ 


ನತ್ಸದ್ವಾದತಿ, ಯಮತ್ರಯೋದತಿ, ನರಕಚತುರ್ದಶಿ ದೀಪಾವಲೀ ಕೃತ್ಯವರ್ಣನ 


೧. ವಾಲಖಿಲ್ಯರು ಹೇಳುತ್ತಾರೆ :--" ಶ್ರೀಕೃಷ್ಣನು ಧರ್ಮ(ರಾಜ)ನಿಗೆ 
ವತ್ಸವೆಂಬ ಹೆಸರನ್ನು ಪಡೆದ ದ್ವಾದಶಿಯ ವಿಜಾರವನ್ನು ತಿಳಿಸಿದರು. ಗೋಧೂ 
ಲಿಯ ಕಾಲದಿಂದ ಕೂಡಿದ ದ್ವಾದಶಿಯು ವತ್ಸಸಪೂಜೆಗೆ ತಕ್ಕದ್ದು. 

, ವತ್ಸಪೂಜೆಯನ್ನು ವಟವೃಕ್ಸದ ಕೆಳಗೆ ಮಾಡತಕ್ಕುದು. ಮೊದಲನೆಯ 

ದಿನ ಕಕುವುಳ್ಳ ದ್ಹೂ, ಕರುವಿಗೆ ಸಮಾನವಾದ ವರ್ಣವುಳ್ಳೆದ್ಧೂ, ಹಾಲು ಕರೆಯು 

ತ್ರಿರುವುದೂ ಚ 'ಶಾಲಿನೀ ಜಾತಿಯ ಗೋವನ್ನು ಚಂರದಗಲಂದ ಚೆನ್ನಾಗಿ 
ಲೇಪಿಸಿ ಹೂಮಾಲೆಗಳಿಂದ ಅರ್ಚಿಸಬೇಕು. 

೩-೪. ಎಲ್ಫೈ ಯುಧಿಷ್ಠಿ ರನೇ! ಆದಿನ ಎಣ ಕೈಯಲ್ಲಿ ಬೇಯಿಸಿದ್ದನ್ನೂ 

ಸ್ಥಾಲಿಯಲ್ಲಿ ಬೇಯಿಸಿದ್ದನ ನ್ನೂ ಹಸುವಿನ ತುಪ್ಪವನ್ನೂ ಹಾಲು ಮೊಸರು 

ಸ ವರ್ಜಿಸಬೇಕು. ದಿನದ ಕೊನೆಯಲ್ಲಿ ಭ್ಯ ಅರ್ಧಭಾಗದ 

ಎರಡು ಕಡೆಗಳಲ್ಲೂ ಬಳಿಕ ನೀರಾಜನವನ್ನೆ ತ್ತಬೇಕು; ಮತ್ತು ಶುಭಾಶುಭ 
ಗಳನ್ನು ನೋಡಬೇಕು. 

೫. ಆದಿಯಲ್ಲಿ ಚಿನ್ನದ ಪಾತ್ರೆ ಮೊದಲಾದವುಗಳಲ್ಲಿ ನಾನಾ ಬಗೆಯ 


೨೦೪ ಶ್ರೀ ಸ್ಕಾಂದಮಹಾಪುರಾಣಂ 


ಲಾಪಯಿತ್ವಾ ಸರ್ವದೀಪಾನ್‌ ಉತ್ತೆರಾಭಿಮು ಖಾನ್ಸ್ಯಸೇತ್‌ । 
ಮುಖ್ಯಾ ದೀಪಾ ನನ ಪ್ರೋಕ್ತಾ ಅನ್ಯಾನಪಿ ಚ ಕಲ್ಪಯೇತ್‌ ॥೬॥ 
ಜ್ವಾಲಾ ಚೇದ್ದಕ್ಷಿಣಾ ಸಂಸ್ಥಾ ಸತೇಜಸ್ಕಾ ಶಿಖಾನ್ವಿತಾ । 


ಸ್ಥಿರಾ ಚೇತ್ಸೌಖ್ಯದಾ ಪ್ರೋಕ್ತಾ ನಿಪರೀತಾ ತು ದುಃಖದಾ nan 
ಕಾರ್ತಿಕೇ ಕೃಷ್ಣಸಕ್ಸೇ ತು ದ್ವಾದಶ್ಯಾದಿಷು ಪಂಚಸು । 
ತಿಧಿಸೂಕ್ತಃ ಪೂರ್ವರಾತ್ರೇ ನೃಣಾಂ ನೀರಾಜನಾವಿಧಿಃ ಗಲ೮॥ 


ಪೆಕ್ಲೆಂ ಸಂಸೂಚಯತ್ಯಾದಿಃ ದ್ವಿತೀಯೋ ಮಾಸಮೇವ ಚ । 

ತೃತೀಯೋ ಖುತುಮೇವೇಹ ಚತುರ್ಥಸ್ತಯನಂ ತಥಾ । 

ವರ್ಷಂ ತು ಪಂಚನೋ ದೀಪಃ ಶುಭಾಶುಭಂ ನಿನಿರ್ಣಯೇತ್‌ ॥ ೯॥ 
ಸೂರ್ಯಾಂಶಸಂಭವಾ ದೀಪಾ ಅಂಥಕಾರವಿನಾಶಕಾಃ 1 

ತ್ರಿಕಾಲೇ ಮಾಂ ದೀಪಯಂತು ದಿಶಂತು ಚೆ ಶುಭಾಃಶುಭಂ noon 
ಅಭಿಮಂತ್ರ್ಯ ಚ ಮಂತ್ರೇಣ ತತೋ ನೀರಾಜಯೇತ್ಮ್ರಿ ಮಾತ್‌ ॥೧೧॥ 


ದೀಪಗಳನ್ನು ಕಲ್ಪಿಸಿ ದೀಪಪೂರ್ವಕವಾಗಿ ನೀರಾಜನಮಾಡಬೇಕು. ಬಳಿಕ 
ಶುಭಾಶುಭಗಳನ್ನು ನೋಡಬೇಕು. 

೬. ಎಲ್ಲ ದೀಸಗಳನ್ನೂ ಹೊತ್ತಿಸಿ ಉತ್ತರಾಭಿಮುಖವಾಗಿ ಇಡಬೇಕು. 
ಮುಖ್ಯದೀಪಗಳು ಒಂಬತ್ತೆಂದು ಹೇಳಿದೆ. ಉಳಿದವನ್ನು ಕಲ್ಪಿ ಸಬೇಕು. 

೭. ದೀಪದ ಉರಿಯು ತೇಜಸ್ಸುಳ್ಳುದೂ ಶಿಖೆಯಿಂದ ಕೂಡಿದ್ದೂ ಸ್ಥಿರವೂ 
ಆಗಿದ್ದರೆ ಸುಖವನ್ನುಂಟುಮಾಡುತ್ತದೆ. ಇದಕ್ಕೆ ವಿಪರೀತವಾದರೆ ದುಃಖ 
ವನ್ನುಂಟುಮಾಡುತ್ತದೆ. 

೮. ಕಾರ್ತಿಕ ಕೃಷ್ಣಪಕ್ಪದಲ್ಲಿ ದ್ವಾದಶೀ ಮೊದಲಾದ ಐದು ತಿಥಿಗಳಲ್ಲಿ 
ನೀರಾಜನ ವಿಧಿಯು ಉಕ್ತವಾಗಿದೆ. 

೯. ಮೊದಲನೆಯದು ಪಕ್ಸವನ್ನು ಸೂಚಿಸುತ್ತದೆ. ಎರಡನೆಯದು ಮಾಸ 
ವನ್ನು ಸೂಚಿಸುತ್ತದೆ. ಮೂರನೆಯದು ಖುತುವನ್ನೂ, ನಾಲ್ಕನೆಯದು ಅಯನ 
ವನ್ನೂ, ಐದನೆಯ ದೀಪವು ವರ್ಷವನ್ನೂ ಸೂಚಿಸುತ್ತವೆ. ಈ ದೀಪಗಳಿಂದ 
ಶುಭಾಶುಭಗಳನ್ನು ನಿರ್ಣಯಿಸಬೇಕು. 

೧೦. “ ದೀಪಗಳು ಸೂರ್ಯಾಂಶದಿಂದ ಸಂಭವಿಸಿದುವೂ, ಅಂಧಕಾರ 
ವನ್ನು ಥಿವಾರಣೆಮಾಡುವುವೂ ಆದುವು. ಈ ದೀಪಗಳು ತ್ರಿಕಾಲದಲ್ಲಿಯೂ 
ನನ್ನನ್ನು ದೀಪಿಸುತ್ತಿರಲಿ. ಶುಭಾಶುಭಗಳನ್ನೂ ತೋರಿಸಲಿ. 

೧೧-೧೨. ಎಂಬ ಈ ಮಂತ್ರದಿಂದ ಅಭಿಮಂತ್ರಿಸಿ ಬಳಿಕೆ ಕ್ರಮವಾಗಿ 
ನೀರಾಜನಮಾಡಬೇಕು. ಮೊದಲು ದೇವತೆಗಳಿಗೆ, ಬಳಿಕ ಬ್ರಾಹ್ಮಣರಿಗೆ, 


ನವಮೋ9ಫ್ಯಾಯಃ। ೨೦೫ 


ಆದೌ ದೇವಾಂಸ್ತತೋ ವಿಪ್ರಾನ್‌ ಹಸ್ತಿನಶ್ಚ ತುರಂಗಮಾನ್‌ । 
ಜ್ಯೇಷ್ಮಾಂಚೈ ೨ೀಷ್ಮಾನ್‌ ಜಘನ್ಯಾಂಶ್ಚ ಮಾತೃಮುಖ್ಯಾಶ್ಚ ಯೋಷಿತಃ ॥ 
ತತೋ ನೀರಾಜಿತಾನ್ಲೀಸಾನ್‌ ಸ್ವಸ್ತಸ್ಥಾನೇಷಂ ನಿನ್ಯಸೇತ್‌ । 
ರೂಕ್ಸೈರ್ಲಕ್ರ್ಮೀನಿನಾಶಃ ಸ್ಯಾತ್‌ ಶ್ವೇತೈರನ್ನಕ್ಸಯೋ ಭವೇತ್‌ । 
ಅತಿರಕ್ತೇಷು ಯುದ್ಧಾನಿ ಮೃತ್ಯುಃ ಕೃಷ್ಣಶಿಖೇಷು ಚ 
ಏಕಾಂಗೀನಾಮ ಗೋಪಾಲಾ ತಯೈೆತಚ್ಚ ವ್ರತಂ ಕೃತಂ । 
ಧನಧಾನ್ಯಸಮಾಯುಕ್ತಾ ಜಾತಾ ವರ್ಷತ್ರಯೇಣ ಸಾ 


॥ ೧೩ ॥ 


॥ ೧೪ 1 





ಆಮೇಲೆ ಆನೆಗಳು, ಕುದುರೆಗಳು, ಜ್ಯೇಷ್ಠರು, ಶ್ರೇಷ್ಠರು, ಕನಿಷ್ಠರು, ತಾಯಿ 
ಮೊದಲಾದ .ಹೆಂಗಸರು--ಇವರೆಲ್ಲರಿಗೂ ಕ್ರಮವಾಗಿ ನೀರಾಜನಮಾಡಬೇಕು. 

೧೩. ಬಳಿಕ ನೀರಾಜನಮಾಡಿದ ದೀಪಗಳನ್ನು ಅದರದರ ಸ್ಥಾನದಲ್ಲಿ 
ಇಡಬೇಕು. ರೂಕ್ಸ್ನ (ಕಠಿನ)ವಾದ ಕುಡಿಯುಳ್ಳ ದೀಪಗಳಿಂದ ಲಕ್ಷ್ಮೀವಿನಾಶ 
ವುಂಟಾಗುತ್ತದೆ. ಬಿಳಿಯ ಕುಡಿಗಳಿಂದ ಅನ್ನಕ್ಬಯವಾಗುತ್ತದೆ. 
ವರ್ಣದವುಗಳಿಂದ ಯುದ್ಧಗಳು ತಲೆದೋರುತ್ತವೆ. 
ಮೃತ್ಯುವುಂಟಾಗುತ್ತದೆ. 

೧೪. ಏಕಾಂಗಿಯೆಂಬ ಗೋಪಾಲಿಕೆಯೊಬ್ಬಳಿದ್ದಳು. ಅವಳು ಈ ದೀಪ 


ದಾನ ವ್ರತವನ್ನು ಮಾಡಿದಳು. ಅವಳು ಮೂರು ವರ್ಷಗಳಲ್ಲಿ ಧನಧಾನ್ಯ 
ಸಮೃದ್ಧಿಯುಳ್ಳವಳಾದಳು.* 


ಅತಿರಕ್ತ 
ಕಪ್ಪುಕುಡಿಯವುಗಳಿಂದ 


೫ ಸನತ್ಕುಮಾರ ಸಂಹಿತೆಯಲ್ಲಿ ಏಕಾಂಗಿಯ ಕಥೆ.-ಹಿಂದೆ ಹೈಷೀಕೇಶನೆಂಬ 
ಒಬ್ಬ ಗೊಲ್ಲನಿದ್ದನು. ಅವನು ಎಂಟುಸಾಪಿರ ಹಸುಗಳನ್ನು ಮೇಯಿಸುತ್ತ ಜೀವನವನ್ನು 
ಸಾಗಿಸುತ್ತಿದ್ದಸು. ಅವನಿಗೆ ಏಕಾಂಗಿಯೆ೦ಬ ಒಬ್ಬಳೇ ಒಬ್ಬಳು ಮಗಳು ಹುಟ್ಟಿದಳು. 
ಗಂಡುಮಕ್ಕಳಿಲ್ಲದಿದ್ದುವರಿೀಂದ ಹೃಷೀಕೇಶನು ಅದಕ್ಕಾಗಿಯೇ ಬಹಳ ದಾನಧರ್ಮ 
ಗಳನ್ನು ಮಾಡಿದನು. ಆದರಿಂದ ಅವನಿಗೆ ಒಬ್ಬ ಮಗನು ಜನಿಸಿದನು. 

ಹೈಷೀಕೇಶನಿಗೆ ಧರ್ಮಕಾರ್ಯಗಳಲ್ಲಿಲ್ಲ ದುಂದುಭಿಯೆ೦ಬ ಒಬ ಒಕ್ಕಣ್ಣಿನ 
ಹಾರವನು ಪುರೋಹಿತನಾಗಿದ್ದನು. ಅವನು ಹೃಷೀಕೇಶನಿಗೆ ಗಂಡುಮಗುವಾದುದಕ್ಕೆ 
ದುಗ್ಗೈ ಪಟ್ಟು ಕೊಂಡು, 4 ಅಯ್ಯಾ ಹೃಷೀಕೇಶ! ಈ ಮಗು ಮೂಲಾನಕ್ಷೈತ್ರದಲ್ಲಿ 
ಹುಟ್ಟಿದೆ. ಇದರಿಂದ ತಂದೆ ತಾಯಿಗಳಿಬ್ಬರಿಗೂ ಹೇಷ್ಯ'' ಎಂದು ಸುಳ್ಳುಹೇಳಿದನು. 
ಹೃಷೀಕೇಶನು ಹೌದೆಂದು ನಂಬಿ, ತನ್ನ ಮಗಳಾದ ಏಕಾಂಗಿಯನ್ನು ಕರೆದೆ, "ಮಗು! 
ಇದಕ್ಕೆ ಜೇನು ಮತ್ತು ತುಪ್ಪವನ್ನು ತಿನ್ನಿಸಿ ಗಂಗೆಯಲ್ಲಿ ಹಾಕಿ ಬಾ. 
ನಮಗೆ ಶ್ರೇಯಸ್ಸಾಗುತ್ತದೆ?' ಎಂದು ಹೇಳಿದನು. 

ಏಕಾಂಗಿಯು ಹಾಗೆಯೇ ಆಗಲೆಂದು ನುಡಿದು ಅ ಮಗುವನ್ನೆತ್ತಿಕೊಂಡುಹೋಗಿ 
ಅದನ್ನು ಗಂಗೆಯಲ್ಲಿ ಹಾಕಲು ಮನಸ್ಸು ಬಾರದೆ, ಅದನ್ನು ಒಂದು ಗಿಡದ ಪೊಟರೆ 
ಯಲ್ಲಿಟ್ಟಳು. ಅದಕ್ಕೆ ಪ್ರತಿದಿನವೂ ಹಾಲೆರೆದು ಬರುತ್ತಿದ್ದಳು. ಹೀಗೆ ಒಂದು ವರ್ಷ 


ಫಳೆಯಿತು. ಮಗು ಮುದ್ದುಮುದ್ದಾಗಿ ಮಾತನಾಡತೊಡಗಿತು. ಏಕಾಂಗಿಗೂ 
ಆನಂದವಾಯಿತು. 


ಹಾಗೆ ಮಾಡಿದರೆ 


೨೦೬ ಶ್ರೀ ಸ್ಯಾಂದಮಹಾಪುರಾಣಂ 


ತಸ್ಮಾದ್ಗೋಪೂಜನಂ ಕಾರ್ಯಂ ದ್ವಾದಶ್ಯಾಂ ಕಾರ್ತಿಕಸ್ಯ ತು । 
ಏತದ್ಗೋವ್ರತಮಾಹಾತ್ಮ್ಮ್ಯಂ ಶೃತ್ವಾ ಕುರ್ವಂತಿ ಯೇ ನರಾಃ ॥ ೧೫೫ 
ತೇ ಗೋವ್ರತಪ್ರಭಾವೇನ ನ ಗೋಭಿರ್ವಿಚ್ಯುತಾ ಭುವಿ । 

ಗೋಂಪರಾಧಃ ಕೃತೋ ಯಃ ಸ್ಯಾತ್‌ ಸ ವ್ರತಾದ್ವಿಲಯಂ ವ್ರಜೇತ್‌ ॥ 





೧೫-೧೬. ಆದುದರಿಂದ ಕಾರ್ತಿಕಮಾಸದ ದ್ವಾದಶಿಯ ದಿನ ಗೋಪೂಜೆ 
ಯನ್ನು ಮಾಡಬೇಕು. ಈ ಗೋವ್ರತ ಮಾಹಾತ್ಮ್ಯವನ್ನು ಕೇಳಿ ಯಾವ ನರರು 


ಅವಳೂ ಯಾ ವನಕ್ಕೆ ಬಂದೆಳು. ಒಳ್ಳೆಯ ರೂಪವತಿಯಾದ ಅವಳನ್ನು 
ಆ ಒಕ್ಕಣ್ಣದುಂದುಭಿ ಒಂದು ದಿನ ನೋಡಿ ಅವಳನ್ನು ಕಾಮಿಸಿದನು. ಏಕಾಂಗಿಯ 
ಅವನನ್ನು ಛೀಗುಟ್ಟ ಕಳುಹಿಸಿದಳು. 

ದುಂದುಭಿಯು ಇದನ್ನೇ ಮನಸ್ಸಿನಲ್ಲಿಟ್ಟು ಕೊಂಡು ಹೃಷೀಕೇಶನ ಬಳಿಗೆ ಹೋಗಿ, 
44 ಹೃಷೀಕೇಶ! ನಿನ್ನ ಮಗಳು ಯವನರ ಸಂಗ ಮಾಡಿದ್ದಾಳೆ. ಕಳ್ಳತನದಲ್ಲಿ ಮಗು 
ವನ್ನು ಹೆತ್ತು ಗಿಡದ ಪೊಟರೆಯಲ್ಲಿಟ್ಟು ಸಾಕುತ್ತಿದ್ದಾಳೆ. ನೀನು ಅವಳನ್ನು ದಂಡಿಸದೆ 
ಇದ್ದೀಯೆ !?' ಎಂದನು. ಹೃಷ್ಠೀಕೇಶನು ಅವನ ಮಾತನ್ನು ಆಗಲೂ ನಂಬಿದೆನು. 
4 ಏನು ಮಾಡಬೇಕು; ಹೇಳು] ಎಂದನು. "" ಬಸವನ ಬಾಲಕ್ಕೆ ಇವಳನ್ನೂ ಮಗು 
ವನ್ನೂ ಕಟ್ಟಿ ಕಾಡಿಗೋಡಿಸು?? ಎಂದು ದುಂದುಭಿಯು ಹೇಳಿದನು. ಹೃಷೀಕೇಶನು 
ನಿರ್ದೆಯನಾಗಿ ಹಾಗೆಯೇ ಮಾಡಿದನು. 

ಆದೃಷ್ಟವಶದಿಂದ ಆ ಎತ್ತು ಏಕಾಂಗಿಯನ್ನೂ, ಮಗುವನ್ನೂ ಎಳೆದುಕೊಂಡು 
ಹರಿದ್ವಾರಕ್ಕೆ ಬಂದಿತು. ಹೇಗೆಹೇಗೆಯೋ ಏಕಾಂಗಿಯು ಕಟ್ಟುಗಳನ್ನು ಬಿಡಿಸಿಕೊಂಡು 
ಅಲ್ಲಿಯೇ ಒಂದು ಕಡೆ ಹೆಟ್ಟಿಯೆನ್ನು ಕಟ್ಟ ಹುಲ್ಲುಮಾರಿ ಆ ಎತ್ತನ್ನೂ ಮೆಗುವನ್ನೂ 
ಸಾಕುತ್ತ ವಾಸಮಾಡತೊಡಗಿದಳು, 

ಕೆಲವು ಕಾಲ ಕಳೆಯಿತು. ಕಾರ್ತಿಕಮಾಸ ಬಂದಿತು. ದೇಶ ದೇಶದಿಂದೆಲೂ 
ಕಾರ್ತಿಕಸ್ಲಾನಕ್ಕಾಗಿ ಯಾತ್ರಿಕರು ಬಂದರು. ಏಕಾಂಗಿಯೆಂ ಗೊಲ್ಲತಿಯೆಂದು ತಿಳಿದು 
ಆವಳ ಬಳಿ ದಾನಕ್ಕಾಗಿ ಹಸುಗಳನ್ನು ಬಿಡತೊಡಗಿದರು. ಅವಳು ಆ ಹೆಸುಗಳನು 
ಮೇಯಿಸಿ ಸುಖಜೀವನ ಮಾಡತೊಡಗಿದಳು. ಹೀಗೆ ಮೂರು ವರ್ಷಗಳು ಕಳೆದುವು. 
ಹೀಗೆ ಅವಳು ಮೂರು ಕಾರ್ತಿಕಗಳಲ್ಲಿಯೂ ಭಕ್ತಿಯಿಂದ ಗೋಸಂರಕ್ಟ್ಷಣ ವ್ರತವನ್ನು 
ಮಾಡಿದಳು. ದ್ವಾದಶೀ ದಿನಗಳಲ್ಲಿ ವಿಶೇಷವಾಗಿ ಗೋಪೂಜೆಯನ್ನೂ ಅವಳು ಶ್ರದ್ಧೆ 
ಯಿಂದ ಮಾಡಿದಂತಾಯಿತು. 

ಆಮೇಲೆ ಹೃಷೀಕೇಶನು ಪತ್ಸೀಸಮೇತನಾಗಿ ಕಾರ್ತಿಕಸ್ಸಾನಕ್ಕಾಗಿ ಹರಿದ್ವಾರಕ್ಕೆ 
ಬಂದು ಅಲ್ಲಿ ಏಕಾಂಗಿಯನ್ನೂ, ಮಗನನ್ನೂ ಕಂಡು ಆಶ್ಚರ್ಯಪಟ್ಟರು. ಏಕಾಂಗಿಯ 
ನಡೆದ ಸಂಗತಿಯನ್ನೆಲ್ಲ ತಂದೆಗೆ ಇದ್ದುದು ಇದ್ದಂತೆಯೇ ತಿಳಿಸಿದಳು. ಅವಳು 
«4 ಅಪ್ಪೆ! ನಾನು ನಿರಸರಾಧಿನಿ. ಕಾರ್ತಿಕನೈಭವದಿಂದ ಈಮಟ್ಟಗೆ ಬಂದಿದ್ದೇನೆ, 
ಇದೋ ನಿನ್ನ ಮಗ. ಒಪ್ಪಿಸಿಕೊ. ಇನ್ನು ಮೇಲೆ ಎಂದಿಗೂ ಒಕ್ಕೆ ಗ ರನ್ನು ಯಾರೂ 
ನಂಬದಿರಲಿ?* ಎಂದು ಶಪಿಸಿದಳು. ಹೃಷೀಕೇಶನು ಅನಳ ನಿಷ್ಠೆಗೆ ಮೆಚ್ಚಿ, “ಲ್ಲಿಯೇ 
ಒಬ್ಬ ಗೊಲ್ಲರ ಯುವಕನಿಗೆ ಅವಳೆನ್ನು ಕೊಟ್ಟು ಮದುವೆ ಮಾಡಿದನು. ರುವಾಯ 
ಆನಳು ಗಂಡನೊಡನೆ ಹೊರಟುಹೋದಳು. 


ನನಮೋ$ಧ್ಯಾಯಃ ೨೦೭ 


ವಾಲಖಿಲ್ಯಾ ಊಚುಃ: 


ಕೃಷ್ಣಪಕ್ಸೇ ಚತುರ್ದಶ್ಯಾಂ ಮಾಸಿ ಚಾಂಂಶ್ಚಯುಜೇ ತಥಾ । 


ದೀಪೋತ್ಸನಸಮಿಸಾಹೇ ತು ವ್ರತಮೇತತ್ಸಮಾಚರೇತ್‌ ॥ ೧೭॥ 
ಪ್ರಾತಃ ಸ್ನಾತ್ವಾ ತ್ರಯೋದಶ್ಕಾಂ ಕೃತ್ವಾ ಮೈ ದಂತಧಾವನಂ | 
ತ್ರಿರಾತ್ರನಿಯಮಂ ಕೃತ್ವಾ ಗೋವಿಂದೇ ಭಕ್ತತತ್ಸರಃ ॥ ೧೮ ॥ 


ಕಾರ್ಯ ಏತದ್ವ್ರತಸ್ಕಾಂತೇ ತಥಾ ಗೋವರ್ಥನೋತ್ಸನಃ । 
ತ್ರಿಮುಹೂರ್ತಾಧಿಕಾ ಗ್ರಾಹ್ಯಾ ಪರವೇಧೋ ನ ದೋಷಭಾಕ್‌ ॥ ೧೯॥ 
ಆಶ್ವಿನಸ್ಯಾಂಸಿತೇ ಪಕ್ಸೇ ತ್ರಯೋದಶ್ಯಾ ನಿಶಾಮುಖೇ ಃ 

ಯಮುದೀಫಂ ಬಲಿಂ ದದ್ಯಾತ್‌ ಅಪಮೃತ್ಯುರ್ವಿನಶ್ಯತಿ ॥ ೨೦॥ 
ಪುರಾ ಹೇಮುನಕಸ್ಕ್ಯೆವ ಬಾಲಕಶ್ಹಾಃ ಪಮೃತ್ಯುತಃ । 
ಮುಕ್ತೋಂಭೂವಾಶ್ಚಿನೇ ಕೃಷ್ಣ ತ್ರಯೋದಶ್ಯಾಂ ದಯಾನಶಾತ್‌ ॥೨೧॥ 


ವ್ರತವನ್ನು ಮಾಡುತ್ತಾರೆಯೊ ಅವರು ಗೋವ್ರತಪ್ರಭಾವದಿಂದ ಭೂಲೋಕ 
ದಲ್ಲಿ ಗೋವುಗಳಿಂದಗಲಿದವರಾಗುವುದೇ ಇಲ್ಲವು. ಗೋವುಗಳ ವಿಷಯದಲ್ಲಿ 
ಯಾವುದಾದರೂ ಅಪರಾಧವನ್ನು ಮಾಡಿದ್ದರೆ ಅದು ವ್ರತಮಹಿಮೆಯಿಂದ 
ನಾಶವಾಗಿಹೋಗುತ್ತದೆ. 

೧೭. ವಾಲಖಿಲ್ಯರು ಹೇಳುತ್ತಾರೆ" ಕೃಷ್ಣಪಕ್ಷದ ಚತುರ್ದಶಿಯಲ್ಲಿ, 
ಹಾಗೆಯೇ ಆಶ್ವಯುಜಮಾಸದಲ್ಲಿ, ದೀಪೋತ್ಸವದ ಸಮಾಪದಲ್ಲಿ ಈ ವ್ರತವನ್ನು 
ಆಚರಿಸತಕ್ಕದ್ದು. 

೧೮. ತ್ರಯೋದಶಿಯ ದಿನ ಬೆಳಗ್ಗೆ ಹಲ್ಲುಜ್ಜಿ ಕೊಂಡು ಪ್ರಾತಃಸ್ಟಾನಮಾಡಿ, 
ತ್ರಿರಾತ್ರನಿಯಮವನ್ನು ಮಾಡಿಕೊಂಡು ಗೋವಿಂದನಲ್ಲಿ ಭಕ್ತಿತತ್ಸರನಾಗಿ ವ್ರತ 
ವನ್ನು ಮಾಡಬೇಕು. 


೧೯. ಈ ವ್ರತಾಂತ್ಯದಲ್ಲಿ ಗೋವರ್ಧನೋತ್ಸವವನ್ನು ಮಾಡಬೇಕು. 
ತ್ರಯೋದಶಿಯು ಮೂರು ಮುಹೂರ್ತಕ್ಕೆ ಅಧಿಕವುಳ್ಳದ್ದೆಂದು ಗ್ರಹಿಸಬೇಕು. 
ಪರವೇಧವು ದೋಷಾರ್ಹವಾಗುವುದಿಲ್ಲ. 

೨೦. ಆಶ್ವಿಯುಜಮಾಸದ ಕೃಷ್ಣಪಕ್ಸದ ತ್ರಯೋದಶಿಯಲ್ಲಿ ರಾತ್ರಿ 
ಪ್ರಾರಂಭವಾಗುತ್ತಿರುವಾಗ ಯಮದೀಪವನ್ನೂ ಬಲಿಯನ್ನೂ ಕೊಡಬೇಕು. 
ಇದರಿಂದ ಅಪಮೃತ್ಯುವು ನಾಶವಾಗುತ್ತದೆ. 


೨೧. ಪೂರ್ವದಲ್ಲಿ ಹೇಮನಕನ ಪುತ್ರನು ಆಶ್ವಿಯುಜಮಾಸರದಲ್ಲಿ ಕೃಷ್ಣ 


ಪಕ್ತದ ತ್ರಯೋದಶೀ ದಿನದ ಯಮದೀಪ ಪ್ರಭಾವದಿಂದ ಅಪಮೃ ತ್ಯುವಿನಿಂದ 
ಮುಕ್ತನಾದನು. 


೨೦೮ ಶ್ರೀ ಸ್ವಾಂದಮಹಾಪುರಾಣಂ 


ದೂತಾ ಊಚೇಃ 


ಯಥಾ ನ ಜೀವಿತಾದ್ಭ್ರಶ್ಯೇದೀದೃಶೇ ತು ಮಹೋತ್ಸವೇ । 


ತಥೋಪಾಯಂ ಬ್ರೂಹಿ ಯಮ ಕೃಪಾಂ ಕೃತ್ವಾಂಸ್ಕದಗ್ರತಃ ॥ ೨೨ ॥ 
ಯಮ ಉವಾಚ :- 


ಆಶ್ವಿನಸ್ಯಾಸಿತೇ ಪಕ್ಸೇ ತ್ರಂಶೋದಶ್ಯಾಂ ನಿಶಾಮುಖೇ । 


ಪ್ರತಿವರ್ಷಂ ತು ಯೋ ದದ್ಯಾತ್‌ ಗೃಹದ್ವಾಕೇ ಸ ದೀಪೆಕಂ ॥೨೩॥ 
ಮಂತ್ರೇಣಾನೇನ ಭೋ ದೂತಾಃ ಸಮಾನೇಯಃ ಸ ನೋತ್ಸವೇ । 
ಪ್ರಾಸ್ತೇಂಸಮೃತ್ಯಾವಹಿ ಚ ಶಾಸನಂ ಕ್ರಿಯತಾಂ ಮಮ ॥ ೨೪॥ 


ಮೃತ್ಯುನಾ ಪಾಶದಂಡಾಭ್ಯಾಂ ಕಾಲೇ ನ ಚ ಮಯಾ ಸಹ 

ತ್ರಯೋದಶ್ಯಾಂ ದೀಪದಾನಾತ್‌ ಸೂರ್ಯಜಃ ಪ್ರೀಯತಾವಿಂತಿ ॥ ೨೫ ॥ 

ಮಂತ್ರೇಣಾನೇನ ಯೋ ದೀಪಂ ದ್ವಾರದೇಶೇ ಪ್ರಯಚ್ಛತಿ । 

ಉತ್ಸನೇ ಚಾಃಪಮೃತ್ಯೋಶ್ಚ ಭಯಂ ತಸ್ಯ ನ ಜಾಯತೇ ॥ ೨೬॥ 
ವಾಲಖಿಲ್ಯಾ ಊಚುಃ 

ಪೂರ್ವವಿದ್ಧಚತುರ್ದಶ್ಯಾಂ ಅಶ್ವಿನಸ್ಯ ಸಿತೇತರೇ । 

ಪಕ್ಸೇ ಪ್ರತ್ಯೂಷಸಮಯೇ ಸ್ನಾನಂ ಕುರ್ಯಾತ್ಪ್ರಯತ್ನ್ನತಃ ॥೨೭॥ 





೨೨. ಯಮದೂತರು ಕೇಳುತ್ತಾರೆ :-- ಎಲೈ ಯಮನೇ, ಇಂತಹ 
ಮಹೋತ್ಸವದಲ್ಲಿ ಪ್ರಾಣವನ್ನು ಕಳೆದುಕೊಳ್ಳದಿರುವುದಕ್ಕೆ ಉಪಾಯವನ್ನು ಕೃಪೆ 
ಮಾಡಿ ನಮಗೆ ಹೇಳಬೇಕು” ಎಂದು ತಮ್ಮ ಪ್ರಭುವಾದ ಯಮನನ್ನು 
ಬೆಸಗೊಂಡರು. 

೨೩-೨೪. ಯಮನು ಹೇಳುತ್ತಾನೆ :--""ಎಲೈ ದೊತ್ತರೇ! ಆಶ್ವಿನದ ಕೃಷ್ಣ 
ಪಕ್ಷದ ತ್ರಯೋದಶಿಯಲ್ಲಿ ರಾತ್ರಿಯಾಗುತ್ತಿರುವಾಗ ಪ್ರತಿವರ್ಷವೂ ಮನೆಯ 
ಬಾಗಿಲಿನಲ್ಲಿ ಯಾವನು ಈ ಮಂತ್ರದಿಂದ ಒಳ್ಳೆಯ ದೀಪವನ್ನಿಡುತ್ತಾನೋ 
ಅವನಿಗೆ ಈ ಉತ್ಸವಕಾಲದಲ್ಲಿ ಅಪಮೃತ್ಯುವೇ ಖಂದಿದ್ದರೂ ಅವನನ್ನು ಇಲ್ಲಿ 
ಕಕಿತರಲಾಗದು. ಈ ನನ್ನ ಅಪ್ಪಣೆಯನ್ನು ನೆರವೇರಿಸಿರಿ. 

೨೫. " ಮೃತ್ಯುವಿನಿಂದಲೂ, ಪಾಶದಂಡಗಳಿಂದಲೂ, ಕಾಲನಿಂದಲೂ 
ಕೂಡಿದ ಸೂರ್ಯಪುತ್ರನಾದ ಯಮನು ತ್ರಯೋದಶಿಯಲ್ಲಿ ನಾನು ಮಾಡುವ 
ಈ ದೀಪದಾನದಿಂದ ಪ್ರೀತನಾಗಲಿ.? 

೨೬. ಎಂಬ ಈ ಮಂತ್ರವನ್ನುಚ್ಚರಿಸುತ್ತ ಯಾವನು ಉತ್ಸವದಲ್ಲಿ ಮನೆಯ 
ಬಾಗಿಲಲ್ಲಿ ದೀಪವಸ್ನಿಡುತ್ತಾನೋ ಅವನಿಗೆ ಅಪಮೃತ್ಯುವಿನಿಂದಲೂ ಭಯ 
ವುಂಬಾಗುವುದಿಲ್ಲ. 


೨೭. ವಾಲಖಿಲ್ಯರು ಹೇಳುತ್ತಾರೆ:--" ಆಶ್ವಿನಮಾಸದ ಕೃಷ್ಣಪಕ್ಷದ 


36% 


ನವಮೋತಛ್ಯಾಯಃ ೨೦೯ 


ಅರುಣೋದಯತೋನನೃತ್ಪ ತ್ರ ರಿಕ್ತಾಯಾಂ ಸ್ನಾತಿ ಯೋ ನರಃ । 
ತಸ್ಯಾಬ್ದಿಕಭವೋ ಧರ್ಮೋ ನಶ್ಯತ್ಯೇವ ನ ಸಂಶಯಃ ॥ ೨೮ ॥ 
ತಥಾಕ ಓಷ್ಣಚತುರ್ದಶ್ಯಾ ೦ ಆಶ್ವಿನೇೇರ್ತೊೋದಯೇ ಸುರಾಃ । 
ಯಾಮಿನ್ಯಾ ಪಶ್ಚಿನೇ ಕೇ ತೈಲಾಭ್ಯಂಗೋ ವಿಶಿಷ್ಯತೇ ॥೨೯॥ 
ಯದಾ ಚತುರ್ದಶೀನ ಸ್ಯಾತ್‌ ದ್ವಿದಿನೇ ಚೇದ್ದಿಧೂದಯೇ I 


ವಿನದ್ವಯೇ ಭವೇಚ್ಹಾಂಪಿ ತದಾ ಪೂರ್ವೈವ ಗೃಹ್ಯತೇ ॥ 4೦ 
ಬಲಾತ್ಕಾರದ್ಧಠಾದ್ದ್ವಾಪಿ ಶಿಷ್ಪೃತ್ವಾನ್ಸ ಕರೋತಿ ಚೇತ್‌ । 
ತೈಲಾಭ್ಯಂಗೆಂ ಚೆತುರ್ದಶ್ಯಾಂ ರೌರವಂ ನರಕಂ ವ್ರಜೇತ್‌ H ೩0 


ತೈಲೇ ಲಕ್ಸ್ಮೀರ್ಜಲೇ ಗಂಗಾ ದೀಪಾವಲ್ಯಾಶ್ಚತುರ್ದಶೀಂ 1 
ಪ್ರಾತಃಸ್ಲಾನೆಂ ಹಿ ಯಃ ಕುರ್ಯಾತ್‌ ಯಮಲೋಕಂ ನ ಪಶ್ಯತಿ ॥೩೨॥ 
ಅಸಾಮಾರ್ಗಮಥೋ ತುಂಬೀಂ ಪ್ರಪುನ್ನಾಡಮಥಾಂಪರಂ । 
ಭ್ರಾನುಯೇತ್ಸಾ _ನಮಧ್ಯೇ ತು ನರಕಸ್ಯ ಕ್ಸೆಯಾಯ ವೈ ॥ ೩೩ ॥ 
ಹಿಂದಿನ ದಿನ ಪ್ರಾರಂಭವಾಗಿರುವ ಚತುರ್ದಶಿಯಲ್ಲಿ ಪ್ರಾತಃಕಾಲದಲ್ಲಿ ಪ್ರಯತ್ನ 
ಪೂರ್ವಕವಾಗಿ ಸ್ನಾನಮಾಡಬೇಕು. 

೨೮. ಅರುಣೋದಯಕ್ಕೆ ಮುಂಚಿತವಾಗಲ್ಲದೆ ಯಾವ ನರನು ಶುಕ್ಲ ನಕ್ಸದ 
ನಾಲ್ಕು, ಒಂಬತ್ತು, ಮತ್ತು ಹದಿನಾಲ್ಕನೆಯ ದಿನಗಳಲ್ಲಿ ಸ್ನಾನಮಾಡುತ್ತಾನೋ 
ಅವನಿಗೆ ಒಂದು ವರ್ಷದವರೆಗೆ ಉಂಟಾಗಿರುವ ಧರ್ಮವು ನಾಶವಾಗುತ್ತದೆ 
ಎಂಬುದರಲ್ಲಿ ಸಂಶಯವಿಲ್ಲ. 

೨೯. ಹಾಗೆಯೇ ಆಶ್ವಿನದಲ್ಲಿ ಕೃಷ್ಣ ಚತುರ್ದಶಿಯಲ್ಲಿ ಸೂರ್ಯೋದಯ 
ಕಾಲದಲ್ಲಿ ರಾತ್ರಿಯ ಕಡೆಯ ಯಾಮದಲ್ಲಿ ತೈಲಾಭ್ಯಂಗಮಾಡುವುದು ವಿಶೇಷ 
ವಾದದ್ದು. 

೩೦. ಯಾವಾಗ ಚತುರ್ದಶಿಯು ಎರಡು ದಿನಗಳಲ್ಲಿಯೂ ಚಂದ್ರೋದಯ 
ದಲ್ಲಿ ಇರುವುದಿಲ್ಲವೋ, ಅಥವಾ ಎರಡು ದಿನಗಳಲ್ಲಿಯೂ ಇರುವುದೋ ಆಗ 
ಮೊದಲನೆಯದನ್ನೇ ಗ್ರಹಿಸಬೇಕು. 

೩೧. ಬಲಾತ್ಕಾರದಿಂದಾಗಲಿ, ಹಠದಿಂದಾಗಲಿ, ಶಿಷ್ಟತ್ವದಿಂದಾಗಲಿ 
ಚತುರ್ದಶಿಯ ದಿನ ತೈಲಾಭ್ಯಂಗವನ್ನು ಮಾಡದಿದ್ದ ಪಕ್ಷದಲ್ಲಿ ಮಾನವನು 
ರೌರವನರಕಕ್ಕೆ ಹೋಗುತ್ತಾನೆ. 

೩೨. ದೀಪಾವಲಿಯ ಚತುರ್ದಶಿಯ ದಿನ ತೈಲದಲ್ಲಿ ಲಕ್ಷ್ಮಿಯೂ, 
ಜಲದಲ್ಲಿ ಗಂಗೆಯೂ ನೆಲಸಿರುವರು. ಅಂದು ಪ್ರಾಶಃಸ್ವಾನವನ್ನು ಯಾವನು 
ಮಾಡುವನೋ ಅವನು ಯಮಲೋಕವನ್ನು ಕಾಣುವುದಿಲ್ಲವು. 

೩೩-೩೪. ಒಮ್ಮೊಮ್ಮೆ ಮೂರು ಸಲದಂತೆ ಮೂರುಸಾರಿ ಮಂತ್ರವನ್ನು 


೨೧೦ ಶ್ರೀ ಸ್ಯಾಂದಮಹಾಪುರಾಣಂ 


ವಾರತ್ರಯಂ ತ್ರಿವಾರಂ ಚ ಪಠಿತ್ವಾ ಮಂತ್ರಮುತ್ತಮಂ ॥ ೩೪॥ 
ಸೀತಾಲೋಕಸಮಾಯುಕ್ತ ಸಕಂಟಕದಲಾಸ್ಚಿತ । 

ಹರ ಪಾಪಮಪಾಮಾರ್ಗ ಭ್ರಾಮ್ಯಮಾಣಃ ಪುನಃ ಪುನಃ । 
ಅಪಾಮಾರ್ಗಂ ಪ್ರಪುನ್ನಾಡಂ ಭ್ರಾಮಯೇಚ್ಛಿರಸೋಪರಿ ೫ ೩೫ ॥ 
ಸ್ನಾತ್ವಾರ್ದ್ರವಾಸಸಾ ದದ್ಯಾತ್‌ ದೀಪಕಂ ಮೃತ್ಯುಪುತ್ರಯೋಃ । 
ಶುನಕೌ ಶ್ಯಾಮಶಬಲೌ ಭ್ರಾತರೌ ಯಮಸೇವಕೌ । 

ತುಷ್ಟಾ ಸ್ಯಾತಾಂ ಚತುರ್ದಶ್ಯಾಂ ದೀಪದಾನೇನ ಮೃತ್ಯುಜೌ 8 ೩೬॥ 
ಇಷ್ಟಬಂಧುಜನೈಃ ಸಾರ್ಧಂ ಏತತ್ಸ್ಟಾನಂ ಸಮಾಚರೇತ್‌ । 


ಸ್ನಾನಾಂಗತರ್ಪಣಂ ಕೃತ್ವಾ ಯಮಂ ಸಂತರ್ಪಯೇತ್ರತಃ ॥ ೩೭ ॥ 
ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂಂತಕಾಯ ಚ । 
ವೈವಸ್ಥತಾಯ ಕಾಲಾಯ ಸರ್ವಭೂತಕ್ಟ್ಟಯಾಯ ಚ 1 ೩೮॥ 
ಔದುಂಬರಾಯ ದಧ್ನಾಯ ನೀಲಾಯ ಪೆರಮೇಷ್ಮಿನೇ । 
ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ತೇ ನಮಃ ॥೩೯॥ 





ಪಠಿಸುತ್ತಾ, ಸ್ನಾನ ಜಲಮಧ್ಯದಲ್ಲಿ ನರಕದ ಕ್ಸಯಕ್ಕಾಗಿ ಉತ್ತರಣೆ, ತುಂಬಿ 
(ಸೋರೆ), ಪ್ರಪುನ್ನಾಡ ಗಿಡ ಇವನ್ನು ತಿರುಗಿಸಬೇಕು. 

೩೫. "ನೇಗಿಲು ಗೆರೆಯ ಮಣ್ಣುಹೆಂಟಿಯಿಂದ ಕೂಡಿ, ಮುಳ್ಳು ಸೇರಿದ 
ದಳಗಳುಳ್ಳ, ಎಲೆ ಅಪಾಮಾರ್ಗವೇ (ಉತ್ತರಣೆಯೇ)! ಮತ್ತೆ ಮತ್ತೆ ಸುತ್ತಿ 
ಸಲ್ಪಡುತ್ತಿರುವ ನೀನು ನನ್ನ ಪಾಪವನ್ನು ಪರಿಹರಿಸು?' ಎಂಬ ಈ ಮಂತ್ರವನ್ನು 
ಪಠಿಸುತ್ತ ಉತ್ತರಣೆಯನ್ನೂ ಪ್ರಪುನ್ನಾಡಶಾಖೆಯನ್ನೂ ತಲೆಯಮೇಲೆ ಸುತ್ತಿಸ 
ಬೇಕು. 

೩೬. ಸ್ನಾನಮಾಡಿ ಒದ್ದೆ ಬಟ್ಟಿ ಯನ್ನುಟ್ಟು ) ಕೊಂಡೇ ಮೃತ್ಯುಪುತ್ರರಾದ 
ಶ್ವಾನಗಳಿಗೆ, “ ಶ್ಯಾಮವರ್ಣ ಮತ್ತು ಚಿತ್ರವರ್ಣವುಳ್ಳ ವೂ, ಅಣ್ಣ ತಮ್ಮಂದಿರೂ, 
ಯಮನ ಸೇವಕರೂ, ಯಮಪುತ್ರರೂ ಆದ ಶ್ವಾನಗಳೆರಡೂ ಚತುರ್ದಶೀ ದೀಪ 
ದಾನದಿಂದ ಸಂತುಷ್ಟರಾಗಲಿ'-- ಎಂಬ ಮಂತ್ರವನ್ನುಚ್ಚೆರಿಸುತ್ತಾ ದೀಪವನ್ನು 
ಕೊಡಬೇಕು. 

ಬ್ರ ಇಷ್ಟಬಂಧು ಜನಗಳೊಡನೆ ಈ ಸ್ನಾನವನ್ನಾಚರಿಸಬೇಕು. ಸ್ಟಾನಾಂಗ 
ತರ್ಪಣವನ್ನು ಮಾಡಿ ಅನಂತರ ಯಮನಿಗೆ ತರ್ಪಣವನ್ನು ಕೊಡಬೇಕು. 

೩೮-೪೦. " ಯಮನಿಗೆ ನಮಸ್ಕಾರವು. ಧರ್ಮರಾಜನಿಗೆ ನಮಸ್ಕಾರವು. 
ಮೃತ್ಯುವಿಗೆ ನಮಸ್ಕಾರವು. ಅಂತಕನಿಗೆ ನಮಸ್ಕಾರವು. ವೈವಸ್ವತನಿಗೆ ನಮ 
ಸ್ಥಾರವು. ಕಾಲನಿಗೆ ನಮಸ್ಕಾರವು. ಸರ್ವಭೂತಕ್ಸಯಕಾರಿಗೆ ನಮಸ್ಕಾರವು. 
ಔದುಂಬರನಿಗೆ ನಮಸ್ಕಾರವು. ದಧ್ದನಿಗೆ ನಮಸ್ಕಾರವು. ನೀಲನಿಗೆ 


ನವಮೋ9ಧ್ಯಾಯಃ ೨೧೧ 


ಚತುರ್ದಶೈತೇ ಮಂತ್ರಾಃ ಸ್ಯುಃ ಪ್ರತ್ಯೇಕಂ ಚ ನಮೋಶಶ್ಚಿತಾಃ । 


ಏಕೈಕೇನ ತಿಲೈರ್ಮಿಶ್ರಾನ್‌ ದದ್ಯಾತ್ತ್ರೀನುದಕಾಂಜಲೀನ್‌ ॥ ೪೦॥ 
ಯಜ್ಞೋಪವೀತಿನಾ ಕಾರ್ಯಂ ಪ್ರಾಚೀನಾನೀತಿನಾಘಥ ವಾ । 
ದೇವತ್ವಂ ಚ ಪಿತೃತ್ವಂ ಚ ಯಮಸ್ಕಾಸಿ, ದ್ವಿರೂಪತಾ ॥ ೪೧॥ 
ಜೀವತ್ಸಿತಾಪಿ ಕುರ್ವೀತ ತರ್ಪಣಂ ಯಮಭೀಷ್ಮಯೋಃ । 

ನರಕಾಯ ಪ್ರವಾತವ್ಯೋ ದೀಪಃ ಸಂಪೂಜ್ಯ ದೇವತಾಃ 1 ೪೨॥ 
ಅತ್ರೈವ ಲಕ್ಷ್ಮೀಕಾಮಸ್ಯ ವಿಧಿಃ ಸ್ನಾನೇ ಮಯೋಚ್ಯತೇ । 

ಇಸೇ ಭೂತೇ ಚೆ*ದರ್ಕೇ ಚ ಕಾರ್ತಿಕೇ ಪ್ರಥಮೇ ದಿನೇ ॥ ೪೩॥ 
ಯದಾ ಸ್ನಾತಿ ತೆದಾಭ್ಯಂಗಸ್ನಾನೆಂ ಕುರ್ಯಾದ್ಮಿಧೂದಯೇ । 
ಊರ್ಜಶುಕ್ಲೆದ್ವಿತೀಯಾಯಾಂ ತಿಥೌ ಚ ಸ್ವಾತಿಯುಗ್ಮಗೇ ॥ ೪೪ ॥ 
ಮಾನವೋ ಮಂಗಲಸ್ನಾಯಾ ನೈವ ಲಕ್ಸ್ಮ್ಮ್ಯಾ ವಿಯುಜ್ಯತೇ। 
ದೀಪೈರ್ನೀರಾಜನಾದತ್ರ ಸೈಷಾ ದೀಪಾವಲಿಃ ಸ್ಮೃತಾ ॥ ೪೫ ॥ 





ನಮಸ್ಕಾರವು. ಸರಮೇಸ್ಮಿಗೆ ನಮಸ್ಕಾರವು. ವೃಕೋದರನಿಗೆ ನಮಸ್ಕಾರವು. 
ಚಿತ್ರನಿಗೆ ನಮಸ್ಕಾರ. ಚಿತ್ರಗುಪ್ತನಿಗೆ ನಮಸ್ಸಾರವು?ಇವು ಹದಿನಾಲ್ಕೂ 
ಮಂತ್ರಗಳು. ಪ್ರತ್ಯೇಕವಾಗಿ ಒಂದೊಂದಕ್ಕೂ "ನಮಃ ಎಂದು ಸೇರಿಸಬೇಕು. 
ಒಂದೊಂದು ಮಂತ್ರವನ್ನು ಹೇಳಿಕೊಂಡು ಮೂರು ಮೂರು ಸಲ ಎಳ್ಳು ಸೇರಿಸಿದ 
ಜಲಾಂಜಲಿಗಳನ್ನು ನೀಡಬೇಕು. 

೪೧. ಯಜ್ಞೋ ಪವೀತಿಯಾಗಿಯಾದರೂ ತರ್ಪಣ ಮಾಡಬಹುದು; 
ಪ್ರಾಚೀನಾವೀತಿಯಾಗಿಯಾದರೂ ಮಾಡಬಹುದು. ಯಮನಿಗೆ ದೇವತ್ವ, 
ಪಿತೃತ್ವ ಈ ಎರಡು ರೂಪಗಳೂ ಉಂಟು. 

೪೨. ಜೀವಶ್ಚಿತನು (ತಂದೆ ಕೂಡ ಬದುಕಿರುವವನು) ಯಮನಿಗೂ 
ಭೀಷ್ಮನಿಗೂ ತರ್ಪಣವನ್ನು ಕೊಡತಕ್ಕದ್ದು. ದೇವತೆಗಳನ್ನು ಪೂಜಿಸಿ ನರಕನಿಗೆ 
ದೀಪವನ್ನು ಹೊತ್ತಿಸಿಡಬೇಕು. 

೪೩-೪೫. ಸಂಪತ್ತು ಬೇಕೆಂದು ಅಸೇಕ್ಸೆಯಿರುವವನಿಗೆ ಸ್ನಾನವಿಧಿಯನ್ನು 
ಇಲ್ಲಿಯೇ ಹೇಳುತ್ತೇನೆ. ಆಶ್ವಿನಮಾಸದಲ್ಲಿ ಕೃಷ್ಣಪಕ್ಸೆದಲ್ಲಿ ಅಮಾವಾಸ್ಯೆ 
ಯಲ್ಲಿ, ಕಾರ್ತಿಕದ ಮೊದಲನೆಯ ದಿನದಲ್ಲಿ--ಈ ಕಾಲಗಳಲ್ಲಿ ಯಾವಾಗ ಸ್ನಾನ 
ಮಾಡಬೇಕೋ ಆಗ ಚಂದ್ರೋದಯದಲ್ಲಿ ಅಭ್ಯಂಗಸ್ನಾನಮಾಡತಕ್ಕದ್ದು. 
ಕಾರ್ತಿಕ ಶುಕ್ಲ ಬಿದಿಗೆಯದಿನ, ಆ ತಿಥಿಯು ಸ್ವಾತಿಯುಗ್ಮವನ್ನು ಸೇರಿರುವಲ್ಲಿ 
ಮಂಗಲಸ್ತಾನಮಾಡುವ ಮಾನವನು ಎಂದೆಂದಿಗೂ ಸಂಪತ್ತಿನಿಂದ ವಿಯೋಗ 
ಹೊಂದುವುದಿಲ್ಲವು. ಆದಿನ ದೀಪಗಳಿಂದ ನೀರಾಜನ ಮಾಡುವುದರಿಂದ ಅದು 
ದೀಪಾವಲಿಯೆಂದು ಕರೆಯಲ್ಪಡುತ್ತಿದೆ. 


೨೧೨ ಶ್ರೀ ಸ್ಕಾಂದಮಹಾಪ್ರರಾಣಂ 


ಇಂದುಕ್ಸಯೇಂಇಪಿ ಸಂಕ್ರಾಂತೌ ರವೌ ಪಾತೇ ದಿನಕ್ಚಯೇ । 
ಅತ್ರಾಭ್ಯಂಗೋ ನ ದೋಷಾಯ ಪ್ರಾತಃ ಪಾಪಾಪನುತ್ತಯೆೇ ೫೪೬ ॥ 
ಮಾಷಪತ್ರಸ್ಯ ಶಾಕಂ ವೈ ಭುಕ್ತ್ವಾ ತಸ್ಮಿನ್‌ ದಿನೇ ನರಃ । 
ಪ್ರೇತಾಖ್ಯಾಯಾಂ ಚತುರ್ದಶ್ಯಾಂ ಸರ್ವಪಾಪೈಃ ಪ್ರಮುಚ್ಯತೇ ॥ ೪೭ ॥ 
ಇಷಾಸಿತಚೆತುರ್ದಶ್ಯಾಂ ಇಂದುಕ್ಚಯತಿಥಾವಫಿ । 


ದರ್ಶಾದೌ ಸ್ವಾತಿಸಂಯುಕ್ತೇ ತದಾ ದೀಪಾನಲಿರ್ಭವೇತ್‌ ॥ ೪೮ ॥ 
ಕುರ್ಯಾತ್ಸಂಲಗ್ನಮೇತಚ್ಚ ದೀಪೋತ್ಸವದಿನತ್ರಯಂ ಟ 

ಮಹಾರಾಜೋ ಬಲಿಃ ಪ್ರೋಕ್ತಃ ತುಷ್ಟೇನ ಹರಿಣಾ ತಥಾ ॥೪೯॥ 
ವರಂ ಯಾಚೆಸ್ವ ಭದ್ರಂ ತೇ ಯದ್ಯನ್ಮನಸಿ ವರ್ತತೇ। 

ಇತಿ ವಿಷ್ಣುವಚಃ ಶೃತ್ವಾ ಬಲಿರ್ವಚೆನಮಬ್ರನೀತ್‌ ॥ ೫೦ ॥ 


ಆತ್ಮಾರ್ಥಂ ಕಂ ಯಾಚನೀಯಂ ಸರ್ವಂ ದತ್ತಂ ಮಯಾ ತಥಾ। 
ಲೋಕಾರ್ಥಂ ಯಾಚಯಿಷ್ಯಾಮಿ ಶಕ್ತಶ್ಚೇದ್ದೇಹಿ ತಚ್ಚ ಮೇ ॥ ೫೧॥ 





೪೬. ಚಂದ್ರನಿಗೆ ಕ್ಷಯವಿರುವುದಾದರೂ ಸಂಕ್ರಾಂತಿಯಲ್ಲಿ ರವಿಯಿರುವು 
ದಾದರೂ ದಿನಕ್ಟೆಯವಾಗಿರುವುದಾದರೂ ಆ ಸಮಯದಲ್ಲಿ ಅಭ್ಯಂಗವು ದೋಷ 
ರಹಿತವಾದುದೇ ಆಗುವುದು. ಅದು ಪ್ರಾತಃಕಾಲದಲ್ಲಿ ಪಾಪಗಳನ್ನು ಧ್ವಂಸ 
ಮಾಡುವುದು. 

೪೭. ಪ್ರೇತವೆಂಬ ಹೆಸರುಳ್ಳ ಆ ಚತುರ್ದಶಿಯ ದಿನ ಮಾಷಪತ್ರದ 
ಶಾಕವನ್ನು ಊಟಮಾಡಿ ನರನು ಸರ್ವಪಾಪಗಳಿಂದಲೂ ಬಿಡುಗಡೆ ಹೊಂದು 
ತ್ತಾನೆ. 

ಲಲ. ಆಶ್ವೀಜಮಾಸದ ಕೃಷ್ಣಪಕ್ಸೃದ ಚತುರ್ದಶಿಯಲ್ಲಿ ಚಂದ್ರನ ಕ್ಷಯ 
ತಿಥಿಯಲ್ಲಿಯೂ ಅಮಾವಾಸ್ಯೆಯ ಆದಿಯಲ್ಲಿ ಸ್ವಾತಿಯು ಸೇರಿಕೊಂಡಿದ್ದರೂ ಸರಿ, 
ಆಗ ದೀಪಾವಲಿಯಾಗುತ್ತದೆ. 

೪೯. "ಈ ಮೂರು ದಿನಗಳನ್ನೂ ದೀಪೋತ್ಸವದ ಮೂರು ದಿನಗಳನ್ನಾಗಿ 
ಎಣಿಸಬೇಕು.?--ಹೀಗೆಂದು ಶ್ರೀಹರಿಯು ಸಂತುಷ್ಟನಾಗಿ ಬಲಿಚಕ್ರವರ್ತಿಗೆ 
ಹೇಳಿರುವನು. 

೫೦. "ನಿನ್ನ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನೆಲ್ಲ ವರವನ್ನಾಗಿ ಕೇಳು. 
ನಿನಗೆ ಮಂಗಳವಾಗಲಿ? ಹೀಗೆಂದು ನುಡಿದ ವಿಷ್ಣುವಿನ ವಚನವನ್ನು ಕೇಳಿ 
ಬಲಿಯು ಈ ಮಾತನ್ನು ಹೇಳಿದನು. 

೫೧. “ ನನಗಾಗಿ ಏನುತಾನೆ ಯಾಚಿಸತಕ್ಕದ್ದಿದೆ? ಎಲ್ಲವನ್ನೂ ನಾನು 
ದಾನಮಾಡಿಬಿಟ್ಟದ್ದೇನೆ. ಲೋಕಕ್ಕಾಗಿ ಬೇಡಿಕೊಳ್ಳುತ್ತೇನೆ. ಶಕ್ತನಾಗಿದ್ದರೆ 
ಅದನ್ನು ನನಗೆ ಕೊಡು. 


ನವಮೋ9ಧ್ಯಾಯಃ ೨ಣಷ್ಠಿ 


ಮಯಾದ್ಯ ತೇ ಧರಾ ದತ್ತಾ ವಾಮನಚ್ಛದ್ಮರೂಸಿಣೇ । 


ತ್ರಿಭಿಃ ಪದೈಸ್ವ್ರಿದಿವಸೈಃ ಸಾ ಚಾಕ್ರಾಂತಾ ಯತಸ್ಸಯಾ ! ೫೨ ॥ 
ತಸ್ಮಾದ್ಭೂಮಿತಲೇ ರಾಜ್ಯಂ ಅಸ್ತು ಘಸ್ರತ್ರಯೇ ಹರೇ ॥ ೫೩ ॥ 
ಮದ್ರಾಜ್ಯೇ ಯೇ ದೀಪದಾನಂ ಭುನಿ ಕುರ್ವಂತಿ ಮಾನವಾಃ । 

ತೇಷಾಂ ಗೃಹೇ ತನ ಸ್ತ್ರೀಯಂ ಸದಾ ತಿಷ್ಮತು ಸುಸ್ಥಿರಾ ॥ ೫೪ ॥ 
ಮಮ ರಾಜ್ಯೇ ಗೃಹೇ ಯೇಷಾಂ ಅಂಧಕಾರಃ ಪತಿಷ್ಯತಿ । 
ಲಕ್ಷ್ಮೀಸಂತಾನಾಂಧಕಾರಃ ಸದಾ ಪತತು ತದ್ಗೃಹೇ ॥ ೫೫ ॥ 
ಚತುರ್ದಶ್ಯಾಂ ಚ ಯೇ ದೀಪಾನ್‌ ನರಕಾಯ ದದಂತಿ ಚ । 

ತೇಷಾಂ ಪಿತೃಗೆಣಾಸ್ಪರ್ನೇ ನರಕೇ ನ ವಸಂತಿ ಚ 1 ೫೬ ॥ 
ಬಲಿರಾಜ್ಯಂ ಸಮಾಸಾದ್ಯ ಯೈರ್ನ ದೀಪಾವಲಿಃ ಕೃತಾ । 

ತೇಷಾಂ ಗೃಹೇ ಕಥಂ ದೀಪಾಃ ಪ್ರಜ್ನಲಿಷ್ಯಂತಿ ಕೇಶವ "1 ೫೭ 
ಬಲಿರಾಜ್ಯೇ ತು ಯೇ ಲೋಕಾಃ ಶೋಕಾನುತ್ಸಾಹಕಾರಿಣಃ । 

ತೇಷಾಂ ಗೃಹೇ ಸದಾ ಶೋಕಃ ಪತೇದಿತಿ ನ ಸಂಶಯಃ 1 ೫೮ ॥ 


೫೨. ವಾಮನನಂತೆ ಛದ್ಮರೂಪವನ್ನು ಧರಿಸಿ ಬಂದ ನಿನಗೆ ನಾನು ಈಗ 
ಭೂಮಿಯನ್ನು ಕೊಟ್ಟಿನು. ಆ ಭೂಮಿಯನ್ನು ನೀನು ಮೂರು ಪಾದಗಳಿಂದ 
ಮೂರು ದಿವಸಗಳಲ್ಲಿ ಆಕ್ರಮಿಸಿಕೊಂಡೆ. 

೫೩. ಹರಿಯೇ! ಆದ್ದರಿಂದ, ನನಗೆ ಭೂತಲದಲ್ಲಿ ಮೂರುಗಳಿಗೆಯಕಾಲ 
ರಾಜ್ಯವಿರಲಿ. 

೫೪. ನನ್ನ ರಾಜ್ಯದಲ್ಲಿ ಯಾವ ಮಾನವರು ಭೂಮಿಯಲ್ಲಿ ದೀಪದಾನ 
ವನ್ನು ಮಾಡುತ್ತಾರೋ ಅವರ ಮನೆಯಲ್ಲಿ ನಿನ್ನ ರಾಣಿಯಾದ ಈ ಲಕ್ಷ್ಮಿಯು 
ಸದಾ ಸುಸ್ಥಿರಳಾಗಿ ನೆಲಸಿರಲಿ. 

೫೫. ನನ್ನ ರಾಜ್ಯದಲ್ಲಿ ಯಾರ ಮನೆಯಲ್ಲಿ ಅಂಧಕಾರವಿರುತ್ತದೆಯೋ 
ಆ ಮನೆಯಲ್ಲಿ ಸಿರಿಯ ಮತ್ತು ಸಂತಾನದ ಅಂಧಕಾರವೂ ಸದಾ ಉಂಟಾಗಲಿ. 

೫೬. ಚತುರ್ದಶಿಯದಿನ ಯಾರು ದೀಪಗಳನ್ನು ನರಕನಿಗೆಂದು ಕೊಡು 
ತ್ರಾರೆಯೋ ಅವರ ಪಿತೃಗಣಗಳು ನರಕದಲ್ಲಿ ವಾಸಿಸುವುದೇ ಇಲ್ಲ. 

೫೭. ಓ ಕೇಶವಾ! ಬಲಿಯ ರಾಜ್ಯವನ್ನು ಸೇರಿ ಯಾರು ದೀಪಾವಲಿಯನ್ಸಿ 
ಡುವುದಿಲ್ಲವೋ ಅವರ ಮನೆಯಲ್ಲಿ ದೀಪಗಳು ಹೇಗೆತಾನೇ ಬೆಳಗುತ್ತಿರುವುವು? 

೫೮. ನನ್ನ ರಾಜ್ಯದಲ್ಲಿ ಯಾವ ಜನರು ಶೋಕ ಮತ್ತು ಅನುತ್ಸಾಹವ 
ಮ್ಹುಂಟುಮಾಡುವವರಾಗಿರುವರೋ ಅವರ ಮನೆಯಲ್ಲಿ ಸದಾ ಕಾಲವೂ ಶೋಕ 
ವುಂಟಾಗುತ್ತದೆ. ಸಂಶಯವಿಲ್ಲವು. 


೨೧೪ ಶ್ರೀ ಸ್ಥಾಂದಮಹಾಪುರಾಣಂ 


ಚತುರ್ದಶೀತ್ರಯೇ ರಾಜ್ಯಂ ಬಲೇರಸ್ಲಿತಿ ಯಾಚಯೇತ್‌ । 
ಪುರಾ ವಾಮನರೂಪೇಣ ಪ್ರಾರ್ಥಯಿತ್ವಾ ಧರಾಮಿಮಾಂ । 


ದದಾನತಿಥಯೇಂದ್ರಾಯ ಬಲಿಂ ಪಾತಾಲವಾಸಿನಂ ॥೫೯॥ 
ದತ್ತಂ ದೈತ್ಯಪತೇರಿತ್ನಂ ಹರಿಣಾ ತದ್ದಿನತ್ರಯಂ । 

ತಸ್ಮಾನ್ಮಹೋತ್ಸವಂ ಚಾತ್ರ ಸರ್ವಥೈನ ಹಿ ಕಾರಯೇತ್‌ ॥೬೦॥ 
ಮಹಾರಾತ್ರಿಸ್ಸಮುತ್ಸನ್ನಾ ಚತುರ್ದಶ್ಯಾಂ ಮುನೀಶ್ವರಾಃ । 
ಆತಸ್ತದುತ್ಸವಃ ಕಾರ್ಯಃ ಶಕ್ತಿಸೂಜಾಪರಾಯಣೈಃ 1೬೧0 
ಬಲಿರಾಜ್ಯಂ ಸಮಾಸಾದ್ಯ ಯಕ್ಚಗಂಧರ್ವಕಿನ್ನರಾಃ । 

ಔಷಧ್ಯಶ್ಹ ಪಿಶಾಚಾಶ್ಚ ಮಂತ್ರಾಶ್ಚ ಮಣಯಸ್ತಥಾ ॥೬೨॥ 
ಸರ್ವ ಏವ ಪ್ರಹೃಷ್ಯಂತಿ ನೃತ್ಯಂತಿ ಚ ನಿಶಾಮುಖೇ । 

ತತ್ತನ್ಮಂತ್ರಾಶ್ಚ ಸಿಧ್ಯಂತಿ ಬಲಿರಾಜ್ಯೇ ನ ಸಂಶಯಃ ॥ ೬೩ ॥ 
ಬಲಿರಾಜ್ಯಂ ಸಮಾಸಾದ್ಯ ಯಥಾ ಲೋಕಾಸ್ಸುಹರ್ಷಿತಾಃ ಃ 

ತಥಾ ತದ್ದಿನಮಧ್ಯೇ ತು ಲೋಕಾಸ್ಸ್ಯ್ಯುರ್ಹರ್ಷಿತಾ ಭೃಶಂ ॥ ೬೪॥ 


೫೯. ಚತುರ್ದಶಿಯ ಮೂರು ದಿನಗಳೂ ನನಗೆ ರಾಜ್ಯವಿರಲಿ?' ಎಂದು 
ಪ್ರಾರ್ಥಿಸಬೇಕು. ಪೂರ್ವದಲ್ಲಿ ವಾಮನರೂಪಧಾರಿಯಾದ ಹರಿಯು ಪಾತಾಲ 
ವಾಸಿಯಾದ ಬಲಿಯನ್ನು ಬೇಡಿ ಈ ಧರೆಯನ್ನು ತೆಗೆದುಕೊಂಡು ಅದನ್ನು ತನ್ನ 
ಅತಿಥಿಯಾದ ಇಂದ್ರನಿಗೆ ಕೊಟ್ಟನು. 

೬೦. ಈ ರೀತಿಯಾಗಿ ದೈತ್ಯಪತಿಯಾದ ಬಲಿಯ ರಾಜ್ಯವು ಹರಿಯಿಂದ 
ದೇವೇಂದ್ರನಿಗೆ ಕೊಡಲ್ಪಟ್ಟಿತು. ಆದುದರಿಂದ ಈ ಮೂರು ದಿನಗಳೂ ಸರ್ವಧಾ 
ಮಹೋತ್ಸವವನ್ನು ನಡೆಸಬೇಕು. 

೬೧. ಮುನೀಶ್ವರರೇ! ಚತುರ್ದಶಿಯ ದಿನ ಮಹಾರಾತ್ರಿಯುಂಟಾಗು 
ವುದು. ಆದುದರಿಂದ ಶಕ್ತಿಪೂಜಾಪರಾಯಣರಾದವರು ಆ ಉತ್ಸವವನ್ನು 
ಮಾಡಬೇಕು. 

೬೨-೬೩. ಬಲಿರಾಜ್ಯವನ್ನು ಸೇರಿ ಯಕ್ಪಗಂಧರ್ವಕಿನ್ರ ರರೂ, ಔಷಧಿಗಳೂ 
ಪಿಶಾಚಗಳೂ, ಮಂತ್ರಗಳೂ, ಮಣಿಗಳೂ--ಎಲ್ಲರೂ ಪ್ರಾರಂಭದಲ್ಲಿ ಹರ್ಷ 
ಹೊಂದುತ್ತಾರೆ; ನರ್ತಿಸುತ್ತಾರೆ. ಬಲಿರಾಜ್ಯದಲ್ಲಿ ಆಯಾ ಮಂತ್ರಗಳೂ ಕೂಡ 
ಸಿದ್ಧಿಸುತ್ತವೆ. ಇದರಲ್ಲಿ ಸಂಶಯವಿಲ್ಲವು. 

೬೪. ಬಲಿರಾಜ್ಯವನ್ನು ಸೇರಿ ಲೋಕವೆಲ್ಲವೂ ಯಾವರೀತಿ ಹರ್ಷಿತವಾಗು 
ವುಜೊ ಅದೇ ರೀತಿ ಆ ದಿನದ ಮಧ್ಯದಲ್ಲಿಯೂ ಲೋಕದವರಿಲ್ಲ ಅತ್ಯಂತ 
ಹರ್ಷಿತರಾಗುವರು. 


ನವಮೋ€ಧ್ಯಾಯಃ ೨೧೫ 


ತುಲಾಸಂಸ್ಥೇ ಸಹಸ್ರಾಂಶೌ ಪ್ರಜೋಷೇ ಭೂತದರ್ಶಯೋಃ ! 
ಉಲ್ಯಾಹಸ್ತಾ ನರಾ ಕುರ್ಯುಃ ಪಿತ್ರೂಣಾಂ ಮಾರ್ಗದರ್ಶನಂ ॥ ೬೫ ॥ 
ನರಕಸ್ಥಾಸ್ತು ಯೇ ಪ್ರೇತಾಃ ತೇ ಮಾರ್ಗೆಂ ತು ವ್ರತಾತ್ಸದಾ | 


ಪಶ್ಯಂತ್ಯೇವ ನ ಸಂದೇಹಃ ಕಾರ್ಯೊೋತ್ರ ಮುನಿಪುಂಗವೈಃ ॥೬೬॥ 
ಅಶ್ವಿನೇ ಮಾಸಿ ಭೂತಾದಿತಿಥಯಃ ಕೀರ್ತಿತಾಸ್ಟ್ರಯಃ । 
ದೀಪದಾನಾದಿಕಾರ್ಯೇಷು ಗ್ರಾಹ್ಯಾ ಮಧ್ಯಾಹ್ನಕಾಲಿಕಾಃ ॥ ೬೬೭॥ 


ಯದಿ ಸ್ಯುಃ ಸೆಂಗವಾದರ್ನಾಗೇತಾಶ್ವ ತಿಥಯುಸ್ವ್ರಯಃ | 

ದೀಪದಾನಾದಿಕಾರ್ಯೇಷು ಕರ್ತವ್ಯಾಃ ಪೂರ್ವಸಂಯಂತಾಃ ॥ ೬೮॥ 
ಯಷಯ ಊಚುಃ: 

ಕೌ ಮುದಿನ್ಯಾಸ್ತು ಮಾಹಾತ್ಮ್ಯಂ ಪ್ರಷ್ಟುಮಿಚ್ಛಾಮುಹೇ ದ್ವಿಜಾಃ । 

ತಸ್ಮಿನ್‌ ದಿನೇ ತು ಕಿಂ ಭೋಜ್ಯಂ ಕಸ್ಯ ಪೂಜಾಂ ತು ಕಾರಯೇತ್‌ ॥೬೯॥ 

ಕಿಮರ್ಥಂ ಕ್ರಿಯಶೇ ಸಾ ತು ತಸ್ಯಾಃ ಕಾ ದೇವತಾ ಭವೇತ್‌ । 

೨೦ ಚೆ ತತ್ರ ಭವೇದ್ದೇಯಂ ಕಿಂ ನ ದೇಯಂ ವಿಶೇಷತಃ ॥೭೦॥ 





೬೫. ಸೂರ್ಯನು ತುಲಾರಾಶಿಯಲ್ಲಿರಲಾಗಿ ಪ್ರದೋಷಕಾಲದಲ್ಲಿ ಕಾರ್ತಿಕ 
ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ನರರು ಉಲ್ಫಾಹಸ್ತರಾಗಿ (ಕೊಳ್ಳಿಯಿಂದ 
ಬೆಳಗುವ ಕೈಗಳುಳ್ಳವರಾಗಿ) ಪಿತೃಗಳಿಗೆ ಮಾರ್ಗದರ್ಶನಮಾಡಬೇಕು. 

೬೬, ಯಾವ ಪ್ರೇತರು ನರಕದಲ್ಲಿರುವರೋ ಅವರು ವ್ರತದ ಮಹಿಮೆ 
ಯಿಂದ ಸದಾ ಕಾಲವೂ ಮಾರ್ಗವನ್ನು ಕಂಡೇ ಕಾಣುತ್ತಾರೆ. ಇದರಲ್ಲಿ ಸಂದೇಹ 
ವಿಲ್ಲವು. ಮುನಿಪುಂಗವರೂ ಇದನ್ನು ಆಚರಿಸಬೇಕು. 

೬೭. ಆಶ್ವಿನಮಾಸದಲ್ಲಿ ಭೂತಾದಿ ತಿಥಿಗಳು ಮೂರೆಂದು ಹೇಳಲ್ಪಟ್ಟವೆ. 
ದೀಪದಾನಾದಿ ಕಾರ್ಯಗಳಲ್ಲಿ ಮಧ್ಯಾಹ್ನೆಕಾಲದಲ್ಲಿ ಬಂದಿರುವ ತಿಥಿಗಳನ್ನು 
ಗ್ರಹಿಸಬೇಕು. 

೬೮. ಈ ಮೂರು ತಿಥಿಗಳು ಪ್ರಾತಃಸ್ಥಾನಕಾಲದ ಮೇಲೆ ಮೂರು 
ಮುಹೂರ್ತಗಳ ಕಾಲ ದೀಪದಾನಾದಿ ಕಾರ್ಯಗಳನ್ನು ಪೂರ್ವಯುಕ್ತಗಳಲ್ಲೇ 
ನಡೆಸಬೇಕು. 

೬೯. ಖುಷಿಗಳು ಕೇಳುತ್ತಾರೆ: ಎಲ್ಫೈ ದ್ವಿಜರೇ! ಕೌಮೋದಿನಿಯ 
ಮಾಹಾತ್ಮ್ಯವನ್ನು ಕೇಳಲಿಚ್ಛಿಸುತ್ತೇವೆ. ಆದಿನ ಏನು ಭೋಜನಮಾಡಬೇಕು? 
ಯಾರನ್ನು ಪೂಜೆಮಾಡಬೇಕು? 

೭೦. ಆ ಪೂಜೆಯನ್ನು ಏತಕ್ಕಾಗಿ ಮಾಡಬೇಕು? ಅದಕ್ಕೆ ದೇವತೆ 
ಯಾರು? ಆ ಪೂಜೆಯಲ್ಲಿ ಏನೇನು ಕೊಡಬೇಕು? ವಿಶೇಷವಾಗಿ, ಏನನ್ನು 
ಕೊಡಬಾರದು? 


೨೧೬ ಶ್ರೀ ಸ್ಯಾಂದಮ ಹಾಪುರಾಣಂ 


ಪ್ರಹರ್ಷಃ ಕೋತತ್ರ ನಿರ್ದಿಷ್ಟಃ ಕ್ರೀಡಾ ಕಾತ್ರ ಪ್ರಕೀರ್ತಿತಾ । 

ದೀಪಾವಲ್ಯಾಃ ಫಲಂ ಸರ್ವಂ ವದಂತು ಯಖಷಿಸತ್ತಮಾಃ 1 ೭೧॥ 
ವಾಲಖಿಲ್ಯಾ ಊಚುಃ :-- 

ತತಃ ಪ್ರಭಾತಸಮಯೇ ತ್ವಮಾಯಾಂ ತು ಮುಸೀಶ್ವರಾಃ 1 

ಸ್ನಾತ್ಮಾ ದೇವಾನ್‌ ಪಿತ್ರೂನ್‌ ಭಕ್ತ್ಯಾ ಸಂಪೂಜ್ಯಾಥ ಪ್ರಣಮ್ಯ ಚೆ ॥೩೨॥ 

ಕೃತ್ವಾ ತು ಪಾರ್ವಣಶ್ಯಾ ಎಣ್ಣೆಂ ದಧಿಕ್ಲೀರಫ್ಯ ತಾದಿಭಿಃ । 

ದಿವಾ ತತ್ರನ ಭೋಕ್ತವ್ಯಂ ಯತೇ ಬಾಲಾತುರಾಜ್ಜ್ಞನಾತ್‌ ॥ ೭೩ ॥ 

ತತಃ ಪ್ರದೋಷಸಮಯೇ ಪೂಜಯೇದಿಂದಿರಾಂ ಶುಭಾಂ । 

ಕುರ್ಯಾನ್ನಾನಾವಿಧೈರ್ವಸ್ತ್ರೆ ಎ ಸ್ವಚ್ಛೆಂ ಲಕ್ಸ್ಮ್ಮ್ಯಾಶ್ಚ ಮುಂಡಪಂ ॥ ೭೪॥ 

ನಾನಾಪುಷ್ಟೈಃ ಪಲ್ಲನೈಶ್ಚ ಚಿತ್ರೆಶ್ಚಾಸಿ ನಿಚಿತ್ರಿತಂ । 

ತತ್ರ ಸಂಪೂಜಯೇಲ್ಗಕ್ರ್ಮೀಂ ದೇವಾಂಶ್ಚಾನಿ ಪ್ರಪೂಜಯೇತ್‌ ॥ ೭೫॥ 

ಸಂಪೂಜ್ಯಾ ದೇವನಾರ್ಯೋ ಕಪಿ ಬಹುಭಿಶ್ಲೊ ಪಚಾರಕ್ಕೈಃ 1 


ಪಾದಸಂವಾಹನೆಂ ಕುರ್ಯಾತ್‌ ಲಕ್ಸ್ಮ್ಮ್ಯಾದೀನಾಂ ತು ಭಕ್ತಿತಃ॥ ೭೬ ॥ 


—— 


೭೧. ಯಾವ ರೀತಿಯ ಹರ್ಷವು ಇಲ್ಲಿ ನಿರ್ದಿಷ್ಟವಾಗಿದೆ? ಯಾವ 
ಕ್ರೀಡೆಯು ಇಲ್ಲಿ ಹೇಳಲ್ಪಟ್ಟದೆ? ಎಲೈ ಖುಸಿಶ್ರೇಷ್ಠರೇ! ದೀಪಾವಲಿಯ 
ಫಲವೆಲ್ಲವನ್ನೂ ಹೇಳಬೇಕು.” 

೭೨-೭೩. ವಾಲಖಿಲ್ಯರು ಹೇಳುತ್ತಾರೆ:--ಎಲೈ ಮುನೀಶ್ವರರೇ! 
ಅಮಾವಾಸ್ಯೆಯಲ್ಲಿ ಪ್ರಭಾತಸಮಯದಲ್ಲಿ ಸ್ನಾನಮಾಡಿ ದೇವತೆಗಳನ್ನೂ, 
ಪಿತೃಗಳೆನ್ನೂ ಭಕ್ತಿಯಿಂದ ಪೂಜಿಸಿ ನಮಸ್ಕರಿಸಿ ಹಾಲು ಮೊಸರು ತುಪ್ಪ 
ಮೊದಲಾದವುಗಳಿಂದ ಪಾರ್ವಣಶ್ರಾದ್ಧವನ್ನು ಮಾಡಬೇಕು. ಆಗ ಹಗಲು 
ಹೊತ್ತು ಊಟಮಾಡಬಾರದು. ಬಾಲರಿಗೂ, ಆತುರರಾದ ಜನರಿಗೂ 
ಈ ನಿರ್ಬಂಧವಿರುವುದಿಲ್ಲವು. 

೭೪. ಬಳಿಕ ಪ್ರದೋಷಸಮಯದಲ್ಲಿ ಶುಭಕರಳಾದ ಇಂದಿರೆಯನ್ನು 
ಪೂಜಿಸಬೇಕು. ನಾನಾವಿಧ ವಸ್ತ್ರಗಳಿಂದ ಲಕ್ಷ್ಮೀದೇವಿಗೆ ಸ್ವಚ್ಛವಾದ ಮಂಟಪ. 
ವನ್ನು ಕಟ್ಟಬೇಕು. 

೭೫. ನಾನಾ ಬಗೆಯ ಹೂವುಗಳಿಂದಲೂ ಬಗೆಬಗೆಯ ಚಿಗುರುಗಳಿಂದಲೂ 
ಚಿತ್ರಗಳಿಂದಲೂ ಆ ಮಂಟಪವನ್ನು ಅಲಂಕರಿಸಬೇಕು. ಅಲ್ಲಿ ಲಕ್ಷಿ ಯನ್ನು 
ನೆಲೆಗೊಳಿಸಿ ಪೂಜಿಸಬೇಕು. ದೇವತೆಗಳನ್ನೂ ಪೂಜಿಸಬೇಕು. 

೭೬. ದೇವನಾರಿಯರನ್ನು ಕೂಡ ಬಹುವಾದ ಉಪಚಾರಗಳಿಂದ ಪೂಜೆ 
ಮಾಡಬೇಕು. ಲಕ್ಷ್ಮಿಯೇ ಮೊದಲಾದ ದೇವತೆಗಳಿಗೆ ಭಕ್ತಿಯಿಂದ ಪಾದಸೇವೆ 
ಮಾಡಬೇಕು. 


ನವಮೋ9ಧ್ಯಾಯಃ ೨೧೭ 


ಅಸ್ಮಿನ್ನಹನಿ ಸರ್ಮೇಪ ವಿಷ್ಣುನಾ ಮೋಚಿತಾಃ ಪುರಾ । 


ಬಲಿಕಾರಾಗೃಹಾದ್ದೇವಾ ಲಕ್ಷ್ಮೀಶ್ವಾಪಿ ನಿಮೋಚಿತಾ ॥೭೭॥ 
ಲಕ್ಸ್ಮ್ಮ್ಯಾ ಸಾರ್ಧಂ ತತೋ ದೇವಾ ಜಗ್ಮುಃ ಕ್ಷೀರೋದಧೌ ಪುನಃ ಃ 
ಪ್ರಸುಪ್ತಾ ಬಹುಕಾಲಂ ತೇ ಸುಖಂ ತಸ್ಮಾನ್ಮುನೀಶ್ವರಾಃ #೫ ೭೮ 
ರಚನೀಯಾಸ್ಸೂತ್ರಗರ್ಭಾಃ ಪರ್ಯಂಕಾಶ್ಚ ಸುತೂಲಿಕಾಃ । 
ಮಗ್ಧಫೇನೋಪಮೈರ್ವಸ್ತ್ರೈರಾಸ್ತೃತಾಶ್ಚ ಯಥಾ ದಿಶಂ ॥೭೯॥ 


ಸ್ಥಾಪಯೇತ್ತಾನ್‌ ಸುರಾನ್‌ ಲಕ್ಷ್ಮೀಂ ವೇಡಘೋಷಸಮನ್ಸಿತಃ ! 
ಲಕ್ಷ್ಮೀರ್ದ್ವೆತ್ಯಭಯಾನ್ಮುಕ್ತಾ ಸುಖಂ ಸುಪ್ತಾಂಬಂಜೋದಕರೇ ॥ ೮೪೦॥ 
ಅತೋತ್ರ ವಿಧಿನತ್ಯಾರ್ಯಾ ತುಪ್ಪ್ಯೈ ತು ಸುಖಸಂಪ್ತಿಕಾ । 


ತದಸಹ್ಡಿ ಪಡ್ಮಶಯ್ಯಾಂ ಯಃ ಪದ್ಮಾಸೌ ಖ್ಯವಿವೃದ್ಧಯೆೇ ॥೮೧॥ 
ಕುರ್ಯಾತ್ರಸ್ಯ ಗೃಹಂ ಮುಕ್ತ್ವಾ ತತ್ಪದ್ಮಾ ಕ್ಕಾಪಿ ನ ವ್ರಜೇತ್‌ । 

ನ ಕುರ್ವಂತಿ ನರಾ ಇತ್ಥಂ ಲಕ್ಸ್ಮ್ಮಾ ಯೇ ಸುಖಸುಪ್ತಿಕಾಂ ॥ ೮೨ ॥ 
ಧನಚಿಂತಾವಿಹೀನಾಸ್ತೇ ಕಥಂ ರಾತ್ರೌ ಸ್ಕಪಂತಿ ಹಿ! 
ತಸ್ಮಾತ್ಸರ್ವಪ್ರಯತ್ತೇನ ಲಕ್ಷ್ಮೀಂ ಸಂಪೂಜಯೇನ್ನರಃ ॥ ೮೩ ॥ 





೭೭. ಈ ದಿನ ಪೂರ್ವದಲ್ಲಿ ಬಲಿಯ ಕಾರಾಗೃಹದಿಂದ ಸರ್ವದೇವತೆಗಳೂ 
ವಿಷ್ಣುವಿನಿಂದ ಬಿಡಿಸಲ್ಪಟ್ಟರು. ಲಕ್ಷ್ಮಿಯೂ ಕೂಡ ಅವನ ಕಾರಾಗೃಹದಿಂದ 
ವಿಮೋಚನೆ ಹೊಂದಿದಳು. 

೭೮-೮೦. ಬಳಿಕ ದೇವತೆಗಳು ಲಕ್ಷ್ಮಿಯೊಡನೆ ಅಲ್ಲಿಂದ ಕ್ಪೀರಸಮುದ್ರಕ್ಕೆ 
ಹೋದರು. ಅಲ್ಲಿ ಅವರು ಬಹುಕಾಲ ಮಲಗಿ ಸುಖವಾಗಿ ನಿದ್ರಿಸಿದರು. ಎಲ್ಫೆ 
ಮುನೀಶ್ವರರೇ! ಆದುದರಿಂದ ಸೂತ್ರವನ್ನೊಳಕೊಂಡುವೂ, ಒಳ್ಳೆಯ ಮೆತ್ತೆ 
ಗಳಿಂದ ಕೂಡಿದುವೂ ಹಾಲಿನ ನೊರೆಯಂತೆ ಬೆಳ್ಳಗಿರುವ ವಸ್ತ್ರಗಳನ್ನು 
ಹಾಸಿರುವುವೂ ಆದ ಮಂಚಗಳನ್ನು ರಚಿಸಬೇಕು. ಅವನ್ನು ತಕ್ಕತಕ್ಕ ದಿಕ್ಕುಗಳಲ್ಲಿ 
ಡಬೇಕು. ದೇವತೆಗಳನ್ನೂ, ಲಕ್ಷ್ಮ್ಮಿಯನ್ನೂ ಅವುಗಳಲ್ಲಿ ವೇದಘೋಷದೊಡಕನೆ 
ಸ್ಥಾಪಿಸಬೇಕು. “ಲಕ್ಷ್ಮಿ ಒಯು ದೈತ್ಯಭಯದಿಂದ ಬಿಡುಗಡೆ ಹೊಂದಿದಳು. 
ಅಂಬುಜದಲ್ಲಿ ಸುಖವಾಗಿ ಮಲಗಿದಳು” ಎಂದು ಘೋಷಿಸಬೇಕು. 

೮೧-೮೩. ಅನಂತರದಲ್ಲಿ ಲಕ್ಷ್ಮೀದೇವಿಯ ಸಂತುಷ್ಟಿಗಾಗಿ "ಸುಖ 
ಸುಪ್ತಿಕಾ' ಉತ್ಸವವನ್ನು ವಿಧಿವತ್ತಾಗಿ ನೆರವೇರಿಸಬೇಕು. ಆ ದಿನ ಯಾವನು 
ಪದ್ಮೆಯ ಸೌಖ್ಯವೃದ್ಧಿಗಾಗಿ ಪದ್ಮಶಯ್ಯೆಯನ್ನು ರಚಿಸುತ್ತಾನೆಯೋ ಅವನ 
ಮನೆಯನ್ನು ಬಿಟ್ಟು ಪದ್ಮೆಯು ಮತ್ತೆಲ್ಲಿಯೂ ಹೋಗುವುದಿಲ್ಲ. ಹೀಗೆ ಲಕ್ಷ್ಮಿಗೆ 
ಯಾರು ಸುಖನಿದ್ರೆಯನ್ನು ಮಾಡಿಸುವುದಿಲ್ಲವೋ ಅವರು ಹೇಗೆತಾನೆ ಧನಚಿಂತಾ 


೨೧೮ ಶ್ರೀ ಸ್ಕಾಂದಮ ಹಾಪುರಾಣಂ 


ಸ ತು ದಾರಿದ್ರ್ಯನಿರ್ಮುಕ್ತಃ ಸ್ವಜಾತೌ ಸ್ಯಾತ್ರೃತಿಷ್ಮಿತಃ । 
ಜಾತಿಸತ್ರಲವಂಗೈಲಾತ್ವಕ್ಕರ್ಪೂರಸಮನ್ನಿತಂ ॥ ೮೪ ॥ 
ಷಾಚಯಿತ್ವಾ ಗವ್ಯಮಗ್ಗೆಂ ಸಿತಾಂ ದತ್ತ್ವಾ ಯಥೋಚಿತಾಂ । 
ಲಡ್ಲುಕಾಂಸ್ತಸ್ಯ ಕುರ್ವೀತ ತಾಂಶ್ಚ ಲಕ್ಷ್ಮ ಸಮುರ್ಹ್ಪಯೇತ್‌ ॥ ೮೫ ॥ 
ಅನ್ಯಚ್ಚತುರ್ವಿಧಂ ಭಕ್ಷ್ಯಂ ದದ್ಯಾಚ್ಛ್ರ್ರೀಃ ಪ್ರೀಯತಾಮಿತಿ । 
ಅಪ್ರಬುದ್ಧೇ ಹರೌ ಪೂರ್ವಂ ಸ್ತ್ರೀಭಿರ್ಲಕ್ಸ್ಮೀಂ ಪ್ರಜೋಧಯೇತ್‌॥೮೬॥ 
ಪ್ರಬೋಧಸಮಯೇ ಲಕ್ಷ್ಮೀಂ ಬೋಧಯಿತ್ವಾ ಭುನಕ್ತಿ ಯಾ । 
ಪುಮಾನ್‌ ವಾ ವತ್ಸರಂ ಯಾವತ್‌ ಲಕ್ಷ್ಮ್ಮೀಸ್ತಂ ನೈವ ಮುಂಚತಿ ॥೮೭॥ 
ಅಭಯಂ ಪ್ರಾಪ್ಯ ವಿಪ್ರೇಭ್ಯೋ ವಿಷ್ಣು ಭೀತಾಸ್ಕು ರದ್ವಿಷಃ । 

ಕ್ಸೀರಾಬ್ಧೌ ತುಷ್ಪುವುರ್ಜ್ಸ್ಲಾತ್ಪಾ ಸುಪ್ತಾಂ ಪದ್ಮಾಶ್ರಿತಾಂ ಶ್ರಿಯಂ॥೮೮॥ 
ತ್ವಂ ಜ್ಯೋತಿಃ ಶ್ರೀರವೀಂದೃಗ್ನಿನಿಮ್ಯುತ್ಸೌವರ್ಣತಾರಕಾಃ । 

ಸರ್ವೇಷಾಂ ಜ್ಯೋತಿಷಾಂ ಜ್ಯೋತಿಃ ದೀಪಜ್ಯೋತಿಸ್ಥಿತೇ ನಮಃ ॥ ೮೯॥ 


ವಿಹೀನರಾಗಿ ರಾತ್ರಿಹೊತ್ತು ಮಲಗಿಯಾರು? ಆದ್ದರಿಂದ ಸರ್ವಪ್ರಯತ್ನ 
ದಿಂಛಲೂ ಮನುಷ್ಯನು ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. 

೮೪-೮೫. ಅಂತಹನು ದಾರಿದ್ರ್ಯದಿಂದ ಮುಕ್ತನಾಗಿ ಸ್ವಜಾತಿಯಲ್ಲಿ ಬಹು. 
ಪ್ರತಿಷ್ಠಾವಂತನಾಗುತ್ತಾನೆ. ಜಾಯಪತ್ರೆ, ಲವಂಗ, ಏಲಕ್ಕಿ ತೊಗಟೆ, 
ಕರ್ಪೂರ--ಇವನ್ನು ಹಾಕಿ ಹಸುವಿನ ಹಾಲನ್ನು ಚೆನ್ನಾಗಿ ಕಾಯಿಸಿ ಯಥೋ 
ಚಿತವಾಗಿ ಸೇರಿಸಿ ಅದರಿಂದ ಲಡ್ಡುಗೆಗಳನ್ನು ಮಾಡಬೇಕು. ಅವನ್ನು ಲಸ್ಸಿ ಟೆ 
ಸಮರ್ಪಿಸಬೇಕು. 

೮೬. ಬೇಕೆ ನಾಲ್ಕುಬಗೆಯ ಭಕ್ಯ್ಯಗಳನ್ನೂ "ಫ್ರೀಯು ಪ್ರೀತಳಾಗಲಿ' 
ಎಂದು ಸಮರ್ಪಿಸಬೇಕು. ಹರಿಯು ಏಳುವ ಮೊದಲೇ ಸ್ತ್ರೀಯರಿಂದ 
ಲಕ್ಷ್ಮಿಯನ್ನು ಎಚ್ಚರಗೊಳಿಸಬೇಕು. 

೮೭. ಪ್ರಬೋಧ ಸಮಯದಲ್ಲಿ ಲಕ್ಷ್ಮ್ಮಿಯನ್ನೆಬ್ಬಿಸಿ ಯಾವಳು ಭೋಜನ 
ಮಾಡುತ್ತಾಳೆಯೋ ಅಥವಾ ಯಾವ ಪುರುಷನು ಹಾಗೆ ಮಾಡುತ್ತಾನೆಯೋ 
ಅವರನ್ನು ಲಕ್ಷ್ಮಿಯು ಒಂದು ವರ್ಷಕಾಲ ಅಗಲುವುದೇ ಇಲ್ಲ. 

೮೮. ವಿಷ್ಣುವಿನಿಂದ ಭೀತರಾದ ದೇವಶತ್ರುಗಳು ಬ್ರಾಹ್ಮಣರಿಂದ 
ಅಭಯವನ್ನು ಪಡೆದು ಪದ್ಮನಿಲಯೆಯಾದ ಲಕ್ಷ್ಮಿಯು ಕ್ಸೀರಾಬ್ಧಿಯಲ್ಲಿ 
ಮಲಗಿರುವಳೆಂದರಿತು ಆಕೆಯನ್ನು ಈ ರೀತಿ ಸ್ತುತಿಸಿದರು. 

೮೯. “ನೀನೇ ಜ್ಯೋತಿಯು. ಸೂರ್ಯ, ಚಂದ್ರ, ಅಗಿ, ವಿದ್ಯುತ್‌, 
ಸುವರ್ಣ, ನಕ್ಸತ್ರ--ಇವೇ ಮೊದಲಾದ ಸರ್ವಜ್ಯೋತಿರ್ವಸ್ತುಗಳಲ್ಲಿಯೂ 


ನವಮೋತಧ್ಯಾಯೆಃ ೨೧೯ 


ಯಾ ಲಕ್ಷ್ಮ್ಮೀರ್ದಿನಸೇ ಪುಣ್ಯೇ ದೀಪಾವಲ್ಯಾಂ ಚ ಭೂತಲೇ 1 
ಗವಾಂ ಗೋಷ್ಮೇ ತು ಕಾರ್ತಿಕ್ಯಾಂ ಸಾ ಲಕ್ಷ್ಮೀರ್ವರದಾ ಮಮ॥ ೯೦ ॥ 
ದೀಪದಾನಂ ತತಃ ಕುರ್ಯಾತ್‌ ಪ್ರದೋಷೇ ಚ ತಥೋಲ್ಮುಕಂ । 


ಭ್ರಾಮಯೇತ್ಸ್ಸೃಸ್ಕ ಶಿರಸಿ ಸರ್ವಾರಿಷ್ಟನಿವಾರಣಂ ॥೯೧॥ 
ದೀಪವೃಕ್ಸಾಸ್ತಥಾ ಕಾರ್ಯಾಃ ಶಕ್ತ್ಯಾ ದೇವಗೃಹಾದಿಷು । 
ಚತುಷ್ಪಥೇ ಶ್ಮಶಾನೇ ಚ ನದೀಪರ್ವತವೇಶ್ಮಸು ॥ ೯೨॥ 


ವೃಕ್ಚನೂಲೇಷು ಗೋಷ್ಕೇಷು ಚತ್ವರೇಷಂ ಗೃಹೇಷು ಚ । 

ವಸ್ತ್ರೆ 43 ಪುಷ್ಪೆ ಶ್ಯೋಭಿತವ್ಯಾ ರಾಜಮಾರ್ಗಸ್ಯ ಭೂಮಯಃ ॥ ೯೩॥ 
ಸರ್ವಂ ಪುರಮಲಂಕೃತ್ಯ ಪ್ರದೋಷೇ ತದನಂತರಂ । 

ಬ್ರಾಹ್ಮಣಾನ್‌ ಭೋಜಯಿತ್ವಾದೌ ಸಂಭೋಜ್ಯ ಚ ಬುಭುಕ್ಸಿತಾನ್‌ ॥ 
ಅಲಂಕೃತೇನ ಭೋಕ್ತವ್ಯಂ ನವವಸ್ತ್ರೋಪಶೋಭಿನಾ | 
ತತೋ$ಪರಾಹ್ನಸಮಯೇ ಘೋಷಯೇನ್ನಗರಂ ನೃಪಃ ॥ ೯೫ ॥ 





ಇರುವ ದಿವ್ಯಜ್ಯೋತಿಯೂ ನೀನೇ. ದೀಪಜ್ಯೋತಿಯಲ್ಲಿಯೂ ನೀನೇ ನೆಲಸಿ 
ದ್ದೀಯೆ. ಅಂತಹ ನಿನಗೆ ನಮಸ್ಕಾರವು. 

೯೦. ಯಾವ ಲಕ್ಷ್ಮಿಯು ಈ ಪುಣ್ಯದಿವಸದಲ್ಲಿಯೂ, ದೀಪಾವಲಿ 
ಯಲ್ಲಿಯೂ, ಭೂತಲದಲ್ಲಿ ಗೋವುಗಳ ಕೊಟ್ಟಗೆಯಲ್ಲಿಯೂ, ಕಾರ್ತಿಕ 
ದಲ್ಲಿಯೂ ನೆಲಸಿರುವಳೋ ಆ ಲಕ್ಷ್ಮಿಯು ನನಗೆ ವರದಾಯಕಳಾಗಲಿ.?' 

೯೧. ಬಳಿಕ ದೀಪದಾನಮಾಡಬೇಕು. ಪ್ರದೋಷಕಾಲದಲ್ಲಿ ಉರಿಯುವ 
ಕೊಳ್ಳಿಯನ್ನು ತನ್ನ ತಲೆಯಮೇಲೆ ಸುತ್ತಿಸಿಕೊಳ್ಳಬೇಕು. ಇದು ಸರ್ವಾರಿಷ್ಟ 
ಗಳನ್ನೂ ನಿವಾರಣೆಮಾಡುತ್ತದೆ. 

೯೨. ಅದೇರೀತಿ ದೇವಗೃಹ, ನಾಲ್ಕುಬೀದಿ ಸೇರಿದ ಚೌಕ, ಸ್ಮಶಾನ, 
ನದೀ ಪರ್ವತಪ್ರದೇಶ, ಮನೆ--ಇವೇ ಮೊದಲಾದ ಸ್ಥಳಗಳಲ್ಲಿ ಶಕ್ರ್ಯನುಸಾರ 
ವಾಗಿ ದೀಪವೃಕ್ಸುಗಳನ್ನು ರಚಿಸಬೇಕು. 

೯೩. ಮರಗಳ ಬುಡದಲ್ಲಿಯೂ ಕೊಟ್ಟಿಗೆಗಳಲ್ಲಿಯೂ ತೊಟ್ಟಗಳಲ್ಲಿಯೂ 
ಮನೆಗಳಲ್ಲಿಯೂ ದೀಪಗಳನ್ಸಿಡಬೇಕು. ರಾಜಮಾರ್ಗದ ಭೂಮಿಗಳನ್ನು 
ವಸ್ತ್ರಗಳಿಂದಲೂ ಪುಷ್ಪಗಳಿಂದಲೂ ಶೋಭಿಸುವಂತೆ ಮಾಡಬೇಕು. 

೯೪-೯೫. ಪ್ರದೋಷಕಾಲದಲ್ಲಿ ಪುರವೆಲ್ಲವನ್ನೂ ಅಲಂಕರಿಸಿ ಬಳಿಕ 
ಬ್ರಾಹ್ಮಣರಿಗೆ ಭೋಜನಮಾಡಿಸಿ, ಹಸಿದವರಿಗೂ ತೃಪ್ತಿಯಾಗುವಂತೆ ಭೋಜನ 
ಮಾಡಿಸಿ ಹೊಸ ಬಟ್ಟೆಯನ್ನುಟ್ಟು ಅಲಂಕೃತನಾಗಿ ಭೋಜನಮಾಡಬೇಕು. ಬಳಿಕ 
ಅಪರಾಹ್ಮಸಮಯದಲ್ಲಿ ರಾಜನಗರದಲ್ಲಿ ಹೀಗೆ ಸಾರಿಸಬೇಕು. 


೨೨೦ ಶ್ರೀ ಸ್ಕಾಂದಮಹಾಪುರಾಣಂ 


ಅದ್ಯ ರಾಜ್ಯಂ ಬಲೇರ್ಲೊಕಾ ಯಥೇಚ್ಛಂ ಕ್ರೀಡ್ಯತಾಮಿತಿ । 


ಯಥೇಚ್ಛೆಂ ಕ್ರೀಡ್ಯತಾಂ ಬಾಲಾ ಇತ್ಯಾಜ್ಞಾಪ್ಯ ನೃಷೇಣ ತಂ... ೫ ೯೬॥ 
ತೇಭ್ಯೋ ಪದ್ಯಾತ್ಮ್ರೀಡನಕಂ ತತಃ ಪಶ್ಯೇಚ್ಛುಭಾಶುಭಂ ! 
ಬಲಿರಾಜ್ಯೇ ಪ್ರಕರ್ತವ್ಯಂ ಯದ್ಯನ್ಮನಸಿ ವರ್ತತೇ ॥ ೯೭॥ 


ಜೀವಹಿಂಸಾ ಸುರಾಪಾನಂ ಅಗಮ್ಯಾಗಮನಂ ತಥಾ। 

ಚೌರ್ಯಂ ವಿಶ್ವಾಸಘಾತಶ್ಚ ಪಂಚೈತಾನಿ ಮುನೀಶ್ವರಾಃ [| 

ಬಲಿರಾಜ್ಯೇ ತು ನರಕದ್ದಾರಾಣ್ಯುಕ್ತಾನಿ ಸಂತ್ಯಜೇತ್‌ HF 
ತತೋಂರ್ಧರಾತ್ರಸಮಯೇ ಸ್ವಯಂ ರಾಜಾ ವ್ರಜೇತ್ಸುರಂ । 
ಅವಲೋಕಯಿತುಂ ರಮ್ಯಂ ಸದ್ಭ್ಯಾಮೇವ ಶನೈಶ್ಶನೈಃ । 
ಬಲಿರಾಜ್ಯಪ್ರಮೋದಂ ಚ ದೃಷ್ಟ್ವಾ ಸ್ವಗೃಹಮಾವ್ರಜೇತ್‌ ॥೯೯॥ 
ಏವಂ ಗತೇ ನಿಶೀಥೇ ಚ ಜನೇ ನಿದ್ರಾರ್ಧಲೋಚನೇ । 

ಏವಂ ನಗೆರನಾರೀಭಿಃ ಶೂರ್ಪಡಿಂಡಿನುವಾವನೈಃ । 

ನಿಷ್ಕಾಸ್ಯತೇ ಪ್ರಹೃಷ್ಟಾಭಿರಲಕ್ಷ್ಮೀಃ ಸೃಗೃಹಾಂಗಣಾತ್‌ ॥ ೧೦೦ ॥ 


೯೬-೯೭. "ಈಗ ಬಲಿಯ ರಾಜ್ಯಪ್ರಜೆಗಳೆಲ್ಲ ಯಥೇಚ್ಛವಾಗಿ ಕ್ರೀಡಿಸಲಿ? 
ಎಂದು ಘೋಷಣೆಮಾಡಬೇಕು. ಬಾಲಕರು ಯಥೇಚ್ಛವಾಗಿ ಆಟವಾಡಲೆಂದು 
ಆಜ್ಞಾಪಿಸಿ ಅವರಿಗೆ ಆಟದ ಸಾಮಾನುಗಳನ್ನು ಕೊಡಬೇಕು. ಬಳಿಕ ಶುಭಾ 
ಶುಭವನ್ನು ನೋಡಬೇಕು. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲ ಬಲಿರಾಜ್ಯದಲ್ಲಿ 
ನೆರವೇರಿಸಬೇಕು. 

೯೮. ಜೀವಹಿಂಸ್ಕೆ ಸುರಾಪಾನ, ಅಗಮ್ಯಾಗಮನ, ಚೌರ್ಯ, ವಿಶ್ವಾಸ 
ಘಾತ ಈ ಐದೂ ನರಕಕ್ಕೆ ಬಾಗಿಲುಗಳೆಂದು ಹೇಳಲ್ಪಟ್ಟಿವೆ. ಎಲೈ 
ಮುನೀಶ್ವರರೇ! ಇವನ್ನು ಬಲಿರಾಜ್ಯದಲ್ಲಿ ತ್ಯಜಿಸಿಬಿಡಬೇಕು. 

೯೯. ಆಮೇಲೆ ಅರ್ಥರಾತ್ರಿ ಸಮಯದಲ್ಲಿ ರಾಜನು ತಾನೇ ಕಾಲುನಡಗೆ 
ಯಲ್ಲಿ ಹೊರಟು ರಮ್ಯವಾದ ಪುರವನ್ನು ನೋಡುವುದಕ್ಕಾಗಿ ಮೆಲ್ಲ ಮೆಲ್ಲನೆ 
ಬರಬೇಕು. ಬಲಿರಾಜ್ಯದ ಪ್ರಮೋದವನ್ನು ನೋಡಿ ಸ್ವಗೃಹಕ್ಕೆ ಮರಳಿ 
ಬರಬೇಕು. 

೧೦೦. ರಾತ್ರಿ ಹೀಗೆ ಕಳೆಯುತ್ತಿರಲಾಗಿ ಜನರು ನಿದ್ರೆಯಿಂದ ಅರೆಗಣ್ಮು 
ಚ್ಚಿರಲಾಗಿ ಸುಂತುಷ್ಟರಾದ ನಗರದ ನಾರಿಯರು ಶೂರ್ಪಡಿಂಡಿಮಗಳ (ಮೊರ 
ದಂತಿರುವ ಡಿಂಡಿಮವಾದ್ಯಗಳೆ) ವಾದನದಿಂದ ತಮ್ಮ ತಮ್ಮ ಮನೆಯ ಅಂಗಳ 
ದಿಂದ ಅಲಕ್ಸ್ಮಿಯನ್ನು ಹೊರಡಿಸುತ್ತಾರೆ. 


ನವಮೋ9ಧ್ಯಾಯಃ। ೨೨೧ 


ದಂಡೈಕರಜನೀಯೋಗೇ ದರ್ಶಃ ಸ್ಯಾತ್ತು ಸರೇಂಹನಿ । 

ತದಾ ವಿಹಾಯ ಪೂರ್ವೇಡದ್ಯುಃ ಪರೇಂಸಹ್ನಿ ಸುಖರಾತ್ರಿಕಾ ॥ ೧೦೧ ॥ 
ಯೇ ನೈಷ್ಣವಾಂವೈಷ್ಣನಾಶ್ಚ ಬಲಿರಾಜ್ಯೋತ್ಸವಂ ನರಾಃ । 

ನ ಕುರ್ವಂತಿ ವೃಥಾ ತೇಷಾಂ ಧರ್ಮಾಃ ಸ್ಕುರ್ನಾತ್ರ ಸಂಶಯಃ ॥೧೦೨॥ 
ರಾತ್ರೌ ಜಾಗರಣಂ ಕುರ್ಯಾತ್‌ ಪುರಾಣಪಠನಾದಿಭಿಃ । 

ದ್ಯೂತೇನ ವಾ ಹರೇರಗ್ರೇ ಗೀತಯಾ ವಾ ತಥೈನ ಚ ॥ ೧೦೩ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸವಾಹಾತ್ಮ್ಯೇ "5: ವತ್ಸದ್ವಾದಶೀ 
ಯಮತ್ರಯೋದಶೀ ನರಕಚತುರ್ದಶೀ ದೀಪಾವಲೀ ಕೃತ್ಯವರ್ಣನಂ'' 
ನಾಮ ನವಮೋಂಧ್ಯಾಯಃ 





೧೦೧. ಒಂದು ದಂಡಮಾತ್ರ ರಾತ್ರಿಯಿರುವಾಗ ಮುಂದಿನ ದಿನ 
ಅಮಾವಾಸ್ಯೆಯುಂಟಾದಕರೆ ಆಗ ಪೂರ್ವದಿನವನ್ನು ಬಿಟ್ಟು ಎರಡನೆಯ ದಿನ ಸುಖ 
ರಾತ್ರಿಕೆಯನ್ನು ಆಚರಿಸಬೇಕು. 

೧೦೨. ವೈಷ್ಣವರಾಗಲಿ, ಅವೈಷ್ಣವರಾಗಲಿ, ಯಾವ ನರರು ಬಲಿರಾಜ್ಯೋ 
ತ್ಸವವನ್ನು ಮಾಡುವುದಿಲ್ಲವೋ ಅವರು ಮಾಡಿದ ಧರ್ಮಗಳು ವ್ಯರ್ಥವಾಗುತ್ತವೆ. 
ಈ ವಿಷಯದಲ್ಲಿ ಸಂಶಯವಿಲ್ಲವು. 

೧೦೩. ರಾತ್ರಿಯಲ್ಲಿ ಪುರಾಣಪಠನವೇ ಮೊದಲಾದುವುಗಳಿಂದ ಜಾಗರಣೆ 
ಮಾಡಬೇಕು. ಹರಿಯ ಮುಂದೆ ದ್ಯೂತದಿಂದಲಾದರೂ, ಗೀತದಿಂದಲಾದರೂ 
ರಾತ್ರಿ ಜಾಗರಣೆ ಮಾಡಬೇಕು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣನಖಂಡೆದ ಕಾರ್ತಿ ಕಮಾಸಮಹಾತ್ಮ್ಯದಲ್ಲಿ 
4 ವತ್ಸದ್ವಾದಶೀ ಯಮತ್ರಯೋದಶೀ ನರಕಚತುರ್ದಶೀ ದೀಪಾವಲೀ ಕೃತ್ಯನರ್ಣನ?? 
ವೆಂಬ ಒಂಬತ್ತೆನೆಯೆ ಅಧ್ಯಾಯೆವು ಮುಗಿದುದು 


1 ಶ್ರೀಃ 0 
ಅಥ ದಶಮೋಧ್ಯಾಯಃ 
ಕಾರ್ತಿಕಶುಕ್ಸ ಪ್ರತಿಷನ್ಮಾಹಾತ್ಮ್ಯವರ್ಣನಂ 
ಬ್ರಹ್ಮೋವಾಚ :-- 

ಪ್ರತಿಪದ್ಯಥ ಚಾಭ್ಯಂಗಂ ಕೃತ್ವಾ ನೀರಾಜನಂ ತತಃ । 
ಸುವೇಷಃ ಸತ್ಯಥಾಗೀತ್ಯೆಃ ದಾನೈಶ್ಚ ದಿವಸಂ ನಯೇತ್‌ Hon 
ಶಂಕರಸ್ತು ಪುರಾ ದ್ಯೂತಂ ಸಸರ್ಜ ಸುಮನೋಹರಂ । 
ಕಾರ್ತಿಕೇ ಶುಕ್ಲ ಪಕ್ಸೇತು ಪ್ರಥಮೇಃಹನಿ ಸತ್ಯವತ್‌ ॥೨॥ 
ಬಲಿರಾಜ್ಯದಿನಸ್ಯಾಪಿ ಮಾಹಾತ್ಮ್ಯಂ ಶೃಣು ತತ್ವತಃ । 
ಸ್ನಾತವ್ಯಂ ತಿಲತೈಲೇನ ನರೈರ್ನಾರೀಭಿರೇವ ಚ Han 
ಯದಿ ಮೋಹಾನ್ನ ಕುರ್ವೀತ ಸ ಯಾತಿ ಯಮಸಾದನಂ । 
ಪುರಾ ಕೃತಯುಗಸ್ಯಾದೌ ದಾನನೇಂದ್ರೋ ಬಲಿರ್ಮಹಾನ್‌ ॥೪॥ 
ತೇನ ದತ್ತಾ ವಾಮನಾಯ ಭೂಮಿಃ ಸ್ಪಮಸ್ತಕಾನ್ಸಿತಾ । 
ತದಾನೀಂ ಭಗವಾನ್‌ ಸಾಕ್ಲಾತ್‌ ತುಷ್ಟೋ ಬಲಿಮುವಾಚ ಹ ॥೫॥ 


ಕನ್ನಡದ ಅನುವಾದ 
ಕಾರ್ತಿಕಶುಕ್ಷಪ್ರತಿಪನ್ಮಾಹಾತ್ಮ್ಯ ವರ್ಣನ 


೧. ಬ್ರಹ್ಮನು ಹೇಳುತ್ತಾನೆ: ಪಾಡ್ಯದ ದಿನ ಅಭ್ಯಂಗಮಾಡಿಕೊಂಡು 
ಆರತಿ ಮಾಡಿಸಿಕೊಂಡು ಒಳ್ಳೆಯ ವೇಷಭೂಷಣಗಳುಳ್ಳವನಾಗಿ ಸತ್ಯಥೆ, 
ಸಂಗೀತ, ದಾನ--ಇವುಗಳಿಂದ ದಿವಸವನ್ನು ಕಳೆಯಬೇಕು. 

೨. ಪೊರ್ವದಲ್ಲಿ ಶಂಕರನು ಬಹು ಮನೋಹರವೂ, ಸತ್ಯಯುಕ್ತವೂ ಆದ 
ದ್ಯೂತವನ್ನು ಕಾರ್ತಿಕದ ಶುಕ್ಲ ಸಕ್ಸದ ಪ್ರಥಮ ದಿನದಲ್ಲಿ ಸೃಷ್ಟಿ ಮಾಡಿದನು. 

೩. ಬಲಿರಾಜ್ಯದಿನದ ಮಾಹಾತ್ಮ್ಯವನ್ನು ಆಲಿಸು. ಆ ದಿನದಲ್ಲಿ ನರರೂ, 
ನಾರಿಯರೂ ಎಳ್ಳೆಣ್ಣೆಯನ್ನು ಒತ್ತಿಕೊಂಡು ಸ್ನಾನಮಾಡಬೇಕು. 

೪. ಅಜ್ಞಾನದಿಂದ ಇದನ್ನು ಮಾಡದೆ ಹೋಗುವವರು ಯಮನ ಬಳಿಗೆ 
ಹೋಗುತ್ತಾರೆ. ಪೂರ್ವದಲ್ಲಿ ಕೃತಯುಗದ ಆದಿಯಲ್ಲಿ ಮಹಾತ್ಮನೂ, ದಾನ 
ವೇಂದ್ರನೂ ಆದ ಬಲಿಚಕ್ರವರ್ತಿಯು ರಾಜ್ಯವಾಳುತ್ತಿದ್ದನು. 

೫. ಅವನು ಮಸ್ತಕಸಮೇತವಾಗಿ ತನ್ನ ಭೂಮಿಯನ್ನು ವಾಮನಾವ 
ತಾರಿಯಾದ ಮಹಾವಿಷ್ಣುವಿಗೆ ದಾನವಾಗಿ ಕೊಟ್ಟನು. ಆಗ ಸಾಕ್ಸಾತ್‌ 
ಭಗವಂತನು ಸಂತುಷ್ಟನಾಗಿ ಬಲಿಯನ್ನು ಕುರಿತು ಈ ರೀತಿ ಹೇಳಿದನು: 


ದಶಮೋಈ9ಿಧ್ಯಾಯಃ ೨೨ಷ್ಠಿ 


ಕಾರ್ತಿಕೇ ಮಾಸಿ ಶುಕ್ಲಾಯಾಂ ಪ್ರತಿಪದ್ಯಾಂ ಯತೋ ಭವಾನ್‌ । 
ಭೂಮಿಂ ಮೇ ದತ್ತವಾನ್‌ ಭಕ್ತ್ಯಾ ತೇನ ತುಷ್ಟೋಸಸ್ಮಿ ತೇಂನಘ ॥೬॥ 
ವರಂ ದದಾಮಿ ತೇ ರಾಜನ್‌ ಇತ್ಯುಕ್ತ್ವಾಂದಾತ್‌ ವರಂ ತದಾ । 


ತ್ನನ್ನಾಮ್ಮೈವ ಭವೇವ್ರಾ ಜನ್‌ ಕಾರ್ತಿಕೀ ಪ್ರತಿಪತ್ತಿಧಿಃ nen 
ಏತಸ್ಯಾಂ ಯೇ ಕರಿಷ್ಯಂತಿ ತೈಲಸ್ನಾನಾದಿಕಾರ್ಚನಂ । 

ತದಕ್ಸ್ಪಯಂ ಭವೇದ್ರಾಜನ್‌ ನಾತ್ರ ಕಾರ್ಯಾ ವಿಚಾರಣಾ hen 
ತದಾಪ್ರಭೃತಿ ಲೋಕೇಸಸ್ಮಿನ್‌ ಪ್ರಸಿದ್ಧಾ ಪ್ರತಿಪತ್ತಿಥಿಃ । 
ಪ್ರತಿಷತ್ಪೂರ್ವವಿದ್ಧಾ ನೋ ಕರ್ತವ್ಯಾ ತು ಕಥಂಚನ WH 


ತತ್ರಾಭ್ಯಂಗಂ ನ ಕುರ್ನೀತ ಅನ್ಯಥಾ ಮೃತಿಮಾಪ್ಪುಯಾತ್‌ ಟಃ 
ಪತಿಪದ್ಯಾಂ ಯದಾ ದರ್ಶೋ ಮುಹೊರ್ತಪ್ರನಿತೋ ಭವೇತ್‌॥ ೧೦ ॥ 
ಮಾಂಗಲ್ಯಂ ತದ್ದಿನೇ ಚೇತ್ಸ್ಯಾತ್‌ ವಿತ್ತಾದಿಸ್ತಸ್ಯ ನಶ್ಯತಿ । 


ಬಲೇಶ್ವ ಪ್ರತಿಸದ್ದರ್ಶಾತ್‌ ಯದಿ ವಿದ್ಧೆಂ ಭವಿಷ್ಯತಿ ॥ ೧೧॥ 
ತಸ್ಯಾಂ ಯದ್ಯಥ ಚಾರ್ತಿಕ್ಯಂ ನಾರೀ ಮೋಹಾತ್ಯರಿಷ್ಯತಿ । 
ನಾರೀಣಾಂ ತತ್ರ ವೈಧವ್ಯಂ ಪ್ರಜಾನಾಂ ಮರಣಂ ಧ್ರುವಂ ॥ ೧೨॥ 





೬. “ ಕಾರ್ತಿಕಮಾಸದಲ್ಲಿ ಶುಕ್ಲ ಪಕ್ಸೃದ ಪ್ರಥಮ ತಿಥಿಯಲ್ಲಿ ಭಕ್ತಿಯಿಂದ 
ನೀನು ನನಗೆ ಭೂಮಿಯನ್ನು ಕೊಟ್ಟಿರುವೆ. ಎಲೈ ಪಾಪರಹಿತನೇ! ಅದರಿಂದ 
ನಾನು ಸಂತುಷ್ಟನಾಗಿದ್ದೇನೆ. 

೭. ಎಲೈ ರಾಜೇಂದ್ರ! ನಿನಗೆ ವರವನ್ನು ಕೊಡುತ್ತೇನೆ?” ಎಂದು ನುಡಿದು 
ಆಗ ಈ ವರವನ್ನು ನೀಡಿದನು. "" ಎಲ್ಫೈ ಬಲಿಯೇ! ಕಾರ್ತಿಕದ ಪ್ರತಿಪತ್ತಿಥಿಯು 
ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ. 

೮. ಈ ದಿನ ಯಾರು ತೈಲಸ್ಪಾನವನ್ನು ಮಾಡಿ ನನ್ನನ್ನು ಅರ್ಚನೆ ಮಾಡು 
ತ್ತಾರೆಯೋ ಅವರು ಮಾಡಿದ ಆ ಅರ್ಚನೆಯು ಅಕ್ಸಯವಾಗುತ್ತದೆ. ಎಲೈ 
ಮಹಾರಾಜನೇ! ಈ ವಿಷಯದಲ್ಲಿ ವಿಚಾರಮಾಡಬೇಕಾದುದಿಲ್ಲ.?' 

೯. ಅಂದಿನಿಂದ ಮೊದಲುಗೊಂಡು ಲೋಕದಲ್ಲಿ ಈ ಸ್ರತಿಸತ್ತಿಥಿಯು ಬಲಿ 
ಪಾಡ್ಯಮಿ ಎಂದು ಪ್ರಸಿದ್ಧವಾಯಿತು. ಪೂರ್ವವಿದ್ಧ ವಾದ (ಹಿಂದಿನ ತಿಥಿಯಿಂದ 
ಕೂಡಿದ) ಪ್ರತಿಪತ್ತಿನ ದಿನ ಬಲಿಪಾಡ್ಯಮಿಯನ್ನು ಸರ್ವಥಾ ಮಾಡತಕ್ಕುದಲ್ಲ. 

೧೦-೧೨. ಅಂದು ಅಭ್ಯಂಗಮಾಡಬಾರಡು. ಹಾಗೆ ಮಾಡಿದುದಾದರೆ 
ಮೃತಿಯನ್ಸೈದುವರು. ಯಾವಾಗ ಪ್ರತಿಪತ್ತಿನಲ್ಲಿ ಅಮಾವಾಸ್ಯೆಯು ಮುಹೂ 
ರ್ತಕಾಲ ಇರುವುದೋ ಆ ದಿನ ಮಾಂಗಲ್ಯ (ಕಾರ್ಯ)ವು ನಡೆದರೆ, ಆ ಕಾರ್ಯ 
ವನ್ನು ನಡೆಸಿದವನ ವಿತ್ತವೇ ಮೊದಲಾದುದೆಲ್ಲ ನಾಶವಾಗುತ್ತದೆ. ಬಲಿಪಾಡ್ಯವು 


ಅಮಾವಾಸ್ಯೆಯಿಂದ ವಿದ್ಧವಾದರೆ, ಅಂತಹ ಬಲಿಪಾಡ್ಯದ ದಿನ ನಾರಿಯು 
8 


೨೨೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಅನಿದ್ಭಾ ಪ್ರತಿಪಚ್ಹೇತ್ಸ್ಯಾತ್‌ ಮುಹೂರ್ತಮಪರೇಹನಿ । 


ಉತ್ಸವಾದಿಕಕೃತ್ಯೇಷು ಸೈವ ಪ್ರೋಕ್ತಾ ಮನೀಷಿಭಿಃ ॥ ೧೩॥ 
ಪ ಕತಿಸತ್ಸ್ವ ಲ್ಪಮಾತ್ರಾಪಿ ಯದಿ ನ ಸ್ಯಾತ್ಸರೇಂಹನಿ । 


ಪೂರ್ವವಿದ್ಧಾ ತದಾ ಕಾರ್ಯಾ ಕೃತಾ ಟೀ ದೋಷಭಾಗ್ಭನೇತ್‌ ॥೧೪॥ 
ತದ್ದಿನೇಗ ; ಪೆಮಥ್ಯೇ ತು ಕುರ್ಯಾನ್ಮೂ ರ್ತಿಂ ತದಾಂಗಣೇ ಟ 


ಗೋಮಯೇನ ಚ ತತ್ರಾಪಿ ದಧಿ ತತ್ತು ರತಃ & ಕ್ಸಿಸೇತ್‌ ॥ ೧೫ ॥ 
ಆರ್ತಿಕ್ಯಂ ತತ್ರ ಸಂಸ್ಥಾ ಷ್ರ್ಯ ಏನಂ” ಕುರ್ಯಾದಿ! ಧಾನತಃ । 
ಅಭ್ಯ ಂಗೆಂ ಯೇ ನ ಕುರ್ನಂತಿ ತೆಸ್ಕಾಂ ತು ಮುಸಿಪುಂಗನ ॥ ೧೬ ॥ 


ನ ಮಾಂಗಲ್ಯ ಂ ಭವೇತ್ತೇಷಾಂ ಯಾವತ್ತಾ ಸವ್ವಾ ಸರಂ ಧ್ರುವಂ । 

ಯೋ ಯಾವೈಶೇನ ರೂಪೇಣ ತಸ್ಯಾಂ ತಿಷ್ಸೇಚ್ಛುಭೇ ದಿನೇ 1 ೧೭॥ 
ಆನರ್ಷಂ ತದ್ಭವೇತ್ವಸ್ಯ ತಸ್ಮಾನ್ಮಂಗಲಮಾಚರೇತ್‌ ! 

ಯ ದೀಚ್ಛೇತ್‌ ಸ್ವಶುರ್ಭಾ ಭೋರ್ಗಾ ಭೋಕ್ತುಂ ದಿರ್ವ್ಯಾ ಮನೋಹರ್ರಾ 
ತಿಳಿವಿಲ್ಲದೆ ಪುರುಷನಿಗೆ ಆರತಿಯನ್ನು ಮಾಡಿದರೆ, ಅವಳಿಗೆ ವೈಧವ್ಯವೂ, ಪ್ರಜೆ 
ಗಳಿಗೆ ಮರಣವೂ ಆಗಿಯೇ ತೀರುವುದು. 

೧೩. ಪೂರ್ವವೇಥೆಯಿಲ್ಲದ ಪ್ರತಿಪತ್‌ತಿಥಿಯು ಮುಂದಿನ ದಿನ ಒಂದು. 
ಮುಹೂರ್ತಕಾಲ ಇರುವುದಾದರೆ ಅದೇ ಮಂಗಳಕರವು. ಉತ್ಸವಾದಿ ಕೃತ್ಯ 
ಗಳಿಗೆ ತಿಥಿಯೇ ತಕ್ಕುದೆಂದು ಪಂಡಿತರಿಂದ ಹೇಳಲ್ಪಟ್ಟ ದೆ. 

೧೪. ಮುಂದಿನ ದಿನ ಪ್ರತಿಪತ್‌ತಿಥಿಯು ಸ್ವಲ್ಪಮಾತ್ರವೂ ಇಲ್ಲದಿದ್ದರೆ 
ಪೂರ್ವತಿಥಿಯ ವೇಧೆಯಿಂದ ಕೂಡಿದ್ದರೂ ಆ ದಿನವೇ ಬಲಿಪ್ರತಿಪತ್ತನ್ನು ಆಚರಿಸ 
ಬೇಕು. ಇದರಿಂದ ದೋಷಕ್ಕೆ ಭಾಗಿಯಾಗುವುದಿಲ್ಲ. 

೧೫. ಆ ದಿನ ಮನೆಯ ಮಧ್ಯದಲ್ಲಿಯೂ, ಅಂಗಳದಲ್ಲಿಯೂ ಗೋಮಯ 
ದಿಂದ ಮೂರ್ತಿಯನ್ನು ಮಾಡಿಡಬೇಕು. ಆ ಮೂರ್ತಿಯ ಮುಂದೆ ಮೊಸರ 
ನಿಡಬೇಕು. 

೧೬-೨೦. ಅಲ್ಲಿ ಆರತಿಯನ್ನಿಟ್ಟು ವಿಧಿಗನುಸಾರವಾಗಿ ಪೂಜೆಯನ್ನು 
ನಡೆಸಬೇಕು. ಎಲ್ಫೈ ಮುನಿಪುಂಗವನೇ! ಆ ದಿನ ಯಾರು ಅಭ್ಯಂಗಮಾಡುವು, 
ದಿಲ್ಲವೋ ಅವರಿಗೆ ಆ ವರ್ಷವಿರುವವರೆಗೂ ಮಾಂಗಲ್ಯವುಂಬಾಗುವುದಿಲ್ಲ. ಇದು 
ಶಾಶ್ವತವು. ಆ ಶುಭದಿನದಲ್ಲಿ ಯಾವನು ಯಾವ ವಿಧವಾಗಿ ಇರುವನೋ ವರ್ಷದ 
ವರೆಗೂ ಅವನು ಅದೇ ವಿಧವಾಗಿಯೇ ಇರುತ್ತಾನೆ. ಆದುದರಿಂದ ಮಂಗಳ 
ವನ್ನಾಚರಿಸಬೇಕು. ತನಗೆ ಶುಭಗಳಾಗಬೇಕೆಂದೂ, ಮನೋಹರವಾದ ದಿವ್ಯ 
ಭೋಗಗಳನ್ನು ಅನುಭವಿಸಬೇಕೆಂದೂ ಬಯಸುವುದಾದರೆ ತ್ರಯೋದಶಿಯೇ 
ಮೊದಲಾದ ಆ ದಿನಗಳಲ್ಲಿ ದೀಪೋತ್ತ ಶವವನ್ನು ಮಾಡಬೇಕು. ಪೂರ್ವದಲ್ಲಿ 


ದಶಮೋ9ಧ್ಯಾಯಃ ೨೨೫ 


ಕುರು ದೀಪೋತ್ಸವಂ ರಮ್ಯಂ ತ್ರಯೋಡಶ್ಯಾದಿಕೇಷು ಚ । 

ಶಂಕರಶ್ಚ ಭವಾನೀ ಚ ಕ್ರೀಡಯಾ ದ್ಯೂ ತಮಾಸ್ಕಿ ತೇ ॥ ೧೯॥ 
ಗೌ ರ್ಯಾ ಜಿತಃ ಪುರಾ ಶಂಭುರ್ನಗ್ನೋ ದ್ಯೂ ತೇ ಪರಾಜಿತಃ । 
ಅತೋರ್ಥೆಂ ಶಂಕರೋ ದುಃಖೀ ಗೌರೀ ನಿತ್ಯ ೦ ಸುಖಸ್ಥಿತಾ ॥ ೨೦॥ 
ದ್ಯೂತಂ ನಿಷಿದ್ಧಂ ಸರ್ವತ್ರ ಹಿತ್ವಾ ಪ್ರತಿನದಂ ಬುಧಾಃ । 

ಪ್ರಥಮಂ ವಿಜಯೋ ಯಸ್ಯ ತಸ್ಯ ಸಂವತ್ಸರಂ ಸುಖಂ ॥ ೨೧॥ 
ಭವಾನಾ ್ಯ್ಯಾಭ್ಯರ್ಥಿತಾ ಲಕ್ಷಿ Ke ಜೇತುಕೊೂಪೇಣ ಸ ಸಂಸ್ಥಿತಾ । 
ಪ್ರಾತಗೋವರ್ಧನಃ ಫೂಜ್ಕೊ € ದ್ಯೂತಂ ರಾತ್ರೌ ಸಮಾಚರೇತ್‌ ॥೨೨॥ 
ಭೂಷಣೀಯಾಸ್ತದಾ ಗಾವೋ ವರ್ಜ್ಯಾ ವಹನದೋಹನಾತ್‌ ॥ ೨೩ ॥ 
ಗೋವರ್ಧನ ಧರಾಂಂಧಾರ ಗೋಕುಲತ್ರಾಣಕಾರಕ । 

ವಿಷ್ಣು ಬಾಹುಕ ಓತೋಚ್ಛ್ರಾ ಯ ಗವಾಂ ಕೋಟಿಪ್ರದೋ ಭವ ॥ ೨೪ ॥ 
ಯಾ ಲಕ್ಷ್ಮ್ಮೀರ್ಲೊಕಪಾಲಾನಾಂ ಧೇನುರೂಪೇಣ ಸಂಸ್ಥಿತಾ । 

ಘೃತಂ ನ ಯಜ್ಞಾ ಶರ್ಥೇ ಮಮ ಪಾಪಂ ವ್ಯ [ಪೋಹತು ॥ ೨೫ ॥ 





ಶಂಕರನೂ, ಭವಾನಿಯೂ ಆ ದಿನ ವಿನೋದದಿಂದ ದ್ಯೂತವಾಡುತ್ತಿದ್ದರು. 
ಆಗ ಗೌರಿಯು ಶಂಭುವನ್ನು ಗೆದ್ದಳು. ದ್ಯೂತದಲ್ಲಿ ಗೌರಿಗೆ ಸೋತ ಶಂಕರನು 
ನಗ್ನನಾಗಿಸಲ್ಪಟ್ಟನು. ಆ ಕಾರಣದಿಂದಲೇ ಶಂಕರನು ದುಃಖಿಯಾಗಿಯೂ, 
ಗೌರಿಯು ನಿತ್ಯವೂ ಸುಖಸಂಸ್ಥಿ ತಳಾಗಿಯೂ ಇದ್ದಾರೆ. 

೨೧. ಬಲಿಪ್ರತಿಸತ್ತೊಂದು. ಹೊರತಾಗಿ ಎಲ್ಲ ಸಂದರ್ಭಗಳಲ್ಲಿಯೂ 
ದ್ಯೂತವು ನಿಷಿದೃವಾಗಿರುವುದು. ಮೊದಲು ಯಾರಿಗೆ ವಿಜಯವೊ ಅವರಿಗೆ 
ಸಂವತ್ಸರದವರೆಗೂ ಸುಖವಾಗಿರುವುದು. 

೨೨. ಎಲೈ ಮುನಿಯೇ! ಆ ಸಂದರ್ಭದಲ್ಲಿಯೇ ಭವಾನಿಯು ಹಸುವಿನ 
ರೂಪದಿಂದಿದ್ದ ಲಕ್ಷ್ಮಿಯನ್ನು ಅರ್ಚಿಸಿದಳು. ಪ್ರಾತಃಕಾಲದಲ್ಲಿ ಗೋವರ್ಧನ 
ನನ್ನು ಪೂಜಿಸಬೇಕು. ರಾತ್ರಿಯಲ್ಲಿ ದ್ಯೂತವನ್ನಾಚರಿಸಬೇಕು. 

೨೩. ಆಗ ಗೋವುಗಳನ್ನು ಅಲಂಕರಿಸಬೇಕು. ಹೊರೆ ಹೇರುವುದನ್ನೂ, 
ಹಾಲು ಕರೆಯುವುದನ್ನೂ ವರ್ಜಿಸಬೇಕು. 

೨೪. "" ಗೋವರ್ಧನನೆ! ನೀನು ಧರೆಗೆ ಆಧಾರನಾದವನು ; ಗೋಕುಲಕ್ಕೆ 
ತ್ರಾಣವನ್ನುಂಟುಮಾಡುವವನೂ ನೀನೆ. ವಿಷ್ಣುವಿನ ಬಾಹುಗಳಿಂದ ಮೇಲಕ್ಕೆ 
ಎತ್ತಲ್ಪಟ್ಟ ನೀನು ಗೋವುಗಳ ಕೋಟಪ್ರದನಾಗು. 

೨೫. ಯಾವ ಲಕ್ಷ್ಮಿಯು ಲೋಕಪಾಲಕರಿಗಾಗಿ ಗೋರೂಪಧಾರಿಣಿ 
ಯಾಗಿದ್ದು ಯಜ್ಜಾರ್ಥವಾಗಿ ತಾಕಾ ಒದಗಿಸುವಳೋ ಆ ಲಕ್ಷ್ಮಿಯು 
ನನ್ನ ಪಾಸವನ್ನು ಸರಿಹರಿಸಲಿ 


೨೨೬ ಶ್ರೀ ಸ್ಕಾಲದೆಮೆಹಾಪುರಾಣಂ 


ಅಗ್ರತಸ್ಸಂತು ಮೇ ಗಾವೋ ಗಾವೋ ಮೇ ಸಂತು ಪೃಷ್ಠತಃ । 

ಗಾವೋ ಮೇ ಹೃದಯೇ ಸಂತು ಗವಾಂ ಮಧ್ಯೇ ವಸಾಮ್ಯಹಂ ॥ ೨೬ ॥ 
ಇತಿ ಗೋವರ್ಧನೆಪೂಜಾ 

ಸದ್ಭ್ರಾವೇನೈನ ಸಂತೋಷ್ಯ ದೇವಾನ್‌ ಸತ್ಪುರುಷಾನ್‌ ನರಾನ್‌ | 


ಇತರೇಷಾಮನ್ನಸಾನೈರ್ನಾಕ್ಯದಾನೇನ ಪಂಡಿತಾನ್‌ ॥ ೨೭ ॥ 
ವಸ್ತ್ರೈಸ್ತಾಂಬೂಲಧೂಪೈಶ್ಶ್ಚ ಪುಷ್ಪಕರ್ಪೂರಕುಂಕುಮೈಃ। 
ಭಕ್ಷ್ಟ್ಯೈರುಚ್ಚಾವಚೈರ್ಭೊೋಜ್ಯೈರಂತಃಪುರನಿವಾಸಿನಃ ॥ ೨೮ ॥ 


ಗ್ರಾಮ್ಯಾನ್‌ ವೃಷಭದಾನೈಶ್ಚ ಸಾಮಂತಾನ್‌ ನೃಪತಿರ್ಧನೈಃ । 
ಸದಾತಿಜನಸಂಘಾಂಶ್ಚ ಗೈೈನೇಯ್ಯೈಃ ಕಟಕೈಃ ಶುಭೈಃ 1 

ಸ್ಪನಾಮಾಂಕೈಶ್ಚ ತಾನ್‌ ರಾಜಾ ತೋಷಯೇತ್‌ ಸಜ್ಜನಾನ್‌ ಪೃಥಕ್‌ ॥ 
ಯಥಾರ್ಥಂ ತೋಷಯಿತ್ವಾ ತು ತತೋ ಮಲ್ಲಾನ್ನರಾಂಸ್ಕಥಾ । 
ವೃಷಭಾನ್‌ ಮಹಿಷಾಂಶ್ಚೈನ ಯುದ್ಧಮಾನಾನ್‌ ಸರೈಸ್ಸಹ 1 ೩೦॥ 
ರಾಜ್ಞಸ್ತಥೈನ ಯೋಧಾಂಶ್ಚ ಪದಾತೀನ್‌ ಸಮಲಂಕೃತಾನ್‌ । 
ಮಂಚಾಂ5ರೂಢಃ ಸ್ವಯಂ ಪಶ್ಯೇತ್‌ ನಬಿನರ್ತಕಚಾರಣಾನ್‌ ॥ ೩೧॥ 





೨೬. ನನ್ನ ಮುಂದುಗಡೆ ಗೋವುಗಳಿರಲಿ. ನನ್ನ ಹಿಂದುಗಡೆ ಗೋವು 
ಗಳಿರಲಿ. ನನ್ನ ಹೃದಯದಲ್ಲಿ ಗೋವುಗಳಿರಲಿ. ಗೋವುಗಳ ಮಧ್ಯದಲ್ಲಿ ನಾನು 
ವಾಸಮಾಡುತ್ತೇನೆ.?' ಹೀಗೆಂದು ಗೋವರ್ಧನಪೂಜೆ ಮಾಡತಕ್ಕದ್ದು. 

೨೭-೨೯. ರಾಜನಾದವನು ದೇವತೆಗಳನ್ನೂ, ಸತ್ಸುರುಷರಾದ ನರರನ್ನೂ 
ಸದ್ಭಾವದಿಂದ ಸಂತೋಷಪಡಿಸಿ, ಇತರರನ್ನು ಅನ್ನದಾನದಿಂದಲ್ಕೂ ಪಂಡಿತ 
ರನ್ನು ಯುಕ್ತವಚನಗಳಿಂದಲೂ, ಅಂತಃಪುರನಿವಾಸಿಗಳನ್ನು ವಸ್ತ್ರ ತಾಂಬೂಲ 
ಧೂಪಗಳಿಂದಲೂ, ಪುಷ್ಪ, ಕರ್ಪೂರ, ಕುಂಕುಮಗಳಿಂದಲೂ, ಉತ್ತಮವಾದ 
ಭಕ್ಟೈಭೋಜ್ಯಗಳಿಂದಲೂ ತೃಪ್ತಿಪಡಿಸಿ ಗ್ರಾಮ್ಯರನ್ನು ವೃಷಭದಾನಗಳಿಂದಲೂ, 
ಸಾಮಂತರನ್ನು ಧನದಾನದಿಂದಲೂ, ಪದಾತಿಗಳನ್ನೂ, ಜನಸಂಘಗಳನ್ನೂ ತನ್ನ 
ಹೆಸರು ಕೆತ್ತಿರುವ ಗ್ರೈವೇಯ (ಕೊರಳೊಡವೆ), ಕಡಗ ಮೊದಲಾದವು 
ಗಳಿಂದಲೂ ಬೇಕೆ ಬೇರೆಯಾಗಿ ಸಂತೋಷ ಪಡಿಸಬೇಕು. 

೩೦-೩೧. ಬಳಿಕ ಎಲ್ಲರನ್ನೂ ತಕ್ಕಂತೆ ಸತ್ಕರಿಸಿ ಸಂತೋಷಪಡಿಸಿ, 
ಎತ್ತುಗಳೊಡನೆಯೂ ಕೋಣಗಳೊಡನೆಯೂ ಕಾಳೆಗಮಾಡುವ ಮಲ್ಲರನ್ನ್ಯೂ 
ಇತರ ನರರನ್ನೂ ರಾಜಯೋಧರನ್ನೂ, ಅಲಂಕೃತರಾದ ಸದಾತಿಗಳನ್ನೂ, 
ನಟನರ್ತಕಚಾರಣರನ್ನೂ ತಾನೇ ಸ್ವತಃ ಬಂದು, ಮಂಚಾರೂಢನಾಗಿ ನೋಡು 
ತ್ರಿರಬೇಕು. 


ದಶಮೋರಿಧ್ಯಾಯಃ ೨೨೭ 


ಯುದ್ಧಾಪಯೇದ್ಧಾಸಯೇಜ್ಜ ಗೋಮಹಿಷ್ಯಾದಿಕಂ ಚ ಯತ್‌ ಟ 


ವತ್ಸಾನಾಕರ್ಷಯೇದ್ದೋಭಿಃ ಉಕ್ತಿಪ್ರತ್ತುಕ್ತಿವಾದನಾತ್‌ ॥ ೩೨ ॥ 
ತತೋ ಂಃಸರಾಹ್ಹಸಮಯೇ ಪೂರ್ವಸ್ಯಾಂ ದಿಶಿ ಸುವ್ರತ । 
ಮಾರ್ಗಪಾಲೀಂ ಪ್ರಬದ್ಧಾತಿ ದುರ್ಗಸ್ತಂಭೇಂಥ ಪಾದಪೇ ॥ ೩೩ ॥ 


ಕುಶಕಾಶಮುಯಾಂ ದಿವ್ಯಾಂ ಲಂಬಕೈರ್ಬಹುಭಿಃ ಪ್ರಿಯ್ಯೆಃ । 
ವೀಕ್ಸಯಿತ್ತಾ ಗಜಾನಶ್ಚಾನ್‌ ಮಾರ್ಗಪಾಲ್ಯಾಸ್ತೈಲೇ ನಯೇತ್‌ ॥ ೩೪ ॥ 
ಗಾವೋ ವೃಷಾಂಶ್ಚ ಮುಹಿಷಾನ್‌ ಮಹಿಷೀರ್ಥಟಿಕೋತ್ಕ್ಯಟಾನ್‌ । 
ಕೃತಹೋಮೈರ್ದ್ವಿಜೇಂದ್ರೈಸ್ತ್ತು ಬಧ್ದೀಯಾನ್ಮಾರ್ಗಪಾಲಿಕಾಂ ॥ ೩೫ ॥ 
ನಮುಸ್ಕಾರಂ ತತಃ ಕುರ್ಯಾತ್‌ ಮಂತ್ರೇಣಾನೇನ ಸುವ್ರತ । 
ಮಾರ್ಗಪಾಲಿ ನಮಸ್ತುಭ್ಯಂ ಸರ್ನಲೋಕಸುಖಪ್ರದೇ। 


ತಲೇ ತನ ಸುಖೇನಾಶ್ವಾ ಗಜಾ ಗಾನಶ್ಚ ಸಂತು ಮೇ ॥ ೩೬॥ 
ಮಾರ್ಗಪಾಲೀತಲೇ ಪುತ್ತ ಯಾಂತಿ ಗಾವೋ ಮಹಾವೃಷಾಃ । 
ರಾಜಾನೋ ರಾಜಪುತ್ರಾಶ್ವ ಬ್ರಾಹ್ಮಣಾಶ್ಚ ವಿಶೇಷತಃ ॥ ೩೭॥ 
ಮಾರ್ಗಪಾಲೀಂ ಸಮುಲ್ಲಂಘ್ಯ ನೀರುಜಸ್ಸುಖಿನೋ ಹಿ ತೇ । 
ಕೃತ್ವೈತತ್ಸರ್ನಮೇವೇಹ ರಾತ್ರೌ ದೈತ್ಯಸತೇರ್ಬಲೇಃ ೩೮ ॥ 





೩೨. ಹಸು, ಎಮ್ಮೆ ಮೊದಲಾದುವನ್ನೂ ಹೋರಿಸಬೇಕು; ಹಸುಗಳ 
ನಡುವೆಯಿದ್ದು ಉಕ್ತಿಪ್ರತ್ಯುಕ್ತಿಗಳನ್ನಾಡುತ್ತಾ ಹಸುಗಳ ಬಳಿಯಿಂದ ಕರುಗಳನ್ನು 
ಆಕರ್ಷಿಸಬೇಕು. 

೩೩-೩೫. ಎಲ್ಫೈ ಸುವ್ರತನೇ! ಬಳಿಕ ಅಸರಾಹ್ಣ ಸಮಯದಲ್ಲಿ ಪೂರ್ವ 
ದಿಕ್ಕಿನಲ್ಲಿ, ಮರದಲ್ಲಿ ಕುಶ (ದರ್ಭೆ, ಕಾಶಮುಯವಾಗಿಯೂ, ಬಹು ಲಂಬ 
ವಾಗಿಯೂ ಇರುವ ದಿವ್ಯವಾದ ಮಾರ್ಗಪಾಲಿ (ರಕ್ಸೈೆ)ಯನ್ನು ಬಂಧಿಸಬೇಕು. 
ಅದನ್ನು ತೋರಿಸಿ ಆನೆಗಳನ್ನೂ ಕುದುರೆಗಳನ್ನೂ ಹಸುಗಳನ್ನೂ ಹೋರಿಗಳನ್ನೂ 
ಎಮ್ಮೆಗಳನ್ನೂ ಮಾರ್ಗಪಾಲಿಯ ತಲಕ್ಕೆ ತರಬೇಕು. ದ್ವಿಜೇಂದ್ರರು ಹೋಮ 
ಮಾಡಿ ಮಾರ್ಗಪಾಲಿಯನ್ನು ಕಟ್ಟಬೇಕು. 

೩೬. ಎಲೈ ಸುವ್ರತನೇ! ಆಮೇಲೆ ಈ ಮಂತ್ರದಿಂದ ಅದಕ್ಕೆ ನಮಸ್ಕಾರ 
ಮಾಡಬೇಕು. "«"ಮಾರ್ಗಪಾಲೀ! ನಿನಗೆ ನಮಸ್ಕಾರವು. ನೀನು ಸರ್ವ 
ಲೋಕಕ್ಕೂ ಸುಖಪ್ರದಳಾದವಳು. ನಿನ್ನ ತಲದಲ್ಲಿ ನನ್ನ ಕುದುರೆಗಳೂ ಆನೆಗಳೂ 
ಗೋವುಗಳೂ ಸುಖದಿಂದಿರಲಿ.?? 

೩೭. ವತ್ಸ! ಮಾರ್ಗಪಾಲಿಯ ತಲದಲ್ಲಿ ಗೋವುಗಳೂ ಮಹಾವೃಷಭ 
ಗಳೂ ರಾಜರೂ ರಾಜಪುತ್ರರೂ ಬ್ರಾಹ್ಮಣರೂ ಹೋಗುತ್ತಾರೆ. 


ಹ 
೬೮೨೩೯. ಮಾರ್ಗಪಾಲಿಯನು ದಾಟ ಅವರೆಲ್ಲರೂ ರೋಗರಹಿತರೂ 


೨೨೮ ಶ್ರೀ ಸ್ಕಾಂದಮಹಾಪ್ರುರಾಣಂ 


ಪೂಜಾಂ ಕುರ್ಯಾತ್ತತಸ್ಸಾಕ್ಸಾತ್‌ ಭೂನತೌ ಮಂಡಲಕೇ ಕೃತೇ । 


ಬಲಿಮಾಲಿಖ್ಯ ದೈತ್ಯೇಂದ್ರಂ ವರ್ಣಕೈಃ ಪಂಚರಂಗಕ್ಕೆಃ N೩೯ 
ಸರ್ವಾಭರಣಸಂಪೂರ್ಣಂ ವಿಂಧ್ಯಾವಲಿಸಮಸ್ಸಿತಂ । 
ಕೂಷ್ಮಾಂಡಮಯಜಂಭೋರುಮಧುದಾನವಸಂವೃತಂ ॥ ೪೦॥ 
ಸಂಪೂರ್ಣಂ ಕೃಷ್ಣನದನಂ ಕಿರೀಬೋತ್ಕಟಕುಂಡಲಂ । 

ದ್ವಿಭುಜಂ ದೈತ್ಯರಾಜಾನಂ ಕಾರಯಿತ್ವಾ ಸ್ಪಳೇ ಪುನಃ ॥ VON 
ಗೃಹಸ್ಯ ಮಧ್ಯೇ ಶಾಲಾಯಾಂ ವಿಶಾಲಾಯಾಂ ತತೋಂರ್ಚಯೇತ್‌ ! 
ಮಾತೃಬ್ರಾತೃಜನೈಸ್ಸಾರ್ಧಂ ಸಂತುಷ್ಟೋ ಬಂಧುಭಿಸ್ಸಹ ॥ ೪೨॥ 
ಕಮಲೈಃ ಕುಮುದೈಃ ಪುಷ್ಪೈಃ ಕಲ್ಹಾರೈ ರಕ್ತಕೋತ್ಪಲೈಃ । 
ಗಂಧಪುಷ್ಟಾನ್ನನೈನೇದ್ಯೈಃ ಸಕ್ಸೀರೈರ್ಗುಡಪಾಯಸೈಃ ॥ ೪೩ ॥ 


ಮದ್ಯ ಮಾಂಸಸುರಾಲೇಹ್ಯಚೋಷ್ಯಭಕ್ಕೊ 5€ ಪಹಾರಕೈಃ | 
ಮಂತ್ರೇಣಾನೇನ ರಾಜೇಂದ್ರ ಸಮಂತ್ರೀ ಸಪುರೋಹಿತಃ । 
ಪೂಜಾಂ ಕರಿಸ್ಯತೇ ಯೋ ನೈ ಸೌಖ್ಯಂ ಸ್ಯಾತ್ತಸ್ಯ ನತ್ಸರಂ ॥ ೪೪॥ 


ಸುಖಿಗಳೂ ಆಗುತ್ತಾರೆ. ಈ ಎಲ್ಲವನ್ನೂ ನೆರವೇರಿಸಿ ರಾತ್ರಿಯಲ್ಲಿ ದೈತ್ಯಪತಿ 
ಯಾದ ಬಲೀಂದ್ರನ ಪೂಜೆಯನ್ನು ಮಾಡಬೇಕು. ಭೂಮಿಯಲ್ಲಿ ಮಂಡಲ 
ವನ್ನು ಮಾಡಿ ಪಂಚರಂಗಿನ ವರ್ಣವಸ್ತು ಗಳಿಂದ ದೈತ್ಯೇಂದ್ರನಾದ ಬಲಿಯನ್ನು 
ಖರೆದು ಪೂಜಿಸಬೇಕು. 

೪೦-೪೨. ಸರ್ವಾಭರಣಗಳಿಂದಲೂ ಸಂಪೂರ್ಣನೂ, ವಿಂಧ್ಯಾವಲಿಯಿಂದ 
ಸೂಡಿದವನೂ, ಕೂಷ್ಮಾಂಡ, ಮಯೆ, ಜಂಭೋರು, ಮಧು-ಎಂಬೀ ದಾನವ 
ರಿಂದ ಸುತ್ತುವರಿಯಲ್ಪಟ್ಟವನೂ, ಸಂಪೂರ್ಣವಾಗಿ ಸಂತೋಷಗೊಂಡವನಾಗಿ 
ರೀಟಿಕುಂಡಲಗಳನ್ನು ಧರಿಸಿ, ಎರಡು ತೋಳುಗಳುಳ್ಳವನಾದ ದೈ ತ್ಯರಾಜನನ್ನು 
ತನ್ನ ಮನೆಯ ಮಧ್ಯದಲ್ಲಿ ವಿಶಾಲವಾದ ತೊಟ್ಟಯಲ್ಲಿ ಬರೆಯಿಸಿ ಮಾತೃಭ್ರಾತೃ 
ಜನಗಳಿಂದಲೂ, ಬಂಧುಗಳಿಂದಲೂ ಕೂಡಿದವನಾಗಿ ಸಂತೋಷದಿಂದ ಅರ್ಚನೆ 
ಮಾಡಬೇಕು. 

೪೩-೪೪. ಕಮಲ, ಕುಮುದ, ಕಲ್ಲಾರ, ರಕ್ತೋತ್ಸಲ ಮೊದಲಾದ 
ಪುಷ್ಟ ಗಳಿಂದಲೂ, ಹಾಲು, ಬೆಲ್ಲದ ಪಾಯಸಗಳೊಡಗೂಡಿದ ಅನ್ನ ನೈವೇದ್ಯ 
ಗಳಿಂದಲೂ, ಮದ್ಯ, ಮಾಂಸ್ಕ ಸುರೆ, ಲೇಹ್ಯ, ಚೋಷ್ಯ, ಭಕ್ತ ಮತ್ತು ಇತರ 
ಉಪಹಾರಗಳಿಂದಲೂ ಯಾವ ರಾಜೇಂದ್ರನು ಮಂತ್ರಿ ಪುರೋಹಿತ ಸಮೇತನಾಗಿ 
ಈ ಮುಂಡೆ ಹೇಳುವ ಮಂತ್ರದಿಂದ ಬಲೀಂದ್ರನಿಗೆ ಪೂಜೆ ಮಾಡುತ್ತಾನೆಯೋ 
ಅವನಿಗೆ ವರ್ಷವೆಲ್ಲ ಸೌಖ್ಯವುಂಟಾಗುತ್ತದೆ. 


ದಶಮೋ9ಧ್ಯಾಯಃ ೨೨೯ 


ಬಲಿರಾಜ ನಮಸ್ತುಭ್ಯಂ ಏರೋಚನಸಂತ ಪ್ರಭೋ । 


ಭವಿಷ್ಯೇಂದ್ರ ಸುರಾರಾತೇ ಪೂಜೇಯಂ ಪ್ರತಿಗೃಹ್ಯತಾಂ ॥ ೪೫ ॥ 
ಏವಂ ಪೂಜಾವಿಧಾನೇನ ರಾತ್ರೌ ಜಾಗರಣಂ ತತಃ । 

ಕಾರಯೇದ್ವೈ ಕ್ಷಣಂ ರಾತ್ರೌ ನಟನೃತ್ಯಕಥಾನಕ್ಕೆಃ ॥ ೪೬ ॥ 
ಲೋಕಶ್ಚಾಪಿ ಗೃಹಸ್ಯಾಂತೇ ಸಹರ್ಯಾಂ ಶುಕ್ಲತಂಡುಲೈಃ। 

ಸಂಸ್ಥಾಪ್ಯ ಬಲಿರಾಜಾನಂ ಫಲೈಃ ಪುಷ್ಪೈಃ ಪ್ರಪೂಜಯೇತ್‌ ॥ ೪೭॥ 


ಬಲಿಮುದ್ದಿಶ್ಯ ವೈ ತತ್ರ ಕಾರ್ಯಂ ಸರ್ವಂ ಚ ಸುವ್ರತ । 

ಯಾನಿ ಯಾನ್ಯಕ್ಸಯಾಣ್ಯಾಹುಃ ಮುನಯಸ್ತತ್ತ್ವದರ್ಶಿನಃ ೫ ೪೮॥ 
ಯದತ್ರ ದೀಯತೇ ದಾನಂ ಸ್ವಲ್ಪಂ ವಾ ಯದಿ ವಾ ಬಹು। 
ತದಕ್ಸಯಂ ಭವೇತ್ಸರ್ವಂ ವಿಷ್ಣೋಃ ಪ್ರೀತಿಕರಂ ಶುಭಂ ॥೪೯॥ 
ರಾತ್ಮ ಯೇ ನ ಕರಿಷ್ಯಂತಿ ತನ ಪೂಜಾಂ ಬಲೇ ನರಾಃ । 

ತೇಷಾಂ ಚ ಶ್ರೋತ್ರಿಯೋ ಧರ್ಮಃ ಸರ್ವಸ್ಸ್ವಾಮುಪತಿಷ್ಠತಂ ॥ ೫೦॥ 
ವಿಷ್ಣುನಾ ಚ ಸ್ವಯಂ ವತ್ಸ ತುಷ್ಟೇನ ಬಲಯೇ ಪುನಃ । 

ಉಪಕಾರಕರಂ ದತ್ತಂ ಅಸುರಾಣಾಂ ಮಹೋತ್ಸವಂ ॥ ೫೧॥ 





೪೫. “ಎಲೈ ಬಲೀಂದ್ರನೇ! ವಿರೋಚನಪುತ್ರನೂ, ಪ್ರಭುವೂ ಆದ ನಿನಗೆ 
ನಮಸ್ಕಾರವು. ಮುಂದೆ ಇಂದ್ರನಾಗುವವನೂ, ಸುರಶತ್ರುವೂ ಆದ ನೀನು 
ನಾನು ಮಾಡುವ ಈ ಪೂಜೆಯನ್ನು ಪರಿಗ್ರಹಿಸು.?' 

೪೬. ಹೀಗೆ ಪೂಜೆಮಾಡಿದ ಬಳಿಕ ನೃತ್ಯ, ಗೀತ, ಕಥೆ ಮೊದಲಾದುವು 
ಗಳಿಂದ ರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು. 

೪೭. ದೊರೆಯೇ ಅಲ್ಲದೆ ಜನರು ಕೂಡ ತಮ್ಮತಮ್ಮ ಮನೆಗಳಲ್ಲಿ ಬಿಳಿಯ 
ಅಕ್ಕಿಗಳಿಂದ ಬಲಿರಾಜನನ್ನು ಸ್ಥಾಪಿಸಿ ಫಲಪುಷ್ಪಗಳಿಂದ ಅವನನ್ನು ಪೂಜಿಸಬೇಕು. 

ಲಲ. ಎಲ್ಫೈ ಸುವ್ರತನೇ! ಆ ದಿನ ಬಲಿಯನ್ನುದ್ದೇಶಿಸಿಯೇ. ಬಲಿಯನ್ನು 
ಮಾಡಬೇಕು. ತತ್ತ್ವದರ್ಶಿಗಳಾದ ಮುನಿಗಳು ಅವೆಲ್ಲವೂ ಅಕ್ಬಯವಾಗುವು 
ವೆಂದು ಹೇಳುತ್ತಾರೆ. 

೪೯. ಆ ದಿನ ಸ್ವಲ್ಪವೇ ಆಗಲಿ, ಬಹಳವೇ ಆಗಲಿ ದಾನಮಾಡಿದ್ದೇ 
ಆದರೆ ಅಜಿಲ್ಲವೂ ಅಕ್ಬ್ಮಯವಾಗುತ್ತದೆ. ಅದರಿಂದ ವಿಷ್ಣುವಿಗೆ ಪ್ರೀತಿಯೂ, 
ಲೋಕಕ್ಕೂ ತನಗೂ ಶುಭವೂ ಆಗುತ್ತದೆ. 

ಬು ಎಲ್ಫೈ ಬಲಿಯೇ, ರಾತ್ರಿಯಲ್ಲಿ ಯಾವ ನರರು ನಿನ್ನ ಪೂಜೆಯನ್ನು 
ಮಾಡುವುದಿಲ್ಲವೋ ಅವರ ಶ್ರೋತ್ರಿಯ ಧರ್ಮವೆಲ್ಲವೂ ನಿನ್ನನ್ನೇ ಸೇರಲಿ.” 

೫೧. ವತ್ಸಾ! ಇಂತು ವಿಷ್ಣುವು ಸಂತುಷ್ಟನಾಗಿ ಬಲಿಗೆ ಉಪಕಾರಕವಾದ 
ವರವಸ್ಸಿತ್ತು ಈ ಅಸುರಮಹೋತ್ಸವವನ್ನು ತಾನೇ ದಯಪಾಲಿಸಿದನು. 


೨೩೩೦ ಶ್ರೀ ಸ್ಯಾಂದಮಹಾಪುರಾಣಂ 


ಏಕಮೇನವನುಹೋರಾತ್ರಂ ವರ್ಷೇ ವರ್ಷೇ ಚ ಕಾರ್ತಿಕೇ 


ದತ್ತಂ ದಾನವರಾಜಸ್ಯ ಆದರ್ಶವಿಂವ ಭೂತಲೇ ॥ ೫೨ ॥ 
ಯಃ ಕರೋತಿ ನೃಪೋ ರಾಜ್ಯೇ ತಸ್ಯ ವ್ಯಾಧಿಭಯಂ ಕಂತಃ । 

ಸುಭಿಕ್ಸಂ ಕ್ರೇಮಮಾರೋಗ್ಯಂ ತಸ್ಯ ಸಂಪದನುತ್ತಮಾ ॥ ೫೩ ॥ 
ನೀರುಜಶ್ಚ ಜನಾಸ್ಪರ್ವೇ ಸರ್ವೋಪದ್ರನನರ್ಜಿತಾಃ ॥ ೫೪ ॥ 


ಕೌಮುದೀ ಕ್ರಿಯತೇ ಯಸ್ಮಾತ್‌ ಭಾವಂ ಕರ್ತುಂ ಮಹೀತಲೇ 1 
ಯೋ ಯಾದೃಶೇನ ಭಾವೇನ ತಿಷ್ಕತ್ಯಾಶಾಂ ಚ ಸುವ್ರತ | 


ಹರ್ಷದುಃಖಾದಿಭಾವೇನ ತಸ್ಯ ವರ್ಷಂ ಪ್ರಯಾತಿ ಹಿ ॥ ೫೫ ॥ 
ರುದಿತೇ ರೋದಿತಂ ನರ್ಷಂ ಪ್ರಹೃಷ್ಟೇ ತು ಪ್ರಹರ್ನ್ಷಿತಂ 1 
ಭುಕ್ತಾ ಭೋಗ್ಯಂ ಭವೇದ್ವರ್ಷಂ ಸ್ವಸ್ಥೇ ಸ್ವಸ್ಥಂ ಭವಿಷ್ಯತಿ ॥ ೫೬ ॥ 


ವೈಷ್ಣನೀ ದಾನವೀ ಚೇಯಂ ತಿಥಿಃ ಪ್ರೋಕ್ತಾ ಚ ಕಾರ್ತಿಕೇ ॥ ೫೭॥ 
ದೀಪೋತ್ಸನಂ ಜನಿತಸರ್ವಜನಪ್ರಮೋದಂ 
ಕುರ್ವಂತಿ ಯೇ ಶುಭತಯಾ ಬಲಿರಾಜಪೂಜಾಂ ! 





೫೨, ಈ ರೀತಿಯಾಗಿ ವರ್ಷ ವರ್ಷವೂ ಕಾರ್ತಿಕಮಾಸದಲ್ಲಿ ಒಂದೇ 
ಒಂದು ಹಗಲೂ ರಾತ್ರಿಯೂ ದಾನವರಾಜನಾದ ಬಲಿಗೆ ಭೂಮಂಡಲದಲ್ಲಿ 
ಆದರ್ಶದಂತೆ ಉತ್ಸವವು ಏರ್ಪಡಿಸಿಕೊಡಲ್ಪ ಟ್ಟದೆ. 

೫೩. ಯಾವ ರಾಜನು ಬಲೀಂದ್ರಪೂಜೆಯನ್ನು ಮಾಡುತ್ತಾನೆಯೋ 
ಅವನ ರಾಜ್ಯದಲ್ಲಿ ವ್ಯಾಧಿಭಯವೆಲ್ಲಿಯದು? ಸುಭಿಕ್ಸೃ, ಕೇಮ, ಆರೋಗ್ಯ, 
ಸರಿಮಿಗಿಲಿಲ್ಲದ ಸಂಪತ್ತು ಇಷ್ಟೂ ಅವನಿಗೆ ಉಂಟಾಗುತ್ತವೆ. 

೫೪. ಜನರೆಲ್ಲರೂ ರೋಗರಹಿತರೂ, ಸರ್ವ ಉಪದ್ರವಗಳಿಂದಲೂ 
ಬಿಡಲ್ಪಟ್ಟಿವರೂ ಆಗುತ್ತಾರೆ. 

೫೫. ಈ ಭೂತಲದಲ್ಲಿ ಜನರಿಗೆ ಒಳ್ಳೆಯ ಭಾವನೆಯನ್ನುಂಟುಮಾಡಲೋ 
ಸುಗವೇ ಈ ಬಲಿಪಾಡ್ಯಮಿಸಾ ಉತ್ಸವವನ್ನು ಮಾಡಬೇಕು. ಎಲೈ ಸುವ್ರತನೇ! 
ಈ ಬಲಿಪ್ರತಿಪತ್ತಿನ ದಿನ ಯಾವನು ಯಾವ ಭಾವದಿಂದಿರುತ್ತಾನೆಯೋ ಅವನಿಗೆ 
ಅದೇ ಹರ್ಷದುಃಖಾದಿ ಭಾವಗಳಿಂದ ವರ್ಷವೆಲ್ಲವೂ ಕಳೆಯುತ್ತದೆ. 

೫೬. ಅವನು ಆ ದಿನ ಅತ್ತರೆ ವರ್ಷವೆಲ್ಲ ಅಳುವೇ! ಹೃಷ್ಟನಾಗಿದ್ದರೆ 
ವರ್ಷವೆಲ್ಲ ಹರ್ಷವೇ! ಒಳ್ಳೆಯ ಊಟ ಮಾಡಿದರೆ ವರ್ಷವೆಲ್ಲ ಒಳ್ಳೆಯ 
ಊಟವೇ! ಸ್ವಸ್ಥ ವಾಗಿದ್ದರೆ ವರ್ಷದುದ್ದಕ್ಕೂ ಸ್ವಸ್ಥತೆಯೇ ಉಂಟಾಗುತ್ತದೆ. 

೫೭. ಕಾರ್ತಿಕದಲ್ಲಿ ಈ ತಿಥಿಯು ವೈಷ್ಣವಿಯೆಂದ್ಕೂ ದಾನವಿಯೆಂದೂ 
ಎರಡು ತೆರನಾಗಿ ಹೇಳಲ್ಪಟ್ಟಿದೆ. 


೫೮. ಕಾರ್ತಿಕೆದಲ್ಲಿ ಯಾರು ಸರ್ವಜನರಿಗೂ ಬಹು ಸಂತೋಷಕರವಾದ 


ದಶಮೋಳಈಧ್ಯಾಯಃ ೨೩೧ 


ದಾನೋಪಭೋಗಸುಖಬುದ್ಧಿಮತಾಂ ಕುಲಾನಾಂ 
ಹರ್ಷಂ ಪ್ರಯಾತಿ ಸಕಲಂ ಪ್ರಮುದಾ ಚೆ ನರ್ಷಂ ॥ ೫೮ ॥ 

ಬಲಿಪೂಜಾಂ ವಿಧಾಯೈನಂ ಪಶ್ಚಾದ್ದೋಕ್ರಿಡನಂ ಚರೇತ್‌ Hn 
ಗವಾಂ ಕ್ರೀಡಾ ದಿನೇ ಯತ್ರ ರಾತ್ರೌ ದೃಶ್ಯೇತ ಚಂದ್ರಮಾಃ । 
ಸೋಮೋ ರಾಜಾ ಪಶೂನ್‌ ಹಂತಿ ಸುರಭೀಪೂಜಕಾಂಸ್ತಥಾ ॥&೬೦॥ 
ಪ್ರತಿಪದ್ದರ್ಶಸಂಯೋಗೇ ಕ್ರೀಡನಂ ತು ಗವಾಂ ಮತಂ । 
ಪರವಿದ್ಧಾಸು ಯಃ ಕುರ್ಯಾತ್‌ ಪುತ್ರದಾರಧನಃಕ್ಟಯಃ ॥೬೧॥ 
ಅಲಂಕಾರ್ಯಾಸ್ತದಾ ಗಾವೋ ಗೋಗ್ರಾಸಾದಿಭಿರರ್ಜಿತಾಃ । 
ಗೀತವಾದಿತ್ರನಿರ್ಫೋಷೈಃ ನಯೇನ್ನಗರಬಾಹ್ಯತಃ । 
ಆನೀಯ ಚ ತತಃ ಪಶ್ಚಾತ್‌ ಕುರ್ಯಾನ್ಸೀರಾಜನಾವಿಧಿಂ ॥ ೬೨ ॥ 
ಅಥ ಚೇತ್ಚ್ರತಿಸತ್ಸ್ಸಲ್ಫ್ಸಾ ನಾರೀ ನೀರಾಜನಂ ಚರೇತ್‌ । 
ದ್ವಿತೀಯಾಯಾಂ ತತಃ ಕುರ್ಯಾತ್‌ ಸಾಯಂ ಮಂಗಲಮಾಲಿಕಾಃ॥೬ ೩1 
ಏವಂ ನೀರಾಜನಂ ಕೃತ್ವಾ ಸರ್ವಪಾಪೈಃ ಪ್ರಮುಚ್ಯತೇ ! 
ಪ್ರತಿಸತ್ಪೂರ್ವನಿದ್ದೈವ ಯಷ್ಟಿಕಾಕರ್ಷಣೇ ಭವೇತ್‌ ॥ ೬೪॥ 








ದೀಪೋತ್ಸವವನ್ನು ನೆರವೇರಿಸುವರೊ, ಶುಭ ಮನಸ್ಸಿನಿಂದ ಬಲಿರಾಜನ ಪೂಜೆ 
ಯನ್ನು ಮಾಡುವರೋ ಅವರಿಗೆ ದಾನ. ಉಪಭೋಗ, ಸುಖಬುದ್ಧಿಗಳು ವೃದ್ಧಿ 
ಯಾಗಿ ವರ್ಷವೆಲ್ಲವೂ ಹರ್ಷದಿಂದಲೇ ಕಳೆಯುತ್ತದೆ. 

೫೯-೬೦. ಹೀಗೆ ಬಲಿಪೂಜೆ ಮಾಡಿ, ಅನಂತರ ಗೋಕ್ರೀಡನ ವ್ರತವನ್ನು 
ನಡೆಸಬೇಕು. ಗೋಕ್ರೀಡಾ ದಿನದಲ್ಲಿ ರಾತ್ರಿ ಚಂದ್ರನು ಕಾಣಿಸಿಕೊಂಡುದಾದರೆ 
ಪಶುಗಳಿಗೆ ಹಾನಿಯುಂಟಾಗುತ್ತದೆ; ಗೋಪೂಜಕರಿಗೂ ಕೇಡು ಸಂಭವಿಸುತ್ತದೆ. 

೬೧. ಅಮಾವಾಸ್ಯೆ ಮತ್ತು ಪಾಡ್ಯಮಿಗಳೆ ಸಂಯೋಗವಿರುವಾಗ 
ಗೋಕ್ರೀಡನ ವ್ರತವನ್ನು ನಡೆಸಬಹುದು. ಮುಂದಿನ ತಿಥಿಯ ವೇಧೆಯಿರುವಲ್ಲಿ 
ಯಾವನು ಗೋಕ್ರೀಡನ ವ್ರತವನ್ನು ಮಾಡುವನೋ ಅವನಿಗೆಹೆಂಡತಿ ಮಕ್ಕಳು 
ಮತ್ತು ಧನಗಳ ಕ್ಸಯವಪುಂಟಾಗುತ್ತದೆ. 

೬೨-೬೩. ಈ ಗೋಕ್ರೀಡನವ್ರತ ಸಮಯದಲ್ಲಿ ಗೋವುಗಳಿಗೆಲ್ಲ ಅಲಂಕಾರ 
ಮಾಡಬೇಕು. ಅವನ್ನು ಗೋಗ್ರಾಸಾದಿಗಳಿಂದ ಅರ್ಚಿಸಿ ಗೀತವಾದ್ಯಾದಿಗಳ 
ೋಷದಿಂದ ನಗರದ ಹೊರಭಾಗಕ್ಕೆ ಉತ್ಸವದಿಂದ ಕರೆದುಕೊಂಡು ಹೋಗ 
(ಕು. ಆ ಬಳಿಕ ಅವಕ್ಕೆ ಆರತಿಯನ್ನು ಮಾಡಬೇಕು. ಆ ದಿನ ಪಾಡ್ಯಮಿಯ 

ಲ ಮಾತ್ರವೇ ಇರುವುದಾದರೆ ನಾರಿಯು ನೀರಾಜನ ಮಾಡಬೇಕು. ಬಳಿಕ 
ದಿಗೆಯಲ್ಲಿ ಸಾಯಂಕಾಲ ಮಂಗಳಮಾಲಿಕೆಗಳನ್ನು ಮಾಡಬೇಕು. 
ವರ ಹೀಗೆ ನೀರಾಜನ ಮಾಡಿದರೆ ಸರ್ವ ಪಾಸಗಳಿಂದಲೂ ಬಿಡುಗಡೆ 
F 


ಜಿ ೭ ಬೆ “Qe 


೨೩೨ ಶ್ರೀ ಸ್ಕಾಂದಮಹಾಪುರಾಣಂ 


ಕುಶಕಾಶನುಯಾಂ ಕುರ್ಯಾತ್‌ ಯಷ್ಟಿಕಾಂ ಸುದೃಢಾಂ ನವಾಂ । 
ದೇವದ್ಧಾರೇ ನೃಪದ್ವಾಕೀಥವಾ ನೇಯಾ ಚತುಷ್ಪಥೇ ॥ ೬೫ ॥ 
ತಾನೇಕತೋ ರಾಜಪುತ್ರಾ ಹೀನನರ್ಣಾಸ್ತಫೈಕತಃ ! 
ಗೃಹೀತ್ವಾಂಕರ್ಷಯೇಯುಸ್ಕೇ ಯಥಾಸಾರಂ ಮುಹುರ್ಮೂಹುಃ ॥ 
ಸಮಸಂಖ್ಯಾ ದ್ವಯೋಃ ಕಾರ್ಯಾ ಸರ್ವೇಪಿ ಬಲವತ್ತರಾಃ । 


ಜಯೋಂತ್ರ ಹೀನಜಾತೀನಾಂ ಜಯೋ ರಾಜ್ಞಸ್ತು ವತ್ಸರಂ 1 ೬೭॥ 
ಉಭಯೋಃ ಪೃಷ್ಠತಃ ಕಾರ್ಯಾ ರೇಖಾ ತತ್ಕರ್ಷಕೋಪರಿ | 
ಕೇಖಾಂತೇ ಯೋ ನಯೇತ್ತಸ್ಯ ಜಯೋ ಭವತಿ ನಾನ್ಯಥಾ ॥ ೬೮ ॥ 


ಜಯಚಿಹ್ನೆಮಿದಂ ರಾಜಾ ವಿದಧೀತ ಪ್ರಯತ್ನತಃ ॥೬೯॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ 4" ಕಾರ್ತಿಕೆಶುಕ್ಷ್‌ 
ಪ್ರತಿಪನ್ಮಾಹಾತ್ಮ್ಯವರ್ಣನಂ?? ನಾಮ ದಶಮೋಂಧ್ಯಾಯಃ 


ಯುಂಟಾಗುತ್ತದೆ. ಪೂರ್ವತಿಥಿಯ ವೇಧೆಯಿರುವ ಪ್ರತಿಪತ್‌ತಿಥಿಯೇ ಯಷ್ಟಿಕಾ 
ಕರ್ಷಣಕ್ಕೆ ತಕ್ಕುದು. 

೬೫. ಕ:ಶಕಾಶಗಳಿಂದ ಬಹು ದೃಢವಾಗಿರುವ ಹೊಸದಾದ ಯಷ್ಟಿಯ 
(ಕೋಲ)ನ್ನು ರಚಿಸಬೇಕು. ದೇವಸ್ಥಾನದ ಎದುರಿಗೆ ಅಥವಾ ಅರಮನೆಯ 
ಎದುರಿಗೆ ಅಥವಾ ನಾಲ್ಕು ಬೀದಿಗಳು ಸೇರಿದ ಚೌಕಕ್ಕೆ ಅದನ್ನು ತರಬೇಕು. 

೬೬. ಅದನ್ನು ಒಂದು ಕಡೆ ರಾಜಪುತ್ರರೂ, ಮತ್ತೊಂದು ಕಡೆ ಕೆಳವರ್ಣ 
ದವರೂಹಿಡಿದುಕೊಂಡು ತಮ್ಮ ಶಕ್ತಿಗನುಸಾರವಾಗಿ ಮತ್ತೆಮತ್ತೆ ಎಳೆಯಬೇಕು. 

೬೭. ಎರಡು ಕಡೆಯವರನ್ನೂ ಸಮಸಂಖ್ಯೆಯವರನ್ನಾಗಿಯೇ ಸೇರಿಸ 
ಬೇಕು. ಎಲ್ಲರೂ ಬಹು ಬಲಶಾಲಿಗಳೇ ಆಗಿರಬೇಕು. ಹೀನಜಾತಿಯವರಿಗೆ 
ಜಯವಾದರೆ ಅದು ರಾಜನಿಗೆ ವರ್ಷದವರೆಗೂ ಜಯವನ್ನು ಸೂಚಿಸುತ್ತದೆ. 

೬೮-೬೯. ಯಷ್ಟಿಯನ್ನು ಎಳೆಯಲು ನಿಂತಿರುವ ಎರಡು ಪಂಗಡಗಳವರ 
ಹಿಂಭಾಗದಲ್ಲಿಯೂ ಗೆರೆಯನ್ನು ಎಳೆಯಬೇಕು. ಯಾವ ಪಂಗಡದವರು 
ಆ ಗೆರೆಯಿಂದೀಜೆಗೆ ಯಷ್ಟಿಯನ್ನೆಳೆಯುವರೋ ಅವರಿಗೆ ಜಯವುಂಟಾಗುತ್ತದೆ. 
ಹಾಗಲ್ಲದೆ ಜಯವು ದೊರೆಯುವುದಿಲ್ಲವು. ಈ ಜಯಚಿಹ್ಲೆಯನ್ನು ರಾಜನು 
ಪ್ರಯತ್ನಪೂರ್ವಕವಾಗಿ ನಡೆಸಬೇಕು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದೆ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಹಾತ್ಮ್ಮ್ಯದಲ್ಲಿ 
66 ಕಾರ್ತಿಕಶುಕ್ಲಪ್ರತಿಪನ್ಮಾಹಾತ್ಮ್ಯವರ್ಣನ''ವೆಂಬ 
ಹತ್ತನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ [ 
ಅ ಕೈಕಾದಶೋಧ್ಯಾಯಃ 
ಯಮದ್ವಿತೀಯಾಮಾಹಾತ್ಮ್ಯವರ್ಣನಂ 

ನಾರದ ಉವಾಚ :.- 
ಭಗವನ್‌ ಪ್ರಷ್ಟುಮಿಚ್ಛಾನಿಂ ತ್ವಾಮಹಂ ವಿನೆಯಾನ್ಮಿತಃ । 
ತದ್ವ್ರತಂ ಬ್ರೂಹಿ ಮೇ ಮರ್ತೋ ಮೃತ್ಯುಂ ಯೇನ ನ ಪಶ್ಯತಿ ॥ ೧೫ 

ಬ್ರಹ್ಮೋವಾಚ :-- 
ಯದಿ ಪೃಚ್ಛಸಿ ನಿಪ್ರೇಂದ್ರ ವ್ರತಾನಾಮುತ್ತಮಂ ವ್ರತಂ । 


ವ್ರತಂ ಯಮದ್ಧಿತೀಯಾಖ್ಯಂ ಶೃಣು ತ್ವಂ ಮೃತ್ಯುನಾಶನಂ ॥೨॥ 
ಕಾರ್ತಿಕೇ ಮಾಸಿ ಶುಕ್ಲಾಯಾಂ ದ್ವಿತೀಯಾಯಾಂ ಮುನೀಶ್ವರ । 
ಕರ್ತವ್ಯಂ ತದ್ದಿಧಾನೇನ ಸರ್ವಮೃತ್ಯುನಿವಾರಣಂ Han 
ಬ್ರಾಹ್ಮೇ ಮುಹೂರ್ತೇ ಚೋತ್ನಾಯ ದ್ಮಿತೀಯಾಯಾಂ ಮುನೀಶ್ವರ । 
ಮನಸಾ ಚಿಂತಯೇದಾತ್ಮಹಿತಂ ನೈವಾಹಿತಂ ಸ್ಮರೇತ್‌ nn 
ಪ್ರಾತಃಸ್ನಾನಂ ತತಃ ಕುರ್ಯಾತ್‌ ದಂತಧಾವನಪೂರ್ವಕಂ !। 

ತತಃ ಶುಕ್ಲಾಂಬರಧರಃ ಶುಕ್ಲ ಮಾಲ್ಯಾನುಲೇಷನಃ ॥೫॥ 





ಕನ್ನಡದ ಅನುವಾದ 


ಯಮದ್ವಿತೀಯಾಮಾಹಾತ್ಮ್ಯವರ್ಣನ 


೧ ನಾರದನು ಕೇಳುತ್ತಾನೆ: ಭಗವನ್‌! ವಿನಯವಂತನಾಗಿ ನಾನು 
ನಿನ್ನನ್ನು ಒಂದು ಪ್ರಶ್ನೆ ಕೇಳಲಿಚ್ಚಿ ಸುತ್ತೇನೆ. ಯಾವುದರಿಂದ ಮರ್ತ್ಯನು 
ಮ. ಏತ್ಯಾವನ್ನು, Mid ವೋಆ ವ್ರ ತವನ್ನು ನನಗೆ ತಿಳಿಸು.” 

೨. “ಎಲ್ಫೈ ವಿಪ್ರೇಂದ್ರಾ! ವ್ರ “ತಗಳಲ್ಲೆ ಲ್ಲ ಲ್ಲ ಉತ್ತಮವಾದ ವ್ರತವಾವು 
ದೆಂದು ಪ್ರಶ್ನೆಮಾಡುವೆಯಾದರೆ ಹೇಳುವೆನು ಕೇಳು. ಅದೇ ಯಮನ್ವಿ ತೀಯೆ 
ಯೆಂಬ ವ್ರತವು. ಅದು ಮ ) ತ್ಯುನಾಶಕವಾದುದು. 

೩. ಆ ವ್ರತವನ್ನು ಸುನತ ಶುಕ್ಲಪಕ್ಬ್ಸದಲ್ಲಿ ದ್ವಿತೀಯೆಯ ದಿನ 
ಮಾಡಬೇಕು. ಮುನೀಶ್ವರಾ! ಅದನ್ನು ಮಾಡುವುದರಿಂದ ಸರ್ವಮೃತ್ಯು 
ಸಿವಾರಣೆಯುಂಟಾಗುತ್ತದೆ. 

೪. ಬಿದಿಗೆಯ ದಿನ ಬ್ರಾಹ್ಮಮುಹೂರ್ತದಲ್ಲಿ ಎದ್ದು ಆತ್ಮಹಿತವನ್ನು 
ಮನಸ್ಸಿನಲ್ಲಿ ಚಿಂತಿಸಬೇಕು. ಅಹಿತವಾದುದನ್ನು ಸ್ಮರಿಸಲೇಬಾರದು. 

೫. ಸ ಹಲ್ಲುಜ್ಜಿ ಕೊಂಡು ಪ್ರಾತಃಸ್ಮಾನವನ್ನು ಮಾಡಬೇಕು. ಬಳಿಕ 
ಬಿಳಿಯ ಟ್ರಯನ್ನುಟ್ಟು, ಬಿಳಿಯೆ ಹೊವನ್ನು ಮುಡಿದು ಗಂಧಾದ್ಯನುಲೇಪನ 
ಗಳನ್ನು ತೊಡೆದು ಬೇಕು. 


೨೬೭೪ ಶ್ರೀ ಸ್ಕಾಂದಮಹಾಪುರಾಣಂ 


ಕೃತನಿತ್ಯಕ್ರಿಯೋ ಹೃಷ್ಟಃ ಕುಂಡಲಾಂಗದಭೂಷಿತಃ । 


ಔಮಂಬರತರುಂ ಗತ್ವಾ ಕೃತ್ವಾ ಮಂಡಲಮುತ್ತಮಂ ॥೬॥ 
ಪದ್ಮಮಷ್ಟದಲಂ ಕೃತ್ವ್ಯಾ ತಸ್ಮಿನ್ನ್‌ದುಂಬಕೇ ಶುಭೇ । 

ವಿಧಿಂ ವಿಷ್ಣುಂ ಚ ರುದ್ರಂ ಚ ನರದಾಂ ಚ ಸರಸ್ವತೀಂ ॥2೭॥ 
ವೀಣಾಪುಸ್ತಕಸಂಯುಕ್ತಾಂ ಪೂಜಯೇತ್ಸ್ಪಸ್ಮಮಾನಸಃ । 
ಚಂದನಾಗರುಕಸ್ತೂರೀಕುಂಕುಮೈರ್ದ್ವಿಜಸತ್ತವು noun 
ಪುಸ್ಸೈರ್ಧೂಪೈಶ್ಚ ನೈನೇದ್ಯೈರ್ನಾರಿಕೇಲಫಲಾದಿಭಿಃ । 

ತತೋ ಮೃತ್ಯುವಿನಾಶಾರ್ಥಂ ಸಾಲಂಕಾರಾಂ ಪಯಸ್ವಿನೀಂ 1೯॥ 
ವಿಪ್ರಾಯ ವೇದವಿದುಷೇ ಗಾಂ ದದ್ಯಾಚ್ಹ ಸನತ್ಸಕಾಂ। 
ಅಪಮೃತ್ಯುನಿನಾಶಾರ್ಥಂ ಸೆಂಸಾರಾರ್ಣವತಾರಕಾಂ noon 
ಹೇ ವಿಪ್ರ ತೇ ತ್ವಿಮಾಂ ಸೌಮ್ಯಾಂ ಧೇನುಂ ಸಂಪ್ರದದಾವ್ಯುಹಂ । 

ಇತಿ ಮಂತ್ರೇಣ ಗಾಂ ದದ್ಯಾತ್‌ ವಿಪ್ರಾಯ ಬ್ರಹ್ಮವಾದಿನೇ ॥೧೧॥ 


ತದಲಾಭೇ ತು ವಿಪ್ರಾಯ ಭಕ್ತ್ಯಾ ದದ್ಯಾದುಪಾನಹೌ । 
ತತಃ ಪೂಜಾಂ ಸಮಾಷ್ಯಾಥ ಭಕ್ತಿಮಾನ್‌ ಪುರುಷೋತ್ತಮ ॥ ೧೨॥ 

೬. ಸಿತ್ಯಕ್ರಿಯಗಳನ್ನೈಲ್ಲ ನೆರವೇರಿಸಿ ಸಂತುಷ್ಟನಾಗಿ ಕುಂಡಲ, ಅಂಗದ 
ಮೊದಲಾದ ಭೂಷಣಗಳನ್ನು ಧರಿಸಿ ಅತ್ತಿಯ ಮರದ ಬಳಿಗೆ ಹೋಗಿ ಅಲ್ಲಿ 
ಉತ್ತಮವಾದ ಮಂಡಲವನ್ನು ಮಾಡಬೇಕು. 

೭೨೯. ಆ ಅತ್ತಿಯ ಮರದಲ್ಲಿ ಅಷ್ಟದಲ ಪದ್ಮನನ್ನು ರೆಚಿಸಬೇಕು. 
ಅದರೆಲ್ಲಿ ವಿಧಿ, ವಿಷ್ಣು, ರುದ್ರ, ವರದಾಯಕಳೂ, ವೀಣಾಪುಸ್ತಕಗಳನ್ನು ಧರಿಸಿ 
ದವಳೂ ಆದೆ ಸರಸ್ವತಿ--ಇವರನ್ನು ಸ್ವಸ್ಥಮನಸ್ಸುಳ್ಳವನಾಗಿ ಪೂಜಿಸಬೇಕು. 
ಚಂದನ, ಅಗುರು, ಕಸ್ತೂರಿ, ಕುಂಕುಮ, ಪುಷ್ಪ, ಧೂಪ, ದೀಪ, ನೈವೇದ್ಯ, 
ತೆಂಗಿನಕಾಯಿ, ಕದಳೀಫಲ ಮೊದಲಾದುವುಗಳಿಂದ ಪೂಜೆಮಾಡಬೇಕು. ಬಳಿಕ 
ಮೃತ್ಯುವಿನಾಶಾರ್ಥವಾಗಿ, ಅಲಂಕರಿಸಿರುವ ಕರೆಯುವ ಹಸುವನ್ನು ದಾನ 
ಮಾಡಬೇಕು. 

೧೦. ಸಂಸಾರಸಮುದ್ರವನ್ನು ದಾಟಿಸುವಂತಹುದೂ, ಕರುವಿಥಿಂದ 
ಕೂಡಿದುದೂ ಆದ ಗೋವನ್ನು ಅಪಮೃ ತ್ಯುವಿನಾಶಾರ್ಥವಾಗಿ ವೇದವಿದ್ವಾಂಸ 
ನಾದ ವಿಪ್ರನಿಗೆ ದಾನಮಾಡಬೇಕು. 

೧೧. ಎಲೈ ವಿಪ್ರನೇ! ನಿನಗೆ ಸಾಧುವಾದ ಈ ಹಸುವನ್ನು ಕೊಡುತ್ತೇನೆ” 
ಎಂಬೀ ಮಂತ್ರದಿಂದ ಬ್ರಹ್ಮನಾದಿಯಾದ ವಿಪ್ರನಿಗೆ ಆ ಗೋವನ್ನು ದಾನ 
ಹೊಡಬೇಕು. 

೧೨. ಅದು ದೊರೆಯದಿದ್ದಲ್ಲಿ, ವಿಪ್ರನಿಗೆ ಭಕ್ತಿಯಿಂದ ಪಾದರಕ್ಷೆಗಳ 


ಏಕಾದಶೋತಧ್ಯಾಯೆಃ ೨೩೫ 


ಜ್ಞಾತಿಶ್ರೇಷ್ಠಾನ್ವಯೋವೃದ್ಧಾನ್‌ ಸಮ್ಯಗೃಕ್ತ್ಯಾಂಭಿವಾದಯೇತ್‌ । 


ನಾನಾವಿಧೈಃ “ಪಲ್ಟಿ ರಮೈೈಸ್ತ ರ್ಪಯೇತ್ಸ, ಸನಾನಪಿ ॥ ೩ 
ತತಃ ಸೋದರಸಂಪನ್ನಾ ಭಗಿನೀ ಯಾ ಭನೇನ್ಮುನೇ | 

ತಸ್ಯಾ ಗೃಹಂ ಸಮಾಗತ್ಯ ಸಮ್ಯಗೃಕ್ವ್ಯಾಭಿವಾವಯೇತ್‌ ॥ ೧೪ ॥ 
ಭಗಿನೀ ಸುಭಗೇ ಭದ್ರೇ ತ್ವದಂಘಫ್ರಿಸರಸೀರುಹಂ । 

ಶ್ರೇಯಸೇಂಥ ನಮಸ್ಕರ್ತುಂ ಆಗತೋಸ್ಮಿ ತನಾಲಯಂ ॥ ೧೫ ॥ 
ಇತ್ಯುಕ್ತ್ವಾ ಭಗಿನೀಂ " ತಾಂ ತು ನಿಷ್ಣುಬುದ್ಧ್ಯಾಂಭಿನಾದಯೇತ್‌ । 

ತದಾ ತು ಭಗಿನೀ ಶ್ರುತ್ವಾ ಭ್ರಾ ತುವನಚನಮುತ್ತ ಮಂ NH ೧೬ ॥ 
ಭಗಿನ್ಯಾ ಭ್ರಾತರಂ ಮಾಕ್‌ ೦ ವಕ ಕೈವ್ಯಂ ಪ್ರತಿ ನಾರದ । 

ಅದ್ಯ ಭ್ರಾ ತರಹಂ ಜಾತಾ ತ್ವತ್ತೋ ಧನ್ಯಾಸ್ಮಿ ಮಂಗಲಾ ॥ ೧೭ ॥ 
ಭೋಕ್ತವ್ಯಂ ತೇಂದ್ಯ ಮದ್ದೇಹೇ ಸ್ವಾಯುಷೇ ಕುಲದೀಪಕೆ । 

ಕಾರ್ತಿಕೇ ಶುಕ್ಲಪಕ್ಬಸ್ಯ ದ್ವಿತೀಯಾಯಾಂ ಸಹೋದರ ॥ ೧೮ ॥ 


ನ್ನಾದರೂ ನೀಡಬೇಕು. ಆಮೇಲೆ ಪುರುಷೋತ್ತಮನಲ್ಲಿ ಭಕ್ತಿಯುಳ್ಳವನಾಗಿ 
ಪೂಜೆಯನ್ನು ಸಮಾಪ್ತಿಮಾಡಬೇಕು. 

೧೩. ಹೀಗೆ ಪೂಜೆಯನ್ನು ಸಮಾಪ್ತಿಮಾಡಿ ವಯೋವೃದ್ಧರಾದ ಜ್ಞಾತಿ 
ಶ್ರೇಷ್ಠರನ್ನು ಭಕ್ತಿಯಿಂದ ಅಭಿವಾದನಮಾಡಬೇಕು. ಸ್ನ (ಜನರನ್ನು ಕೂಡ 
ನಾನಾ ವಿಧಗಳಾದ ರಮ್ಯವಾದ ಫಲಗಳಿಂದ ತೃ ಪ್ತಿ ಪಡಿಸಬೇಕು. 

೧೪. ಎಲ್ಲೆ ಮುನಿಯೇ! ಬಳಿಕ ಸೋದರಸಂಪ ನ್ನಳಾದ ಯಾವ ಭಗಿನಿ 
ಯಿರುವಳೋ ಅವಳ ಮನೆಗೆ ಹೋಗಿ ಬಹಳ ಭಕ್ತಿಯಿಂದ ಆಕೆಗೆ ನಮಸ್ಕಾರ 
ಮಾಡಬೇಕು. 

೧೫. "ಭಗಿನೀ, ಸುಭಗೇ, ಭದ್ರೇ! ನನ್ನ ಶ್ರೇಯಸ್ಸಿಗಾಗಿ ನಿನ್ನ ಪಾದ 
ಕಮಲವನ್ನು ನಮಸ್ಕರಿಸಲು ನಿನ್ನ ಮನೆಗೆ ಬಂದಿದ್ದೇನೆ.” 

೧೬-೧೭. ಹೀಗೆಂದು ನುಡಿಯುತ್ತ, ಆ ಭಗಿನಿ (ಅಕ್ಕನ) ಯನ್ನು ವಿಷ್ಣು 
ವೆಂದು ಭಾವಿಸಿ ಆಕೆಗೆ ಅಭಿವಾದನಮಾಡಬೇಕು. ಆಗ ಭಗಿನಿಯು ಸೋದರನ 
ಉತ್ತಮವಾದ ಆ ವಚನವನ್ನಾಲಿಸಿ ಆ ಸೋದರನನ್ನು ಕುರಿತು, ಈ ವಚನ 
ವನ್ನು ನುಡಿಯಬೇಕು.  ಸೋದರಾ! ಈಗ ನಾನು ನಿನ್ನಿಂದ ಧನ್ಯಳಾದೆನು; 
ಮಂಗಳೆಯಾದೆನು. 

೧೮-೧೯. ಎಲ್ಫೆ ಕುಲದೀಪಕನೇ! ನಿನ್ನ ಆಯುರ್ವ್ಯದ್ಧಿಗಾಗಿ ಈಗ ನನ್ನ 
ಮನೆಯಲ್ಲಿ ಭೋಜನಮಾಡಬೇಕು. ಸಹೋದರನೆ! ಪೂರ್ವದಲ್ಲಿ ಕಾರ್ತಿಕ 
ಮಾಸದ ಶುಕ್ಲಪಕ್ಸದ ಬಿದಿಗೆಯ ದಿನ್ನ ಯಮುನೆಯು ಯಮನನ್ನು ಸ್ವಗೃಹ 
ದಲ್ಲಿ ಅರ್ಚಿಸಿ ಅವನಿಗೆ ಭೋಜನಮಾಡಿಸಿದಳು. ಈ ದಿನ ಯಮನು ಕೂಡ 


೨೩೬ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಯಮೋ ಯಮುನಯಾ ಪೂರ್ವಂ ಭೋಜಿತಃ ಸ್ವಗೃಹೇಂರ್ಜಿತಃ । 
ಅಸ್ಮಿನ್‌ ದಿನೇ ಯಮೇನಾಪಿ ನಾರಕೀಯಾಶ್ಚ ನೋಚಿತಾಃ । 
ಅಪಿ ಬದ್ಧಾಃ ಕರ್ಮಪಾಶೈಃ ಸ್ವೇಚ್ಛಯಾ ಪರ್ಯಟಿಂತಿ ತೇ ೧೯॥ 
ಸ್ವಸುರ್ನರೋ ವೇಶ್ಮನಿ ಯೋ ನ ಭುಂಕ್ತೇ 
ಯನುದ್ಧಿತೀಯಾದಿನಮತ್ರ ಲಬ್ಧಾ । 
ತಂ ಪಾಪಿನಂ ಪ್ರಾಪ್ಯ ವಯಂ ಸುಹೃಷ್ಟಾಃ 
ಪ್ರಭಕ್ಸೆಯಾಮೋದ್ಯ ಚ ಭಕ್ಯಹೀನಾಃ ೨೦ ॥ 
ಇತಿ ಪಾಪಾ ರೆಚಂತೀಹ ಬ್ರಹ್ಮಹತ್ಯಾದಯಸ್ತಥಾ । 
ತಸ್ಮಾದ್ಭ್ರ್ರಾತರ್ಮದ್ಭೃಹೇ ತು ಭೋಜನಂ ಕುರು ಕಾರ್ತಿಕೇ ॥೨೦೧॥ 
ಶುಕ್ಲಾಯಾಂ ತು ದ್ವಿತೀಯಾಯಾಂ ವಿಶ್ರುತಾಯಾಂ ಜಗತ್ವ್ರಯೇ । 


ಅಸ್ಯಾಂ ನಿಜಗೃಹೇ ಪುತ್ರ ಭುಜ್ಯತೇ ನ ಬುಧೈರಪಿ ॥ ೨೨ ॥ 
ಇತ್ಯುಕ್ತಃ ಸ ತಥೇತ್ತ್ಯುಕ್ತ್ವಾ ಭಗಿನೀಂ ಪೂಜಯೇದ್ದ ತೀ 1 
ಪ್ರಹರ್ಷಾತ್ಸುಮಹಾಭಾಗ ವಸ್ಮ್ರಾಲಂಕಾರಭೂಷಣೈಃ ॥ ೨೩ 0 
ಅಗ್ರಜಾಮಭಿವಂದ್ಯಾಥ ಆಶಿಷಂ ಚ ಪ್ರಗೃಹ್ಯ ಚೆ! 

ಸರ್ವಾ ಭಗಿನ್ಯಃ ಸಂತೋಷ್ಯಾ ವಸ್ತ್ರಾಲಂಕಾರದಾನತಃ ॥ ೨೪೫ 
ಅಭಾವೇ ಸ್ವಸ್ಯ ತು ಸ್ವಸುಃ ಪಿತೃವ್ಯಾಃ ಸ್ವಪಿತುಃ ಸ್ವಸಾ । 

ತಸ್ಯಾ ಗೃಹಂ ಸಮಾಗತ್ಯ ಕುರ್ಯಾದ್ಭೋಜನಮಾದರಾತ್‌ 1೨೫೪ 





ಕರ್ಮಪಾಶಗಳಿಂದೆ ಬದ್ಧರಾದ ನಾರಕಿಗಳನ್ನೂ ಬಿಡುಗಡೆಮಾಡಿದನು. ಅವರು 
ಸ್ವೇಚ್ಛೆಯಿಂದ ಓಡಾಡುತ್ತಾರೆ. 

೨೦. "" ಯಮದ್ವಿತೀಯಾ ದಿನವನ್ನು ಪಡೆದೂ ಕೂಡ ಈಗ ಯಾವ 
ನರನು ಸೋದರಿಯ ಮನೆಯಲ್ಲಿ ಊಟಮಾಡುವುದಿಲ್ಲವೋ ಆ ಪಾಪಿಯನ್ನು 
ಪಡೆದು ಭಕ್ಯ್ಯಹೀನರಾದ ನಾವು ಬಹಳ ಸಂತುಷ್ಟರಾಗಿ ಅವರನ್ನು ಭಕ್ಷಿಸೋಣ. 

೨೧-೨೨೨. ಹೀಗೆಂದು ಬ್ರಹ್ಮಹತ್ಯವೇ ಮೊದಲಾದ ಪಾಪಗಳು ಕೂಗಾಡು 
ರುತ್ತವೆ. ಆದುದರಿಂದೆಲೈ ಸೋದರನೆ! ಇಂದು ಮೂರುಲೋಕಗಳಲ್ಲಿಯೂ 

ಸಿದ್ಧವಾದ ಕಾರ್ತಿಕದ ಈ ದಿನ ನನ್ನ ಮನೆಯಲ್ಲಿ ಭೋಜನವನ್ನು ಮಾಡು. 
ಮಗೂ! ಈ ದಿನ ವಿದ್ವಾಂಸರಾರೂ ಸ್ವಗೃಹದಲ್ಲಿ ಭೋಜನ ಮಾಡುವುದಿಲ್ಲ.” 
೨೩-೨೪, ಹೀಗೆಂದು ಹೇಳಲ್ಪಟ್ಟ ಆ ಸೋದರನು, " ಹಾಗೆಯೇ ಆಗಲಿ? 
ಎನ್ನಬೇಕು. ಎಲೈ ಮಹಾಭಾಗನೇ! ಕಾರ್ತಿಕವ್ರತವನ್ನವಲಂಬಿಸಿದವನು 
ಬಹು ಸಂತೋಷದಿಂದ ಅಗ್ರಜೆಯನ್ನು ವಸ್ತ್ರಾಲಂಕಾರಭೂಷಣಗಳಿಂದ ಪೂಜಿಸಿ 
ಅಭಿವಂದಿಸಿ ಆಕೆಯ ಆಶೀರ್ವಾದವನ್ನು ಪಡೆದುಕೊಂಡು ಉಳಿದೆಲ್ಲ ಸೋದರಿ 
ಯರನ್ನೂ ವಸ್ತ್ರಾಲಂಕಾರಗಳನ್ನು ಕೊಟ್ಟು ಸಂತೋಷಪಡಿಸಬೇಕು. 

೨೫-೨೭, ವತ್ಸ! ಈ ರೀತಿಯಾಗಿ ಯಾವನು ಯಮನ ನಾಮಕವಾದ 


ತ್ತಿ 
ತ 
ಲ 


ಏಕಾದಶೋ9ಧಭ್ಯಾಯಃ ೨೩೭ 


ಏನಂ ಯೆಃ ಕುರುತೇ ಪುತ್ರ ವ್ವಿತೀಯಾಂ ಯಮನಾನಿಂಕಾಂ | 
ಅಸಮೃತ್ಯುವಿನಿರ್ಮುಕ್ತಃ ಪುತ್ರ ಪೌತ್ರಾದಿಭಿರ್ವ್ಯತಃ ॥ ೨೬॥ 
ಇಹ ಭುಕ್ಟ್ವಾ ತು ವಿಪುಲಾನ್‌ `ಭೋಗಾನನ್ಯಾನ್ಯ ಥೇಪ್ಸಿತಾನ್‌ । 

ಅಂತೇ ನೋಕ್ಬ್ಚಮವಾಸ್ತ್ನೋತಿ ನಾನ್ಯಥಾ ಮದ್ವಚೋ ಭವೇತ್‌ ॥ ೨೭॥ 
ವ್ರತಾನ್ಯೇತಾನಿ ಸರ್ವಾಣಿ ದಾನಾನಿ ವಿವಿಧಾನಿ ಚ | 

ಗೃಹಸ್ಥ ಸೈವ ಯುಜ್ಯಂತೇ ತಸ್ಮಾದ್ಲಾರ್ಹಸ್ಥ್ಯಮಾಶ್ರಯೇತ್‌ 8 ೨೮ ॥ 
ಸತ ಯವಮಂದ್ಧಿ Ries ನ ಸ್ಥ ಃ ಶೃ ಡುಯಾನ್ನ ರಃ । 


ತಸ್ಯ ಸರ್ವಾಣಿ ಆಖ ನಶ್ಯಂತೀತ್ಯಾಹ ಸನ ॥೨೯॥ 
ಸೂತ ಉವಾಚ :- 

ಕಾರ್ತಿಕೇ ಚ ದ್ವಿತೀಯಾಯಾಂ ಪೂರ್ವಾಹ್ನೇ ಯೆನುಮುರ್ಚ್ಜಯೇತ್‌ ! 

inne ನರಃ ಸ್ನಾತ್ವಾ ಯಮಲೋಕಂ ನ ಪಶ್ಯತಿ i ೩೦॥ 


ಕಾರ್ತಿಕೇ ಶುಕ್ಲಪಕ್ಸೇ ತು ದ್ವಿತೀಯಾಯಾಂ ತು ಶೌನಕ । 

ಯಮೋ ಯಂಮುನಯಾ ಪವ ಭೋಜಿತಃ ಸ್ವಗೃಹೇಂರ್ಚಿತಃ॥ ೩೧ ॥ 
ದ್ವಿತೀಯಾಯಾಂ ಮಹೋತ್ಸರ್ಗೋ ನಾರಕೀಯಾಶ್ಚ ತರ್ಪಿತಾಃ । 
ಪಾಪೇಭ್ಯೋ ವಿಪ್ರಯುಕ್ತಾಸ್ತೇ ಮುಕ್ತಾಃ ಸರ್ವೇ ನಿಬಂಧನಾತ್‌ ॥೩೨॥ 





ಈ ದ್ವಿತೀಯೆಯನ್ನು ಆಚರಿಸುತ್ತಾನೆಯೊ ಅವನು ಅಪಮೃ ತ್ಯುವಿಲ್ಲದವನಾಗಿ 
ಪುತ್ರಪೌತ್ರಾದಿಗಳಿಂದ ಆವರಿಸಲ್ಪಟ್ಟು ಇಲ್ಲಿ ವಿಫಲವಾಗದ ಭೋಗಗಳನ್ನೂ 
ತನ್ನ ಇಷ್ಟಾನುಸಾರವಾದ ಇತರ ಸುಖಗಳನ್ನೂ ಅನುಭವಿಸಿ ಕಡೆಗೆ ಮೋಕ್ಸವನ್ನು 
ಪಡೆಯುತ್ತಾನೆ. ನನ್ನ ಮಾತು ಬೇರೆ ರೀತಿಯಾಗುವುದಿಲ್ಲ. 

೨೮. ಈ ಎಲ್ಲ ವ್ರತಗಳೂ ವಿವಿಧ ದಾನಗಳೂ ಗೃ ಹಸ್ಥನಿಗೇ ಯೋಗ್ಯ 
ಗಿರುನುನು. hc ಗಾರ್ಹಸ್ತ ಸ್ಲ್ಯೈನನ್ನಾಶ್ರ ಯಿಸಜೀಕ್ಸು 

೨೯, "ಯಮದ್ವಿ ತೀಯೆಯ “ತೆಯನ್ನು ವ್ರತಸ್ಥನಾದ ನರನು ಕೇಳ 
ಬೇಕು. ಅದರಿಂದ ಜನನ ಸರ್ವಪಾಪಗಳೂ ನಾಶವಾಗುತ್ತವೆ.” ಹೀಗೆಂದು 
ಮಾಧವನು ಹೇಳಿದನು. 

೩೦. ಸೂತಪುರಾಣಿಕನು ಹೇಳುತ್ತಾನೆ :--"" ಕಾರ್ತಿಕಮಾಸದ (ಶುಕ್ಲ) 
ದ್ವಿತೀಯೆಯಲ್ಲಿ ಯಮುನೆಯಲ್ಲಿ ಸ್ನಾನವನ್ನು ಮಾಡಿ ಯಮನನ್ನು ಅರ್ಚಿಸ 
ಬೇಕು. ಹಾಗೆ ಅರ್ಚಿಸಿದ ನರನು ಯಮಲೋಕವನ್ನು ಕಾಣುವುದಿಲ್ಲ. 

೩೧. ಶೌನಕಾ! ಕಾರ್ತಿಕ ಶುಕ್ಲಪಕ್ಸದ ದ್ವಿತೀಯೆಯ ದಿನ ಪೂರ್ವದಲ್ಲಿ 
ಯಮನು ಯಮುನೆಯಿಂದ ಸ್ವಗೃಹದಲ್ಲಿ ಅರ್ಚಿಸಲ್ಪಟ್ಟು ಭೋಜನಮಾಡಿಸ 
ಲ್ಸ ಟ್ರ ಸೈನು. 

೩೨. ದ್ವಿತೀಯಾ ತಿಥಿಯಲ್ಲಿ ಪಾಪಿಗಳಿಗೆ ಬಹು ದೊಡ್ಡ ಬಿಡುಗಡೆಯಾ 


೨೩೮ ಶ್ರೀ ಸ್ಮಾಂದಮ ಹಾಪುರಾಣಂ 


ಅತ್ಪಾಶಿತಾಶ್ಚ ಸಂತುಷ್ಟಾಃ ಸ್ಥಿತಾಃ ಸರ್ವೇ ಯದೃಚ್ಛಯಾ । 

ತೇಷಾಂ ಮಹೋತ್ಸವೋ ನೃತ್ತೋ ಯಮರಾಷ್ಟ್ರಸುಖಾವಹಃ ॥ ೩೩ ॥ 
ಅತೋ ಯಮದ್ವಿತೀಯೇಯಂ ತ್ರಿಷು ಲೋಕೇಷು ವಿಶ್ರುತಾ । 
ತಸ್ಮಾನ್ನಿಜಗೃಹೇ ವಿಪ್ರ ನ ಭೋಕ್ತವ್ಯಂ ತತೋ ಬುಧೈಃ ॥ ೩೪॥ 
ಸ್ನೇಹೇನ ಭಗಿನೀಹಸ್ತಾತ್‌ ಭೋಕ್ತವ್ಯಂ ಬಲವರ್ಥನಂ । 

ಊರ್ಜೇ ಶುಕ್ಲ ದ್ವಿತೀಯಾಯಾಂ ಪೂಜಿತಸ್ತರ್ಪಿತೋ ಯಮಃ ॥ ೩೫ ॥ 
ಮಹಿಷಾಸನಮಾರೂಢೋ ದಂಡಮುದ್ಧರಭೃತ್ತ ಶ್ರ ಭಂತ | 

ವೇಷ್ಟಿತಃ ಕಿಂಕಕೈರ್ಸುಷ್ಟೈಸ್ತಸ್ಮೈ ಯಾಮ್ಯಾತ್ಮನೇ ನಮಃ ॥ ೩೬ ॥ 
ಯೈರ್ಭಗಿನ್ಯಸ್ಸುವಾಸಿನ್ಯೋ ವಸ್ಟ್ರದಾನಾದಿತೋಷಿತಾಃ । 

ನ ತೇಷಾಂ ನತ್ಸರಂ ಯಾವತ್‌ ಕಲಹೋ ನ ರಿಪೋರ್ಭಯಂ ॥ ೩೭॥ 
ಧನ್ಯಂ ಯಶಸ್ಯಮಾಯುಷ್ಯಂ ಧರ್ನ್ಮುಕಾಮಾರ್ಥಸಾಧನಂ ಟ 

ನ್ಯಾಖ್ಯಾತಂ ಸಕಲಂ ಪುತ್ರ ಸರಹಸ್ಯಂ ಮಯಾನಘ ॥ ೩೮ ॥ 
ಯಿತು; ನರಕವಾಸಿಗಳೆಲ್ಲರೂ ತೃಪ್ತಿಗೊಳಿಸಲ್ಪಟ್ಟರು. ಪಾಪಗಳಿಂದ ಅವರು 
ವಿಮೋಚನೆ ಹೊಂದಿದರು ; ಅಷ್ಟೇ ಅಲ್ಲದೆ, ಅವರು ಎಲ್ಲ ಬಗೆಯ ಬಂಧನ 
ಗಳಿಂದಲೂ ಬಿಡುಗಡೆ ಹೊಂದಿದರು. 

೩೩. ಅಂದು ಎಲ್ಲರೂ ಅಗ್ರಜೆಯರಿಂದ ಭೋಜನಮಾಡಿಸಲ್ಪಟ್ಟು ಸಂತು 
ಷ್ಟರಾದರು. ಯಮರಾಷ್ಟ್ರದಲ್ಲಿ ಸುಖವನ್ನುಂಟುಮಾಡುವಂತಹ ಮಹೋತ್ಸವವು 
ಅವರಿಗುಂಟಾಯಿತು. 

೩೪. ಆದುದರಿಂದ ಇದು ಯಮದ್ದಿತೀಯೆಯೆಂದು ಮೂರು ಲೋಕ 
ಗಳಲ್ಲಿಯೂ ಪ್ರಖ್ಯಾತವಾಗಿದೆ. ಎಲೈ ನಿಪ್ರನೇ! ಆದುದರಿಂದ ಪಂಡಿತರಾದ 
ವರು ಅಂದು ಸ್ವಗೃಹದಲ್ಲಿ ಭೋಜನವನ್ನು ಮಾಡಲೇಬಾರದು. 

೩೫. ಸ್ನೇಹದಿಂದ ಸೋದರಿಯ ಕ್ಸೆಯ ಊಟವನ್ನು ಉಣ್ಣಬೇಕು. ಇದು 
ಸುಖವನ್ನು ವೃದ್ಧಿ ಮಾಡುವುದು. ಕಾರ್ತಿಕಮಾಸದಲ್ಲಿ ಶುಕ್ಲ ದ್ವಿತೀಯೆಯಲ್ಲಿ 
ಯಮನು ಪೂಜಿತನಾಗಿ ತೃಪ್ತಿಗೊಳಿಸಲ್ಪಟ್ಟನು. 

೩೬. ಮಹಿಷವಾಹನವನ್ನು ಆರೋಹಿಸಿ, ದಂಡಮುದ್ಧರಗಳನ್ನು ಧರಿಸಿ, 
ಹರ್ಷಗೊಂಡ ಕಿಂಕರರಿಂದ ಸುತ್ತುವರಿಯಲ್ಪಟ್ಟವನಾದ ಆ ಪ್ರಭುವು ಅಂದು 
ತೃಪ್ತಿಪಡೆದನು. ಯಾಮ್ಯಾತ್ಮನಾದ ಅವನಿಗೆ ನಮಸ್ಕಾರವು! 

೩೭. ಯಾರಿಂದ ಸುವಾಸಿನಿಯರಾದ ಭಗಿನಿಯರು ವಸ್ತ್ರ ದಾನಾದಿಗಳಿಂದ 
ತೋಷಿತರಾಗುವರೋ, ಅವರಿಗೆ ವರ್ಷದವರೆಗೂ ಕಲಹವಾಗಲಿ, ಶತ್ರುಭಯ 
ವಾಗಲಿ ಇರುವುದಿಲ್ಲವು. 

೩೮. ವತ್ಸ! ಧನ್ಯವೂ, ಯಶಸೃರವೂ, ಆಯುಷ್ಠಾರಕೆವೂ, ಧರ್ಮ, 


ಏಕಾದಶೋರಿಧ್ಯಾಯಃ ೨೩೯ 


ಯಸ್ಯಾಂ ತಿಥೌಯಮುನಯಾ ಯಮರಾಜದೇವಃ 
ಸಂಭೋಜಿತಃ ಪ್ರತಿತಿಥೌ ಸ್ವಸ್ಫಸೌ ಹೃದೇನ । 
ತಸ್ಮಾತ್ಸ್ಪಸುಃ ಕರತಲಾದಿಹ ಯೋ ಭುನಕ್ತಿ 
ಪ್ರಾಪ್ನೋತಿ ವಿತ್ತಶುಭಸಂಪದಮುತ್ತಮಾಂ ಸಃ ॥೩೯॥ 
ಸೂತ ಉವಾಚ: 
ವಿಶೇಷಶ್ಹಾತ್ರ ಸಂಪ್ರೋಕ್ತೋ ವಾಲಖಿಲ್ಯೈರ್ಮಪರ್ಷಿಭಿಃ । 
ತದಹಂ ಸಂಪ್ರನಕ್ಸಾಮಿ ಶೃಣುಧ್ಯಂ ಮುನಿಸತ್ತಮಾಃ ॥ ೪೦॥ 
ವಾಲಖಿಲ್ಯಾ ಊಚುಃ೩-- 


ಕಾರ್ತಿಕಸ್ಯ ಸಿತೇ ಪಕ್ಸೇ ದ್ವಿತೀಯಾ ಯಮಸಂಜ್ಞಿ ತಾ। 


ತತ್ರಾ ಪೆರಾಜೆ e ಕರ್ತವ್ಯಂ ಸರ್ವಥೈವ ಯೊಮಾರ್ಚನೆಂ ॥೪೧॥ 
ಪ್ರ ತ ಹೆಂ ಯಮುನಾಗತ್ಯ ಯಮಂ ಸಂಪ್ರಾರ್ಥಯತ್ಪುರಾ । 
ಭ್ರಾತರ್ಮನು ಗೃಹೇ ಯಾಹಿ ಚೋರರ ಗಣಾವೃತಃ ॥ ೪೨॥ 
ಅದ್ಯ ಶ್ವೋ ವಾ ಪರಶ್ವೋ ವಾ ಪ್ರತ್ಯಹಂ ನದತೇ ಯಮಃ । 
ಕರ್ತವ್ಯಾಕುಲಚಿತ್ತಾನಾಂ ಅವಕಾಶೋ ನೆ ಜಾಯತೇ ॥ ೪೩॥ 


ಕಾಮ, ಅರ್ಥಗಳಿಗೆ ಸಾಧನವೂ ಆದ ಈ ವ್ರತವೆಲ್ಲವನ್ನೂ ರಹಸ್ಯಸಮೇತವಾಗಿ 
ನಿನಗೆ ವಿವರಿಸಿದ್ದೇನೆ. 

೩೯-೪೦. ಯಾವ ತಿಥಿಯಲ್ಲಿ ಯಮರಾಜನು ಯಮುನೆಯಿಂದ ಸೋದರೀ 
ಸಹಜವಾದ ಪ್ರೀತಿಯಿಂದ ಭೋಜನಮಾಡಿಸಲ್ಪಟ್ಟನೋ ಆ ತಿಥಿಯಲ್ಲಿ ಸೋದ 
ರಿಯ ಕೈಯಿಂದ ಯಾವನು ಭೋಜನಮಾಡುತ್ತಾನೆಯೋ, ಅವನು ಧನವನ್ನೂ 
ಶುಭವನ್ನೂ, ಉತ್ತಮವಾದ ಸಂಸತ್ತನ್ನೂ ಪಡೆಯುತ್ತಾನೆ. ಸೂತನು 
ಹೇಳುತ್ತಾನೆ:--ಈ ವಿಷಯದಲ್ಲಿ ವಾಲಖಿಲ್ಯಮಹರ್ಷಿಗಳು ವಿಶೇಷವನ್ನು 
ಹೇಳಿದ್ದಾರೆ. ಅದನ್ನು ನಾನು ತಿಳಿಸುತ್ತೇನೆ. ಎಲೈ ಮುನಿಶ್ರೇಷ್ಠರೇ! ಆಲಿಸಿರಿ. 

೪೧. ವಾಲಖಿಲ್ಯರು ಹೇಳುತ್ತಾರೆ: “ ಕಾರ್ತಿಕಮಾಸದ ಶುಕ್ಲ ಪಕ್ಬದಲ್ಲಿ 
ದ್ವಿತೀಯೆಯು ಯಮದ್ವಿತೀಯೆಯೆಂದು ಹೆಸರಾಗಿರುವುದು. ಅಂದು ಅಪರಾ 
ಹ್ಣದಲ್ಲಿ ಏನೇ ಆದರೂ ಯಮಾರ್ಚನೆಯನ್ನು ಮಾಡಲೇಬೇಕು. 

೪೨. ಹಿಂದೆ ಯುಮುನೆಯು ಪ್ರತಿದಿನವೂ ಬಂದು ಯಮನನ್ನು " ಅಣ್ಣಾ! 
ಪರಿವಾರಗಣಗಳಿಂದೊಡಗೂಡಿ ನನ್ನ "ಮನೆಗೆ ಊಟಕ್ಕೆ ಬಾ? ಎಂದು ಪ್ರಾರ್ಥಿಸು 
ತ್ರ್ವಿದ್ದಳು. 

೪೩. "ಇಂದು, ನಾಳೆ, ನಾಳಿದ್ದು” ಎಂದು ಮುಂತಾಗಿ ಯಮನೂ ದಿನ 
ದಿನವೂ ಹೇಳುತ್ತಿದ್ದನು. ಕಾರ್ಯದಲ್ಲಿ ನೆಟ್ಟು ವ್ಯಾಕುಲವಾದ ಚಿತ್ತವುಳ್ಳವರಿಗೆ 
ಅವಕಾಶವೇ ಆಗುವುದಿಲ್ಲ. 


೨೪೦ ಶ್ರೀ ಸ್ಕಾಂದಮಹಾಪುರಾಣಂ 


ತದೈಕದಾ ಯಮುನಯಾ ಬಲಾತ್ಕಾರಾನ್ನಿಮಂತ್ರಿತಃ । 
ಸ ಗತಃ ಕಾರ್ತಿಕೇಮಾಸಿ ದ್ವಿತೀಯಾಯಾಂ ಮುನೀಶ್ವರಾಃ 8 ೪೪ ॥ 
ನಾರಕೀಯಜನಾನ್ಮುಕ್ತ್ವಾ ಗಣೈಸ್ಸಹ ರವೇಃ ಸುತಃ । 


ಕೃತಾತಿಥ್ಯೋ ಯಮುನಯಾ ನಾನಾಪಾಕಾಃ ಕೃತಾಃ ಖಗೆ ॥ ೪೫ ॥ 
ಕೃತಾಭ್ಯಂಗೋ ಯಮುನಯಾ ಶೈಲೈರ್ಗಂಧಮನೋಹರೈಃ । 
ಉದ್ವರ್ತನಂ ಲಾಪಯಿತ್ವಾ ಸ್ನಾಪಿತಸ್ಸೂರ್ಯನಂದನಃ ॥ ೪೬ ॥ 
ತತೋಃಲಂಕಾರಕಂ ದತ್ತಂ ನಾನಾವಸ್ತ್ರಾಣಿ ಚಂದನಂ । 

ಮಾಲ್ಯಾನಿ ಚ ಪ್ರದತ್ತಾನಿ ಮಂಚೋಪರಿ ಉಪಾವಿಶತ್‌ ॥ ೪೭॥ 


ಪಕ್ಚಾನ್ನಾನಿ ವಿಚಿತ್ರಾಣಿ ಕೃತ್ವಾ ಸಾ ಸ್ವರ್ಣಭಾಜನೇ । 
ಯನಾಯಾಭೋಜಯದ್ದೇವೀ ಯಮುನಾ ಪ್ರೀತಮಾನಸಾ ॥ ೪೮ ॥ 
ಭುಕ್ತ್ವಾ ಯಮೋಪಿ ಭಗಿನೀಮಲಂಕಾರೈಸ್ಸಮರ್ಚಯತ್‌ । 
ನಾನಾವಸ್ತ್ರೈಸ್ತ್ಯತಃ ಪ್ರಾಹ ವರಂ ವರಯ ಭಾಮಿನಿ । 
ಇತಿ ತದ್ವಚನಂ ಶೃತ್ವಾ ಯಮುನಾ ವಾಕ್ಯಮಬ್ರವೀತ್‌ uve 
ಲಲ. ಒಂದಾನೊಂದು ದಿನ ಯಮುನೆಯು ಬಲಾತ್ಕಾರಮಾಡಿ ಕರೆದಳು. 
ಎಲ್ಫೈ ಮುನೀಶ್ವರರೇ! ಹಾಗೆ ಬಲಾತ್ವಾರಮಾಡಿ ಕರೆದಂದು ಕಾರ್ತಿಕಮಾಸದ 
ಶುಕ್ಲ ದ್ವಿತೀಯೆ. ಅಂದು ಯಮನು ಯಮುನೆಯ ಮನೆಗೆ ಹೋದನು. 

೪೫. ನರಕದಲ್ಲಿದ್ದ ಜನರನ್ನು ಬಂಧವಿಮೋಚನಗೊಳಿಸಿ, ತನ್ನ ಗಣಗಳಿಂ 
ದೊಡಗೂಡಿ ರವಿಸುತನಾದ ಆ ಯಮನು ಸೋದರಿಯ ಮನೆಗೆ ಹೋದನು. 
ಯಮುಕೆಯು ಅವನಿಗೆ ಆತಿಥ್ಯವನ್ನು ಮಾಡಿದಳು; ಬಗೆ ಬಗೆಯ ಅಡಿಗೆಯನ್ನು 
ಮಾಡಿದಳು. 

೪೬. ಮನೋಹರವಾದ ಗಂಧವುಳ್ಳ ತೈಲಗಳನ್ನುತೊಡೆದು ಯುಮುನೆಯು 
ಸೂರ್ಯನಂದನನಿಗೆ ಅಭ್ಯಂಗಸ್ಸಾನವನ್ನು ಮಾಡಿಸಿದಳು. 

೪೭-೪೮. ಆಮೇಲೆ ಅಲಂಕಾರಗಳನ್ನು ಕೊಟ್ಟಳು. ಬಗೆ ಬಗೆಯ ವಿನೂತ್ತ 
ವಸ್ತ್ರಗಳನ್ನೂ, ಚಂದನವನ್ನೂ, ಹೂವುಗಳನ್ನೂ ಕೊಟ್ಟಳು. ಬಳಿಕ ಮಂಚದ 
ಮೇಲೆ ಕುಳ್ಳಿರಿಸಿದಳು. ಆ ಯಮುನಾದೇವಿಯು ಚಿನ್ನದ ಪಾತ್ರೆಯಲ್ಲಿ ವಿಚಿತ್ರ 
ವಾದ ಬಗೆ ಬಗೆಯ ಸಕ್ವಾನ್ಸಗಳನ್ನು ಮಾಡಿ ಪ್ರೀ ತಮನಸ್ಕಳಾಗಿ ಯಮನಿಗೆ 
ಭೋಜನ ಮಾಡಿಸಿದಳು. 

೪೯. ಯಮನು ಕೂಡ ಊಟಮಾಡಿ ಸೋದರಿಯನ್ನು ಅಲಂಕಾರ 
ಗಳಿಂದಲೂ, ನಾನಾ ಬಗೆಯ ವಸ್ತ್ರಗಳಿಂದಲೂ ಅರ್ಚಿಸಿದನು. ಬಳಿಕ, “ಭಾಮಿನಿ । 
ಏನು ವರ ಬೇಕೋ ಕೇಳು? ಎಂದು ನುಡಿದನು. ಹೀಗೆಂದ ಅವನ ಮಾತ 
ನ್ನಾಲಿಸಿ ಯಮುನೆಯು ಹೀಗೆ ಮಾತನಾಡಿದಳು: 


ಖಕಾದಶೋತಧ್ಯಾಯಃ ೨೪೧ 


ಯಮುನೋವಾಚ ೭. 


ಪ್ರತಿವರ್ಷಂ ಸಮಾಗಚ್ಛ ಭೋಜನಾರ್ಥಂ ತು ಮೇ ಗೃಹೇ ॥೫೦॥ 

ಅದ್ಯ ಸರ್ವೇ ಮೋಚನೀಯಾಃ ಪಾಪಿನೋ ನರಕಾದ್ಯಮ । 

ಯೇಂದ್ಯ್ಕೈವ ಭಗಿನೀಹಸ್ತಾತ್‌ ಕರಿಷ್ಯಂತಿ ಚ ಭೋಜನಂ ಟ 

ತೇಷಾಂ ಸೌಖ್ಯಂ ಪ್ರದೇಹಿ ತ್ವ 4 ನೇತಜೇವ ವೃಣೋಮ್ಯಹಂ ೫೫೧॥ 
ಯಮಂ ಉವಾಚ :-- 

ಯೆಮುನಾಯಾಂ ತು ಯಃ ಸ್ನಾತ್ಕಾ ಸಂತರ ಪಿತೃದೇನತಾಃ ॥ ೫೨ ॥ 

ಭುಂಕ್ತೇ ಚೆ ಭಗಿನೀ ಗೇಹೇ ಭೆಗಿನೀಂ ಪೂಜಯೇದನಿ । 


ಕೆದಾಚಿದಪಿ ಮದ್ವ್ವಾರಂ ನ ಸ ಪಶ್ಯತಿ ಭಾನುಜೇ 1 ೫೩ ॥ 
ವೀರೇಶೈಶಾನದಿಗ್ನಾ ಗೇ ಯಮತೀರ್ಥಂ ಪ್ರಕೀರ್ತಿತಂ 1 
ತತ್ರ ಸ್ನಾತ್ವಾ ಚ ವಿಧಿವತ್‌ ಸಂತರ್ಣ್ಷ್ಯ ಪಿತೃದೇನತಾಃ ॥ ೫೪ ॥ 


ಪಠೇದೇತಾನಿ ನಾಮಾನಿ ಅಮಧ್ಯಾಹ್ನೆಂ ನರೋತ್ತಮಃ । 
ಸಾರ್ಯಸ್ಯಾಭಿಮುಖೋ ಮೌನೀ ಹೃಷ್ಟಚಿತ್ತಃ ಸ್ಥಿರಾಸನಃ ॥ ೫೫ ॥ 
ಯಮೋ ನಿಹಂತಾ ಪಿತೃಧರ್ಮರಾಜೋ 
ವೈನಸ್ಥತೋ ದಂಡಧರಶ್ಚ ಕಾಲಃ ! 
ಭೂತಾಧಿಪೋ ದತ್ತಕೃತಾನುಸಾರೀ 
ಕೃತಾಂತಮೇತದ್ದಶಭಿರ್ಜಪಂತಿ ॥ ೫೬ ॥ 





೫೦-೫೧. ಯಮುನೆಯು ಕೇಳುತ್ತಾಳೆ:  ಯಮಧರ್ಮರಾಜಾ! 
ಪ್ರತಿವರ್ಷವೂ ಈ ದಿನ ನನ್ನ ಮನೆಗೆ ಭೋಜನಕ್ಕೆ ಬರುವವನಾಗು, ಈ ದಿನ 
ಸಮಸ್ತ ಪಾಪಿಗಳನ್ನೂ ನರಕದಿಂದ ಬಿಡುಗಡೆ ಮಾಡಬೇಕು. ಈ ದಿನವೇ 
ಸೋದರಿಯ ಕೈಯಿಂದ ಯಾರು ಊಟಮಾಡುತ್ತಾರೆಯೊ ಅವರಿಗೆ ಸೌಖ್ಯವನ್ನು 
ಕೊಡು. ಇದನ್ನೇ ನಾನು ಕೇಳಿಕೊಳ್ಳುತ್ತೇನೆ'' ಎಂದಳು. 

೫೨-೫೫. ಯಮನು ಹೇಳುತ್ತಾನೆ:--“ ಎಲೈ ೬೩೬೩೬ €! ಈದಿನ 
ಯಾರು ಯಮುನೆಯಲ್ಲಿ ಸ್ನಾನಮಾಡಿ ಹಿತೃದೇವತೆಗಳನ್ನು ಪ್ಲಿಗೊಳಿಸಿ 
ನೋದರಿಯ ಮನೆಯಲ್ಲಿ ಊಟಿಮಾಡುವರೊ, 1೩.೬. 
ಅವರು ಎಂದೆಂದಿಗೂ ನನ್ನ ನಗರದ ಬಾಗಿಲನ್ನು ಕಾಣುವುದಿಲ್ಲವು. ವೀರೆ:ಶನ 
ಈಶಾನ್ಯ ದಿಗ್ಬಾ ಗದಲ್ಲಿ ಯಮತೀರ್ಥವು ಪ್ರ ಸಿದ್ಧ ವಾಗಿರುವುದು. ನರೋತ್ತಮ 

ನಾದವನು ಅಲ್ಲಿ ಸ್ನಾನಮಾಡಿ ಪಿತೃ ದೇವ ತೆಗಳಿಗೆ ವಿಧಿವತ್ತಾಗಿ ತರ್ಪಣಕೊಟ್ಟು 
ಸೂರ್ಯನಿಗೆ ಅಭಿಮುಖನಾಗಿ ಮೌನಿಯಾಗಿ ಮನಸ್ಸನ್ನು ಸ್ವಾಧೀನಮಾಡಿಕೊಂಡು 
ಸ್ಕಿ ರಾಸನದಲ್ಲಿ ಕುಳಿತು ಮಧ್ಯಾ ಹ್ಟೆದ ವರೆಗೂ ಈ ನಾಮಗಳನ್ನು ಪಠಿಸಬೇಕು. 

೫೬. " ಯಮ್ಮ ತ ಪಿತೈರಾಜ, ಧರ್ಮರಾಜ, ವೈವ ವಸ್ವತ, 


೨೪೨ ಶ್ರೀ ಸ್ಮಾಂದೆಮಹಾಪುರಾಣಂ 


ತತೋ ಯಮೇಶ್ವರಂ ಪೂಜ್ಯ ಭಗಿನೀಗೃಹಮಾವ್ರಜೇತ್‌ । 
ಮಂತ್ರೇಣಾನೇನ ಚ ತಯಾ ಭೋಜಿತಃ ಪೂರ್ವಮಾದರಾತ್‌ ॥ ೫೭॥ 
ಭ್ರಾತಸ್ತವಾನುಜಾ ಚಾಹಂ ಭುಂಕ್ಸ್ಸ ಭಕ್ತಮಿದಂ ಶುಭಂ । 


ಪ್ರೀತಯೇ ಯಮರಾಜಸ್ಯ ಯಮುನಾಯಾ ವಿಶೇಷತಃ ॥ ೫೮ ॥ 
ತತಸ್ಸಂತೋಷ್ಯ ಭಗಿನೀಂ ವಸ್ಟ್ರಾಲಂಕರಣಾದಿಭಿಃ । 
ಸೃಪ್ನೇಂಪಿ ಯಮಲೋಕಸ್ಯ ಭನಿಷ್ಯತಿ ನ ದರ್ಶನಂ ETT 


ನೃಷೈಃ ಕಾರಾಗೃಹೇ ಯೇಚ ಸ್ಥಾಪಿತಾ ಮಮ ವಾಸರೇ । 
ಅವಶ್ಯಂ ತೇ ಪ್ರೇಷಣೀಯಾ ಭೋಜನಾರ್ಥಂ ಸ್ವಸುರ್ಗ್ಯಹೇ ॥೬೦॥ 
ನಿಮೋಕ್ತವ್ಯಾ ಮಯಾ ಪಾಪಾ ನರಕೇಭ್ಯೋಂದ್ಯ ವಾಸರೇ । 


ಯೇಂದ್ಯ ಬಂದೀಕರಿಷ್ಯಂತಿ ತೇ ತಾಡ್ಯಾ ಮನು ಸರ್ವಥಾ ॥೬೧॥ 
ಕನೀಯಸೀ ಸ್ವಸಾ ನಾಸ್ತಿ ತದಾ ಜ್ಯೇಷ್ಠಾಗೃಹಂ ವ್ರಜೇತ್‌ । 
ತದಭಾನೇ ಸಹತ್ಯಾಯಾಃ ಪಿತೃವ್ಯಜಾಗೃಹೇ ತತಃ ॥ ೬೨ ॥ 





ದಂಡಧರ, ಕಾಲ, ಭೂತಾಧಿಪ, ದತ್ತಾನುಸಾರಿ, ಕೃತಾನುಸಾರಿ'--ಈ ಹತ್ತು 
ನಾಮಗಳಿಂದ ಕೃತಾಂತನನ್ನು ಕುರಿತು ಜಪಿಸಬೇಕು. 

೫೭. ಬಳಿಕ ಯಮೇಶ್ವರನನ್ನು ಪೂಜಿಸಿ ಸೋದರಿಯ ಮನೆಗೆ ಹೋಗ 
ಬೇಕು. ಅವಳಿಂದ ಆದರಪೂರ್ವಕವಾಗಿ ಈ ಮಂತ್ರದಿಂದ ಭೋಜನ ಮಾಡಿ 
ಸಲ್ಪಡಬೇಕು. 

೫೮. " ಅಣ್ಣಾ, ನಾನು ನಿನ್ನ ತಂಗಿ. ಯಮರಾಜನ ಮತ್ತು ವಿಶೇಷ 
ವಾಗಿ ಯಮುನೆಯ ಪ್ರೀತಿಗಾಗಿ ಶುಭಕರವಾದ ಈ ಅನ್ನವನ್ನು ಊಟಿಮಾಡು.' 

೫೯. ಅನಂತರ ಸೋದರಿಯನ್ನು ವಸ್ತ್ರಾಲಂಕಾರಾದಿಗಳಿಂದ ಸಂತೋಷ 
ಪಡಿಸಬೇಕು. ಅಂತಹವನಿಗೆ ಯಮಲೋಕದ ದರ್ಶನವು ಸ್ವಷ್ನದಲ್ಲಿಯೂ 
ಉಂಟಾಗುವುದಿಲ್ಲ. 

೬೦. ದೊರೆಗಳು ಕಾರಾಗೃಹದಲ್ಲಿ ಯಾರನ್ನು ಬಂಧಿಸಿರುವರೋ ಅವರನ್ನು 
ನನ್ನ ದಿನದಲ್ಲಿ (ಯಮದ್ವಿತೀಯೆಯಲ್ಲಿ) ಸೋದರಿಯ ಮನೆಯಲ್ಲಿ ಊಟ 
ಮಾಡುವುದಕ್ಕಾಗಿ ಅವಶ್ಯವಾಗಿ ಬಿಟ್ಟು ಕಳಿಸಬೇಕು. 

೬೧. ಈ ವಾಸರದಲ್ಲಿ, ನರಕಗಳಿಂದ ಪಾಪಿಗಳನ್ನು ವಿಮೋಚನೆಮಾಡಿಸು 
ತ್ರೀನೆ. ಈ ದಿನ ಯಾರು ಬಂದಿಗಳನ್ನು ಮಾಡುತ್ತಾರೆಯೋ ಅವರು ನನ್ನಿಂದ 
ಸರ್ವಪ್ರಕಾರದಿಂದಲೂ ದಂಡನೆಗೆ ಅರ್ಹರಾಗುವರು. 

೬೨. ಕಿರಿಯ ಸೋದರಿ (ತಂಗಿ) ಇಲ್ಲವಾದರೆ ಆಗ ಹಿರಿಯಳ ಮನೆಗೆ 
ಹೋಗಬೇಕು. ಅವಳೂ ಇಲ್ಲದಿದ್ದರೆ ಪತಿಯಿಂದೊಡಗೂಡಿದ ನಿತ್ಯಸೋದರನ 
ಮಗಳ ಮನೆಗೆ ಹೋಗಬೇಕು. 


ಏಕಾದಶೋರಿಧ್ಯಾಯಃ ೨೪೩ 


ತದಭಾವೇ ಮಾತೃಸ್ಥಸುಃ ಮಾತುಲಸ್ಯಾತ್ಮಜಾ ತಥಾ । 


ಸಾಹತ್ನಗೋತ್ರ ಸಂಬಂಧೈಃ ಕಲ್ಪಯೇದಥ ವಾ ಕ್ರಮಂ ॥ ೬೩ ॥ 
ಸರ್ವಾಭಾವೇ ಮಾನನೀಯಾ ಭಗಿನೀ ಕಾಚಿದೇವ ಹಿ। 
ಗೋನದ್ಯಾದ್ಯಥವಾ ತಸ್ಯ ಅಭಾನೇ ಸತಿ ಕಾರಯೇತ್‌ ॥೬೪॥ 
ತದಭಾನೇಂಪ್ಯರಣ್ಯಾನೀಂ ಕೆಲ್ಪಯಿತ್ಕಾ ಸಹೋದರಾಂ | 
ಅಸ್ಯಾಂ ನಿಜಗೃಹೇ ದೇವಿ ನ ಭೋಕ್ತವ್ಯಂ ಕದಾಚನ ! ೬೫॥ 


ಯೇ ಭುಂಜಂತೇ ದುರಾಚಾರಾ ನರಕೇ ತೇ ಪತಂತಿ ಚ । 
ಏವಮುಕ್ತ್ವಾ ಧರ್ಮರಾಜೋ ಯಯತೌ ಸಂಯಮನೀಂ ತತಃ ॥ ೬೬ ॥ 
ತಸ್ಮಾದೃಷಿನರಾಸ್ಸರ್ವೇ ಕಾರ್ತಿಕನ್ರತಕಾರಿಣಃ । 


ಜಾತೆ! ಭಗಿನೀಹಸ್ತಾ ತ್‌ ಸತ್ಯಂ ಸತ್ಯಂ ನ ಸಂಶಯಃ Han 
ಯಮದ್ಧಿ ತೀಯಾಂ ಯಃ ಪ್ರಾ ಪೈ "ಭಗಿನೀಗೃ ಹಭೋಜನಂ ॥ 
ನ ಕುರ್ಯಾದೃರ್ಷಜಂ ಪುಣ್ಯಂ ನಶ್ಯತೀತಿ ರವೇಃ ಶ್ರುತಿಃ ॥೬೮॥ 


೬೩. ಅವಳೂ ಇಲ್ಲದೆಹೋದರೆ ತಾಯಿಯ ಸೋದರಿಯ ಅಥವಾ ಸೋದರ 
ಮಾವನ ಮಗಳ ಮನೆಗೆ ಹೋಗಬೇಕು. ಅಥವಾ ದಾಯಾದಿಗೋತ್ರ ಸಂಬಂಧ 
ಗಳಿಂದ ಸೋದರೀತ್ವವನ್ನು ಅನುಕ್ರಮವಾಗಿ ಕಲ್ಪಿ ಸಿಕೊಳ್ಳಬೇಕು. 

೬೪. ಯಾರೂ ಇಲ್ಲವಾದರೆ ಯಾವಳನ್ನಾದರೂ ಒಬ್ಬಳನ್ನು ಭಗಿನಿಯೆಂದು 
ಭಾವಿಸಬೇಕು. ಅಂತಹವಳೂ ಇಲ್ಲದಿದ್ದರೆ ಗೋವನ್ನೋ ನದಿಯನ್ನೋ ಭಗಿನಿ 
ಯೆಂದು ಭಾವಿಸಬೇಕು. 

೬೫. ಅದೂ ಇಲ್ಲದಪಕ್ಸದಲ್ಲಿ ಅರಣ್ಯವಾಸಿಯನ್ನೇ ಸ ಸಹೋದರಿಯೆಂದು 
ಕಲ್ಪಿಸಿಕೊಳ್ಳ ಬೇಕು. "ಎಲೆ ಸೀವ! ಈ ಯಮದ್ವಿತೀಯಾ ತಿಥಿಯಲ್ಲಿ ಏನೇ 
ಆಗಲಿ ಸ್ವಂತ ಮನೆಯಲ್ಲಿ ಭೋಜನಮಾಡಬಾರದು. 

೬೬, ಯಾರು ಹಾಗೆ ಸ ಸ್ವಗೃಹದಲ್ಲಿ ಭೋಜನಮಾಡುತ್ತಾರೆಯೋ ಅವರು 
ದುರಾಚಾರಿಗಳು; ನರಕದಲ್ಲಿ ಬೀಳುತ್ತಾರೆ” ಹೀಗೆಂದು ನುಡಿದು ಯಮನು 
ಸಂಯಮನೀ ಪಟ್ಟಿ ಣಕ್ಕೆ ಹೊರಟುಹೋದನು. 

೬೭. ಎಲ್ಲೆ ಖುಸಿಶ್ರೀಷ್ಠರೇ! ಕಾರ್ತಿಕವ್ರತವನ್ನು ಮಾಡುವವರೆಲ್ಲರೂ 
ಈ ಕಾರಣದಿಂದ ''ಯಮದ್ವಿ ತೀಯೆಯ ದಿನ ಸೋದರಿಯರ ಕೈಯಿಂದ ಭೋಜನ 
ಮಾಡುತ್ತಾರೆ. ಇದು ಸತ್ಯ, ಸತ್ಯ, ಸಂಶಯವಿಲ್ಲವು. 

೬೮. ಯಮದ್ದಿತೀಯೆಯನ್ನು ಪಡೆದು ಯಾವನು ಸೋದರಿಯ ಮನೆಯಲ್ಲಿ 
ಊಟಮಾಡುವುದಿಲ್ಲವಪೋ, ಅವನು ಒಂದು ವರ್ಷವೆಲ್ಲ ಸಂಪಾದಿಸಿದ ಪುಣ್ಯವನ್ನು 
ಕಳೆದುಕೊಳ್ಳುತ್ತಾನೆಂದು ರವಿಯ ಶ್ರುತಿಯುಂಟು. 


೨೪೪ ಶ್ರೀ ಸ್ಕಾಂದಮಹಾಪುರಾಣಂ 


ಯಾ ತು ಭೋಜಯಿತೇ ನಾರೀ ಭ್ರಾತರಂ ಭ್ರಾತೃಕೇ ತಿಥೌ । 
ಅರ್ಚಯೇಚ್ಞಾಪಿ ತಾಂಬೂಲೈರ್ನ ಸಾ ವೈಧನ್ಯಮಾಪ್ಲುಯಾತ್‌ ॥ ೬೯॥ 
ಭ್ರಾತುರಾಯುಃಕ್ಟೇಶೋ ನೂನಂ ನ ಭವೇತ್ತತ್ರ ಕರ್ಹಿಚಿತ್‌ । 


ಅಪರಾಹ್ನ ವ್ಯಾಪಿನೀ ಸಾ ದ್ವಿತೀಯಾ ಭ್ರಾತೃ ಭೋಜನೇ 1೭೦ 
ಅಜ್ಞಾನಾದ್ಯದಿ ವಾ ಮೋಹಾತ್‌ ನೆ ಭುಕ್ತಂ ಭಗಿನೀಗೃಹೇ 1 

ಪ್ರವಾಸಿನಾ ಹೈಭಾವಾದ್ದಾ ಜೃರಿತೇನಾಥ ಬಂದಿನಾ H 20 
ಏತದಾಖ್ಯಾನಕಂ ಶೃತ್ವಾ ಭೋಜನಸ್ಯ ಫಲಂ ಭವೇತ್‌ । 

ಕಾರ್ತಿಕೇ ತು ವಿಶೇಷೇಣ ಧಾತ್ರೀಛಾಯಾಂ ಸಮಾಶ್ರಿತಃ 1೭೨೫0 


ಭೋಜನಂ ಕುರುತೇ ಯಸ್ತು ಸ ವೈಕುಂಠಮವಾಪ್ರ್ನುಯಾತ್‌ ॥೭೩॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ " ಯಮದ್ವಿತೀಯಾ 
ಮಾಹಾತ್ಮ್ಯವರ್ಣನಂ?” ನಾಮೈ ಕಾದಶೋಂಧ್ಯಾಯಃ 


೬೯. ಯಾವ ನಾರಿಯು ಸೋದರನಿಗೆ ಸಂಬಂಧಿಸಿದ ಈ (ಭ್ರಾತೃಕ) 
ತಿಥಿಯಲ್ಲಿ ಸೋದರನಿಗೆ ಭೋಜನಮಾಡಿಸುತ್ತಾಳೆಯೋ, ತಾಂಬೂಲಾದಿಗಳಿಂದ 
ಅರ್ಚಿಸುತ್ತಾಳೆಯೋ, ಅವಳು ವೈಧವ್ಯವನ್ನು ಸಡೆಯುವುದಿಲ್ಲವು. 

೭೦-೭೧. ಅಪರಾಹ್ಣ ದವರೆಗೂ ವ್ಯಾಪಿಸಿರುವ ದ್ವಿತೀಯೆಯು ಭ್ರಾತೃ 
ಭೋಜನಕ್ಕೆ ತಕ್ಕುದು. ಅಜ್ಞಾನದಿಂದಲಾಗಲಿ, ಮೋಹದಿಂದ (ಮರವಿನಿಂದ) 
ಲಾಗಲಿ, ಪ್ರವಾಸದಲ್ಲಿರುವುದರಿಂದಲಾಗಲಿ, ಅಭಾವದಿಂದಲಾಗಲಿ, ಜ್ವರ 
ಸೀಡೆಯಿಂದ ಅಥವಾ ಬಂದಿಯಾಗಿರುವುದರಿಂದಲೇ ಆಗಲಿ ಸೋದರಿಯ' ಮನೆ 
ಯಲ್ಲಿ ಭೋಜನಮಾಡದೆ ಹೋದಲ್ಲಿ ಅದರಿಂದ ಎಂದಿಗೂ ಸೋದರನ ಯಶಸ್ಸು 
ಖಂಡಿತವಾಗಿಯೂ ಕ್ಸೀಣವಾಗುವುದಿಲ್ಲವು. 

೭೨-೭೩. ಈ ಆಖ್ಯಾನವನ್ನು ಕೇಳಿದರೆ ಸೋದರೀಗೃಹ ಭೋಜನದ 
ಫಲವುಂಟಾಗುತ್ತದೆ. ಕಾರ್ತಿಕಮಾಸದಲ್ಲಿ, ವಿಶೇಷವಾಗಿ ಧಾತ್ರಿಯ (ನೆಲ್ಲಿ 
ಮರದ) ನೆರಳನ್ನಾಶ್ರಯಿಸಿ ಯಾವನು ಭೋಜನಮಾಡುತ್ತಾನೆಯೋ ಅವನು 
ವೈಕುಂಠಲೋಕವನ್ನು ಸೇರುತ್ತಾನೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮದಲ್ಲಿ 
«4 ಯಮದ್ವಿತೀಯಾಮಾಹಾತ್ಮ್ಯವರ್ಣನ''ವೆಂಬ 
ಹನ್ನೊಂದನೆಯ ಅಧ್ಯಾಯವು ಮಂಗಿದುದು 


॥ಶ್ರೀಃ॥ 


ಅಥ ದಾ _ದಶೋಧ್ಯಾಯಃ 
ಧಾತ್ರೀಮಾಹಾತ್ಮ್ಯವರ್ಣನಂ 

ಶೌನಕ ಉವಾಚ: 
ಸಾರ್ತಿಕೆಸ್ಯ ಚೆ ಮಾಹಾತ್ಮ್ಯಂ ಮಹತ್ಸುಣ್ಯಫಲಪ್ರದಂ 1 
ಕದಾ ಧಾತ್ರೀ ಸಮುತ್ಪನ್ನಾ ಕಥಂ ಸಾ ಖ್ಯಾತಿಮಾಗತಾ Hou 
ಕಸ್ಮಾದಿಯಂ ಪವಿತ್ರಾ ಚ ಕಸ್ಮಾತ್ಸಾಪಪ್ರಣಾಶಿನೀ । 
ಆಮರ್ದಕೀ ಕೃತಾ ಕೇನ ಕಥಯಂಸ್ಕಾತ್ರ ವಿಸ್ತರಾತ್‌ ॥೨॥ 

ಸೂತ ಉವಾಚ: 
ಕಥಯಾಮಿ ದ್ವಿಜಶ್ರೇಷ್ಠ ಯಥಾ ಚೇಯಂ ಹಿ ಪುಣ್ಯದಾ । 
ಊರ್ಜಶುಕ್ಲಚತುರ್ದಶ್ಯಾಂ ಧಾಶ್ರೀಪೂಜಾಂ ಸಮಾಚರೇತ್‌ Han 
ಆಮರ್ದಕೀಮಹಾವೃಕ್ಸೃಃ ಸರ್ವಪಾಪಪ್ರಣಾಶನಃ । 
ವೈಕುಂಠಾಖ್ಯಚತುರ್ದಶ್ಯಾಂ ಧಾತ್ರೀಛಾಯಾಂ ಗತೋ ನರಃ ॥೪॥ 
ಪೂಜಯೇತ್ತತ್ರ ದೇನೇಶಂ ರಾಧಯಾ ಸಹಿತಂ ಹರಿಂ । 
ಪ್ರದಕ್ಸಿಣಾಂ ತತಃ ಕುರ್ಯಾತ್‌ ಶತಮಷ್ಟೋತ್ತರಂ ತಥಾ ॥೫॥ 

ಕನ್ನಡದ ಅನುವಾದ 


ಧಾತ್ರೀಮಾಹಾತ್ಮ್ಯವರ್ಣನ 


೧. ಶೌನಕನು ಕೇಳುತ್ತಾನೆ:--ಎಲೈ ಮುನಿಯೇ! “ ಕಾರ್ತಿಕಮಾಸದ 
ಮಾಹಾತ್ಮ್ಮ್ಯವು ಮಹಾಪುಣ್ಯಫಲವನ್ನು ಕೊಡುವಂತಹುದು. ಧಾತ್ರಿ(ನೆಲ್ಲಿ)ಯು 
ಯಾವಾಗ ಹುಟ್ಟತು? ಅದು ಖ್ಯಾತಿಯನ್ನು ಪಡೆದುದೆಂತು? 

೨. ಯಾವುದರಿಂದ ಇದು ಪವಿತ್ರವಾಯಿತು? ಯಾವುದರಿಂದ ಪಾಪ 
ನಾಶಕವಾಯಿತು? ಯಾರಿಂದ ಆಮರ್ದಕೆಯಾಗಿ ಮಾಡಲ್ಪಟ್ಟಿತು? ಈ ಸಂಗತಿ 
ಗಳನ್ನು ವಿಸ್ತಾರವಾಗಿ ತಿಳಿಸು. ?? 

೩. ಸೂತನು ಹೇಳುತ್ತಾನೆ: ಎಲೈ ದ್ವಿಜಶ್ರೇಷ್ಠನೇ ! ಇದು ಹೇಗೆ 
ಪುಣ್ಯಪ್ರದವಾಯಿತೆಂಬುದನ್ನು ಹೇಳುತ್ತೇನೆ; ಕೇಳು. ಕಾರ್ತಿಕಶುಕ್ಲ್ಸ ಚತುರ್ದ 
ಶಿಯ ದಿನ ಧಾತ್ರೀಪೂಜೆಯನ್ನು ಆಚರಿಸಬೇಕು. 

೪-೫. ಆಮರ್ದಕೇ ಮಹಾವೃಕ್ಪವು ಸರ್ವಪಾಪಗಳನ್ನೂ ನಾಶಗೊಳಿಸು 
ವಂತಹುದು. ವೈಕುಂಠನಾಮಕವಾದ ಚತುರ್ದಶಿಯಲ್ಲಿ ನರನು ಧಾತ್ರೀವೃಕ್ಬದ 
ನೆರಳಿಗೆ ಹೋಗಿ ಅಲ್ಲಿ ರಾಧೆಯಿಂದೊಡಗೂಡಿದ ದೇವೇಶನಾದ ಹರಿಯನ್ನು 
ಪೂಜಿಸಬೇಕು. ಬಳಿಕ ಅದಕ್ಕೆ ನೂರೈಂಟು ಪ್ರದಕ್ಸಿಣೆಗಳನ್ನು ಮಾಡಬೇಕು. 


೨೪೬ ಶ್ರೀ ಸ್ಮಾಂದಮ ಹಾಪುರಾಣಂ 


ಸುವರ್ಣರಜತೈರ್ನಾಪಿ ಫಲೈರಾಮಲಕ್ಕೆಸ್ತಥಾ । 


ಶತಮಷ್ಟೋತ್ತರಂ ಕುರ್ಯಾತ್‌ ಏಕೈಕೇನ ಪ್ರದಕ್ಸಿಣಾಂ ॥೬॥ 
ಸಾಷ್ಟಾಂಗಂ ಪ್ರಣತೋ ಭೂತ್ವಾ ಪ್ರಾರ್ಥಯೇತ್ಸರಮೇಶ್ವರಂ । 
ಧಾತ್ರೀಛಾಯಾಂ ಸಮಾಶ್ರಿತ್ಯ ಶೃಜುಯಾಚ್ಚ ಕಥಾಮಿಮಾಂ Hen 


ಬ್ರಾಹ್ಮಣಾನ್‌ ಭೋಜಯೇತ್ಪಶ್ಹಾತ್‌ ಯಥಾಶಕ್ಕಾ ಚ ದಕ್ಷಿಣಾಂ । 
ಬ್ರಾಹ್ಮಣೇಷು ಚ ತುಷ್ಟೇಷು ತುಷ್ಟೋ ಮೋಕ್ಷಸ್ರದೋ ಹರಿಃ ॥ ೮॥ 
ಅತ್ರ ತೇ ಕಥಯಿಷ್ಯಾಮಿ ಕಥಾಂ ಪುಣ್ಯಫೆಲಪ್ರದಾಂ । 


ಆಮರ್ದಕೀಫಲಂ ವಕ್ತುಂ ಬ್ರಹ್ಮಣಾಪಿ ನ ಸಾರ್ಯತೇ ॥೯॥ 
ಏಕಾರ್ಣವೇ ಪುರಾ ಜಾತೇ ನಷ್ಟೇ ಸ್ಥಾನರಜಂಗಮೇ । 

ನಷ್ಟೇ ದೇವಾಸುರಗಣೇ ಪ್ರಣಷ್ಟೋರಗೆರಾಕ್ಸಸೇ ॥ ೧೦॥ 
ತತ್ರ ದೇವಾಧಿದೇನೇಶಃ ಪರಮಾತ್ಮಾ ಸನಾತನಃ । 

ಜಜಾಪ ಬ್ರಹ್ಮ ಪರಮಂ ಆತ್ಮನಃ ಪರೆಮವ್ಯಯಂ Hoon 
ತತೊಆಸ್ಯ ಬ್ರಹ್ಮ ಜಪತೋ ನಿರಗಾಚ್ಚ್ಚಸಿತಂ ಪುರಃ । 
ತದ್ದರ್ಶನಾನುರಾಗೇಣ ನೇತ್ರಾಭ್ಯಾಮುಗಮಜ್ಜಲಂ ॥೧೨॥ 


೬. ಚಿನ್ನ ಬೆಳ್ಳಿಗಳಿಂದ ಮಾಡಿದ ಫಲಗಳಿಂದಲಾಗಲಿ, ಆಮಲಕ (ನೆಲ್ಲಿ) 
ಫಲಗಳಿಂದಾಗಲಿ ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಫಲದಂತೆ ಹಾಕುತ್ತ 
ನೂರೆಂಟು ಪ್ರದಕ್ಸಿಣೆಗಳನ್ನು ಮಾಡಬೇಕು. 

೭. ಸಾಷ್ಟಾಂಗವಾಗಿ ನಮಸ್ಕಾರಮಾಡಿ ಸರಮೇಶ್ವರನನ್ನು ಪ್ರಾರ್ಥಿಸಿ 
ಕೊಳ್ಳಬೇಕು. ಧಾತ್ರಿಯ ನೆರಳಿನಲ್ಲಿ ಕುಳಿತು ಕಥೆಯನ್ನು ಕೇಳಬೇಕು. 

೮. ಬಳಿಕ ಬ್ರಾಹ್ಮಣರಿಗೆ ಭೋಜನಮಾಡಿಸಿ ಯಥಾಶಕ್ತಿ ದಕ್ಷಿಣೆಯನ್ನು 
ಕೊಡಬೇಕು. ಬ್ರಾಹ್ಮಣರು ಸಂತುಷ್ಟರಾದರೆ ಹರಿಯು ಸಂತುಷ್ಟನಾಗಿ 
ಮೋಕ್ಬದಾಯಕನಾಗುತ್ತಾನೆ. 

೯. ಈ ವಿಷಯಕ್ಕೆ ಸಂಬಂಧಿಸಿ ಪುಣ್ಯಫಲವನ್ನುಂಟುಮಾಡುವಂತಹ ಈ 
ಕಥೆಯನ್ನು ನಿನಗೆ ಹೇಳುತ್ತೇನೆ. ಆಮರ್ದಕೀಫಲದ ಮಹಿಮೆಯನ್ನು ವರ್ಣಿಸಲ:- 
ಬ್ರಹ್ಮನೂ ಶಕ್ತನಭವು. 

೧೦-೧೧. ಪೂರ್ವದಲ್ಲಿ ಎಲ್ಲೆಲ್ಲೂ ಸಮುದ್ರವೊಂದೇ ಆಗಿ ಸ್ಥಾವರ 
ಜಂಗಮಗಳೆಲ್ಲ ನಷ್ಟವಾಗಿರಲಾಗಿ, ದೇವಾಸುರರ ಸಮೂಹಗಳೆಲ್ಲ ನಷ್ಟವಾಗಿ, 
ಉರಗರಾಕ್ಸಸರೂ ವಿನಾಶಹೊಂದಿದಂದು, ಸನಾತನನೂ ಪರಮಾತ್ಮನೂ ಆದ 
ದೇವಾಧಿದೇವೇಶ್ವರನಾದ ಬ್ರಹ್ಮನು ಪರಮಾವ್ಯಯವಾದ ಪರಬ್ರ ಹ್ಮಸ್ವರೂಪ 
ವನ್ನು ಕುರಿತು ಜಪಿಸುತ್ತಿದ್ದನು. 

೧೨, ಇಂತು ಜಪಿಸುತ್ತಿದ್ದ ಅವನ ಮುಂದೆ ಪರಬ್ರಹ್ಮವಸ್ತುವು (ವೇದವು) 


ದ್ವಾದಶೋ9ಧ್ಯಾಯಃ ೨೪೭ 


ಪ್ರೇಮಾಶ್ರುಭರನಿರ್ಭಿನ್ನೋ ಭೂಮೌ ಬಂದುಃ ಪೆಹಾತ ಸಃ। 
ತಸ್ಮಾದ್ಬಿಂದೋಸ್ಸಮುತ್ಪನ್ನಃ ಸ್ವಯಂ ಧಾತ್ರೀ ನಗೋ ಮಹಾನ್‌ ॥೧೩॥ 
ಶಾಖಾಪ್ರಶಾಖಾಬಹುಲಃ ಫಲಭಾರೇಣ ಪೀಡಿತಃ । 


ಸರ್ವೆಷಾಮೇವ ವೃಕ್ಸಾಣಾಮಾದಿರೋಹಃ ಪ್ರಕೀರ್ತಿತಃ ॥ ೧೪ ॥ 
ಬ್ರಹ್ಮಾ ತಮಸೃಜತ್ಪೂರ್ವಂ ತತ್ಪಶ್ವಾಚ್ಹಾಂಸೃಜತ್ಛ್ರಜಾಃ । 
ದೇವದಾನವಗಂಧರ್ವಯುಕ್ಪರಾಕ್ಬಸಪನ್ನಗಾನ್‌ ॥ ೧೫ ॥ 
ಅಸೃಜದ್ಭಗವಾನ್‌ ದೇವೋ ಮಾನುಷಾಂಶ್ಚ ತಥಾ ಬಲಾನ್‌ 1 
ಆಜಗ್ಮುಸ್ತತ್ರ ದೇವಾಸ್ತೇ ಯತ್ರ ಧಾತ್ರೀ ಹರಿಪ್ರಿಯಾ ॥ ೧೬ ॥ 


ತಾಂ ದೃಷ್ಟ್ವಾ ತೇ ಮಹಾಭಾಗಾಃ ಪರಮಂ ವಿಸ್ಮಯಂ ಗತಾಃ । 

ನ ಜಾನೀಮ ಇಮಂ ವೃಕ್ಷಂ ಜಿಂತಯಂತೋ ಮುಹುರ್ಮುಹುಃ ॥ 
ಏವಂ ಚಿಂತಯೆತಾಂ ತೇಷಾಂ ವಾಗುವಾಚಾಶರೀರಿಣೇ 1 

ಆಮರ್ದಕೀ ನಗೋ ಹ್ಯೇಷ ಪ್ರನರೋ ವೈಷ್ಣವೋ ಯತಃ ॥ ೧೮ ॥ 


ಶ್ವಾಸರೂಪವಾಗಿ ಹೊರಹೊಮ್ಮಿತು. ಅದನ್ನು ನೋಡಿದಕೂಡಲೆ ಬಹ 
ಕಣ್ಣುಗಳಲ್ಲಿ ನೀರು ಬಂದಿತು. 

೧೩. ಪ್ರೇಮದಿಂದುಕ್ಕ್ಳಿದ ಆ ಅಶ್ರುಬಿಂದುವು ಭೂಮಿಯ ಮೇಲೆ ಬಿದ್ದಿತು. 
ಆ ಬಿಂದುವಿನಿಂದ ಮಹತ್ತಾದ ಆ ಧಾತ್ರೀವೃಕ್ಸವು ಹುಟ್ಟಿತು. 

೧೪. ಶಾಖೆ ಪ್ರಶಾಖೆಗಳಿಂದ ಬಹು ದೊಡ್ಡದಾಗಿ ಫಲಭಾರದಿಂದ ಬಗ್ಗಿ 
ಸರ್ವವೃಕ್ಸಗಳಿಗೂ ಆದಿವೃಕ್ಸನವೆಂದು ಅದು ಹೆಸರಾಯಿತು. 

೧೫. ಎಲ್ಫೈ ವಿಪ್ರರೇ! ಬ್ರಹ್ಮನು ಅದನ್ನು ಮೊದಲು ಸೃಷ್ಟಿಸಿದನು. 
ಅನಂತರವೇ ದೇವತೆಗಳು, ದಾನವರು, ಗಂಧರ್ವರು, ಯಕ್ಸರು, ರಾಕ್ಷಸರು, 
ಪನ್ನಗರು-- ಇವರೇ ಮೊದಲಾದವರನ್ನೂ ಆಮೇಲೆ ಪ್ರಜೆಗಳನ್ನೂ ಸೃಷ್ಟಿ 
ಮಾಡಿದನು. 

೧೬. ಹಾಗೆಯೇ ಭಗವಂತನಾದ ಆ ಬ್ರಹ್ಮದೇವನು ಅಮಲರಾದ ಮನು 
ಷ್ಯರನ್ನೊ ಸೃಷ್ಟಿಸಿದನು. ಆ ದೇವತೆಗಳೆಲ್ಲರೂ ಹರಿಪ್ರಿಯವಾದ ಧಾತ್ರೀವೃಕ್ಸೈವು 
ಎಲ್ಲಿದ್ದಿತೋ ಅಲ್ಲಿಗೆ ಬಂದರು. 

೧೭. ಮಹಾಭಾಗರಾದ ಅವರು ಆ ವೃಕ್ಸುವನ್ನು ನೋಡಿ ಸರಮ ವಿಸ್ಮಯ 
ವನ್ನು ಹೊಂದಿದರು. "“" ಮತ್ತೆ ಮತ್ತೆ ಯೋಚಿಸಿದರೂ ಇದು ಯಾವ ವೃಕ್ಸ 
ವೆಂದು ತಿಳಿಯಲಾರೆವು' ಎಂದುಕೊಂಡರು. 

೧೮. ಹೀಗೆ ಅವರು ಚಿಂತಿಸುತ್ತಿರಲಾಗಿ ಅವರಿಗೆ ಅಶರೀರವಾಣಿಯು 
ಹೀಗೆ ಹೇಳಿತು:;--"ಇದು ಆಮರ್ದಕಿಯೆಂಬ ವೃಕ್ಸವು; ಇದು ವಿಷ್ಣು 
ಪ್ರಿಯವಾದುದು. ಅದರಿಂದಲೇ ಶ್ರೇಷ್ಠವಾದುದು. 


೨೪೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಅಸ್ಯ ವೈ ಸ್ಮರಣಾದೇನ ಲಭೇದ್ಲೋದಾನಜಂ ಫಲಂ । 


ದರ್ಶನಾದ್ದ್ವಿಗುಣಂ ಪುಣ್ಯಂ ತ್ರಿಗುಣಂ ಭಕ್ಸಣಾತ್ತಥಾ Horn 
ತಸ್ಮಾತ್ಸ ರಃ ಕ್ರೈಯತ್ನೇನ ಸೇವ್ಯಾ ಆನುರ್ದ್ವಕೀ ಸದಾ । 

ಸನ್ನ ನರ ಪ್ರೋಕ್ತಾ ವೈಷ್ಣನೀ ಪಾಸನಾಶಿನೀ ॥೨೦॥ 
ತಸ್ಯಾ ಮೂಲೇ ಸ್ಥಿ ತೋ ವಿಷ್ಣು ಸ್ತ ದೂರ್ಧ್ಯಂ ಚ ಪಿತಾಮಹಃ । 

ಸ ನ್ನೇ ಚ ಭಗವಾನ್‌ ರುದ್ರಃ ಸಂಸ್ಥಿತಃ 'ಸರಮೇಶ್ವ ರಃ u ೨೧॥ 
ಶಾಖಾಸು ಸವಿತಾರಶ್ಚ ಪ್ರಶಾಖಾಸು ಚ ದೇವತಾಃ । 

ಸರ್ಣೇಷು ದೇವತಾಸ್ಸಂತಿ ಪುಷ್ಪೇಷು ಮರುತಸ್ತಥಾ ॥ ೨೨ ॥ 
ಪ್ರಜಾನಾಂ ಸತಯಸ್ಸರ್ವೇ ಫಲೇಷ್ಟೇವಂ ವ್ಯವಸ್ಥಿ ತಾಃ | 
ಸರ್ವದೇನಮಯಾ ಹ್ಯೇಷಾ ಧಾತ್ರೀ ವೈ ಕಥಿತಾ ಮಯಾ ॥ ೨೩ ॥ 


ಅತಸ್ಸಾ ಪೂಜನೀಯಾ ಚ ಸರ್ವಕಾಮಾರ್ಥಸಿದ್ಧಯೇ । 
ಏಕದಾ ನಾರದೋ ಯೋಗೀ ಬ್ರಹ್ಮಣಃ ಪುರತಸ್ಸ್ಥಿತಃ । 
ನಮಸ್ಕೃತ್ವಾ ಜಗನ್ನಾಥಂ ಪಪ್ರೆಚ್ಛಾತೀವ ವಿಸ್ಮಿತಃ ॥ ೨೪ ॥ 


೧೯. ಇದರ ಸ್ಮರಣಮಾತ್ರದಿಂದಲೇ ಗೋದಾನದಿಂದುಂಟಾಗುವ ಫಲ 
ವನ್ನು ಪಡೆಯಲಾಗುವುದು. ದರ್ಶನದಿಂದ ಎರಡರಷ್ಟು ಫಲವುಂಟು. ಭಕ್ಸಣ 
ದಿಂದ ಮೂರರಷ್ಟು ಫಲವು ದೊರೆಯುವುದು. 

೨೦. ಆದುದರಿಂದ ಸರ್ವಪ್ರಯತ್ನದಿಂದಲೂ ಆಮರ್ದಕಿಯು ಸದಾ 
ಕಾಲವೂ ಸೇವ್ಯವಾಗಿರುವುದು. ಇದು ವಿಷ್ಣುಸಂಬಂಧಿಯೆಂದೂ, ಸರ್ವಪಾಪ 
ವಿನಾಶಕವೆಂದೂ ಹೇಳಲ್ಪಟ್ಟಿದೆ. 

೨೧. ಇದರ ಮೂಲದಲ್ಲಿ ವಿಷ್ಣುವಿರುವನು. ಇದರ ಮೇಲುಗಡೆ ಪಿತಾ 
ಮಹನಿದ್ದಾನೆ. ಸ್ಫಂಧ (ಬುಡ)ದಲ್ಲಿ ಭಗವಾನ್‌ ರುದ್ರಪರಮೇಶನಿದ್ದಾನೆ. 

೨೨. ಶಾಖೆಗಳಲ್ಲಿ ಆದಿತ್ಯರು ನೆಲಸಿದ್ದಾರೆ. ಪ್ರಶಾಖೆಗಳಲ್ಲಿ ದೇವತೆಗಳು 
ನೆಲೆಗೊಂಡಿದ್ದಾರೆ. ಎಲೆಗಳಲ್ಲಿ ದೇವತೆಗಳಿರುವರು. ಹೂವುಗಳಲ್ಲಿ ಮರುತ 
ರಿರುವರು. 

೨೩. ಫಲಗಳಲ್ಲಿ ಪ್ರಜಾಪತಿಗಳೆಲ್ಲರೂ ನೆಲಸಿರುವರು. ಈ ರೀತಿ ದೇವತೆ 
ಗಳೆಲ್ಲರೂ ಇದರಲ್ಲಿಯೆ ವ್ಯವಸ್ಥೆ ಗೊಂಡಿದ್ದಾರೆ. ಈ ಧಾಶ್ರೀವೃಕ್ಸವು ಸರ್ವದೇವ 
ಮಯವಾದುದೆಂದು ನನ್ನಿಂದ" ಹೇಳಲ್ಪ ಟ್ಟ ಜಿ 

೨೪. ಆದುದರಿಂದ ಸರ್ವಕಾಮಾರ್ಥಸಿದ್ಧಿ ಗಾಗಿ ಅದನ್ನು ಪೂಜಿಸಬೇಕು. 
ಒಂದಾನೊಂದು ಕಾಲದಲ್ಲಿ ಯೋಗಿಯಾದ ನಾರದನು ಬ್ರಹ್ಮ ಒನೆದುರಿಗೆ ಹೋಗಿ 
ನಿಂತನು. ಆ ಜಗನ್ಮಾ ಹಿಗೆ ನಮಸ್ಕರಿಸಿ ಅತಿವಿಸ್ಮಿತನಾಗಿ ಪ್ರಶ್ನೆಮಾಡಿದನು. 


ದ್ವಾದಶೋ9ಧಭ್ಯಾಯಃ ೨೪೯ 


ಶ್ರೀ ನಾರದ ಉವಾಚ :- 
ಯಥಾ ಪ್ರಿಯಂ ಸುತುಲಸೀಕಾನನೆಂ ಸರ್ವದಾ ಹರೇಃ । 


ತಥಾ ಧಾಶ್ರೀನನಂ ಮಾಸೇ ಕಾರ್ತಿಕೇ ಶ್ರೀಹರಿಪ್ರಿಯಂ ॥ ೨೫ ॥ 
ಬ್ರಹ್ಮೋವಾಚ :-- 
ಧಾತ್ರೀನನೇ ಹರೇಃ ಪೂಜಾ ಧಾತ್ರೀಛಾಯಾಸು ಭೋಜನಂ । 
ಕಾರ್ತಿಕೇ ಮಾಸಿ ಯಃ ಕುರ್ಯಾತ್‌ ತಸ್ಯ ಪಾಪಂ ವಿನಶ್ಯತಿ 0 ೨೬॥ 
ತೀರ್ಥಾನಿ ಮುನಯೋ ದೇವಾ ಯುಜ್ಡಾಸ್ಸರ್ವೇಪಿ ಕಾರ್ತಿಕೇ । 
ನಿತ್ಯಂ ಧಾತ್ರೀಂ ಸಮಾಶ್ರಿತ್ಯ ತಿಸ್ಮಂತ್ಯರ್ಕೇ ತುಲಾಸ್ಥಿತೇ ॥ ೨೭ ॥ 
ಯತ್ಶಿಂಚಿತ್ಯುರುತೇ ಪುಣ್ಯಂ ಧಾತ್ರೀಛಾಯಾಸು ಮಾನವಃ । 
ತತ್ಕೋಟಗುಣಿತಂ ಭೂಯಾನ್ನಾತ್ರ ಕಾರ್ಯಾ ವಿಚಾರಣಾ ॥ ೨೮॥ 
ಅತ್ರೈವೋದಾಹರಂತೀಮಾಮಿತಿಹಾಸಂ ಪುರಾತನಂ ॥೨೯॥ 
ಅಯೋಧ್ಯಾನಗರೇ ಕಶ್ಚಿತ್‌ ವೈಶ್ಯಶ್ವಾಸೀದ್ದಿಜೋತ್ತಮ । 
ಪುತ್ರದಾರವಿಹೀನಶ್ಚ ದೈವಾದ್ದಾರಿದ್ರ್ಯ ಪೀಡಿತಃ ॥೩೦॥ 


೨೫. ಶ್ರೀನಾರದನು ಹೇಳುತ್ತಾನೆ:--"" ಎಲೈ ತಂಜಿಯೆ! ಶ್ರೀಹರಿಗೆ 
ತುಲಸೀವನವು ಯಾವ ರೀತಿ ಸರ್ವದಾ ಪ್ರಿಯವಾಗಿರುವುದೋ ಅದೇ ರೀತಿ 
ಶಾರ್ತಿಕಮಾಸದಲ್ಲಿ ಧಾತ್ರೀವನವೂ ಪ್ರಿಯವಾಗಿರುವುದು '' ಎಂದನು. 

೨೬. ಬ್ರಹ್ಮನು ಹೇಳುತ್ತಾನೆ:---"" ಕಾರ್ತಿಕಮಾಸದಲ್ಲಿ ಧಾತ್ರೀವನದಲ್ಲಿ 
ಶ್ರೀಹರಿಗೆ ಪೂಜೆಯನ್ನೂ, ಧಾತ್ರಿಯ ನೆರಳಿನಲ್ಲಿ ಭೋಜನವನ್ನೂ ಯಾವ 
ಮಾನವನು ಮಾಡುವನೋ ಅವನ ಪಾಪಗಳೆಲ್ಲವೂ ನಾಶವಾಗುತ್ತವೆ. 

೨೭. ಸೂರ್ಯನು ತುಲಾರಾಶಿಯಲ್ಲಿರಲಾಗಿ ಕಾರ್ತಿಕದಲ್ಲಿ ತೀರ್ಥಗಳೂ, 
ಮುನಿಗಳೂ, ಎಲ್ಲ ಯಜ್ಞ. ಗಳೂ, ನಿತ್ಯವೂ ಧಾತ್ರಿಯನ್ನೇ ಆಶ್ರಯಿಸಿ ನೆಲಸಿ 
ಶುತ್ತವೆ. 

೨೮. ಮಾನವನು ಧಾತ್ರಿಯ ನೆರಳಿನಲ್ಲಿ ಏನಾದರೂ ಸ್ವಲ್ಪವಾದ ಪುಣ್ಯ 
ವನ್ನೇ ಮಾಡಿದರೂ ಅದು ಕೋಟಪಾಲು ಹೆಚ್ಚಾಗುವುದು. ಈ ವಿಷಯದಲ್ಲಿ 
ತರ್ಕಮಾಡಬೇಕಾದುದೇ ಇಲ್ಲವು. 

೨೯. ಈ ಸಂಬಂಧದಲ್ಲಿ ಪುರಾತನವಾದ ಈ ಇತಿಹಾಸವನ್ನು ಉದಾಹರಿಸು 
ತ್ತಾರೆ. 

೩೦. ಎಲೈ ದ್ವಿಜೋತ್ತಮನೇ! ಅಯೋಧ್ಯಾನಗರದಲ್ಲಿ ಒಬ್ಬಾನೊಬ್ಬ 
ವೈಶ್ಯಸಿದ್ಧನು. ಅದೃಷ್ಟವಶದಿಂದ ಅವನು ಹೆಂಡತಿ ಮಕ್ಕಳನ್ನು ಕಳೆದು 
ಕೊಂಡುದೂ ಅಲ್ಲದೆ ದಾರಿದ್ರ್ಯದಿಂದಲೂ ಪೀಡಿತನಾಗಿದ್ದನು. 


೨೫೦ ಶ್ರೀ ಸ್ಮಾಂದೆಮೆ ಹಾಪುರಾಣಂ 


ಭಿಕ್ಸಯಾ ಚೋದರಾಗ್ನಿಂ ಸೆ ಶಮಯಾಮಾಸ ನಾರದ । 


ಕದಾಚಿದ್ವಣಿಜೋ ನೈಶ್ಯೋ ಯಯಾಚೇ ಕ್ಪುತ್ಛೃಸೀಡಿತಃ 1 ೩೧॥ 
ಭಿಕ್ಸಾಪ್ತಚಣಕಾನ್‌ ಗೃಹ್ಯ ಧಾತ್ರೀಛಾಯಾಮಗಾತ್ಮಿಲ । 

ತತ್ರ ತಾನ್‌ ಭಕ್ಸ್ಮಯಾಮಾಸ ಕಾರ್ತಿಕೇ ಮಾಸಿ ನಾರದ ॥೩೨॥ 
ಕೇಜಿದುರ್ವರಿತಾಸ್ತೇಷು ಚೆಣಕಾಸ್ತತ್ರ ನಾರದ । 

ವೈಶ್ಯೇನ ತೇನ ದತ್ತಾ ಹಿ ಕ್ಪುತ್ಸಾಮಾಯ ದ್ವಿಜಾತಯೇ ॥ ೩೩॥ 
ತೇನ ಪುಣ್ಯಪ್ರಭಾವೇನ ರಾಜಾಸೀದ್ಧನಸಿಕಃ ಕ್ಷಿತೌ । 

ತಸ್ಮಾದ್ಹಾನಂ ಪ್ರಕರ್ತವ್ಯಂ ಕಾರ್ತಿಕೇ ಮಾಸಿ ಸರ್ವದಾ ॥ ೩೪ ॥ 


ಧಾತ್ರೀವನೇ ಮುನಿಶ್ರೇಷ್ಠ ಸರ್ವಕಾಮಾರ್ಥಸಿದ್ಧಯೇ । 

ಧಾತ್ರೀಛಾಯಾಂ ಸಮಾಶ್ರಿತ್ಯ ಕಾರ್ತಿಕೇ ಚ ಹರೇಃ ಕಥಾಂ । 

ಯಃ ಶೃಣೋತಿ ಸ ಪಾಹೇಭ್ಯೋ ಮುಚ್ಯತೇ ದ್ವಿಜಸೂನುವತ್‌ ॥ ೩೫॥ 
ನಾರದ ಉವಾಚ 2-- 

ಕೋಂಭೂದ್ಹ್ವಿಜಸುತೋ ಬ್ರಹ್ಮನ್‌ ಕಿಂ ಪಾಪಂ ಕೃತವಾನ್‌ ಪುರಾ । 

ತಸ್ಯ ಜಾತಾ ಕಥಂ ಮುಕ್ತಿಃ ಏತದ್ದಿಸ್ತರತೋ ವದ ॥ ೩೬ ॥ 

೩೧. ನಾರದ! ಅವನು ಭಿಕ್ಸೆಮಾಡಿ ಉದರಾಗ್ದಿಯನ್ನು ಶಮನಗೊಳಿಸು 
ತ್ತಿದ್ದನು. ಒಂದಾನೊಂದು ದಿನ ಆ ವೈಶ್ಯನು ಹಸಿವಿನಿಂದ ಪೀಡಿತನಾಗಿ ಭಿಕ್ಸೆ 
ಬೇಡಿದನು. 

೩೨. ಭಿಕ್ಬದಿಂದ ದೊರೆತ ಕಡಲೆಯನ್ನು ತೆಗೆದುಕೊಂಡು ಅವನು ನೆಲ್ಲಿಯ 
ಮರೆದ ನೆರಳಿಗೆ ಹೋದನು. ಆಗ ಕಾರ್ತಿಕಮಾಸವಾಗಿದ್ದಿತು. ಅಲ್ಲಿಯೆ 
ಅವನು ಆ ಕಡಲೆಯನ್ನು ತಿಂದನು. 

೩೩. ಆ ಕಡಲೆಕಾಳುಗಳಲ್ಲಿ ಕೆಲವನ್ನು ಹಸಿವಿನಿಂದ ಸಂಕಟಪಡುತ್ತಿದ್ದ 
ಹಕ್ಕಿಗೆ ಹಾಕಿದನು. 

೩೪-೩೫. ಆ ಪುಣ್ಯದ ಪ್ರಭಾವದಿಂದ ಅವನು ಮುಂದಣ ಜನ್ಮದಲ್ಲಿ 
ಭೂಮಿಯಲ್ಲಿ ಧನಿಕನಾದ ರಾಜನಾದನು. ಆದುದರಿಂದ ಸರ್ವಕಾಮಾರ್ಥಗಳೂ 
ಸಿದ್ಧಿಸುವುದಕ್ಕಾಗಿ ಯಾವಾಗಲೂ ಕಾರ್ತಿಕಮಾಸದಲ್ಲಿ ದಾನಮಾಡಬೇಕು. 
ಅಯ್ಯಾ! ಧಾತ್ರೀವನದಲ್ಲಿ ಕಾರ್ತಿಕಮಾಸದಲ್ಲಿ ಧಾತ್ರೀವನದ ನೆರಳನ್ನು ಸೇವಿಸಿ 
ಹೆರಿಯ ಕಥೆಯನ್ನು ಯಾವನು ಕೇಳುತ್ತಾನೆಯೊ ಅವನು ದ್ವಿಜಪುತ್ರನಂತೆ 
ಪಾಪಗಳಿಂದ ಬಿಡುಗಡೆಹೊಂದುತ್ತಾನೆ. 

೩೬. ಈ ಮಾತನ್ನು ಕೇಳಿ ನಾರದನು, "ಎಲೈ ಬ್ರಹ್ಮನೇ, ಆ ದ್ವಿಜ 
ಪುತ್ರನು ಯಾರು? ಅವನು ಹಿಂದೆ ಏನು ಪಾಸಮಾಡಿದನು? ಅವನಿಗೆ ಹೇಗೆ 
ಮುಕ್ತಿಯಾಯಿತು? ಇದನ್ನು ವಿಸ್ತಾರವಾಗಿ ಹೇಳು'' ಎಂದನು. 


ದ್ವಾದಶೋ$ ಧ್ಯಾಯಃ ೨೫೧ 


ಬ್ರಹ್ಮೋವಾಚ:- 

ಪುರಾ ದ್ವಿಜನರಶ್ಹಾಸೀತ್‌ ಕಾವೇರ್ಯಾ ಉತ್ತಕೇ ತಟೀ ॥ ೩೭॥ 
ದೇನಶರ್ಮೆತಿ ವಿಖ್ಯಾತೋ ವೇದವೇದಾಂಗಸಾರಗಃ 1 

ತಸ್ಯ ಪುತ್ರೋ ಮರಾಚಾರಃ ತಮಾಹ ಚ ಪಿತಾ ಹಿತಂ ॥ ೩೮ ॥ 
ಇದಾನೀಂ ಕಾರ್ತಿಕೋ ಮಾಸೋ ವರ್ತತೇ ಹರಿವಲ್ಲಭಃ । 

ತತ್ರ ಸ್ನಾನಂ ಚ ದಾನಂ ಚ ವ್ರತಾನಿ ನಿಯಮಾನ್‌ ಕುರು Wah 
ತುಲಸೀಪುಷ್ಪಸಹಿತಾಂ ಕುರು ಪೂಜಾಂ ಹರೇಸ್ಸುತ । 

ದೀಪದಾನಂ ಚ ವಿವಿಧಂ ನಮಸ್ಕಾರಂ ಪ್ರದಕ್ಸಿಣಾಂ ॥೪೦॥ 


ಏವಂ ಪಿತುರ್ವಚಃ ಶೃತ್ವಾ ಪುತ್ರಃ ಕ್ರೋಧಸಮಸ್ವಿತಃ । 
ಪಿತರಂ ಪ್ರಾಹ ದುಷ್ಟಾತ್ಮಾ ಚಲದೋಷ್ಕೋ ವಿನಿಂದಯನ್‌ ॥ ೪೧॥ 
ಪುತ್ರ ಉವಾಚ: 


ನ ಕರಿಷ್ಕಾಮ್ಯುಹಂ ತಾತ ಕಾರ್ತಿಕೇ ಪುಣ್ಯಸಂಗ್ರಹಂ । 


ಇತಿ ಪುತ್ರನಚಃ ಶೃತ್ವಾ ಸಕ್ರೋಧಃ ಪ್ರಾಹ ತಂ ಸುತಂ ॥ ೪೨ ॥ 
ಮೂಷಕೋ ಭವ ದುರ್ಬುದ್ಧೇ ವನೇ ವೃಕ್ಸಸ್ಯ ಕೋಟಿರೇ ! 
ಇತಿ ಶಾಪಭಯಾದ್ದೀತೋ ನತ್ವಾ ಪಿತರಮಬ್ರವೀತ್‌ ॥ ೪೩॥ 


೩೭-೩೮. ಬ್ರಹ್ಮನು ಹೇಳುತ್ತಾನೆ:-- ಪೂರ್ವದಲ್ಲಿ ಕಾವೇರಿಯ 
ಉತ್ತರದ ದಡದಲ್ಲಿ ವೇದವೇದಾಂಗ ಪಾರಂಗತನಾದ ದೇವಶರ್ಮನೆಂದು 
ವಿಖ್ಯಾತನಾದ ಒಬ್ಬಾನೊಬ್ಬ ಬ್ರಾಹ್ಮಣನಿದ್ದನು. ಅವನ ಮಗನು ದುರಾಚಾರಿ 
ಯಾಗಿದ್ದನು. ಆ ಮಗನಿಗೆ ಅವನ ತಂದೆಯು ಹಿತವಚನವನ್ನು ಹೇಳಿದನು: 

೩೯. "ಈಗ ಹರಿಗೆ ಪ್ರಿಯವಾದ ಕಾರ್ತಿಕ ಮಾಸವು ನಡೆಯುತ್ತಿದೆ. 
ಈ ಕಾರ್ತಿಕದಲ್ಲಿ ಸ್ಥಾನವನ್ನೂ, ದಾನವನ್ನೂ, ವ್ರತಗಳನ್ನೂ, ನಿಯಮಗಳನ್ನೂ 
ನಡೆಸು. 

೪೦. ಎಲ್ಲೆ ಮಗನೇ! ಹರಿಗೆ ತುಲಸೀಪತ್ರ ಮತ್ತು ಪುಷ್ಪಗಳಿಂದ ಪೂಜೆ 
ಮಾಡು. ವಿಧವಿಧವಾದ ದೀಪಗಳನ್ನು ದಾನಮಾಡು, ನಮಸ್ಕಾರ ಪ್ರದಕ್ಷಿಣೆ 
ಗಳನ್ನು ಮಾಡು. 

೪೧. ತಂದೆಯ ಈ ಮಾತುಗಳನ್ನು ಕೇಳಿ ಮಗನಿಗೆ ಕ್ರೋಧವು ಕೆರಳಿತು. 
ಆ ದುಷ್ಟನು ಕೋಪದಿಂದ ತುಟಗಳು ನಡುಗುತ್ತಿರಲು ತಂದೆಯನ್ನು ಬೈಯುತ್ತ 
ಹೀಗೆ ಉತ್ತರಕೊಟ್ಟನು: 

೪೨-೪೪. ಪುತ್ರನು ಹೇಳುತ್ತಾನೆ: "ಅಪ್ಪಾ! ನಾನು ಕಾರ್ತಿಕದಲ್ಲಿ 
ಪುಣ್ಯಸಂಗ್ರ ಹಮಾಡುವುದಿಲ್ಲ.” ಹೀಗೆಂದ ಮಗನ ಮಾತನ್ನು ಕೇಳಿ ಕೋಪ 
ಗೊಂಡು ಆ ಬ್ರಾಹ್ಮಣನು ಮಗನನ್ನು ಕುರಿತು, "ಎಲಾ ದುರ್ಬುದ್ಧಿಯೇ! 


೨೫೨ ಶ್ರೀ ಸ್ಯಾಂದಮಹಾಪುರಾಣಂ 


ದುರ್ಯೊೋನೇರ್ಮುಮು ಮುಕ್ತಿಸ್ಸ್ಯಾತ್‌ ಕಥಂ ತದ್ವದ ಮೇ ಗುರೋ! 


ಇತಿ ಪ್ರಸಾದಿತೋ ವಿಪ್ರಃ ಪ್ರಾಹ ನಿಷ್ಕತಿಕಾರಣಂ ॥ ೪೪ ॥ 
ಯದೋರ್ಜ್ಯವ್ರತಜಂ ಪುಣ್ಯಂ ಶೃಣೋಷಿ ಹರಿನಲ್ಲಭಂ । 

ತದಾ ತೇ ಭವಿತಾ ಮುಕ್ತಿಃ ತತ್ಯಥಾಶ್ರವಣಾತ್ಸುತ 1 ೪೫ ॥ 
ಸ ಪಿತ್ರಾ ಚೈನಮುಕ್ತಸ್ತು ತತ್‌ಕ್ಷೃಣಾನ್ಮೂಷಕೋಂಭವತ್‌ । 
ಬಹುನರ್ಷಸಹಸ್ರಾಣಿ ಗಹ್ವರೇ ವಿಪಿನೇ ವಸನ್‌ ॥ ೪೬ ॥ 


ಏಕದಾ ಕಾರ್ತಿಕೇಮಾಸಿ ವಿಶ್ವಾಮಿತ್ರ ಸಶಿಷ್ಯಕಃ । 

ಸ್ನಾತ್ಕಾ ನದ್ಯಾಂ ಹರಿಂ ಚಾರ್ಚ್ಯ ಧಾತ್ರೀಛಾಯಾಂ ಸಮಾಶ್ರಿತಃ ॥ ೪೭ ॥ 
ಕಥಯಾಮಾಸ ಮಾಹಾತ್ಮ್ಯಂ ಶಿಷ್ಯೇಭ್ಯಶ್ಹೋರ್ಜ್ಜಸಂಭವನಂ | 

ತದಾ ಕಶ್ಚಿದ್ದುರಾಜಾರೋ ವ್ಯಾಧೋಂಗಾನ್‌ ಮೃಗಯಾಂ ಚರನ್‌ ॥ 
ದೃಷ್ಟ್ವಾ ಖಯುಷಿಗಣಾನ್‌ ಹಂತುಂ ಕೃತೇಚ್ಛಃ ಪ್ರಾಣಿಘಾತಕಃ । 

ತೇಷಾಂ ದರ್ಶನಮಾತ್ರೇಣ ಸುಬುದ್ಧಿರಭವತ್ತದಾ ॥೪೯॥ 
ನೀನು ವನದಲ್ಲಿ ಮರದ ಪೊಟರೆಯಲ್ಲಿ ಇಲಿಯಾಗಿ ಹೋಗು? ಎಂದು ಬಿಟ್ಟನು. 
ಈ ರೀತಿಯ ಶಾಸಭಯದಿಂದ ಬೆದರಿ ಆ ಪುತ್ರನು ತಂದೆಯನ್ನು ನಮಸ್ಕರಿಸಿ 
ಅವನನ್ನು, “ ದುಷ್ಟಜನ್ಮದಲ್ಲಿ ಹುಟ್ಟದ ನನಗೆ ಹೇಗೆ ಮುಕ್ತಿಯಾಗುವುದು? 
ಎಲೈ ಗುರುವೇ! ಅದನ್ನು ನನಗೆ ತಿಳಿಸು' ಎಂದು ಪ್ರಾರ್ಥಿಸಿಕೊಂಡನು. ಹೀಗೆ 
ಆದುಷ್ಟ ಪುತ್ರನು ಅನುಗ್ರಹವನ್ನು ಬೇಡಲು ಆ ಬ್ರಾಹ್ಮಣನು ಪಾಪಪರಿಹಾರಕ್ಕೆ 
ಉಪಾಯವನ್ನು ಈ ರೀತಿ ತಿಳಿಸಿದನು. 

೪೫. "ವತ್ಸ! ಯಾವಾಗ ಹರಿವಲ್ಲಭವಾದ ಕಾರ್ತಿಕವ್ರತದ ಮಾಹಾತ್ಮ್ಯ 
ವನ್ನು ಶ್ರವಣಮಾಡುವೆಯೋ ಆಗ ಆ ಕಥಾಶ್ರವಣದಿಂದ ನಿನಗೆ ಮುಕ್ತಿ 
ಯುಂಟಾಗುತ್ತದೆ.? 

೪೬. ತಂದೆಯು ಅವನಿಗೆ ಹಾಗೆ ಹೇಳಿದ ತತ್‌ಕ್ಸಣವೇ ಅವನು ಇಲಿ 
ಯಾದನು. ಬಹುವರ್ಷಸಹಸ್ರಗಳ ಕಾಲ ಅವನು ಇಲಿಯಾಗಿಯೇ ವನವೃಕ್ಸದ 
ಪೊಟರೆಯೊಂದರಲ್ಲಿ ವಾಸಿಸುತ್ತಿದ್ದನು. 

೪೭. ಒಂದಾನೊಂದು ದಿನ ಕಾರ್ತಿಕ ಮಾಸದಲ್ಲಿ ವಿಶ್ವಾಮಿತ್ರನು ಶಿಷ್ಯ 
ರಿಂದೊಡಗೂಡಿ ಅಲ್ಲಿಗೆ ಬಂದು ನದಿಯಲ್ಲಿ ಸ್ನಾನಮಾಡಿ ಹೆರಿಯನ್ಸರ್ಚಿಸಿ ನೆಲ್ಲಿಯ 
ಮರದ ನೆರಳನ್ನಾಶ್ರಯಿಸಿದನು. 

೪೮-೪೯. ಆತನು ಕಾರ್ತಿಕಮಾಸದ ಮಾಹಾತ್ಮ್ಯವನ್ನು ಶಿಷ್ಯರಿಗೆ ತಿಳಿಯ 
ಹೇಳುತ್ತಿದ್ದನು. ಆಗ ಯಾವನೋ ಒಬ್ಬ ದುರಾಚಾರಿಯಾದ ಬೇಡನು ಬೇಟಿ 
ಯಾಡುತ್ತಿರುವಾಗ ಖುಷಿ ಸಮೂಹವನ್ನು ಕಂಡು ಅವರನ್ನು ಕೊಲ್ಲಬಯಸಿ ಅಲ್ಲಿಗೆ 
ಬಂದನು. ಅವರ ದರ್ಶನ ಮಾತ್ರದಿಂದಲೇ ಅವನು ಸದ್ಬುದ್ಧಿ ಯುಳ್ಳ ವನಾದನು. 


ದ್ವಾದಶೋಕಿಧ್ಯಾಯಃ ಹ 


ಅಥೋವಾಚೆ ದ್ವಿಜಾನ್ನತ್ವಾ ಭವದ್ಧಿ $ ಕ್ರಿಯತೇಂತ್ರ 8೦ 1 
ತೇಸೈವಮುಳ್ತೊ ವಿಪ್ರ ಉದ್ರೊ e "ವಿಶ್ವಾ ಮಿತ್ರಸ್ತ ಮಬ್ಬ ನೀತ್‌ ॥ ೫೦॥ 
ವಿಶ್ವಾಮಿತ್ರ ಉವಾಚ 2-- 


ಸರ್ವೇಷಾಮೇವ ಮಾಸಾನಾಂ ಕಾರ್ತಿಕಶೈ ಶೀಷ್ಮ ಉಚ್ಯತೇ [ 


ತಸ್ಮಿನೃತ್ಯಿ ಎಯತೇ ಕರ್ಮ ವರ್ಧತೇ ನಟಬೀಜವತ್‌ ॥ ೫೧ ॥ 
ಕಾರ್ತಿಕೇಮಾಸಿ ಯಃ ಕುರ್ಯಾತ್‌ ಸ್ನಾನಂ ದಾನಂ ಚ ಪೂಜನಂ 1 
ವಿಷ್ಪಾಣಾಂ ಭೋಜನಂ ಚೈವ ತದಕ್ಸಯ್ಯಫಲಂ ಭವೇತ್‌ ॥ ೫೨ ॥ 
ನ್ಯಾಥಃಪ್ರೆಯುಕ್ತಮಾಕರ್ಜ್ಯ ಧರ್ಮಂ ಚ ಚುಷಿಣಾ ದ್ವಿಜಃ । 
ಮೂಷಕಂ ದೇಹಮುತ್ಸೃಜ್ಯ ದಿವ್ಯದೇಹೋಂಭವತ್ತದಾ 1 ೫೩ ॥ 


ವಿಶ್ವಾವಿಂತ್ರಂ ಪ್ರಣಮ್ಯಾಥ ಸ್ವವೃತ್ತಾಂತಂ ನಿವೇದ್ಯ ಚ । 
ಅನುಜ್ಛ್ಞ್ಞಾತೋ€ಥ ಯಷಿಣಾ ವಿಮಾನಸ್ಕೋ ದಿನಂ ಯೆಯೌ ॥ ೫೪೪ 
ವಿಸ್ಮಿತೋ ಗಾಧಿಪುತ್ರಸ್ತು ವ್ಯಾಥಶ್ಚೈವ ನಿಶೇಷತಃ । 
ವ್ಯಾಧೋಪ್ಯೂರ್ಜವ್ರತಂ ಕೃತ್ವಾ ಜಗಾಮ ಹರಿಮಂದಿರಂ ॥ ೫೫ ॥ 


ರ ಾನಾಾಸಾಸಾವಾಸಸಾೂಘ)ಾೂ ಘಾ ಸಾವಾಸ 


೫೦. ಆಗ ಅವನು ಆ ದ್ವಿಜರಿಗೆ ನಮಸ್ಕಾರಮಾಡಿ, " ತಾವು ಇಲ್ಲಿ ಏನು 
ಮಾಡುತ್ತಿದ್ದೀರಿ?” ಎಂದು ಕೇಳಿದನು. ಅವನು ಹೀಗೆನ್ನಲಾಗಿ ವಿಪ್ರೇಂದ್ರನಾದ 
ವಿಶ್ವಾಮಿತ್ರನು ಅವನನ್ನು ಕುರಿತು ಹೇಳಿದನು. 

೫೧. pr ನು ಹೇಳುತ್ತಾನೆ: "ಸರ್ವ ಮಾಸಗಳಲ್ಲಿಯೂ 
ಕಾರ್ತಿಕವು ಶ್ರೇಷ್ಠವೆಂದು ಹೇಳಲ್ಪಡುತ್ತ ದೆ. ಆ ಮಾಸದಲ್ಲಿ ಮಾಡಿದ ಕರ್ಮವು 
ಆಲದ ಜೀಜಿ ಹಾಗೆ ವೃ ದ್ಧಿ ತೋಡುತ್ತ ಜೆ. 

೫.೨. ಕಾರ್ತಿಕಮಾಸದಲ್ಲಿ ಮಾಡಿದ ಸ್ನಾನ, ದಾನ, ಪೂಜೆ, ಬ್ರಾಹ್ಮಣ 
ಭೋಜನ ಇವುಗಳೆಲ್ಲವೂ ಅಕ್ಬಯಫಲದಾಯಕವಾಗುವುವು.' 

೫೩. ಈ ರೀತಿ ವ್ಯಾಧನನ್ನುದ್ದೇಶಿಸಿ ಖಷಿಯು ವಿವರಿಸಿದ ಧರ್ಮವನ್ನಾಲಿಸಿ 
ಆ ದ್ವಿಜನು ಮೂಷಕದೇಹವನ್ನು ತೊರೆದು ಕೂಡಲೆ ದಿವ್ಯ ದೇಹವನ್ನು 
ಧರಿಸಿದವನಾದನು. 

೫೪. ಬಳಿಕ ಅವನು ವಿಶ್ವಾ ಮಿತ್ರನಿಗೆ ಪ್ರ ಸ್ರಣಾಮಮಾಡಿ ತನ್ನ ವೃತ್ತಾ ೦ತ 
ವನ್ಫೆಲ್ಲ ತಿಳಿಸಿ ಆ ಖುಷಿಯ ಅನುಶ್ಚಿ ಯನ್ನು ಪಡೆದು ನಿಮಾನವನ್ನೇರಿ ಸ್ವಗ ಕೈ 
ನಡೆದನು. 

೫೫. ಅದನ್ನು ಕಂಡ ಆ ಗಾಧಿಪುತ್ರನು ವಿಸ್ಮಿತನಾದನು. ಬೇಡನಂತೂ 
ಬಹಳ ಅಚ್ಚರಿಗೊಂಡನು. ಬಳಿಕ ಅವನೂ ಕಾರ್ತಿಕವ್ರತವನ್ನು ಮಾಡಿ ಹರಿ 
ಮಂದಿರವನ್ನು ಸೇರಿದನು. 


೨೫೪ ಶ್ರೀ ಸ್ಕಾಂದಮಹಾಪುರಾಣಂ 


ತೆಸ್ಮಾತ್ಸರ್ವಪ್ರಯತ್ಲೇನ ಕಾರ್ತಿಕೇ ಕೇಶವಾಗ್ರತಃ । 

ಧಾತ್ರೀಛಾಯಾಂ ಸಮಾಶ್ರಿತ್ಯ ಕಥಾಶ್ರನಣಮಾಚರೇತ್‌ 1 ೫೬ ॥ 
ಮೂಷಕೋಪಿ ಚ ದುರ್ಯೊನೇಃ ಮುಕ್ತ ಊರ್ಜಕಥಾಶೃತೇಃ । 
ಶೃಣುಯಾಚ್ಛ್ರಾ ನಯೇದ್ಯೋವಾ ಮುಕ್ತಿಭಾಗೀ ನ ಸಂಶಯಃ ॥ ೫೭ ॥ 
ಧಾತ್ರೀಛಾಯಾಂ ಸಮಾಶ್ರಿತ್ಯ ವನಭೋಜನಮಾಚಕರೇತ್‌ । 

ಆದೌ ಕೃತ್ವಾ ತಥಾ ಸ್ನಾನಂ ಉದಕೇ ವನಸಂಸ್ಥಿತೇ | 

ಕೃತ್ವಾ ಕರ್ಮಾಣಿ ನಿತ್ಯಾನಿ ಮಾಧವಂ ಪೂಜಯೇತ್ತತಃ ॥ ೫೮ ॥ 
ಧಾತ್ರೀಛಾಯಾಂ ಸಮಾಶ್ರಿತ್ಯ ಹರೌ ಭಕ್ತಸಮನ್ಸಿತಃ 1 

ಶೃಣುಯಾಚ್ಚ ಕಥಾಂ ದಿವ್ಯಾಂ ಮಾಸಮಾಹಾತ್ಮ ತಿಶಂಸನೀಂ 1೫೯॥ 


ತತಸ್ತು ಬ್ರಾಹ್ಮಣಾನ್‌ ಭಕ್ತ್ಯಾ ಭೋಜಯೇದ್ಬ್ಪಹ್ಮನಿತ್ತಮಾನ್‌ । 


ತತೋ ಭುಂಜೀಶ ವಿಪ್ರೇಂದ್ರ ಸ್ವಯಂ ಹರಿಮನುಸ್ಮರನ್‌ ॥೬೦॥ 
ಏವಂ ಕೃತೇ ವ್ರತೇ ವಿಪ್ರ ಕಾರ್ತಿಕೇ ಹರಿವಲ್ಲಭೇ । 
ಯತ್ಸಾಪಂ ನಶ್ಯತೇ ಪುತ್ರ ಸಾವಧಾನಮನಾಃ ಶೃಣು ॥೬೧॥ 


೫೬. ಆದುದರಿಂದ ಸರ್ವಪ್ರಯತ್ನದಿಂದಲೂ ಕಾರ್ತಿಕಮಾಸದಲ್ಲಿ ಕೇಶವ 
ನೆದುರಿಗೆ ನೆಲ್ಲಿಯ ನೆರಳನ್ನಾಶ್ರಯಿಸಿ ಕಥಾಶ್ರವಣವನ್ನು ಮಾಡಬೇಕು. 

೫೭. ಕಾರ್ತಿಕೆವುತದ ಕಥೆಯನ್ನು ಕೇಳಿ ಮೂಷಕವು ಕೂಡ ಆ ದುರ್ಜನ್ಮ 
ದಿಂದ ಬಿಡುಗಡೆಯನ್ನು ಹೊಂದಿತು. ಈ ಕಥೆಯನ್ನು ಯಾವನು ಕೇಳುತ್ತಾನೆಯೊ 
ಅಥವಾ ಇತರರಿಗೆ ಕೇಳಿಸುತ್ತಾನೆಯೊ ಅವನು ಮುಕ್ತಿಭಾಗಿಯಾಗುತ್ತಾಕೆ. 
ಇದರಲ್ಲಿ ಸಂಶಯವಿಲ್ಲವು. 

೫೮. ಎಲ್ಫೈ ವಿಪ್ರನೇ! ಕಾರ್ತಿಕದಲ್ಲಿ ಧಾತ್ರಿಯ ನೆರಳನ್ನಾಶ್ರಯಿಸಿ ವನ 
ಭೋಜನವನ್ನು ಮಾಡಬೇಕು. ಮೊದಲು ಕಾಡಿನಲ್ಲಿರುವ ನೀರಿನಲ್ಲಿ ಸ್ನಾನಮಾಡಿ 
ನಿತ್ಯಕರ್ಮಗಳನ್ನು ಮಾಡಿಕೊಂಡು ಆ ಬಳಿಕ ಮಾಧವನನ್ನು ಪೂಜಿಸಬೇಕು. 

೫೯. ಧಾತ್ರೀಚ್ಛಾಯೆಯನ್ನಾಶ್ರಯಿಸಿ ಹರಿಯಲ್ಲಿ ಭಕ್ತಿಯುಳ್ಳವನಾಗಿ 
ಮಾಸ ಮಾಹಾತ್ಮ್ಯವನ್ನು ಪ್ರಶಂಸಿಸುವ ದಿವ್ಯ ಕಥೆಯನ್ನು ಕೇಳಬೇಕು. 

೬೦. ಆ ಮೇಲೆ ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರಿಗೆ ಭಕ್ತಿಯಿಂದ 
ಭೋಜನಮಾಡಿಸಬೇಕು. ವಿಪ್ರೇಂದ್ರಾ! ಅನಂತರ ತಾನೂ ಹರಿಯನ್ನು 
ಸ್ಮರಿಸುತ್ತಾ ಭೋಜನಮಾಡಬೇಕು. 

೬೧. ಎಲ್ಫೈ ವಿಪ್ರನೇ! ಹರಿಗೆ ಮೆಚ್ಚಾದ ಕಾರ್ತಿಕಮಾಸದಲ್ಲಿ ಹೀಗೆ ವ್ರತ 
ಮಾಡಿದಲ್ಲಿ ಯಾವ ಪಾಪವು ನಾಶವಾಗುವುದೆಂಬುದನ್ನು ಸಾವಧಾನವಾಗಿ 
ಲಾಲಿಸು. 


ದ್ವಾದಶೋ9ಧ್ಯಾಯಃ ೨೫೫ 


ಹರೇರ್ನಾರ್ಪಿತಭೋಗಾಚ್ಚ ಭೋಜನೇ ಸೂರ್ಯದರ್ಶನಾತ್‌ ! 
ರಜಸ್ವಲಾವಾಕೃವಣಪಾಷಾದ್ಭೋಜನಳೇ ತಥಾ ॥೬೨॥ 
ಭೋಜನಾವಸರೇ ಚಾನ್ಯಸ್ಪರ್ಶದೋಷಸ್ತು ಯದ್ಬವೇತ್‌ ! 
ಸಿಷಿದ್ಧಭೋಜನಾತ್ತಸ್ಮಾತ್‌ ಭೋಜನೇ ಚಾನ್ನ ದೂಷಣಾತ್‌ ॥೬೩॥ 
ಶುದ್ಧಸ್ಯಾಪಿ ತಥಾ ತ್ಯಾಗಾತ್ಪುಣ್ಯಕಾಲೇ ಹರಿಪ್ರಿಯೇ । 


ಏತೈರ್ಯತ್ಸಾಧಿತಂ ಪಾಪಂ ತತ್ಸರ್ವಂ ನಶ್ಯತಿ ಧ್ರುವಂ ॥ ೬೪॥ 
ತಸ್ಮಾತ್ಸರ್ವಪ್ರಯತ್ನೇನ ಧಾತ್ರ್ಯಾಂ ಭೋಜನಮಾಚರೇತ್‌ ॥೬೫॥ 
ಫಾರ್ತಿಕೇ ಮಾಸಿ ವೈ ನಿಪ್ರೋ ಧಾತ್ರೀಮಾಲಾಂ ತು ಯೋ ನಹೇತ್‌ ! 
ತಥೈವ ತುಲಸೀಮಾಲಾಂ ತಸ್ಯ ಪುಣ್ಯಮನಂತಕಂ ॥ ೬೬॥ 
ಧಾತ್ರೀಛಾಯಾಂ ಸಮಾಶ್ರಿತ್ಯ ದೀಪಮಾಲಾರ್ಪಣಂ ನರಃ । 

ಕರಿಷ್ಯತಿ ನಿಶೇಷೇಣ ತಸ್ಯ ಪುಣ್ಯಮನಂತಕಂ ॥ ೬೭॥ 
ರಾಧಾದಾನೋದರೌ ಪೂಜ್ಯೌ ತುಲಸ್ಕಧೋ ವಿಶೇಷತಃ । 
ತುಲಸ್ಕಭಾವೇ ಕರ್ತವ್ಯಾ ಪೂಜಾ ಧಾತ್ರೀಫಲೇ ಶುಭಾ ॥ ೬೮ ॥ 


ಧಾತ್ರೀಛಾಯಾತಲೇ ಯೇನ ಸಕೃದ್ಭುಕ್ತೆಂ ತು ಕಾರ್ತಿಕೇ। 
ದಂಸತ್ಕ್ಯೋರ್ಭೊೋಜನಂ ದತ್ತಂ ಅನ್ನದೋಷಾತ್ಮ್ರಮುಚ್ಛತೇ ॥೬೯॥ 





೬೨-೬೪. ಹರಿಗೆ ಅರ್ಪಿಸದೆ ಮಾಡಿದ ಭೋಗದಿಂದಲೂ, ಭೋಜನ 
ಸಮಯದಲ್ಲಿ ಸೂರ್ಯದರ್ಶನದಿಂದಲೂ, ರಜಸ್ವಲೆಯ ಮಾತುಗಳನ್ನು ಆಲಿಸು 
ವುದರಿಂದಲೂ, ಮತ್ತೊಬ್ಬರನ್ನು ಸ್ಪರ್ಶಿಸುವುದರಿಂದಲೂ, ಅಲ್ಲದೆ ನಿಷಿದ್ಧ 
ಜಭೋಜನದಿಂದಲೂ, ಅನ್ನವನ್ನು ದೂಸಿಸುವುದರಿಂದಲೂ, ಹರಿಪ್ರಿಯವಾದ 
ಪುಣ್ಯಕಾಲದಲ್ಲಿ ಶುದ್ಧವಾಗಿದ್ದರೂ ಅನ್ನವನ್ನು ತ್ಯಾಗಮಾಡುವುದರಿಂದಲೂ 
ಸಂಘಟಿತವಾದ ಪಾಪವೆಲ್ಲವೂ ನಾಶವಾಗುತ್ತದೆ. ಇದು ಸತ್ಯವು. 

೬೫. ಆದುದರಿಂದ ಸರ್ವಪ್ರಯತ್ನದಿಂದಲೂ ಧಾತ್ರೀಛಾಯೆಯಲ್ಲಿ (ನೆಲ್ಲಿ 
ಮರದ ಕೆಳಗೆ) ಭೋಜನಮಾಡಬೇಕು. 

೬೬೨೬೭, ಕಾರ್ತಿಕಮಾಸದಲ್ಲಿ ಯಾವ ವಿಪ್ರನು ಧಾತ್ರೀಮಾಲೆಯನ್ನೂ 
ಅಂತೆಯೇ ತುಲಸೀಮಾಲೆಯನ್ನೂ ಧರಿಸುತ್ತಾನೆಯೋ ಅವನಿಗೆ ಅನಂತ 
ಪುಣ್ಯವುಂಬಾಗುವುದು. ನೆಲ್ಲಿಯ ನೆರಳಿನಲ್ಲಿ ಯಾವ ಮನುಷ್ಯನು ದೀಪಮಾಲೆ 
ಯನ್ನು ಅರ್ಪಿಸುವನೋ ಅವನ ಪುಣ್ಯವು ಅನೆಂತವಾಗುವುದು. 

೬೮. ರಾಧಾದಾಮೋದರರನ್ನು ವಿಶೇಷವಾಗಿ ತುಲಸೀ ಮೂಲದಲ್ಲಿ 
ಪೂಜಿಸಬೇಕು. ತುಲಸಿಯಿಲ್ಲವಾದಲ್ಲಿ ನೆಲ್ಲಿಯ ಮರದ ಬುಡದಲ್ಲಿಯಾದರೂ 
ಸಿ ಪೂಜೆಮಾಡಬೇಕು. 

೬೯. ಕಾರ್ತಿಕಮಾಸದಲ್ಲಿ ಧಾತ್ರೀವೃಕ್ಸದ ನೆರಳಿನಲ್ಲಿ ಯಾವನು ಒಮ್ಮೆಯೇ 
9 


೨೫೬ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಸೆಂಪೂರ್ಣೇ ಕಾರ್ತಿಕೇ ಯಸ್ತು ಸಂಪೂಜ್ಯಾಮಲಕೀಂ ಶುಭಾಂ । 
ರಾಧಾವಾಮೋದರಸ್ರೀತ್ಯ್ಯೈ ಭೋಜಯಿತ್ವಾ ಚ ದಂಪತೀ। 
ಪಶ್ಚಾತ್ಸಯಂ ತು ಭುಂಜೀತ ನ ಶ್ರೀಸ್ತೆಸ್ಯ ಕ್ಷಯಂ ವ್ರಜೇತ್‌ ॥ ೭೦೪ 
ಯಃ ಕಶ್ಚಿದ್ಯೈಷ್ಣವೋ ಲೋಕೇ ಧತ್ತೇ ಧಾತ್ರೀಫಲಂ ಮುನೇ । 
ವಿಪ್ರೋ ಭವತಿ ದೇವಾನಾಂ ಮನುಷ್ಯಾಣಾಂ ಚ ಕಾ ಕಥಾ H ೭೧॥ 
ಧಾತ್ರೀಫಲವಿಲಿಷ್ತಾಂಗೋ ಧಾಶ್ರೀಫಲಸಮನ್ವಿತಃ । 
ಧಾತ್ರೀಫಲಕೃತಾಹಾರೋ ನರೋ ನಾರಾಯಣೋ ಭವೇತ್‌ ॥೩೨॥ 
ಧಾತ್ರೀಫಲಾನಿ ಯೋ ನಿತ್ಯಂ ನಹತೇ ಕರಸಂಪುಟೀ। 


ತಸ್ಯ ನಾರಾಯಣೋ ದೇವೋ ವರಮಿಷ್ಮಂ ಪ್ರಯಚ್ಛತಿ ॥೭೩॥ 
ಶ್ರೀಕಾಮುಸ್ಸರ್ವದಾ ಸ್ನಾನಂ ಕುರ್ಯಾದಾಮಲಕ್ಕೆರ್ನರಃ । 
ತುಷ್ಯತ್ಯಾಮುಲಕೈರ್ನಿಷ್ಟುರೇಕಾದಶ್ಯಾಂ ವಿಶೇಷತಃ ॥ ೭೪ ॥ 
ನವಮ್ಯಾಂ ದರ್ಶೇ ಸಪ್ತಮ್ಯಾಂ ಸಂಕ್ರಾಂತೌ ರನಿವಾಸರೇ। 
ಚಂದ್ರಸೂರ್ಯೋಪರಾಗೇ ಚ ಸ್ನಾನಮಾಮಲಕೈಸ್ಯಜೇತ್‌ ॥೭೫॥ 


ಆದರೂ ಭೋಜನವನ್ನು ಮಾಡಿರುವನೋ, ಯಾವನು ದಂಪತಿಗಳಿಗೆ ಭೋಜನ 
ವನ್ನು ನೀಡಿರುವನೋ ಅವನು ಅನ್ನದೋಷದಿಂದ ನಿಮೋಚನೆಹೊಂದುತ್ತಾನೆ. 

೭೦. ಕಾರ್ತಿಕಮಾಸವೆಲ್ಲ ಸಂಪೂರ್ಣವಾಗಿ ಯಾವನು ಶುಭವಾದ 
ಆಮಲಕವನ್ನು ಪೂಜಿಸಿ, ರಾಧಾದಾಮೋದರರ ಪ್ರೀತಿಗಾಗಿ ದಂಪತಿಗಳಿಗೆ 
ಭೋಜನಮಾಡಿಸಿ ಬಳಿಕ ತಾನೂ ಭೋಜನಮಾಡುವನೋ ಅವನ ಸಂಪತ್ತು 
ಕ್ಸ್ಚಯವನ್ನೈದುವುಡೇ ಇಲ್ಲವು. 

೭೧-೭೩. ಎಲ್ಲೆ ಮುನಿಯೇ! ಲೋಕದಲ್ಲಿ ನಿಷ್ಣುಭಕ್ತನಾದ ಯಾವ 
ಮಾನವನು ಧಾತ್ರೀಫಲವನ್ನು ಧರಿಸುವನೊ, ಅವನು ದೇವತೆಗಳಿಗೆ ಪ್ರಿಯನಾಗು 
ತ್ತಾನೆ. ಹಾಗಿರುವಲ್ಲಿ ಅಂತಹವನು ಮನುಷ್ಯರಿಗೆ ಪ್ರಿಯನಾಗುವನೆಂಬುದನ್ನು 
ಹೇಳುವುದೇಕೆ? ಧಾತ್ರೀಫಲವನ್ನು ಅಂಗಗಳಿಗೆ ಲೇಪಿಸಿಕೊಂಡವನೂ, ಧಾತ್ರೀ 
ಫಲದಿಂದ ಕೂಡಿದವನೂ, ಧಾತ್ರೀಫಲವನ್ನು ಆಹಾರವಾಗಿ ಉಪಯೋಗಿಸು 
ವವನೂ ಆದ ನರನು ನಾರಾಯಣನೇ ಆಗುತ್ತಾನೆ. ಯಾವನು ನಿತ್ಯವೂ 
ಕೈ ಬೊಗಸೆಯಲ್ಲಿ ಧಾತ್ರೀಫಲಗಳನ್ನು ಹಿಡಿದಿರುತ್ತಾನೆಯೋ. ಅವನಿಗೆ ದೇವ 
ದೇವನಾದ ನಾರಾಯಣನು ಇಷ್ಟವಾದ ವರವನ್ನು ಕೊಡುತ್ತಾನೆ. 

೭೪. ಸಂಪತ್ತನ್ನು ಬಯಸುವ ನರನು ಸರ್ವದಾ ಆಮಲಕೆಗಳಿಂದ ಸ್ನಾನ 
ಮಾಡಬೇಕು. ಆಮಲಕಗಳಿಂದ ವಿಷ್ಣುವು ಸಂತುಷ್ಟನಾಗುತ್ತಾನೆ. ಶ್ರೀಹರಿಯು 
ಏಕಾದಶಿಯಲ್ಲಿ ಆಮಲಕಸ್ನಾನದಿಂದ ವಿಶೇಷವಾಗಿ ಸಂತೋಷ ಹೊಂದುತ್ತಾನೆ. 

೭೫. ನವಮಿಯಲ್ಲಿಯೂ, ಅಮಾವಾಸ್ಯೆಯಲ್ಲಿಯೂ, ಸಪ್ತಮಿಯಲ್ಲಿಯೂ, 





ದ್ವಾದೆಶೋತಧ್ಯಾಯೆಃ ೨೫೭ 


ಧಾತ್ರೀಭಾಯಾಂ ಸಮಾಶ್ರಿ ತ್ಯ ಕುರ್ಯಾತ್ಸಿ ಂಡಂತುಯೋ ನರಃ 


ಪ್ರ ಯತಿ ಪಿತರೋ ಮುಕ್ತಿ ೦ ಪ್ರಸಾದಾನಾ ಧವಸ್ಯ ತು ॥ ೭೬ ॥ 
ಮೂರ್ಧ್ತಿ ಪಾಣೌ ಮುಖೇ ಚೈ ವ ಬಾಹ್ಟೋಕ ಕಂಠೇ ತೊ ಯೋ ನೆರಃ । 
ಧತ್ತೇ ಧಾತ್ರೀಫಲಂ ವತ್ಸ ಧಾತ್ರಿ ೀಫಲವಿಭೂಷಿತಃ ॥ ೭೭॥ 
ಯಾನಲ್ಲುಶತಿ ಕಂಠಸ್ಥಾ ಧಾಶ್ರೀಮಾಲಾ ನರಸ್ಯ ಹಿ। 

ತಾವತ್ತಸ ಶರೀರೇ ತು ಪ್ರೀತ್ಯಾ ಲುಶತಿ ಕೇತ 1 ೭೮ ॥ 
ಧಾತ್ರಿ RR ಚೆ ಫಲ ಮ ತ್ತಿ ಕಾ ದ್ವಾರಕೋದ್ಧವಾ 

ಸಫಲಂ ಜೀವಿತಂ ತಸ್ನ ತ್ರಿ ತ ಯಸ್ಯ ವೇಶ್ಮನಿ ॥೭೯॥ 
ಯಾವದ್ದಿನಾನಿ ನಹತೇ ಧಾತ್ರಿ ೀಮಾಲಾಂ ಕಲೌ ನರಃ । 
ತಾವದ್ಯುಗಸಹಸ್ರಾಣಿ ವೈಕುಂಠೇ ವಸತಿರ್ಭವೇತ್‌ ॥ ೮೦ ॥ 
ಮಾಲಾಯುಗ್ಮಂ ವಹೇದ್ಯಸ್ತು ಧಾತ್ರೀತುಲಸಿಸಂಭವಂ । 

ಯೋ ನರಃ ಕಂಠದೇಶೇ ತು ಕಲ್ಪಕೋಟಂ ದಿನಂ ವಸೇತ್‌ ॥೮೧॥ 


ಧಾತ್ರೀಛಾಯಾಂ ಗತೋ ಯಸ್ತು ದ್ವಾದಶ್ಯಾಂ ಪೂಜಯೇದ್ದರಿಂ 1 
ತತ್ರೈನ ಭೋಜನಂ ಯಸ್ತು ಬ್ರಾಹ್ಮಣಾನಾಂ ಚೆ ಕಾರಯೇತ್‌ ॥ ೮೨ ॥ 





ಸಂಕ್ರಾಂತಿಯಲ್ಲಿಯೂ, ಭಾನುವಾರಗಳಲ್ಲಿಯೂ, ಚಂದ್ರ ಸೂರ್ಯ ಗ್ರಹಣಗಳ 
ಕಾಲಗಳಲ್ಲಿಯೂ ಆಮಲಕಸ್ನಾನವನ್ನು ತ್ಯಜಿಸಬೇಕು. 

೭೬. ಯಾವನು ಧಾತ್ರಿಯ ನೆರಳಿನಲ್ಲಿ ಪಿಂಡಪ್ರ ದಾನಮಾಡುವನೋ 
ಅವನ ಪಿತೃ ಗಳು ಮಾಧವನ ಪ್ರಸಾದದಿಂದ ಮುಕ್ತಿಯನ್ನು ಪಡೆಯುತ್ತಾರೆ. 

ಸ ಶಿರಸ್ಸಿನಲ್ಲಿಯೂ, ಕೆ ಯಲ್ಲಿಯೂ, ಮುಖ, ತೋಳು, ಕಂಠ, 
ಈಎಡೆಗಳಲ್ಲಿಯೂ ಯಾವನರನು ಧನ ಧರಿಸಿ ಧಾತ್ರೀಫಲಗಳಿಂದಲೇ 
ವಿಭೂಷಿತನಾಗಿರುವನೋ, ಆ ನರನ ಕಂಠದಲ್ಲಿ ಎಲ್ಲಿಯವರೆಗೆ ಧಾತ್ರೀಮಾಲೆಯು 
ಹೊರಳಾಡುವುದೋ ಅಲ್ಲಿಯವರೆಗೂ ಅವನ ಶರೀರದಲ್ಲಿ ಕೇಶವನು ಪ್ರೀತಿಯಿಂದ 
ವಾಸವಾಗಿರುತ್ತಾನೆ. 

೭೯. ಧಾತ್ರೀಫಲ, ತುಲಸಿ, ದ್ವಾರಕೆಯಬ್ಲುಂಟಾದ ಮೃತ್ತಿಕೆ 
ಈ ಮೂರೂ ಯಾವನ ಮನೆಯಲ್ಲಿವೆಯೋ ಅವನ ಜೀವನವೇ ಸಫಲವಾದುದು. 

೮೦. ಕಲಿಯುಗದಲ್ಲಿ ಮನುಷ್ಯನು ಎಷ್ಟು ದಿನ ಧಾತಿ ಮಾಲೆಯನ್ನು 
ಧರಿಸಿರುವನೋ ಅವ ವನಿಗೆ Ko) ಅಷ್ಟು ಸಹಸ್ರ ಯುಗಳವರಿಗೆ ವೈಕುಂಠದಲ್ಲಿ ವಸತಿ 
ಯುಂಟಾಗುವುದು. 

೮೧-೮೩. ಯಾವನು ಧಾತ್ರಿ ಮತ್ತು ತುಲಸಿ, ಈ ಎರಡರಿಂದಲೂ 
ಮಾಡಿದ ಎರಡು ಮಾಲೆಗಳನ್ನೂ ಕತ್ತಿನ ನಲ್ಲಿ ಧರಿಸುವನೋ ಅವನು ಕಲ್ಪಕೋಟ 


೨) 


ಕಾಲ ಸ್ವರ್ಗದಲ್ಲಿ ವಾಸಮಾಡುತ್ತಾನೆ. ಯಾವನು ದ್ವಾದಶಿಯ ದಿನ 


೨೫೮ ಶ್ರೀ ಸ್ಯಾಂದಮಹಾಪುರಾಣಂ 


ಸ್ವಯಂ ಚ ತತ್ರ ಭುಂಕ್ತೇ ಯಃ ಸೂಪಭಕ್ಕಾದಿಕಂ ತಥಾ । 


ನ ತಸ್ಯ ಪುನರಾವೃತ್ತಿಃ ಕಲ್ಪಕೋಹಿಶತೈರಪಿ ॥ ೮೩ ॥ 
ತುಲಸ್ಕಾಶ್ಚೈನ ಧಾತ್ರ್ಯಾಶ್ಚ ಸಲೈಃ ಪತ್ರೈರ್ಹರಿಂ ಯಜೇತ್‌ ॥ ೮೪ ॥ 
ತುಲಸೀ ಧಾತ್ರೀಯುಕ್ತಾ ಹಿ ಸಿಕ್ಕೇ ಸತಿ ಚ ಕಾರ್ತಿಕೇ । 

ನಿಲಯಂ ಯಾಂತಿ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ॥ ೮೫ ॥ 


ಧರ್ಮದತ್ತೋ ದ್ವಿಜಃ ಪೂರ್ವಂ ಯಥಾ ಮುಕ್ತಿಮವಾಪ ಹೆ ॥ ೮೬॥ 
ನಾರದ ಉವಾಚ ೩-- 

ಕಾರ್ತಿಕೇಮಾಸಿ ಸಾ ಸೇವ್ಯಾ ಪೂಜನೀಯಾ ಸದಾ ನಕೈಃ | 

ಚಾತುರ್ಮಾಸ್ಯೇ ನ ಸೇವ್ಯಾ ಸಾ ಇತ್ಯುಕ್ತಂ ಭವತಾ ಪುರಾ । 

ತಸ್ಮಾತ್ಸರ್ನಮಶೇಷೇಣ ಕಥಯಸ್ವ ಮುಮಾಗ್ರೆತಃ ॥ ೮೭॥ 
ಬ್ರಹ್ಮೋವಾಚ ಕಾ 

ಕಾರ್ತಿಕೇ ಮಾಸಿ ವಿಪ್ರರ್ಷೇ ಶುಕ್ಲಾಯಾ ದಶಮಿಾ ಶುಭಾ । 

ತದ್ದಿನಾರಭ್ಯ ಸಾ ಸೇವ್ಯಾ ದೈವೇ ಪಿತ್ರೇ ಚ ಕರ್ಮಣಿ । 

ದಶಮ್ಯಾರಭ್ಯ ತತ್ಪತ್ವೈಃ ಫಲಕೈರ್ಮಥುಸೂದನಂ ॥ ೮೮ ॥ 


ಧಾತ್ರೀವೃಳ್ಬದ ನೆರಳಿಗೆ ಹೋಗಿ ಶ್ರೀಹರಿಯನ್ನು ಪೂಜಿಸುತ್ತಾನೆಯೋ, 
ಯಾವನು ಅಲ್ಲಿಯೇ ಬ್ರಾಹ್ಮಣರಿಗೆ ಸೂಪ ಭಳ್ಭ್ಯ್ಯ ಮೊದಲಾದುವನ್ನು ಭೋಜನ 
ಮಾಡಿಸುತ್ತಾನೆಯೋ, ತಾನು ಕೂಡ ಅಲ್ಲಿಯೇ ಊಟಮಾಡುತ್ತಾನೆಯೋ 
ಅವನಿಗೆ ನೂರಾರು ಕಲ್ಪಕೋಟಶತಗಳುರುಳಿದರೂ ಪುನರಾವೃತ್ತಿಯಿರುವುದಿಲ್ಲ; 
ಮೋಕ್ಸವೇ ದೊರಕುತ್ತದೆ. 

೮೪. ತುಲಸಿಯ ಮತ್ತು ಧಾತ್ರಿಯ ಫಲಗಳಿಂದಲೂ, ಪತ್ರಗಳಿಂದಲೂ 
ಶ್ರೀಹರಿಯನ್ನು ಪೂಜಿಸಬೇಕು. 

೮೫. ಕಾರ್ತಿಕಮಾಸದಲ್ಲಿ ಧಾತ್ರಿಯೊಡನೆ ತುಲಸಿಯನ್ನು ಬೆರಸಿ 
ಶ್ರೀಹರಿಯನ್ನು ಪೂಜಿಸಿದರೆ ಬ್ರಹ್ಮಹತ್ಯಾದಿ ಪಾಪಗಳು ಲಯವಾಗಿ ಹೋಗುತ್ತವೆ. 

೮೬. ಪೂರ್ವದಲ್ಲಿ ಧರ್ಮದತ್ತನೆಂಬ ಬ್ರಾಹ್ಮಣನು ಹಾಗೆಯೇ ಮಾಡಿ 
ಮುಕ್ತಿಯನ್ನು ಪಡೆದನಷ್ಟೆ.?? 

೮೭. ನಾರದನು ಹೇಳುತ್ತಾನೆ; ತಂದೆಯೆ! ಕಾರ್ತಿಕಮಾಸದಲ್ಲಿ 
ಧಾತ್ರಿಯು ನರರಿಂದ ಸದಾ ಸೇವಿಸಲ್ಪಡಬೇಕು; ಸೂಜಿಸಲ್ಪಡಬೇಕು. ಚಾತು 
ರ್ಮಾಸ್ಯದಲ್ಲಿ ಅದು ಸೇವ್ಯವಲ್ಲವು. ಹೀಗೆಂದು ನೀನು ಹಿಂದೆಯೇ ಹೇಳಿದೆ. 
ಆದುದರಿಂದ ಎಲ್ಲವನ್ನೂ ನಿಶ್ಶೇಷವಾಗಿ ನನಗೆ ವಿವರಿಸಬೇಕು? 

೮೮-೮೯. ಬ್ರಹ್ಮನು ಹೇಳುತ್ತಾನೆ:--""ಎಲೈ ವಿಪ್ರರ್ಷಿಯೇ! ಕಾರ್ತಿಕ 
ಮಾಸದಲ್ಲಿ ಶುಕ್ಲಪಕ್ಸದಶಮಿಯು ಶುಭಕರವಾದುದು. ಆ ದಿನದಿಂದ 


ದ್ವಾದಶೋತಿಧ್ಯಾಯಃ ೨೫೯ 


ಪೂಜಯಂತಿ ನರಾಯೇವೈತೇ ವೈ ವೈಕುಂಠಗಾಮಿನಃ 1 


ಸಮಾಪ್ತೇ ಕಾರ್ತಿಕವ್ರತೇ ವನಭೋಜನಮಾಚರೇತ್‌ "orn 
ದಶಮ್ಯಾಂ ವಾಥ ದ್ವಾದಶ್ಯಾಂ ಸೌ ರ್ಣಮಾಸ್ಕಾಮಥಾಪಿ ವಾ। 
ಹೆಂಚೆಮ್ಯಾಂ ವಾ ಮಹಾಭಾಗ ವನಭೋಜನಮಾಚರೇತ್‌ ॥೯೦॥0 


ಸರ್ವೋಪಸ್ಥರಸಂಯುಕ್ತೋ ವೃದ್ಧಬಾಲೈಶ್ಚ ಸಂಯಂತಃ । 

ವನಂ ಪ್ರವೇಶಯೇದ್ಧೀಮಾನ್‌ ಧಾತ್ರೀವೃಕ್ಸೈಸ್ಸುಶೋಭಿತಂ ॥ ೯೧೪ 
ಚೂತೈರ್ಬಕೈಸ್ತಥಾಶ್ವತ್ನೆ ಈ ಹಪಿಚುಮಂದೈಃ ಕದಂಬಕ್ಕೆಃ 1 
ನ್ಯಗ್ರೋಧತಿಂತ್ರಿಣೀವೃಕ್ಸೈಸ್ಸಮಂತಾತ್ಸರಿಶೋಭಿತಂ uo 
ತತ್ರ ಗತ್ವಾ ಮಹಾಪ್ರಾಜ್ಞ ಪುಣ್ಯಾಹಂ ಕಾರಯೇತ್ಪುರಾ ! 
ವಾಸ್ತುಪೀಠಂ ತಥಾ ಪೂಜ್ಯಂ ಧಾತ್ರೀಮೂಲೇ ತು ಕಾರಯೇತ್‌ ॥ ೯೩ ॥ 
ವೇದಿಕಾಂ ಚೆತುರಸ್ರಾಂ ಚೆ ಹಸ್ತಮಾತ್ರಾಯತಾಂ ಶುಭಾಂ । 


ತಥೋಪನೇದಿಕಾಂ ಕೃತ್ವಾ ನೇದಿಕಾಗ್ರೇ ಮಹಾಮತೇ ॥ ೯೪ ॥ 
ಉಪೆನೇಶಾಯ ದೇವಸ್ಯ ಹ್ಯಲಂಕಾರ್ಯಂ ತು ಧಾತುಭಿಃ । 
ವೇದಿಕಾಪಶ್ಚಿಮೇ ಭಾಗೇ ಕಾರಯೇತ್ಕುಂಡಮಂಡಪಂ ॥ ೯೫ ॥ 





ಮೊದಲಾಗಿ ದೇವಪಿತೃಕರ್ಮಗಳೆರಡರಲ್ಲಿಯೂ ಅದು ಸೇವ್ಯವೆನಿಸುವುದು. 
ದಶಮಿಯಿಂದಾರಂಭಿಸಿ ಅದರ ಪತ್ರಗಳಿಂದಲೂ, ಫಲಗಳಿಂದಲೂ ಮಧು 
ಸೂದನನನ್ನು ಯಾವ ನರರು ಪೂಜಿಸುವರೋ ಅವರು ವೈಕುಂಠಲೋಕಕ್ಕೆ 
ಹೋಗುತ್ತಾರೆ. ಕಾರ್ತಿಕವ್ರತವು ಸಮಾಪ್ಲಿಯಾದ ಮೇಲೆ ವನಭೋಜನವನ್ನು 
ಮಾಡಬೇಕು. 

೯೦. ದಶಮಿಯಲ್ಲಿ ಅಥವಾ ದ್ವಾದಶಿಯಲ್ಲಿ ಅಥವಾ ಪೌರ್ಣಮಿಯಲ್ಲಿ 
ತಪ್ಪಿದರೆ ಪಂಚಮಿಯಲ್ಲಿ, ವನಭೋಜನವನ್ನಾಚರಿಸಬೇಕು. 

೯೧. ಸರ್ವಸಾಮಗ್ರಿಗಳನ್ನೂ ತೆಗೆದುಕೊಂಡು ವೈದ್ಧರಿಂದಲೂ, ಬಾಲ 
ರಿಂದಲೂ ಒಡಗೂಡಿ ಧೀಮಂತನಾದವನು ಧಾತ್ರೀವೃಕ್ಸುಗಳಿಂದ ಶೋಭಿಸುವ 
ವನವನ್ನು ಪ್ರವೇಶಿಸಬೇಕು. 

೯೨. ಮಾವು, ಬಕ, ಅಶ್ವತ್ಥ, ಪಿಚುಮಂದ, ಕದಂಬ, ಆಲ, ಹುಣಿಸೆ 
ಈ ಮರಗಳಿಂದ ಸುತ್ತಮುತ್ತ ಪರಿಶೋಭಿಸುತ್ತಿರುವ ವನಕ್ಕೆ ಪ್ರವೇಶಿಸಬೇಕು. 

೯೩. ಎಲೈ ಮಹಾಪ್ರಾಜ್ಞನೇ! ಅಲ್ಲಿಗೆ ಹೋಗಿ, ಮೊದಲು ಪುಣ್ಯಾಹ 
ಮಾಡಬೇಕು. ಧಾತ್ರೀಮೂಲದಲ್ಲಿ ಪೂಜ್ಯವಾದ ವಾಸ್ತುಪೀಠವನ್ನು ನಿರ್ಮಿಸ 
ಬೇಕು. 

೯೪೯೫. ಚತುರಸ್ರಾಕಾರವಾಗಿ ಒಂದು ಹೆಸ್ತದಷ್ಟು ಅಗಲವಾದ ಶುಭ 
ವೇದಿಕೆಯನ್ನು ನಿರ್ಮಿಸಬೇಕು. ಎಲೈ ಮಹಾಮತಿಯೇ! ಆ ಬಳಿಕ ವೇದಿಕೆಯ 


೨೬೦ ಶ್ರೀ ಸ್ಕಾಂದಮಹಾಪುರಾಣಂ 


ಮೇಖಲಾತ್ರಯಸಂಯುಕ್ತಂ ಸನಿಪ್ಪಲಚ್ಛೆದಸಂಯುತಂ 1 
ಹಸ್ತಮಾತ್ರಾಯತಂ ಸೌಮ್ಯ ಏವಂ ಕುಂಡಂ ತು ಕಾರಯೇತ್‌ ॥ ೯೬ ॥ 
ಪಶ್ಚಾತ್ಸ್ಟಾತ್ವಾ ತತೋ ಜಪ್ತ್ಯಾ ದೇವಪೂಜಾಂ ಸಮಾಚರೇತ್‌ । 
ಪಶ್ಚಾದಗ್ನಿಂ ಸಮಾಧಾಯ ಹೋಮಂ ಕುರ್ಯಾದ್ಯಥಾವಿಧಿ ॥ ೯೭॥ 
ಸಾಯಸಾಜ್ಯಗುಡೈಸ್ಸೂಪೈಃ ಪಾಲಾಶಸಮಿಧಾ ತಥಾ । 


ಗ್ರಹಾಣಾಂ ವಾಸ್ತುದೇವೇಭ್ಯಶ್ಚರುಂ ಕೃತ್ವಾ ಪ್ರಯತ್ನತಃ 1 ೯೮॥ 
ಧಾತ್ರೀ ಶಾಂತಿಸ್ತಥಾ ಕಾಂತಿಃ ಮಾಯಾ ಪ್ರಕೃತಿಕೇವ ಚ । 

ವಿಷ್ಣುಪತ್ನ್ನೀ ಮಹಾಲಕ್ಷ್ಮೀ ರಮಾ ಮಾ ಕಮಲಾ ತಥಾ nen 
ಇಂದಿರಾ ಲೋಕಮಾತಾ ಚೆ ಕಲ್ಯಾಣೀ ಕಮಲಾ ತಥಾ । 

ಸಾವಿತ್ರೀ ಚ ಜಗದ್ಧಾತ್ರೀ ಗಾಯತ್ರೀ ಸುಧೃತಿಸ್ತಥಾ ॥ ೧೦೦॥ 
ಅಂತಜ್ಞಾ ನಿಶ್ಚರೂಪಾ ಚ ಸುಕೃಷಾ ಹ್ಯಬ್ಧಿಸಂಭವಾ । 
ಪ್ರಧಾನದೇವತಾಭಿಸ್ತು ರಕ್ಷ್ಮಾಹೋಮಂ ಸಮಾರಭೇತ್‌ ॥ ೧೦೧॥ 


ಸಂಸೃಷ್ಟೇತಿ ಚ ಮಂತ್ರೇಣ ಯಷಭಂ ಮೇತಿ ಮಂತ್ರತಃ । 
ಅಪೂಪಂ ಗುಡಸೂಪಾಭ್ಯಾಂ ಸಂಯಂುತಂ ಜುಹುಯಾದೃವಿಃ8 ॥ ೧೦೨ ॥ 





ವೇಲೆ ದೇವೇಶನು ಕುಳಿತುಕೊಳ್ಳುವುದಕ್ಕಾಗಿ ಉಪವೇದಿಕೆಯನ್ನು ರಚಿಸಿ 
ಧಾತುಗಳಿಂದಲೂ ರಂಗವಲ್ಲ್ಯಾದಿಗಳಿಂದಲೂ ಅದನ್ನು ಅಲಂಕರಿಸಬೇಕು. 
ಆ ವೇದಿಕೆಯ ಪಶ್ಚಿಮಭಾಗದಲ್ಲಿ ಕುಂಡಮಂಟಿಪವನ್ನು ನಿರ್ಮಿಸಬೇಕು. 

೯೬. ಮೂರು ಮೇಖಲೆಗಳುಳ್ಳದ್ದಾಗಿಯೂ, ಪಿಪ್ಪಲಿಯ ಮೇಲು 
ಹೊದಿಕೆಯುಳ್ಳದ್ದಾಗಿಯೂ, ಒಂದು ಹಸ್ತ ಮಾತ್ರದಷ್ಟು ವಿಸ್ತಾರವಾಗಿಯೂ 
ಆ ಕುಂಡವನ್ನು ನಿರ್ಮಿಸಬೇಕು. 

೯೭. ಅಮೇಲೆ ಸ್ನಾನ ಜಪಗಳನ್ನು ಮಾಡಿ ದೇವ ಪೂಜೆಯನ್ನೆಸಗಬೇಕು. 
ಅನಂತರ ಅಗ್ನಿಪ್ರತಿಷ್ಠೆಯನ್ನು ಮಾಡಿ ಯಥಾವಿಧಿಯಾಗಿ ಹೋಮಮಾಡಬೇಕು. 

೯೮. ಪಾಯಸ, ತುಪ್ಪ, ಬೆಲ್ಲ, ಸೂಪ (ತೊವ್ವೆ) ಮುತ್ತುಗದ ಸಮಿತ್ತು 
ಇವುಗಳಿಂದ ಹೋಮಮಾಡಬೇಕು. ಗ್ರಹಗಳಿಗೂ ವಾಸ್ತು ದೇವತೆಗಳಿಗೂ 
ಪ್ರಯತ್ನಪೂರ್ವಕವಾಗಿ ಚರುವನ್ನು ಮಾಡಿ ಹೋಮಮಾಡಬೇಕು. 

೯೯-೧೦೧. ಧಾತ್ರೀ, ಶಾಂತಿ, ಕಾಂತಿ, ಮಾಯಾ, ಪ್ರಕೃತಿ, ವಿಷ್ಣು 
ಪತ್ನೀ, ಮಹಾಲಕ್ಷ್ಮೀ, ರಮಾ, ಮಾ, ಕಮಲಾ, ಇಂದಿರಾ, ಲೋಕಮಾತಾ, 
ಕಲ್ಯಾಣೀ, ಕಮಲಾ, ಸಾವಿತ್ರೀ, ಜಗದ್ಧಾತ್ರೀ, ಗಾಯತ್ರೀ, ಸುಧೃತಿ, 
ಅಂತಜ್ಞಾ, ವಿಶ್ವರೂಪಾ, ಸುಕೃಪಾ, ಅಬ್ಬಿ ಸಂಭವಾ-- ಇವು ಧಾತ್ರೀ ನಾಮ 
ಗಳು. ಪ್ರಧಾನ ದೇವತೆಗಳಿಂದ ರಕ್ಸಾಹೋಮವನ್ನು ಆರಂಭಿಸಬೇಕು. 

೧೦೨. "ಸಂಸ್ಕೃಷ್ಟ' ಎಂಬ ಮಂತೃದಿಂದಲೂ "ಖುಷಭಂ ಮೇ? ಎಂಬ 


ದ್ವಾದಶೋ9ಧ್ಯಾಯಃ॥ ೨೬೧ 


ಅಷ್ಟೋತ್ತರಶತಂ ಹುತ್ವಾ ಮೂಲಮಂತಶ್ರೇಣ ಪಾಯಸಂ । 
ತತೋ ಗ್ರಹಾದಿದೇವಾಂಸ್ತು ಯಥಾಸಂಖ್ಯೇನ ಹೋಮಯೇತ್‌ ॥೧೦೩॥ 
ಧಾತ್ರೀಹೋಮೇ ಮಹಾಪ್ರಾಜ್ಞ ರಕ್ಲಾಹೋಮೇ ತು ಷಾಯಸಂ। 


ತತಃ ಸ್ವಿಷ್ಟಕೃತಂ ಹುತ್ತಾ ಬಲಿದಾನಂ ಸಮಾಚರೇತ್‌ ॥ ೧೦೪ ॥ 
ಇಂದ್ರಾದಿಲೋಕಪಾಲಾಂಶ್ಚ ರಕ್ಸಾ ಪೂಜ್ಯಾ ಪ್ರಯತ್ನತಃ | 
ಧಾತ್ರೀವೃಕ್ಸಸ್ಯ ಸರ್ವತ್ರ ನೇದಿಕಾಸಂಯುತಸ್ಯ ಚೆ ॥ ೧೦೫ ॥ 
ಸೂಪೇನ ಗುಡಮಿಶ್ರೇಣ ಬಲಿಂ ಪಶ್ಚಾನ್ಸಿನೇವಯೇತ್‌ | 

ದೇವಿ ಧಾತ್ರಿ ನಮಸ್ತುಭ್ಯಂ ಗೃಹಾಣ ಬಲಿಮುತ್ತಮಂ lH ೧೦೬ ॥ 


ಮಿಶ್ರಿತಂ ಗುಡಸೂಪಾಭ್ಯಾಂ ಸರ್ವಮಂಗಲದಾಯಿನಿ । 

ಪುತ್ರಾನ್‌ ದೇಹಿ ಮಹಾಪ್ರಾಜ್ಞಾನ್‌ ಯಶೋ ದೇಹಿ ಶುಭಪ್ರದಂ ॥ 
ಪ್ರಜ್ಞಾಂ ಮೇಧಾಂ ಚ ಸೌಭಾಗ್ಯಂ ವಿಷ್ಣುಭಕ್ತಿಂ ಚ ದೇಹಿ ಮೇ! 
ನೀರೋಗಂ ಕುರು ಮೇ ನಿತ್ಯಂ ನಿಷ್ಟಾಪಂ ಕುರು ಸರ್ವದಾ ॥ ೧೦೮ ॥ 





ಮಂತ್ರದಿಂದಲೂ ಗುಡಸೂಸಗಳಿಂದ ಕೂಡಿದ ಅಪೂಪವನ್ನು ಹನಿಯಾಗಿ 
ಹೋಮಮಾಡಬೇಕು. 

೧೦೩. ಮೂಲಮಂತ್ರದಿಂದ ಪಾಯಸವನ್ನು ನೂರೆಂಟು ಸಾರಿ ಹೋಮ 
ಮಾಡಿ ಆ ಬಳಿಕ ಗ್ರಹಾದಿದೇವತೆಗಳಿಗೆಲ್ಲ ಅವರವರಿಗೆ ಉಕ್ತವಾಗಿರುವಷ್ಟು 
ಸಂಖ್ಯೆಗೆ ಸರಿಯಾಗಿ ಹೋಮಮಾಡಬೇಕು. 

೧೦೪. ಎಲೈ ಮಹಾಪ್ರಾಜ್ಞನೇ! ಧಾತ್ರೀಹೋಮದಲ್ಲಿಯೂ ರಕ್ಸಾ 
ಹೋಮದಲ್ಲಿಯೂ ಪಾಯಸವನ್ನುಪಯೋಗಿಸಬೇಕು. ಬಳಿಕ ಸ್ವಿಷ್ಟಕೃತ್‌ 
ಹೋಮವನ್ನು ಮಾಡಿ ಬಲಿದಾನವನ್ನಾಚರಿಸಬೇಕು. 

೧೦೫-೧೦೭. ಇಂದ್ರಾದಿ ಲೋಕಪಾಲಕರನ್ನೂ ರಕ್ಟೆಯನ್ನೂ ಪ್ರಯತ್ನ 
ಪೂರ್ವಕವಾಗಿ ಪೂಜಿಸಬೇಕು. ಬಳಿಕ ಎಲ್ಲ ಕಡೆಯೂ ವೇದಿಕೆಗಳಿಂದ ಕೂಡಿರುವ 
ಧಾತ್ರೀ ವೃಕ್ಸಕ್ಕೆ ಗುಡಮಿಶ್ರಿತವಾದ ಸೂಪದಿಂದ -ಬಲಿ ನಿವೇದನಮಾಡಬೇಕು. 
"ದೇವಿ! ಧಾತ್ರಿ! ನಿನಗೆ ನಮಸ್ಕಾರವು! ಎಲೌ ಸರ್ವಮಂಗಲದಾಯಿನೀ! ಗುಡ 
ಸೂಪಗಳಿಂದ ಮಿಶ್ರಿತವಾಗಿರುವ ಉತ್ತಮವಾದ ಈ ಬಲಿಯನ್ನು ಸ್ವೀಕರಿಸು. 
ಮಹಾಪ್ರಾಜ್ಯರಾದ ಪುತ್ರರನ್ನೂ, ನನಗೆ ಶುಭಪ್ರದವಾದ ಯಶಸ್ಸನ್ನೂ 
ದೆಯೆಪಾಲಿಸು. 

ರಶ್ಯ ಪ್ರಜ್ಞೆಯನ್ನೂ, ಮೇದಧೆಯನ್ನೂ, ಸೌಭಾಗ್ಯವನ್ನೂ, ನಿಷ್ಣುಭಕ್ತಿ 
ಯನ್ನೂ ನನಗೆ ಅನುಗ್ರ ಹಿಸಿಕೊಡು. ನನಗೆ ನಿತ್ಯವೂ ನೀರೋಗವನ್ನುಂಟು 
ಮಾಡು. ನನ್ನನ್ನು ಸರ್ವದಾ ಪಾಪರಹಿತನನ್ಶಾಗಿ ಮಾಡು. 


೨೬೨ ಶ್ರೀ ಸ್ಕಾಂದಮಹಾಪುರಾಣಂ 


ವರ್ಚಸ್ಥಂ ಕುರು ಮಾಂ ಜೇವಿ ಧನವಂತಂ ತಥಾ ಕುರು । 

ಇತಿ ತಾಂ ಪ್ರಾರ್ಥಯೇಜ್ಹೇನೀಂ ಪ್ರಾದಕ್ಷಿಣ್ಯಾದ್ಬಲಿಂ ನೈಸೇತ್‌ ॥ ೧೦೯ ॥ 
ಬಲಿಪ್ರದಾನಕಾಲೇ ತು ಯೇ ಕುರ್ವಂತಿ ಪ್ರದಕ್ಷಿಣಂ । 

ತೇ ಯಾಂತಿ ವಿಷಷ್ಣಸಾಲೋಕ್ಯಂ ಪಿತೃಭಿಸ್ಸಾರ್ಧಮೇವ ಚ ॥ ೧೧೦ ॥ 
ತತಃ ಪೂರ್ಣಾಹುತಿಂ ಹುತ್ವಾ ಹೋಮಶೇಷಂ ಸಮಾಪಯೇತ್‌ ॥ ೧೧೧ ॥ 
ಧಾತ್ರೀವೃಕ್ಸಸ್ಯ ಮೂಲಸ್ಥಂ ಮಂದಸ್ಮಿತರಮಾಪತಿಂ [ 

ತೇ ಯಾಂತಿ ವಿಷ್ಣುಸಾಯತಿಜ್ಯಂ ಯೇ ಪಶ್ಯಂತೀಹ ಚಕ್ಷುಷಾ ॥ ೧೧೨ ॥ 
ವೈಶ್ಚದೇನಂ ತತಃ ಕೃತ್ವಾ ಸೂಜಯೇದೃನದೇವತಾಃ । 

ಗೆಂಧಾಕ್ಸತಾನ್‌ ತತೋ ದತ್ವ್ವಾ ವಿಪ್ರೇಭ್ಯೋ ಪದ್ಮಸಂಭವ ॥ ೧೧೩ ॥ 
ಬ್ರಾಹ್ಮಣಾನ್‌ ಭೋಜಯೇತ್ಪಶ್ಚಾತ್‌ ಸ್ವಯಂ ಭುಂಜೀತ ಬಂಧುಭಿಃ 1 
ಗೃಹಂ ಪ್ರವೇಶಯೇತ್ಪಶ್ಹಾತ್‌ ವೃದ್ಧಾನ್‌ ಬಾಲಾದಿಕೈಸ್ಸಹ ॥ ೧೧೪ ॥ 
ಬ್ರಹ್ಮಚಾರೀ ಭನೇದ್ರಾತ್ರ್‌ ಕ್ಸಿತಿಶಾಯಿಾ ಭವೇತ್ತತಃ । 

ಗ್ರಾಮಸ್ಥೈಶ್ಚ ನಿಲಿತ್ವಾ ಚೆ ಸ್ವಯಂ ವಾ ಕಾರಯೇದ್ಬುಧಃ ॥ ೧೧೫ ॥ 





೧೦೯. ದೇವೀ! ನನ್ನನ್ನು ವರ್ಚಸ್ವಿಯನ್ನಾಗಿ ಮಾಡು. ಹಾಗೆಯೇ ಧನ 
ವಂತನಾಗಿಯೂ ಮಾಡು” ಹೀಗೆಂದು ಆ ಧಾತ್ರೀದೇವಿಯನ್ನು ಪ್ರಾರ್ಥಿಸಿ 
ಕೊಳ್ಳಬೇಕು. ಬಳಿಕ ಪ್ರದಕ್ಸಿಣೆಮಾಡಿ ಬಲಿಯನ್ನು ಇಡಬೇಕು. 

೧೧೦. ಬಲಿಪ್ರದಾನಕಾಲದಲ್ಲಿ ಯಾರು ಧಾತ್ರೀವೃಕ್ಸಕ್ಕೆ ಪ್ರದಕ್ಸಿಣೆ 
ಮಾಡುವರೋ ಅವರು ಪಿತೃಸಮೇತರಾಗಿ ವಿಷ್ಣುಲೋಕವನ್ನು ಹೊಂದುತ್ತಾರೆ. 

೧೧೧. ಬಳಿಕ ಪೂರ್ಣಾಹುತಿಯನ್ನು ಮಾಡಿ ಹೋಮಶೇಷವನ್ನು ಸಮಾಪ್ತಿ 
ಮಾಡಬೇಕು. 

೧೧೨. ಧಾತ್ರೀ ವೃಕ್ಸದ ಮೂಲದಲ್ಲಿರುವ ಮಂದಸ್ಮಿತನಾದ ರಮಾಪತಿ 
ಯನ್ನು ಯಾರು ಕಣ್ಣಾರೆ ನೋಡುವರೋ ಅವರು ವಿಷ್ಣು ಸಾಯುಜ್ಯವನ್ನು 
ಹೊಂದುತ್ತಾರೆ. 

೧೧೩-೧೧೪. ಆಮೇಲೆ ವೈಶ್ವದೇವವನ್ನು ಮಾಡಿ ವನದೇವತೆಗಳನ್ನು 
ಪೂಜಿಸಬೇಕು. ಬಳಿಕ ವಿಪ್ರರಿಗೆ ಗಂಧಾಕ್ಷತೆಗಳನ್ನಿತ್ತು ಬ್ರಾ ಹ್ಮಣರಿಗೆ ಭೋಜನ 
ವನ್ನು ಮಾಡಿಸಬೇಕು. ಆಮೇಲೆ ಬಂಧುಗಳೊಡಗೂಡಿ ತಾನೂ ಭೋಜನ 
ಮಾಡಬೇಕು. ಅನಂತರದಲ್ಲಿ ವೃದ್ಧರನ್ನು ಬಾಲಾದಿಗಳೊಡನೆ ಮನೆಗೆ ಕರೆದು 
ಕೊಂಡು ಹೋಗಬೇಕು. 

೧೧೫-೧೧೬. ಬ್ರಹ್ಮಚಾರಿಯಾಗಿ ರಾತ್ರಿ ನೆಲದಮೇಲೆ ಮಲಗಬೇಕು. 
ಪಂಡಿತನಾದವನು ತಾನೇ ಸ್ವಂತವಾಗಿಯಾಗಲಿ, ಗ್ರಾಮಸ್ಥರೊಡನೆ ಜೊತೆಗೂಡಿ 


ದ್ವಾದಶೋ$ಧ್ಯಾಯಃ ೨೬ಷ್ಟಿ 


ಸರ್ವಪಾಪನಿಮುಕ್ಕರ್ಥಂ ವನಭೋಜನಮುತ್ತಮಂ | 

ಕೃತ್ವೈನಂ ಸಕಲಂ ಕರ್ಮ ಕೃಷ್ಣಾಯ ಚ ಸಮರ್ಪಯೇತ್‌ ॥ ೧೧೬ ॥ 
ಅಶ್ಚಮೇಧಸಹಸ್ರಸ್ಯ ರಾಜಸೂಯಶತಸ್ಯ ಚ । 

ಯತ್ಸಲಂ ಸಮವಾಪ್ಟೋತಿ ತತ್ಫಲಂ ವನಭೋಜನೇ ॥ ೧೧೭ ॥ 
ಅತೋ ಧಾತ್ರೀ ಮಹಾಭಾಗ ಪವಿತ್ರಾ ಸಾಪನಾಶನೀ | 

ಧಾತ್ರೀ ಚೈವ ನೃಣಾಂ ಧಾತ್ರೀ ಧಾತ್ರೀವತ್ಕುರುತೇ ಕ್ರಿಯಾಂ ॥ ೧೧೮ ॥ 
ದದಾತ್ಯಾಯಂಃ ಪಯಃಸಪಾನಾತ್‌ ಸ್ಥಾನಾಡ್ವೈ ಧರ್ಮಸಂಚಯಃ । 
ಅಲಕ್ಸ್ಮೀನಾಶನಂ ಸ್ಪಾನಮಾತ್ರೆರ್ನಿರ್ವಾಣಮಾಪ್ರೃಂಯಾತ್‌ । 


ನಿಘ್ನಾನಿ ನೈನ ಜಾಯಂತೇ ಧಾತ್ರೀಸ್ನಾನೇನ ವೈ ನೃಣಾಂ 1 ೧೧೯ ॥ 
ತಸ್ಮಾತ್ತ್ವಂ ಕುರು ವಿಪ್ರೇಂದ್ರ ಧಾತ್ರೀಸ್ನಾನಂ ಹಿ ಯತ್ನತಃ । 
ಪ್ರಯಾಸ್ಯಸಿ ಹರೇರ್ಧಾಮ ದೇವತ್ವಂ ಪ್ರಾಪ್ಯ ನಾರದ ॥ ೧೨೦ ॥ 
ಯತ್ರ ಯತ್ರ ಮುನಿಶ್ರೇಷ್ಠ ಧಾಶ್ರೀಸ್ನಾನಂ ಸಮಾಚರೇತ್‌ । 
ತೀರ್ಥೇ ವಾಸಿ ಗೃಹೇ ವಾಸಿ ತತ್ರ ತತ್ರ ಹರಿಃ ಸ್ಥಿತಃ WH ೧೨೧ 





ಯಾಗಲಿ ಸರ್ವ ಪಾಪ ವಿಮೋಚನೆಗಾಗಿ ಉತ್ತಮವಾದ ವನಭೋಜನವನ್ನು 
ಆಚರಿಸಬೇಕು. ಹೀಗೆ ಸಕಲ ಕರ್ಮವನ್ನು ಆಚರಿಸಿ ಅದನ್ನು ಶ್ರೀಕೃಷ್ಣನಿಗೆ 
ಸಮರ್ಪಿಸಬೇಕು. 

೧೧೭. ಸಹಸ್ರ ಅಶ್ವಮೇಧಗಳಿಗೆ ಯಾವ ಫಲವೊ, ನೂರು ರಾಜಸೂಯ 
ಗಳಿಗೆ ಯಾವ ಫಲವೋ ಆ ಫಲವು ವನಭೋಜನದಿಂದ ಉಂಟಾಗುತ್ತದೆ. 

೧೧೮. ಎಲ್ಲೆ ಮಹಾಭಾಗಾ! ಆದುದರಿಂದ ಧಾತ್ರಿಯು ಪವಿತ್ರವೂ 
ಪಾಸನಾಶಕವೂ ಆಗಿರುವುದು. ಈ ಧಾತ್ರಿಯೇ ನರರಿಗೆ ಧಾತ್ರಿ (ದಾದಿ). 
ಾತ್ರಿಯಂತೆಯೆ ಕ್ರಿಯೆಗಳನ್ನು ಮಾಡುವುದು. 

೧೧೯. ತನ್ನ ಪಯಃಪಾವದಿಂದ (ಹಾಲು ಕುಡಿಯುವುದರಿಂದ) 
ಆಯುಸ್ಸನ್ನು ನೀಡುತ್ತದೆ. ಸ್ನಾನದಿಂದ ಧರ್ಮಸಂಚಯವನ್ನೂ ಅಲಕ್ಪ್ಮ್ಮೀ 
ನಾಶನನನ್ನೂ ಉಂಟುಮಾಡುತ್ತದೆ. ಸ್ನಾನ ಮಾತ್ರದಿಂದಲೇ ಮುಕ್ತಿಯನ್ನು 
ಪಡೆಯಲಾಗುವುದು. ಧಾತ್ರೀ ಸ್ನಾನದೆ ಮಹತ್ವದಿಂದ ನರರಿಗೆ ವಿಘ್ನಗಳು 
ಹುಟ್ಟುವುದೇ ಇಲ್ಲವು. 

೧೨೦. ಎಲ್ಫೈ ವಿಪ್ರೇಂದ್ರನೇ! ಆದುದರಿಂದ ಪ್ರಯತ್ನಪೂರ್ವಕವಾಗಿ 
ಧಾತ್ರೀ ಸ್ಪಾನವನ್ನು ಮಾಡು. ಅದರಿಂದ ನೀನು ದೇವತ್ವವನ್ನು ಪಡೆದು 
ಹರಿಧಾಮಕ್ಕೆ ಹೋಗುವೆ. 

೧೨೧. ತೀರ್ಥದಲ್ಲಿಯೇ ಆಗಲಿ, ಮನೆಯಲ್ಲೇ ಆಗಲಿ ಎಲ್ಲೆಲ್ಲಿ ಧಾಶ್ರೀ 
ಸ್ವಾನವನ್ನು ಮಾಡಲಾಗುವುದೋ ಅಲ್ಲಲ್ಲಿ ಶ್ರೀ ಹರಿಯು ನೆಲಸಿರುತ್ತಾನೆ. 

ಸ 


೨೬೪ ಶ್ರೀ ಸ್ಮಾಂದಮೆ ಹಾಪುರಾಣಂ 


ಫಾತ್ರೀಸ್ನಾನೇನ ವಿಪ್ರರ್ಷೇ ಯಸ್ಯಾಸ್ಥೀನಿ ಕಲೇವರೇ । 


ಪ್ರಕ್ಸಾಲ್ಯಂತೇ ಮುನಿಶ್ರೇಷ್ಠ ನಸ ಗರ್ಭಗೃಹಂ ವಸೇತ್‌ ॥ ೧೨೨ ॥ 
ಧಾತ್ರೀಜಲೇನ ವಿಪ್ರೇಂದ್ರ ಯೇಷಾಂ ಕೇಶಾಶ್ಚೆ ರಂಜಿತಾಃ । 

ತೇ ನರಾಃ ಕೇಶವಂ ಯಾಂತಿ ನಾಶಯಿತ್ವಾ ಕಲೇರ್ಮಲಂ ॥ ೧೨೩ ॥ 
ಧಾತ್ರೀಫಲಂ ಮಹಾಪುಣ್ಯಂ ಸ್ನಾನಂ ಪ್ರಣ್ಯತಮಂ ಸ್ಮೃತಂ । 
ಪುಣ್ಯಾತ್ಪ್ಸುಣ್ಯತರಂ ವತ್ಸ ಭಕ್ಷಣಂ ಮುನಿಸತ್ತಮ ॥ ೧೨೪ ॥ 
ನಗಂಗಾನಗಯಾ ಕಾಶೀನ ವೇಣೀನ ಚ ಪುಷ್ಕರಂ | 

ಏಕೈನ ಹಿ ಯಥಾ ಪುಣ್ಯಾ ಧಾತ್ರೀ ಮಾಧವವಾಸರೇ ॥ ೧೨೫ ॥ 


ಧಾತ್ರೀಸ್ನಾನಂ ಹರೇರ್ನಾಮ ತಥೈನೈಕಾದಶೀ ಸುತ । 
ಗೆಯಾಶ್ರಾದ್ಧಂ ತಥಾ ವತ್ಸ ಸಮಾನಿ ಮುನಯೋ ವಿದುಃ ॥ ೧೨೬ ॥ 
ಸೆಂಸ್ಕೃಶನ್ಯಸ್ತು ನೈ ಧಾತ್ರೀಂ ಅಹನ್ಯಹನಿ ಮಾನವಃ । 
ಮುಚ್ಯತೇ ಸಾತಕೈಸ್ಸರ್ವೈಃ ಮುನೋವಾಕ್ಕಾಯಸೆಂಭನೈಃ ॥ ೧೨೭ 


೧೨೨. ಎಲೈ ವಿಸ್ರರ್ಷಿಯೇ! ಧಾತ್ರೀ ಸ್ನಾನದಿಂದ ಯಾವನ ಕಲೇವರದ 
ಅಸ್ಥಿಗಳು ತೊಳೆಯಲ್ಪಡುವುವೋ ಅವನು ಮತ್ತೆ ಗರ್ಭಗೃಹವನ್ನು ಪ್ರವೇಶಿ 
ಸುವುದಿಲ್ಲವು. 

೧೨೩. ವಿಪ್ರೇಂದ್ರಾ! ಧಾತ್ರೀಜಲದಿಂದ ಯಾರ ಕೇಶಗಳು ತೊಡೆ 
ಯಲ್ಪಡುವುವೋ ಆ ನರರು ಕಲಿಯ ಮಲವನ್ನು ನಾಶಮಾಡಿಕೊಂಡು ಕೇಶವ 
ನನ್ನು ಹೋಗಿ ಸೇರುವರು. 

೧೨೪. ಧಾತ್ರೀ ಫಲವು ಮಹಾಪುಣ್ಯಕರವಾದುದು. ಸ್ನಾನವು ಪುಣ್ಯ 
ತಮವೆನ್ಸಿಸಿಕೊಂಡಿದೆ. ವತ್ಸಾ! ಆ ಪುಣ್ಯಕ್ಕಿಂತಲೂ ಫುಣ್ಯತರವಾದದ್ದು 
ಧಾತ್ರೀಭಕ್ಟೆಣಮಾಡುವುದು. 

೧೨೫. ಮಾಧವವಾಸರದಲ್ಲಿ ಧಾತ್ರಿಯೊಂದೇ ಪುಣ್ಯಕರವಾದುದು. 
ಗಂಗೆಯೂ ಅಷ್ಟು ಪುಣ್ಯಕರವಲ್ಲ; ಗಯೆಯೂ ಅಲ್ಲ; ಕಾಶಿಯೂ ಅಲ್ಲ; 
ತ್ರಿವೇಣಿಯೂ ಅಲ್ಲ; ಪುಷ್ಕರವೂ ಅಲ್ಲವು. 

೧೨೬. ಧಾತ್ರೀ ಸ್ನಾನ, ಹೆರಿಯನಾಮ, ಏಕಾದಶೀ, ಗಯಾಶ್ರಾದ್ಧ-- 
ಅವೆಲ್ಲ ಒಂದಕ್ಕೊಂದು ಸಮನಾದವುಗಳೆಂದು ಮುನಿಗಳು ತಿಳಿಯುತ್ತಾರೆ. 

೧೨೭. ಯಾವ ಮಾನವನು ದಿನದಿನವೂ ಧಾತ್ರಿಯನ್ನು ಸ್ಪರ್ಶಿಸುತ್ತಿರು 
ವನೋ ಅವನು ಮನೋವಾಕ್ಕ್ಯಾಯಗಳಿಂದುಂಟಾದ ಎಲ್ಲ ಪಾತಕಗಳಿಂದಲೂ 
ಖಡುಗಡೆಹೊಂದುತ್ತಾನೆ. 


ದ್ಯಾದೆಶೋ$ಧ್ಯಾಯೆ; ೨೬೫ 


ಧಾತ್ರೀಫಲೈರಮಾವಾಸ್ಕಾಸಪ್ರನಾನವಮಾಷು ಚ । 


ರವಿವಾರೇ ಚ ಸಂಕ್ರಾಂತೌ ನ ಸ್ನಾಯಾನ್ಮುನಿಸತ್ತಮ ॥ ೧೨೮ ॥ 
ಯಸ್ಮಿನ್ಸೃಹೇ ಮುನಿನರ ಧಾತ್ರೀ ತಿಷ್ಮತಿ ಸರ್ವದಾ । 
ತಸಿ ನ್ನ ಹೇ ನ ಗಚ್ಛ ಂತಿ ಸ್ಟೆ (ತಕೂಷ್ಕಾ ೦ಂಡರಾಕ್ಸಸಾಃ ॥ ೧೨೯ ॥ 


ಧಾತಿ, 'ನಫಲಕೃ ತಾಂ ಮ ಕಂಠಸ್ಸಾಂ ಜೋ! ವಹೇನ್ನ ಜ। 
ಸ ವೈಷ್ಣವೋ ನ ವಿಜ್ಞೇಯೋ ನಿಷ್ಣೋರ್ಭಕ್ತಿಪರೋ ಯದಿ ॥ ೧೩೦ ॥ 
ನ ತ್ಯಾಜ್ಯಾ ತುಲಸೀಮಾಲಾ ಧಾಶ್ರೀಮಾಲಾ ವಿಶೇಷತಃ । 


ತಾ ಪದ್ಮಾ ಕ್ಚಮಾಲಾಪಿ ಧರ್ಮಕಾಮಾರ್ಥಮಿಾಸ್ಪಭಿಃ ॥ ೧೩೧ ೪ 
ಯಾನದ್ದಿನಾನಿ ನಹತೇ ಧಾತ್ರೀಮಾಲಾಂ ಕಲೌ ನರಃ । 
ತಾನದ್ಯುಗಸಹಸ್ರಾಣಿ ವೈಕುಂಠೇ ವಸತಿರ್ಭವೇತ್‌ ॥ ೧೩೨ ॥ 
ಸರ್ವದೇನಮಯಾ ಧಾತ್ರೀ ವಾಸುದೇವಮನೇಪ್ರಿಯಾ । 
ಆರೋಪಣೀಯಾ ಸೇವ್ಯಾ ಚೆ ಪೂಜನೀಯಾ ಸದಾ ನರೈಃ ॥ ೧೩೩ ॥ 


೧೨೮. ಎಲೆ ಮುನಿಶ್ರೇಷ್ಠನೇ! ಅಮಾವಾಸ್ಯೆ, ಸಪ್ತಮಿ, ನವಮಿ 
ಭಾನುವಾರ, ಸಂಕ್ರಾಂತಿ ಈ ದಿನಗಳಲ್ಲಿ ಧಾತ್ರೀ ಫಲಗಳಿಂದ ಸ್ನಾನ ಮಾಡ 
ಬಾರದು. 

೧೨೯. ಮುಫಿವರಾ! ಯಾವ ಮನೆಯಲ್ಲಿ ಸರ್ವದಾಧಾತ್ರಿಯಿರುವುದೋ, 
ಆ ಮನೆಯನ್ನು ಪ್ರೇತ್ಯ ಕೂಷ್ಮಾಂಡ ಮತ್ತು ರಾಕ್ಸಸರು ಪ್ರವೇಶಮಾಡುವು 
ದಿಇವು. 

೧೩೦. ಯಾವನು ಧಾತ್ರೀ ಫಲದಿಂದ ಮಾಡಿದ ಮಾಲೆಯನ್ನು ಕಂಠದಲ್ಲಿ 
ಧರಿಸಿರುವುದಿಲವೋ ಅವನು ವಿಷ್ಣು ವಿನಲ್ಲಿ ಭಕ್ತಿಪರನೇ ಆಗಿದ್ದರೂ ಅವನನ್ನು 
ವೈಷ್ಣವನೆಂದು ಗಣಿಸತಕ್ಕುದಲ್ಲವು. 

೧೩೧. ಧರ್ಮ, ಅರ್ಥ, ಕಾಮ-- ಇವನ್ನು ಬಯಸುವವರು ತುಲಸೀ 
ಮಾಲೆಯನ್ನು ತ್ಯಜಿಸತಕ್ಕುದಲ್ಲವು. ವಿಶೇಷವಾಗಿ ಧಾತ್ರೀ ಮಾಲೆಯನ್ನೂ 
ಹಾಗೆಯೇ ಅಕ್ಬಮಾಲೆಯನ್ರೂ ತ್ಯಜಿಸತಕ್ಕುದಲ್ಲ. 

೧೩೨. ನರನು ಕಲಿಯುಗದಲ್ಲಿ ಎಷ್ಟು ದಿನಗಳವರೆಗೆ ಧಾತ್ರಿ (ಮಾಲೆಯನ್ನು 
ಧರಿಸಿರುವನೋ ಅಷ್ಟು ಸಹಸ್ರ ಯುಗಗಳವರೆಗೆ ವೈಕುಂಠದಲ್ಲಿ ಅವನಿಗೆ ವಸತಿ 
ಯುಂಟಬಾಗುತ್ತದೆ. 

೨೩. ಧಾತ್ರಿಯು ಸರ್ವದೇವ ನುಯಿಯು ; ವಾಸುದೇವನಿಗೆ ಮನಃ 
೩ ಯೆಯು. ಆದುದರಿಂದ ನರರು ಸದಾಕಾಲವೂ ಧಾತ್ರಿಯನ್ನು ನೆಡಬೇಕು, 
ಸೇವಿಸ ಸಬೇಕು ಮತ್ತು ಪೂಜಿಸಬೇಕು. 


೨೬೬ ಶ್ರೀ ಸ್ಯಾಂದಮಹಾಪುರಾಣಂ 


ಏತತ್ತೇ ಸರ್ವಮಾಖ್ಯಾತಂ ಧಾಶ್ರೀಮಾಹಾತ್ಮ್ಯಮುತ್ತಮಂ । 


ಶ್ರೋತವ್ಯಂ ಚ ಸದಾ ಭಕ್ತೈಶ್ಚತುರ್ವರ್ಗಫಲಪ್ರದಂ ॥ ೧೩೪ ॥ 
ಧಾತ್ರೀಛಾಯಾಂ ಸಮಾಶ್ರಿತ್ಯ ಕಾರ್ತಿಕೇಂನ್ನಂ ಭುನಕ್ತಿ ಯಃ । 
ಅನ್ನಸಂಸರ್ಗಜಂ ಪಾಪಮಾವರ್ಷಂ ತಸ್ಯ ನಶ್ಯತಿ ॥ ೧೩೫ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ "" ಧಾತ್ರೀಮಾಹಾತ್ಮ್ಯ 
ವರ್ಣನಂೃನಾಮ ದ್ವಾದಶೋ$ ಧ್ಯಾಯಃ 


೧೩೪. ಉತ್ತಮವಾದ ಈ ಧಾತ್ರೀಮಾಹಾತ್ಮ್ಯವನ್ನು ನಿನಗೆ ಹೇಳಿರು 
ತ್ರೇನೆ.. ಚತುರ್ವರ್ಗ ಫಲಗಳನ್ನೂ ಕೊಡುವ ಈ ಮಾಹಾತ್ಮ್ಯವನ್ನು ಭಕ್ತರು 
ಸದಾಕೇಳುತ್ತಿರಬೇಕು. 

೧೩೫. ಯಾವನು ಧಾಶ್ರೀಚ್ಛಾಯೆಯನ್ನಾಶ್ರಯಿಸಿ ಕಾರ್ತಿಕಮಾಸದಲ್ಲಿ 
ಅನ್ನವನ್ನು ತಿನ್ನುತ್ತಾನೆಯೋ ಅವನಿಗೆ ವರ್ಷವೆಲ್ಲ ಅನ್ನಸಂಸರ್ಗದಿಂದುಂಟಾದ 
ಪಾಪವು ನಾಶವಾಗುತ್ತದೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮ್ಯದಲ್ಲಿ 
ಜ್ತ ಧಾತ್ರೀಮಾಹಾತ್ಮ್ಯವರ್ಣನ''ವೆಂಬ ಹನ್ನೆರಡನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ತ್ರಯೋದಶೋಧ್ಯಾಯಃ 

ಸತ್ಯಭಾ ಮಾಪೂರ್ವಜನ್ಮವೃ ತ್ತಾಂತಕಥನಪೂರ್ವಕ ಪ್ರಯಾಗತೀರ್ಥಪ್ರಶಂಸಾವರ್ಣನಂ 

ಸೂತ ಉವಾಚ ೩-- 
ಶ್ರಿಯಃ ಪತಿಮಥಾಮಂತ್ರ್ಯ ಗತೇ ದೇವರ್ಹಿಸತ್ತಮೇ | 
ಹರ್ಷೋತ್ಸುಲ್ಲಾನನಾತ್ಸತ್ಯಾ ವಾಸುದೇವಮಥಾಬ್ರವೀತ್‌ non 

ಸತ್ಯಭಾಮೋ ವಾಚ:- 
ಧನ್ಯಾಸ್ಮಿ ಕೃತಕೃತ್ಯಾಸ್ಮಿ ಸಫಲಂ ಜೀವಿತಂ ಮಮ । 
ದಾನಂ ವ್ರತಂ ತಪೋ ವಾಪಿ ಕಿಂ ನು ಪೂರ್ವಂ ಕೃತಂ ಮಯಾ ॥೨॥ 
ಯೇನಾಂಹಂ ಮರ್ತೃಜಾ ದೇವ ತವಾಂಗಾರ್ಧಹೆರಾಭವಂ | 
ಭವಾಂತರೇ ಚೆ ಕಿಂಶೀಲಾ ಕಾ ಚಾಹಂ ಕಸ್ಯ ಕನ್ಯಕಾ । 


ತವಾಂಹಂ ವಲ್ಲಭಾ ಜಾತಾ ತದ್ವದಸ್ಹ ಮಮಾಖಲಂ ॥೩್ನಿ॥ 
ಶ್ರೀ ಕೃಷ್ಣ ಉವಾಚ :- 
ಶೃಣುಷ್ಟೈಕಮನಾಃ ಕಾಂತೇ ಯಥಾ ತ್ವಂ ಪೂರ್ವಜನ್ಮನಿ ॥೪॥ 


ಪುಣ್ಯವ್ರತಂ ಕೃತವತೀ ತತ್ಸರ್ವಂ ಕಥಯಾಮಿ ತೇ। 
ಆಸೀತ್ಯತಯುಗಸ್ಯಾಂತೇ ಮಾಯಾಪೂರ್ಯಾಂ ದ್ವಿಜೋತ್ತಮಃ ॥೫॥ 





ಕನ್ನಡದ ಅನುವಾದ 

ಸತ್ಯಭಾಮೆಯ ಪೂರ್ವಜನ್ಮಕಥನಪೂರ್ವಕ--ಪ್ರಯಾಗತೀರ್ಥಪ್ರಶಂಸಾನರ್ಣನ 

೧. ಸೊತಪೌರಾಣಿಕನು, “ ಎಲೈ ಮುನಿಗಳಿರಾ! ಒಮ್ಮೆ ದೇವರ್ಷಿಶ್ರೇಷ್ಠ 
ನಾದ ನಾರದನು ಶ್ರೀಪತಿಯನ್ನು ಕಂಡು ಹೊರಟುಹೋದ ಬಳಿಕ ಸತ್ಯಭಾಮೆಯು 
ಹರ್ಷದಿಂದರಳಿದ ಮುಖವುಳ್ಳವಳಾಗಿ ಆ ವಾಸುದೇವನನ್ನು ಕುರಿತು ಹೀಗೆ 
ಹೇಳಿದಳು. 

3-೩. ಸತ್ಯಭಾಮೆಯು ಹೇಳುತ್ತಾಳೆ; "ದೇವಾ! ಮರ್ತ್ಯನ ಮಗಳಾಗಿ 
ಹುಟ್ಟದವಳಾದರೂ ನಿನ್ನ ಅರ್ಧಾಂಗಿಯಾಗಿರುವುದರಿಂದ ನಾನು ಧನ್ಯಳಾದೆನು; 
ಕೃತಕೃತ್ಯಳಾದೆನು; ನನ್ನ ಜೀವಿತವು ಸಫಲವಾಯಿತು. ಇದಕ್ಕೆ ನಾನು ಪೂರ್ವ 
ದಲ್ಲಿ ಯಾವ ದಾನ, ವ್ರತ, ತಪಸ್ಸುಗಳನ್ನು ಮಾಡಿದ್ದನೋ! ನಾನು ಹಿಂದಿನ 
ಜನ್ಮದಲ್ಲಿ ಯಾವರೀತಿಯ ಶೀಲವುಳ್ಳವಳಾಗಿದ್ದೆನೊ? ಯಾರಾಗಿದ್ದೆ ನೊ? ಯಾರ 
ಮಗಳಾಗಿದ್ದೆನೊ? ನಿನಗೆ ನಾನು ಮೆಚ್ಚಿನ ಮಡದಿಯಾದುದರಿಂದ ನೀನು 
ಅದನ್ನೆಲ್ಲವನ್ನೂ ಪೂರ್ತಿಯಾಗಿ ನನಗೆ ತಿಳಿಸಬೇಕು'' ಎಂದು ಕೇಳಿಕೊಂಡಳು. 

೪-೬. ಶ್ರೀಕೃಷ್ಣನು ಹೇಳುತ್ತಾನೆ:-- ಕಾಂತೇ!  ಒಮ್ಮನದಿಂದ 
ಕೇಳು. ನೀನು ಪೂರ್ವಜನ್ಮದಲ್ಲಿ ಯಾವರೀತಿ ಪುಣ್ಯವ್ರತವನ್ನು ಮಾಡಿದೆಯೋ 


೨೬೮ ಶ್ರೀ ಸ್ಮಾಂದಮಹಾಪುರಾಣಂ 


ಆತ್ರೇಯೋ ದೇವಶರ್ಮೆೇತಿ ವೇದನೇದಾಂಗಹಾರಗಃ । 


ತಸ್ಯಾತಿವಯಸಶ್ವ್ಹಾಸೀತ್‌ ನಾಮ್ನಾ ಗುಣವತೀ ಸುತಾ ॥ ೬ ॥ 
ಅಪುತ್ರಃ ಸ ಸ್ವಶಿಷ್ಠಾಯ ಚಂದ್ರನಾಮ್ಲೇ ದದೌ ಸುತಾಂ । 

ತಮೇವ ಪುತ್ರನನ್ಮೇನೇ ಸ ಚ ತಂ ಪಿತೃನದ್ಧಶೀ ॥೭॥ 
ತೌ ಕದಾಚಿದ್ದನಂ ಯಾತೌ ಕುಶೇಧ್ಮಾಹರಣಾರ್ಥಿನೌ । 

ನಿಹತೌ ರಕ್ಷಸಾ ತೌ ಚ ಕೃತಾಂತಸಮರೂಪಿಣಾ ॥೮॥ 
ಸ್ವಸ್ತಪುಣ್ಯಪ್ರಭಾವೇನ ವಿಷ್ಣುಲೋಕಂ ಗತಾವುಭೌ । 

ತತೋ ಗುಣವತೀ ಶೃತ್ಥಾ ರಕ್ಷಸಾ ನಿಹತಾವುಭೌ “Hen 


ಪಿತೃಭರ್ತೈಜದಮುಃಖಾರ್ತಾ ಕಾರುಣ್ಯಂ ಪರ್ಯದೇವಯತ್‌ । 


ಸಾ ಗೃಹೋಪಸ್ಕರಾನ್‌ ಸರ್ವಾನ್‌ ವಿಫ್ರೀಯಾಶು ಚ ಕರ್ಮ ತತ್‌ ॥ 
ತಯೋಶ್ಚಕ್ರೇ ಯಥಾಶಕ್ತಿ ಪಾರಲೌ ಕೀ೦ ತತಃ ಕ್ರಿಯಾಂ । 


ತಸ್ಮಿನ್ನೇನ ಪುರೇ ಚಕ್ರೇ ವಾಸಂ ಸಾ ಮೃತಜೀವಿನೀ ॥ ೧೧॥ 
ವ್ರತದ್ವಯಂ ತಯಾ ಸಮ್ಯಗಾಜನ್ಮಮರಣಾತೃತಂ । 
ಏಕಾದಶೀವ್ರತಂ ಸಮ್ಯಕ್‌ ಸೇವನಂ ಕಾರ್ತಿಕಸ್ಯ ಚ ॥ ೧೨ ॥ 





ಅದೆಲ್ಲವನ್ನೂ ನಿನಗೆ ಹೇಳುತ್ತೇನೆ. ಕೃತಯುಗದ ಅಂತ್ಯಭಾಗದಲ್ಲಿ ಮಾಯಾ 
ಪುರಿಯಲ್ಲಿ ಆತ್ರೇಯಗೋತ್ರದವನಾದ ದೇವಶರ್ಮನೆಂಬ ಬ್ರಾಹ್ಮಣನೋರ್ವ 
ನಿದ್ದನು. ಅವನು ವೇದ ವೇದಾಂಗ ಪಾರಂಗತನಾಗಿದ್ದನು. ಕೇವಲ ವೃದ್ಧ 
ನಾಗಿದ್ದ ಆತನಿಗೆ ನೀನು ಗುಣವತಿಯೆಂಬ ಹೆಸರಿನ ಮಗಳಾಗಿದ್ದೆ. 

೭. ಅಪುತ್ರನಾದ ಆ ಬ್ರಾಹ್ಮಣನು ಚಂದ್ರನೆಂಬ ತನ್ನ ಶಿಷ್ಯನಿಗೆ ಮಗಳಾದ 
ನಿನ್ನನ್ನು ಮದುವೆಮಾಡಿಕೊಟ್ಟು, ಆ ಶಿಷ್ಯನನ್ನೇ ತನ್ನ ಮಗನಂತೆ ಭಾವಿಸಿದನು. 
ಅವನು ಕೂಡ ಆ ಬ್ರಾಹ್ಮಣನನ್ನು ತಂದೆಯಂತೆಯೇ ಭಾವಿಸಿದ್ದನು. 

೮. ಅವರಿಬ್ಬರೂ ಒಂದಾನೊಂದು ದಿನ ಕುಶ ಸಮಿತ್ತುಗಳನ್ನು ತರುವುದ 
ಕ್ಯಾಗಿ ಕಾಡಿಗೆ ಹೋದರು. ಆಗ ಅಲ್ಲಿ ಯಮಸಮಾನವಾದ ರೂಸವುಳ್ಳ ರಾಕ್ಸಸ 
ನೊಬ್ಬನಿಂದ ಅವರಿಬ್ಬರೂ ಹತರಾದರು. 

೯-೧೧. ತಮ್ಮ ತಮ್ಮ ಪುಣ್ಯಸ್ರಭಾವದಿಂದ ಅವರಿಬ್ಬರೂ ವಿಷ್ಣು 
ಲೋಕಕ್ಕೆ ಹೋದರು. ಬಳಿಕ ಗುಣವತಿಯು ರಾಕ್ಸಸನಿಂದ ತನ್ನ ತಂದೆ, ಗಂಡ 
ಇಬ್ಬರೂ ಹತರಾದರೆಂಬುದನ್ನು ಕೇಳಿ ದುಃಖಾರ್ತಳಾಗಿ ಕೇಳಿದವರಿಗೆ ಕರುಣೆ 
ಯುಂಟಾಗುವಂತೆ ಗೋಳಾಡಿದಳು. ಅವಳು ಮನೆಯ ಉಸಕರಣಗಳನ್ನೆ ಲ್ಲ 
ಮಾರಿ ಅವರಿಬ್ಬರಿಗೂ ಯಥಾಶಕ್ತಿಯಾಗಿ ಪರಲೋಕಸಾಧಕಗಳಾದ ಕರ್ಮ 
ಗಳನ್ನು ಮಾಡಿದಳು. ಬಳಿಕ ಜೀವಚ್ಛವ ಸದೃಶಳಾಗಿ ಅದೇ ಪಟ್ಟ ಣದಲ್ಲಿಯೇ 
ವಾಸಮಾಡುತ್ತಿದ್ದಳು. 

೧೨. ಹುಟ್ಟಿದಂದಿನಿಂದ ಸಾಯುವವರೆಗೂ ಅವಳು ಎರಡು ವ್ರತಗಳನ್ನು 


ತ್ರಯೋದಶೋ5ಧ್ಯಾಯಃ ೨೬೯ 


ಇತ್ನಂ ಗುಣನತೀ ಸಮ್ಯಕ್‌ ಪ್ರತ್ಯಬ್ದಂ ವ್ರತಿನೀ ಹ್ಯಭೂತ್‌ 1 


ಕದಾಚಿತ್ಸರುಜಾ ಸಾಥ ಕೃಶಾಂಗೀ ಜೃರಪೀಡಿತಾ ॥ ೧೭೫ 
ಸ್ನಾತುಂ ಗಂಗಾಂ ಗತಾ ಕಾಂತೇ ಕಥಂಚಿಚ್ಛನಕೈಸ್ತಥಾ । 
ಯಾವಜ್ಜಲಾಂತರಗತಾ ಕಂಪಿತಾ ಶೀತಪೀಡಿತಾ ॥ ೧೪॥ 
ತಾನತ್ಸಾ ವಿಷ್ಟಲಾ$ಪಶ್ಯತ್‌ ನಿಮಾನಂ ಯಾತಮಂಬರಾತ್‌ । 

ಅಥ ಸಾ ತದ್ಮಿಮಾನಸ್ಥಾ ವನೈಕುಂಠಶಭವನಂ ಯಯೌ ॥ ೧೫೪ 
ಕಾರ್ತಿಕವ್ರತಪುಣ್ಯೇನ ಮತ್ಸಾನ್ನಿಧ್ಯಂ ಗತಾಂಭನತ್‌ | 

ಅಥ ಬ್ರಹ್ಮಾದಿದೇವಾನಾಂ ಯದಾ ಪ್ರಾರ್ಥನಯಾ ಭುನಂ ಟ ೧೬॥ 
ಆಗತೋಹಂ ಗಣಾಸ್ಪರ್ಮೇ ಯಾತಾಸ್ಕೇಹಿ ಮಯಾ ಸಹ । 

ಏತೇ ಹಿ ಯಾದವಾಸ್ಸರ್ನೇ ಮದ್ದಣಾ ಏನ ಭಾನಿಂನಿ 1೧೭ 


ಪಿತಾ ತೇ ಬೇವಶರ್ಮಾಂಭೂಶ್‌ ಸತ್ರಾಜಿದಭಿಥೋ ಹ್ಯಯಂ ! 
ಯಶ್ಚಂದ್ರನಾಮಾ ಸೋಕ್ರೂರಃ ತ್ವಂ ಸಾ ಗುಣವತೀ ಶುಭಾ ॥ ೧೮॥ 
ಕಾರ್ತಿಕವ್ರತಪ್ರಣ್ಯೇನ ಬಹುಮತ್ರ್ರೀತಿದಾಯಿಂನೀ । 

ಮದ್ಚ್ವಾರಿ ಯತ್ತ್ವಯಾ ಪೂರ್ವಂ ತುಲಸೀವಾಟಕಾ ಕೃತಾ ೪ ೧೯॥ 





ಚೆನ್ನಾಗಿ ಮಾಡುತ್ತಿದ್ದಳು. ಒಂದು ಏಕಾದಶೀವ್ರತ; ಮತ್ತೊಂದು ಕಾರ್ತಿಕ 
ವ್ರತ. 

೧೩-೧೫. ಗುಣವತಿಯು ಈ ರೀತಿಯಲ್ಲಿ ಪ್ರತಿವರ್ಷವೂ ಈ ಎರಡು ವ್ರತ 
ಗಳನ್ನೂ ಬಹು ಚೆನ್ನಾಗಿ ಮಾಡುತ್ತಿದ್ದಳು. ಒಂದಾನೊಂದು ಸಲ ಅವಳು 
ಜ್ವರಪೀಡಿತಳಾಗಿ- ಕೃಶಳಾದಳು. ಅವಳು ಸ್ಥಾನಮಾಡುವುದಕ್ಕಾಗಿ ಹೇಗೆ 
ಹೇಗೆಯೊ ಕಷ್ಟಪಟ್ಟುಕೊಂಡು ಮೆಲ್ಲ ಮೆಲ್ಲನೆ ಗಂಗೆಗೆ ಹೋದಳು. ನೀರಿನೊಳಗೆ 
ಇಳಿದಕೂಡಲೆ ಶೀತಪೀಡಿತಳಾಗಿ ಗಡಗಡನೆ ನಡುಗಿದಳು; ಭಯವಿಹ್ವಲಳಾದಳು. 
ಆ ಕ್ಸಣವೇ ಆಕಾಶದಿಂದಿಳಿದು ಬಂದ ವಿಮಾನವನ್ನೂ ಕಂಡಳು. ಬಳಿಕ ಆ 
ವಿಮಾನದಲ್ಲಿ ಕುಳಿತು ಅವಳು ವೈ ಕುಂತಲೋಕಕ್ಕೆ ಹೋದಳು. 

೧೬-೧೭. ಎಲೌ ಸತ್ಯಭಾಮೇ! ಬಳಿಕ ಆಕೆಯು ಕಾರ್ತಿಕವ್ರತದ ಪುಣ್ಯ 
ದಿಂದ ನನ್ನ ಸಾನ್ನಿಧ್ಯವನ್ನು ಸೇರಿದಳು. ಬಳಿಕ ಬ್ರಹ್ಮಾದಿದೇವತೆಗಳ ಪ್ರಾರ್ಥನೆ 
ಯಂದ ನಾನು ಭೂಮಿಗೆ ಬಂದಾಗ ನನ್ನ ಗಣಗಳೆಲ್ಲರೂ ನನ್ನೊಡನೆಯೇ 
ಬಂದರು. ಈ ಯಾದವರೆಲ್ಲರೂ ನನ್ನ ಗಣಗಳೇ ಸರಿ. 

೧೮. ನಿನ್ನ ತಂದೆಯಾಗಿದ್ದ ದೇವಶರ್ಮನು ಈ ಸತ್ರಾಜಿತರಾಜನು. 
ಚಂದ್ರನೆಂಬುವನೇ ಅಕ್ರೂರನು. ಶುಭವತಿಯಾದ ಆ ಗುಣವತಿಯೇ ನೀನು. 

೧೯-೨೩. ಕಾರ್ತಿಕ ಪ್ರತಪುಣ್ಯದಿಂದ ನೀನು ನನಗೆ ಬಹಳ ಪ್ರೀತಿದಾಯಿನಿ 
ಯಾಗಿದ್ದೀಯೆ. ಎಜೆ ಶುಭಕರಿ, ಪೂರ್ವದಲ್ಲಿ ನೀನು ನನ್ನ ಬಾಗಿಲಿನ 


೨೭೦ ಶ್ರೀ ಸ್ಮಾಂದಮ ಹಾಪುರಾಣಂ 


ತಸ್ಮಾದಯಂ ಕಲ್ಪವೃಕ್ಪಸ್ತವಾಂಗಣಗತಶ್ಕುಭೇ 1 
ಆಜನ್ಮಮರಣಾತ್ಪೂರ್ವಂ ಯತೃತಂ ಕಾರ್ತಿಕವ್ರತಂ ॥೨೦॥ 
ಕದಾಚಿದಪಿ ತೇನ ತ್ವಂ ಮದ್ವಿಯೋಗಂ ನ ಯಾಸ್ಯೆಸಿ | 

ಸತ್ಕೋವಾಚ:- 
ಮಾಸಾನಾಂ ತು ಕಥಂ ನಾಮ ಸೆ ಮಾಸಃ ಕಾರ್ತಿಕೋ ವರಃ ॥೨೧॥ 
ಪ್ರಿಯಸ್ತೇ ದೇನದೇವೇಶ ಕಾರಣಂ ತತ್ರ ಕಥ್ಯತಾಂ । 

ಶ್ರೀ ಕೃಷ್ಣ ಉವಾಚ:- 


ಸಾಧು ಸೃಷ್ಟಂ ತ್ವಯಾ ಕಾಂತೇ ಶೃಣುಷ್ಟೈಕಾಗ್ರ ಮಾನಸಾ ॥ ೨೨ ॥ 

ಪೃಥೋರ್ವೈನ್ಯಸ್ಯ ಸಂವಾದಂ ಮಹರ್ಷೇರ್ನಾರದಸ್ಯ ಚೆ । 

ಏವಮೇವ ಪುರಾ ಪೃಷ್ಟೋ ನಾರದಃ ಪೃಥುನಾಂಬ್ರವೀತ್‌ ॥ ೨೩ ॥ 
ನಾರದ ಉವಾಚ :- 

ಶಂಖನಾಮಾಂಭವತ್ಪೂರ್ವಂ ಅಸುರಸ್ಸಾಗರಾತ್ಮಜಃ ! 

ಇಂದ್ರಾದಿಲೋಕಪಾಲಾನಾಂ ಅಧಿಕಾರಾನ್‌ ಜಹಾರ ಹ ॥ ೨೪ ॥ 


ಸುವರ್ಣಾದ್ರಿಗುಹಾದುರ್ಗಸಂಸ್ಥಿತಾ ತ್ರಿದಶಾದಯಃ | 
ತದ್ವೀಕ್ಸುಯಾಂಬಭೂವುಸ್ತೇ ತದಾ ದೈತ್ಯೋ ವ್ಯಚಿಂತಯತ್‌ ॥ ೨೫ ॥ 





ಮುಂದೆ ತುಲಸಿಯ ತೋಟವನ್ನು ಬೆಳಸಿದ್ದರಿಂದ ಈಗ ಈ ಕಲ್ಪವೃಕ್ಪವು ನಿನ್ನ 
ಅಂಗಳಕ್ಕೆ ಬಂದಿರುವುದು. ನೀನು ಆಜನ್ಮನುರಣಪರ್ಯಂತವಾಗಿ ಕಾರ್ತಿಕ 
ವ್ರತವನ್ನು ಮಾಡಿದ್ದರಿಂದ ಆ ಪುಣ್ಯದಫಲವಾಗಿ ನಿನಗೆ ಎಂದಿಗೂ ನನ್ನ ವಿಯೋಗ 
ವುಂಟಾಗುವುದಿಲ್ಲವು. ಸತ್ಯಭಾಮೆಯು ಹೇಳುತ್ತಾಳೆ.“ ಕಾಂತ!! ಮಾಸ 
ಗಳಲ್ಲೆಲ್ಲಾ ಕಾರ್ತಿಕಮಾಸವೇ ಹೇಗೆ ಶ್ರೀಷ್ಠವಾಯಿತು? ಆದು ಹೇಗೆ ನಿನಗೆ 
ಪ್ರಿಯವಾಯಿತು? ದೇವದೇವೇಶ! ಅದರ ಕಾರಣವನ್ನು ಹೇಳಬೇಕು.” 
ಶ್ರೀ ಕೃಷ್ಣನು ಹೇಳುತ್ತಾನೆ:--ನೀನು ಚೆನ್ನಾಗಿ ಕೇಳಿದೆ. ವೇನಪುತ್ರನಾದ 
ಸೃಥುವಿಗೂ, ನಾರದಮಹರ್ಷಿಗೂ ನಡೆದ ಸಂವಾದವನ್ನು ಏಕಾಗ್ರವಾದ ಮನ 
ಸ್ಸುಳ್ಳವಳಾಗಿ ಆಲಿಸು. ಇದೇ ರೀತಿ ಪೃಥುವಿನಿಂದ ಪ್ರಶ್ಚಿಸಲ್ಪಟ್ಟ ನಾರದನು 
ಅವನಿಗೆ ಈ ವೃತ್ತಾಂತವನ್ನು ತಿಳಿಸಿದನು. 

೨೪. ನಾರದನು ಹೇಳುತ್ತಾನೆ. ಪೂರ್ವದಲ್ಲಿ ಸಾಗರಾತ್ಮಜನಾದ ಶಂಖ 
ನೆಂಬೊಬ್ಬ ಅಸುರಥಿದ್ದನು. ಅವನು ಇಂದ್ರನೇ ಮೊದಲಾದ ಲೋಕಪಾಲಕರ 
ಅಧಿಕಾರವನ್ನೆಲ್ಲ ಕಸಿದುಕೊಂಡನು. 

೨೫. ದೇವತೆಗಳು ಸ್ವರ್ಗವನ್ನು ತೊರೆದು ಸುವರ್ಣಾದ್ರಿಯ ಗುಹೆಗಳಿಗೆ 
ಬಂದು ನೆಲಸಿದರು. ಹಾಗೆ ನೆಲಸಿರಲು ಒಮ್ಮೆ ಅವರು ಶಂಖರಾಕ್ಸಸನ ಕಣ್ಣಿಗೆ 
ಬಿದ್ದರು. ಆಗಲಾ ದೈತ್ಯನು ಹೀಗೆ ಆಲೋಚಿಸಿದನು. 


ತ್ರಯೋದಶೋತಧ್ಯಾಯಃ 


೭೭೧ 
ಪೃತಾಧಿಕಾರಾಸ್ತ್ರಿದಶಾ ಮಯಾ ಯದ್ಯಪಿ ನಿರ್ಜಿತಾಃ | 
ಲಕ್ಸ್ಯಂತೇ ಬಲಯುಕ್ತಾಸ್ತೇ ಕರಣೀಯಂ ಮಯಾತ್ರ ಕಂ ॥ ೨೬ ॥ 
ಜ್ಞಾತಂ ತತ್ತು ಮಯಾ ದೇವಾಃ ವೇದಮಂತ್ರಬಲಾನ್ಚಿತಾಃ । 
ತಾನ್‌ ಹರಿಷ್ಯೇ ತತಃ ಸರ್ವೇ ಬಲಹೀನಾ ಭವಂತಿ ವೈ ॥ ೨೭ ॥ 
ಇತಿ ಮತ್ವಾ ತತೋ ದೈತ್ಯೋ ವಿಷ್ಣುಮಾಲಕ್ಕ್ಯ ನಿದ್ರಿತಂ । 
ಸತ್ಯಲೋಕಾತ್‌ ಜಹಾರಾಶು ವೇದಾನಾದಿಸ್ಟಯಂಭುವಃ ॥ ೨೮ ॥ 
ಸೀತಾಸ್ತು ತೇನ ತೇ ನೇದಾಃ ತದ್ಭಯಾತ್ರೇ ನಿರಾಕ್ರಮನ್‌ । 
ತೋಯಾನಿ ವಿವಿಶುರ್ಯಜ್ಞಮಂತ್ರಬೀಜಸಮಸನ್ಚಿತಾಃ ॥ ೨೯॥ 


ತಾನ್‌ ಮಾರ್ಗಮಾಣಃ ಶಂಖೋಪಿ ಸಮುದ್ರಾಂತರ್ಗತೋ ಭ್ರಮನ್‌ 

ನ ದದರ್ಶ ತದಾ ದೈತ್ಯಃ ಕೃಚಿದೇಕತ್ರ ಸಂಸ್ಥಿತಾನ್‌ I 

ಅಥ ದೇವನೆ ಸ್ತುತೋ ವಿಷ್ಣುರ್ಜೊಧಿತಸ್ತಾನುವಾಚ ಹ ॥೩೦॥ 
ವಿಷ್ಮುರುವಾಚ:- 


ವರದೋಂಹಂ ಸುರಗಣಾ ಗೀತವಾದ್ಯಾದಿಮಂಗಲ್ಲೆ $ W 40 1 





೨೬. “ಡೇವತೆಗಳ ಅಧಿಕಾರವನ್ನು ಕಸಿದುಕೊಂಡಿದ್ದೇನೆ. ನನಗೆ ಅವರು 
ಸೋತು ಹೋಗಿದ್ದಾರೆಂಬುದೂ ನಿಜ. ಆದರೂ ಅವರು ಬಲಿಷ್ಮರಾಗಿಯೆ 
ತೋರುತ್ತಿದ್ದಾರೆ. ಇದಕ್ಕೆ ನಾನೇನು ಮಾಡಲಿ? 

೨೭. ಅವರ ಬಲಕಾರಣವು ನನಗೆ ತಿಳಿಯಿತು. ಡೇವತೆಗಳು ವೇದ 
ಮಂತ್ರಗಳ ಬಲದಿಂದ ಕೂಡಿದವರು. ಆ ವೇದ ಮಂತ್ರಗಳನ್ನು ಹರಣ 
ಮಾಡುವೆನು. ಆಗ ಅವರೆಲ್ಲರೂ ಭಲಹೀನರಾಗಿಯೇತೀರುವರು. 

೨೮. ಹೀಗೆಂದು ಭಾವಿಸಿ ಆ ದೈತ್ಯನು ವಿಷ್ಣುವು ನಿದ್ರೆಮಾಡುತ್ತಿರುವು 
ದನ್ನು ಕಂಡು ಆದಿಸ್ವಯಂಭುವನ ಬಳಿಯಿದ್ದ ವೇದಗಳನ್ನು ಸತ್ಯಲೋಕದಿಂದ 
ಬಹುಬೇಗನೆ ಸೆಳೆದು ತಂದನು. 

೨೯. ಅವನಿಂದ ತರಲ್ಪಟ್ಟಿ ಆ ಮವೇದಗಳಾದರೊ ಅವನ ಭಯದಿಂದ ಹೊರ 
ಹೊರಟು ಯಜ್ಞದ ಬೀಜದ ಮಂತ್ರಗಳಿಂದೊಡಗೂಡಿ ನೀರನ್ನು ಪ್ರವೇಶಿಸಿದವು. 

೩೦. ಅವನ್ನು ಹುಡುಕುತ್ತಾ ಶಂಖನುಕೂಡ ಸಮುದ್ರದೊಳಹೊಕ್ಕನು. 
ಅವನು ಎಲ್ಲೆಲ್ಲಿ ಸುತ್ತಿದರೂ ಒಂದುಕಡೆ ಒಂದುಗೂಡಿ ನೆಲಸಿದ್ದ ವೇದಗಳನ್ನು 
ಕಾಣಲೇ ಇಲ್ಲವು. ಆ ಅನಂತರದಲ್ಲಿ ದೇವತೆಗಳು ವಿಷ್ಣುವನ್ನು ಸ್ತುತಿಸಿ 
ಎಚ್ಚರಿಸಿದರು. ಎಚ್ಚರಗೊಂಡ ವಿಷ್ಣುವು ಅವರನ್ನು ಕುರಿತು ಹೇಳಿದನು. 

ಭಾ ವಿಷ್ಣುವು ಹೇಳುತ್ತಾನೆ.“ ಎಲ್ಫೈ ಸುರಗಣಗಳೇ! ಗೀತವಾದ್ಯಾದಿ 
ಮಂಗಳಗಳಿಂದ ಪೀಪೆಸಗಿದ ಸ್ತುತಿಯಿಂದ ನಾನು ನಿಮಗೆ ವರದನಾಗಿದ್ದೇನೆ. 


೨೭೨ ಪ್ರೀ ಸ್ಕಾಂದಮೆ ಹಾಪುರಾಣಂ 


ಊರ್ಜಸ್ಯ ಶುಕ್ಲೈಕಾದಶ್ಯಾಂ ಭವದ್ದಿಃ ಪ್ರತಿಜೋಧಿತಃ 1 


ಅತಶ್ಚೈಷಾ ತಿಥಿರ್ಮಾನ್ಯಾ ಸಾತೀವ ಪ್ರೀತಿದಾ ಮಮ ॥೩೨॥ 
ವೇದಾಶೃಂಖಹೃತಾಸ್ಸರ್ವೇ ತಿಸ್ಮಂತ್ಯುದಕಸಂಸ್ಥಿತಾಃ I 
ತಾನಾನಯಾನ್ಯುಹಂ ದೇವಾ ಹತ್ವಾ ಸಾಗರನಂದನಂ ॥ ೩೩ ॥ 
ಅದ್ಯಪ್ರಭೃತಿ ವೇದಾಸ್ತು ಮುಂತ್ರಬೀಜಸಮನ್ನಿತಾಃ । 

ಪ್ರತ್ಯಬ್ದಂ ಕಾರ್ತಿಕೇ ಮಾಸಿ ನಿಶ್ರಮಂತ್ವಪ್ಪು ಸರ್ವದಾ ॥ ೩೪॥ 
ಕಾಲೇಂಸ್ಮಿನ್‌ ಯೇ ಪ್ರಕುರ್ವಂತಿ ಪ್ರಾತೇಸ್ನಾನಂ ನಕೋತ್ತಮಾಃ । 

ತೇ ಸರ್ವಯಜ್ಞಾವಭೃಫೈಃ ಸುಸ್ನಾತಾಸ್ಸ್ಯುರ್ನ ಸಂಶಯಃ ॥ ೩೫ ॥ 


ಅದ್ಯಪ್ರಭೃತ್ಯಹಮಪಿ ಭವಾನಿ ಜಲಮಧ್ಯಗಃ । 

ಭವಂತೋಪಿ ಮಯಾ ಸಾರ್ಥಮಾಯಾಂತು ಸಮುನೀಶ್ವರಾಃ ॥ ೩೬॥ 
ಕಾರ್ತಿಕನ್ರತಿನಾಂ ಚೇಂದ್ರ ರಕ್ಸ್ಯಾ ಕಾರ್ಯಾ ತ್ವಯಾ ಸದಾ । 
ಇತ್ಯುಕ್ತ್ಟ್ವಾ ಭಗವಾನ್‌ ವಿಷ್ಣುಃ ಶಫರೀತುಲ್ಯರೂಪಧೃಕ್‌ । 

ಖಾತ್ಸಪಾತ ಜಲೇ ವಿಂಧ್ಯವಾಸಿನಃ ತಸ್ಯ ಪಶ್ಯತಃ ॥ ೩೭ ॥ 


೩೨. ಕಾರ್ತಿಕಮಾಸದ ಶುಕ್ಲ ಏಕಾದಶಿಯ ದಿನ ನಾನು ನಿಮ್ಮಿಂದ ಎಚ್ಚರ 
ಗೊಳಿಸಲ್ಪಟ್ಟದ್ದೇನೆ. ಆದುದರಿಂದ ಈ ತಿಥಿಯು ನನಗೆ ಬಹಳ ಪ್ರೀತಿಕರವೆಂದು 
ತಿಳಿಯಬೇಕು. 

೩೩. ಶಂಖನಿಂದ ಹೈತಗಳಾದ ವೇದಗಳೆಲ್ಲವೂ ಉದಕದಲ್ಲಿ ನೆಲಸಿರುವುವು. 
ಎಲ್ಫೈ ದೇವತೆಗಳಿರಾ! ಸಾಗರನಂದನನಾದ ಆ ಶಂಖನನ್ನು ಕೊಂದು ವೇದ 
ಗಳನ್ನು ತರುತ್ತೇನೆ. 

೩೪. ಇಂದು ಮೊದಲುಗೊಂಡು ವೇದಗಳು ಮಂತ್ರಬೀಜಗಳಿಂದೊಡ 
ಗೂಡಿ ಪ್ರತಿವರ್ಷವೂ ಕಾರ್ತಿಕ ಮಾಸದಲ್ಲಿ ನೀರಿನಲ್ಲಿದ್ದು ವಿಶ್ರಮಿಸಿಕೊಳ್ಳಲಿ. 

೩೫. ಈ ಕಾಲದಲ್ಲಿ ಯಾವ ನರೋತ್ತಮರು ಪ್ರ್ರಾತಃಸ್ಟಾನವನ್ನು ಮಾಡು 
ವರೋ ಅವರೆಲ್ಲರೂ ಯಜ್ಞದ ಅವಭೃಥಗಳಲ್ಲಿ ಚೆನ್ನಾಗಿ ಸ್ಲಾನಮಾಡಿದವ 
ರಾಗುತ್ತಾರೆ. ಇದರಲ್ಲಿ ಸಂಶಯವಿಲ್ಲವು. 

೩೬. ಇಂದಿನಿಂದ ನಾನು ಕೂಡ ಜಲದ ಮಧ್ಯದಲ್ಲಿ ನೆಲಸಿರುತ್ತೇನೆ. ನೀವು 
ಮುನೀಶ್ವರರ ಸಮೇತರಾಗಿ ನನ್ನೊಡನೆ ಬನ್ನಿರಿ. 

೩೭. ಎಲ್ಫೈ ಇಂದ್ರನೇ! ನೀನು ಕಾರ್ತಿಕ ವ್ರತಧಾರಿಗಳಾದವರಿಗೆ ಸದಾ 
ರಕ್ಸೃಣೆಯನ್ನುಂಟುಮಾಡಬೇಕು.” ಹೀಗೆಂದು ನುಡಿದು ಭಗವಂತನಾದ ವಿಷ್ಣುವು 
ಶಫರಿ ಎಂಬ ಮಾನಿಗೆಣೆಯಾದ ರೂಪವನ್ನು ಧರಿಸಿ ವಿಂಧ್ಯವಾಸಿಯು 
ನೋಡುತ್ತಿರಲು ಆಕಾಶದಿಂದ ಕಡಲ ನೀರಿಗಿಳಿದನು. 


ತ್ರಯೋದಶೋತಧ್ಯಾಯಃ ೨೬೩ 


ಹತ್ವಾ ಶಂಖಾಸುರಂ ವಿಷ್ಣುರ್ಬದರೀವನಮಾಗಮತ್‌ । 

ತತ್ರಾಹೂಯ ಯಷೀನ್‌ ಸರ್ವಾನ್‌ ಇದಮಾಜ್ಞಾ ಸಯತ್ಛ್ರಭಂಃ ॥ ೩೮ ॥ 
ನಿಷತ್ಸರುವಾಚ ವದ 

ಜಲಾಂತರವಿಶೀರ್ಣಾಂಸ್ತಾನ್‌ಯೂಯಂ ವೇದಾನ್ಚಮಾರ್ಗಥ । 

ಆನೆಯೆದ್ವಂ ಚೆ ತ್ವೈರಿತಾಃ ಸಾಗರಸ್ಕ ಜಲಾಂತರಾತ್‌ । 

ತಾವತ್ರೆಯಾಗೇ ತಿಷ್ಮಾನಿಂ ದೇನತಾಗಣಸಂಯಂಂತೆಃ 


Fn 
ನಾರದ ಉವಾಚ :-- 

ತತಸ್ತೈಸ್ಸರ್ನ್ವಮುನಿಭಿಃ ತಪೋಬಲಸನಮುಸ್ಹಿತೈಃ u ೪೦॥ 

ಉದ್ಭೃತಾಶ್ಚ ಸಬೀಜಾಸ್ಕೇ ವೇದಾ ಯಜ್ಞಸಮು್ಚಿತಾಃ । 

ತೇಷು ಯಾನವನ್ಮಿ: ತಂ ಯೇನ ಲಬ್ಧಂ ತಾವದ್ದಿ ತಸ್ಯ ತತ್‌ ॥ ೪೧॥ 


ಸಸ ಏನ ಯಹಿರ್ಜಾತಸ್ತ ಸ್ವತ್ತತ್ರಭೃತಿ ಸ ಸಾರ್ಥಿನ 
ಅಥ ಸರ್ವೇಇಪಿ ಸಂಗಮ್ಯ ಪ್ರಯಾಗಂ ಮುನಯೋ ಯಯುಃ ॥ ೪೨ ॥ 
ನಿಷ್ಠವೇ ಸನಿಧಾತ್ರೇ ತೇ ಅಬ್ಮಾನ್ಯೇದಾನ್ನೆ $ಮೇದಯನ್‌ । 


ಲಭ್ಕ್ಯಾ ವೇದಾನ್‌ ಸಮುಗ್ಪ್ರಾಂಸ್ತು ಬ್ರಹ್ಮಾ ಹರ್ಷಸಮನ್ಚಿತಃ ॥ ೪೩॥ 


೩೮. ತರುವಾಯ ಶಂಖಾಸುರನನ್ನು ಕೊಂದು ವಿಷ್ಠು ವ ಬದರೀವನಕ್ಕೆ 
ಬಂದನು. ಅಲ್ಲಿ ಸಮಸ್ತ ಖುಷಿಗಳನ್ನೂ ಕರೆದು ಆಪ ಪ್ರಭುವು ಅವರಿಗೆ ಈರೀತಿ 
ಆಜ್ಞಾಪಿಸಿದನು. 

೩೯. ವಿಷ್ಣುವು ಹೇಳುತ್ತಾನೆ:--""ಎಲೈ ಖುಷಿಗಳಿರಾ! ನೀರಿನೊಳಗೆ 
ಜೆದುರಿ ಹೋಗಿರುವ ಆ ವೇದಗಳನ್ನು ನೀವು ಹುಡುಕಿರಿ. ಸಾಗರದ ಕೀರಿನೊಳಗಿ 
ನಿಂದ ತ್ವರಿತವಾಗಿ ಅವನ್ನು ತನ್ನಿರಿ. ಅಲ್ಲಿಯವರೆಗೆ ನಾನು ದೇವತಾಗಣ 
ಗಳಿಂದ ಕೂಡಿ ನ ದ್ರ ಯಾಗದಲ್ಲಿ ನೆಲಸಿರುತ್ತೇನೆ?' ಎಂದನು. 

೪೦-೪೧. `ಸಾರದನು ಹೇಳುತ್ತಾನೆ: "ಬಳಿಕ ತಪೋಬಲಸಮಸ್ತಿತರಾದ 
ಮುನಿಗಳೆಲ್ಲರೂ ಮಂತ್ರಬೀಜಗಳಿಂದೊಡಗೂಡಿ ಯಜ್ಞ ಸಮೇತಗಳಾಗಿದ್ದ 
ಆ ವೇದಗಳನ್ನು ಉದ್ದರಿಸಿದರು. ಅವುಗಳಲ್ಲಿ ಎಷ್ಟು ಮಾತ್ರ ಯಾರಿಂದ ಕಂಡು 
ತರಲ್ಪಟ್ಟಿತೋ ಅಷ್ಟು ಮಾತ್ರವೇ ಅವರವರದು. 

“ಕ್ತ ರಾಜನೇ! ಅವಕ್ಕೆ ಅವರವರೇ ಸುಷಿಗಳಾದರು. ಬಳಿಕ 
ಮುರಿಗಳೆಲ್ಲರೂ ಒಟ್ಟು ಗೂಡಿ ಪ್ರಯಾಗಕ್ಕೆ ಹೋದರು. 

೪೬. ಅವರು ಮಗೆ ದೊರೆತ ವೇದಗಳನ್ನು ಹ್ಮನಿಂದೊಡಗೂಡಿದ 
ವಿಷ್ಣುವಿಗೆ ಸಿಷೇದಿಸಿದರು. ಸಮಗ್ರವಾಗಿ pi ಯ ಬ್ರಹ್ಮನು 


ಕ್ರ 


೨೭೪ ಶ್ರೀ ಸ್ಮಾಂದಮಹಾಪುರಾಣಂ 


ಅಯಜದ್ವಾಜಿಮೇಥೇನ ದೇವರ್ಷಿಗಣಸಂಯುತಃ। 

ಯಜ್ಞಾಂತೇ ದೇವತಾಸ್ಸರ್ವೆ ವಿಜ್ಞಸ್ತಿಂ ಚಕ್ರುರಂಜಸಾ ॥ ೪೪ ॥ 
ದೇವಾ ಊಚುಃ: 

ದೇವದೇವ ಜಗನ್ನಾಥ ವಿಜ್ಞಪ್ಲಿಂ ಶೃಣು ನಃ ಪ್ರಭೋ 

ಹರ್ಷಕಾಲೋಂಯಮುಸ್ಮಾಕಂ ತಸ್ಮಾತ್ತ್ವಂ ನರದೋ ಭವ ॥ ೪೫ ॥ 

ಸ್ಥಾನೆೇಆಸ್ಮಿನ್‌ ದೃಹಿಣೋ ಮೇದಾನ್‌ ನಷ್ಟಾನ್ರಾಪ ಪುನಸ್ಸ್ವಯಂ ! 

ಯಜ್ಞಭಾಗಾನ್ವಯಂ ಪ್ರಾಪ್ತಾಃ ತ್ವತ್ರಸಾದಾದ್ರಮಾಪತೇ ॥ ೪೬॥ 

ಸ್ಥಾನಮೇತದ್ದಿ ನಃ ಶ್ರೇಷ್ಠಂ ಪೃಥಿವ್ಯಾಂ ಪುಣ್ಯವರ್ಧನಂ । 

ಭುಕ್ತಿಮುಕ್ತಿಪ್ರದಂ ಚಾಸ್ತು ಪ್ರಸಾದಾದ್ಭವತಸ್ಸದಾ ॥ ೪೭॥ 

ಈಕಾಲೋಂಪ್ಯಯಂ ಮಹಾಪುಣ್ಯೋ ಬ್ರಹ್ಮಘ್ನಾದಿನಿಶುದ್ಧಿ ಕೃತ್‌ । 

ದತ್ತಾಕ್ಟಯಕರಂ ಚಾಸ್ತು ವರಮೇವಂ ದದಸ್ವ ನಃ ॥ ೪೮ ॥ 
ವಿಷ್ಣುರುವಾಚ :- 

ಮಮಾಷ್ಯೇತದ್ವೃತಂ ದೇವಾ ಯದ್ಭವದ್ಧಿರುವಾಹೃತಂ | 

ತಥಾಸ್ತು ಸುಲಭಂ ತ್ವೇತತ್‌ ಬ್ರಹ್ಮಕ್ಸೇತ್ರಮಿತಿ ಪ್ರಥಾಂ Hn 

೪೪. ಆಗಲಾ ಬ್ರಹ್ಮನು ದೇವರ್ಷಿಗಣದಿಂದ ಕೂಡಿ ಅಲ್ಲಿಯೇ ಅಶ್ವಮೇಧ 
ಯಜ್ಞವನ್ನೂ ಮಾಡಿದನು. ಯಜ್ಞಾಂತ್ಯದಲ್ಲಿ ದೇವತೆಗಳೆಲ್ಲರೂ ಆತನಲ್ಲಿ 
ಇಂತೆಂದು ವಿಜ್ಞಾಪನೆ ಮಾಡಿಕೊಂಡರು. 

೪೫. ದೇವತೆಗಳು ಹೇಳುತ್ತಾರೆ.“ ದೇವದೇನಾ, ಜಗನ್ನಾಥಾ, 
ಪ್ರಭುವೇ! ನಮ್ಮ ವಿಜ್ಞಾ ಸನೆಯನ್ನು ಲಾಲಿಸು. ಇದು ನಮಗೆ ಹರ್ಷಕಾಲವು. 
ಆದುದರಿಂದ ನೀನು ನಮಗೆ ವರದನಾಗಬೇಕು. 

೪೬. ನಷ್ಟವಾಗಿದ್ದ ವೇದಗಳನ್ನು ಬ್ರಹ್ಮನು ಈಯೆಡೆಯಲ್ಲಿ ಪುನಃ ಪಡೆದನು. 
ಎಲ್ಫೆ ರಮಾಸತಿಯೇ! ನಿನ್ನ ಪ್ರಸಾದದಿಂದ ನಾವು ಯಜ್ಞಭಾಗಗಳನ್ನು 
ಹೊಂದಿದೆವು. 

೪೭-೪೮. ಈ ಸ್ಥಾನವು ನಮಗೆ ಶ್ರೇಷ್ಠವಾದುದು. ಈ ಸ್ಥಾನವು ನಿನ್ನ 
ಅನುಗ್ರಹದಿಂದ ಪೃಥ್ವಿಯಲ್ಲಿ ಸದಾ ಪುಣ್ಯವರ್ಧನವೂ ಭುಕ್ಕಿಮುಕ್ತಿಪ್ರದಾಯ 
ಕವೂ ಆಗಲಿ. ಈ ಕಾಲವೂ ಕೂಡ ಮಹಾಪುಣ್ಯಕರವೂ, ಬ್ರಹ್ಮೆಹೆತ್ಯಾದಿ ಪಾಪ 
ಗಳಿಂದ ಪರಿಶುದ್ಧಿಯನ್ನುಂಟುಮಾಡುವುದೂ, ಮಾಡಿದ ದಾನಗಳನ್ನು ಅಕ್ಟಯ 
ಗೊಳಿಸತಕ್ಕುದೂ ಆಗಲಿ. ನಮಗೆ ಈ ವರವನ್ನು ದಯಪಾಲಿಸು. 

೪೯. ವಿಷ್ಣುವು ಹೇಳುತ್ತಾನೆ: ಎಲೆ ದೇವತೆಗಳಿರಾ! ನೀವು ಉದಾ 
ಹರಿಸಿದ ಈ ವಿಷಯವನ್ನು ನಾನು ಕೂಡ ವರಿಸಿದೆನು. ಹಾಗೆಯೇ ಆಗಲಿ. 
ಇದು ಸುಲಭವಾಗಿ ಬ್ರಹ್ಮಕ್ಷೇತ್ರವೆಂಬ ಹೆಸರನ್ನು ಪಡೆಯಲಿ. 


ತ್ರಯೋದಶೋಳ9ಧ್ಯಾಯಃ ೨೭೫ 


ಸೂರ್ಯವಂಶೋದ್ಬವೋ ರಾಜಾ ಗಂಗಾಮತ್ರಾನಯಿಷ್ಯತಿ । 
ಸಾ ಸೂರ್ಯಕನ್ಯ ಸ ಚಾತ್ರ ಕಾಲಿಂದ್ಯಾ ಯೋಗಮೇಷ್ಯ $3 uso 
ಯೂಯಂ ಚೆ ರ್ಜ ಬ್ರಹ್ಮಾದ್ಯಾ ನಿಯನಂಂ ತು ಭಾ ಸಹ। 


ತೀರ್ಥರಾಜೇತಿ ವಿಖ್ಯಾತಂ ತೀರ್ಥಮೇತದೃ ವಿಷ್ಯತಿ ॥ ೫೧॥ 

ಸರ್ವಪಾಪಾನಿ ನಶ್ಯಂತಿ ತ ರಾಜಸ್ಥಿ ದರ್ಶನಾತ್‌ 1 

ಸೂರ್ಯೇ ಮಕರಗೇ ಪ್ರಾಪ್ತೇ ಸ್ಲಾಯಿನಾಂ ಪಾಪನಾಶನಃ ॥ ೫೨ ॥ 

ಕಾಲೋಹ್ಯೇಷ ಮಹಾಪುಣ್ಯಫಲದೋಸ್ತು ಸದಾ ನೃಣಾಂ | 

ಸಾಲೋಕ್ಯಾದಿಫಲಂ ಸ್ಪಾನೈರ್ಮಾಘೇ ಮಕರಗೇ ರವಾ ॥ ೫೩ ॥ 
ನಾರದ ಉವಾಚ :-- 


ಏವಂ ದೇವಾನ್‌ ದೇವದೇನಸ್ತದುಕ್ತ್ವಾ 
ತತ್ರೈವಾಂತರ್ಧಾನಮಾಗತ್ಯ ನೇಧಾಃ । 
ದೇವಾಸ್ಫರ್ವೇಪ್ಯಂಶಕೈಸ್ತೇಂಪ್ಯತಿಷ್ಠಂ 
ಶ್ಹಾಂತರ್ಧಾನಂ ಪ್ರಾಸುರಿಂದ್ರಾದಯಸ್ತೇ ॥ ೫೪ ॥ 


೫೦. ಮುಂದೆ ಸೂರ್ಯವಂಶೋದ್ಭವನಾದ ಭಗೀರಥರಾಜನು ಗಂಗೆ 
ಯನ್ನು ಇಲ್ಲಿಗೆ ಕರೆತರುತ್ತಾನೆ. ಆ ಗಂಗೆಯು ಇಲ್ಲಿ ಸೂರ್ಯಕನ್ಯೆಯಾದ 
ಯಮುಕನೆಯೊಡನೆ ಸಂಗಮ ಹೊಂದುತ್ತಾಳೆ. 

೫೧. ಬ್ರಹ್ಮನೇ ಮೊದಲಾದ ನೀವುಗಳೆಲ್ಲರೂ ನನ್ಸಿಂದೊಡಗೂಡಿ ಇಲ್ಲಿಯೇ 
ವಾಸಮಾಡಿರಿ. ಇದು ತೀರ್ಥರಾಜವೆಂದು ಪ್ರಖ್ಯಾತವಾದ ತೀರ್ಥವಾಗಿ 
ಪರಿಣಮಿಸುವುದು. 

೫೨. ಈ ತೀರ್ಥರಾಜದ ದರ್ಶನದಿಂದ ಸರ್ವಪಾಪಗಳೂ ನಾಶವಾಗು 
ತ್ತವೆ, ಸೂರ್ಯನು ಮಕರದಲ್ಲಿರುವಾಗ ಇಲ್ಲಿ ಸ್ನಾನ ಮಾಡುವವರ ಪಾಪಗಳೂ 
ಪರಿಹಾರವಾಗುವುವು. 

೫೩. ಈ ಕಾಲವು ಮನುಷ್ಯರಿಗೆ ಸದಾ ಮಹಾಪುಣ್ಯಫಲವನ್ನು ಕೊಡು 
ವಂತಹುದಾಗಲಿ. ಮಾಘದಲ್ಲಿ ಸೂರ್ಯನು ಮಕರದಲ್ಲಿರುವಾಗ ಸ್ಪಾನಮಾಡು 
ವವರಿಗೆ ನನ್ನ ಸಾಲೋಕ್ಯವೇ ಮೊದಲಾದ ಫಲಗಳುಂಬಾಗಲಿ.” 

೫೪. ನಾರದನು ಹೇಳುತ್ತಾನೆ.“ ದೇವದೇವನಾದ ಆ ನಾರಾಯಣನು 
ದೇವತೆಗಳಿಗೆ ಈ ರೀತಿ ಹೇಳಿ ಬ್ರಹ್ಮನೊಡನೆ ಅಲ್ಲಿಯೇ ಅಂತರ್ಧಾನ ಹೊಂದಿದನು. 
ಇಂದ್ರನೇ ಮೊದಲಾದ ಮುತ ದೇವತೆಗಳೂ ತಮ್ಮ ತಮ್ಮ ಅಂಶಗಳಿಂದ 
ಅಸ್ಲಿ ನೆಲಸುವವರಾಗಿ ಅಲ್ಲಿಯೇ ಅಂತರ್ಧಾನ ಹೊಂದಿದರು. 


೨೭೬ ಶ್ರೀ ಸ್ಕ್ಯಾಂದಮೆ ಹಾಪುರಾಣಂ 


ಕಾರ್ತಿಕೇ ತುಲಸೀಮೂಲೇ ಯೋರ್ಚಯೇದ್ದ ರಿಮಾಶ್ವರಂ 1 
ಭುಕೆ ಹಹ ನಿಖಲಾನ್‌ ಭೋಗಾನ್‌ ಅಂತೇ ವಿಷ್ಣು ಪುರಂ ವ ್ರಜೇತ್‌ ॥೫೫॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಯ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ € ಸತ್ಯಭಾಮಾಪೂರ್ವ 
ಜನ್ಮವೃತ್ತಾಂತಕಥನಪೂರ್ವಕ ಪ್ರಯಾಗತೀರ್ಥ ಪ್ರಶಂಸಾವರ್ಣನಂ'? 
ನಾಮ ತ್ರಯೋದಶೋಧ್ಯಾಯಃ 








೫೫. ಕಾರ್ತಿಕಮಾಸದಲ್ಲಿ ತುಲಸೀ ಮೂಲದಲ್ಲಿ ಯಾವನು ಈಶ್ವರನಾದ 
ಹರಿಯನ್ನು ಅರ್ಚಿಸುವನೋ ಅವನು ಇಹದಲ್ಲಿ ನಿಖಿಲ ಭೋಗಗಳನ್ನೂ ಅನು 
ಭವಿಸಿ ಕಡೆಗೆ ವಿಷ್ಣುಪುರಕ್ಕೆ ಹೋಗಿ ಸೇರುತ್ತಾನೆ. 


ಇಲ್ಲಿಗೆ ಎಂಬತ್ತೊಂದುಸಾಪಿರ ಶ್ಲೊ ೇಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರಿ ಸ್ಕಾ ೦ದಮ ಹಾಪುರಾಣದ ಎರಡನೆಯ FY ಷ್ಠವಖಂಡದ ಕಾರ್ತಿ ಕಮಾಸಮೊಹಾತ್ಮ ದಲ್ಲಿ 
ಇ ಸತ್ತೆ ಭಾಮಾ ಪೂರ್ವಜನ್ಮ ಕಥನಪೂರ್ವಕ ಪ ನ್ರಯಾಗತೀರ್ಥಪ್ಪ ಚಂಸಾವರ್ಜನ ಗಟ 
ಹದಿಮೂರನೆಯ ಅಧ್ಕಾ ಪ್ರ ಮಂಗಿದುದು 


1 ಶ್ರೀಃ॥ 
ಅಥ ಚತುರ್ದಶೋಧ್ಯಾಯಃ 
ಜಲಂಫರೋತ್ಸತ್ತಿವರ್ಣನಂ 
ಪೃಥುರುವಾಚೆ ;-- 
ಯತ್ತಯಾ ಕಥಿತಂ ಬ್ರಹ್ಮನ್‌ ವ್ರತಮೂರ್ಜಸ್ಯ ವಿಸ್ಮರಾತ್‌ | 
ತತ್ರ ಯಾ ತುಲಸೀಮೂಲೇ ವಿಷ್ಣೋಃ ಪೂಜಾ ತ್ವಯೋದಿತಾ ೫ ೧॥ 
ತೇನಾಹಂ ಪೃಷ್ಣುಮಿಚ್ಛಾನಿಂ ಮಾಹಾತ್ಮ್ಯಂ ತುಲಸೀಭವಂ । 


ಕಥಂ ಸಾಂತಿಪ್ರಿಯಾ ತಸ್ಯ ದೇನಡೇವಸ್ಯ ಶಾಜರ್ಕಿಣಃ ॥೨॥ 
ಕೆಥಮೇಷಾ ಸಮುತ್ಪನ್ನಾ ಕಸ್ಮಿನ್‌ ಸ್ಥಾನೇ ಚ ನಾರದ । 
ಏವಂ ಬ್ರೂಹಿ ಸಮಾಸೇನ ಸರ್ವಜ್ಞೋಸಿ ಮತೋ ಮಮ 4M 


ನಾರದ ಉವಾಚೆ :-- 
ಶೃಣು ರಾಜನ್ನವಹಿತೋ ಮಾಹಾತ್ಮ್ಯಂ ತುಲಸೀಭವಂ । 





ಸೇತಿಹಾಸಂ ಪುರಾವೃತ್ತಂ ತತ್ಸರ್ವಂ ಕಥೆಯಾನಿ ತೇ ॥೪॥ 

ಪುರಾ ಶಕ್ರಶ್ಕಿನಂ ದ್ರಷ್ಟುಮುಗಾತ್ಮೈಲಾಸಪರ್ವತಂ । 

ಸರ್ವದೇವೈಃ ಪರಿವೃತೋ ಹ್ಯಪ್ಸರೋಗಣಸೇವಿತಃ ॥೫॥ 
ಕನ್ನಡದ ಅನುವಾದ 


ಜಲಂಧರೋತ್ಪತ್ತಿ ವರ್ಣನ 

೧. ಪೃಥುವು ಹೇಳುತ್ತಾನೆ: ಭೋ ಬ್ರಹ್ಮನ್‌! ನೀನು ಕಾರ್ತಿಕ 
ಮಾಸದ ಮಹಿಮೆಯನ್ನು ವಿಸ್ತಾರವಾಗಿ ಹೇಳಿದೆ. ಅಲ್ಲಿ ತುಲಸೀಮೂಲದಲ್ಲಿ 
ವಿಷ್ಣುವನ್ನು ಪೂಜಿಸಬೇಕೆಂದು ತಿಳಿಸಿದೆ. 

೨. ಆದುದರಿಂದ ತುಲಸಿಯ ಮಾಹಾತ್ಮ್ಯವನ್ನು ಮತ್ತೂ ಕೇಳಲಿಚ್ಛಿಸು 
ತ್ತೇನೆ. ಆ ತುಲಸಿಯು ದೇವದೇವನಾದ ಶಾರ್ಜ್ಗಧರನಿಗೆ ಹೇಗೆ ಅತಿ ಪ್ರಿಯ 
ವಾಯಿತು? 

೩. ಅದು ಹೇಗೆ ಹುಟ್ಟಿತು? ಯಾವ ಸ್ಥಾನದಲ್ಲಿ ಹುಟ್ಟಿತು? ನಾರದ 
ಮುನಿಯ! ಇದೆಲ್ಲವನ್ನೂ ನನಗೆ ವಿಸ್ತಾರವಾಗಿ ತಿಳಿಸು. ನೀನು ಸರ್ವಜ್ಞ 
ನಾಗಿದ್ದೀಯೆಂದು ನನ್ನ ಅಭಿಪ್ರಾಯವು.” 

೪. ನಾರದನು ಹೇಳುತ್ತಾನೆ :-" ಮಹಾರಾಜ! ತುಲಸಿಯ ಮಾಹಾತ್ಮ್ಯ 
ವನ್ನು ಸಾವಧಾನದಿಂದ ಆಲಿಸು. ಹಿಂದೆ ನಡೆದ ಸಂಗತಿಯೆಲ್ಲವನ್ನೂ ಇತಿಹಾಸ 
ಸಮೇತವಾಗಿ ನಿನಗೆ ಹೇಳುತ್ತೇನೆ. 

೫, ಪೂರ್ವದಲ್ಲಿ ಇಂದ್ರನು ಶಿವನನ್ನು ನೋಡುವುದಕ್ಕಾಗಿ ಸಮಸ್ತ 


೨೭೮ ಶ್ರೀ ಸ್ಕಾಂದಮಹಾಪುರಾಣಂ 


ಯಾವದ್ಧತಶ್ಶಿವಗೃಹಂ ತಾವತ್ತತ್ರ ಸ ದೃಷ್ಟವಾನ್‌ । 


ಪುರುಷಂ ಭೀಮಕರ್ಮಾಣಂ ದಂಷ್ಟ್ರಾನನವಿಭೀಷಣಂ ॥೬॥ 
ಸ ಪೃಷ್ಟಸ್ತೇನ ಕಸ್ತಂ ಭೋಃ ಕ್ವ ಗತೋ ಜಗದೀಶ್ವರ ! 

ಏವಂ ಪುನಃ ಪುನಃ ಪೃಷ್ಟಃ ಸ ತದಾ ನೋಕ್ತೆವಾನ್ಸೃಪ Hen 
ತತಃ ಕೃದ್ಧೋ ವಜ್ರಹಪಾಣಿಃ ತಂ ನಿರ್ಭರ್ತ್ಯ ವಚೋಇಬ್ರನೀತ್‌ | 

ರೇ ಮಯಾ ಪೃಚ್ಛ್ಯೈಮಾನೋಆಪಿ ನೋತ್ತರಂ ದತ್ತವಾನಸಿ Hon 
ಅತಸ್ವ್ವಾಂ ಹನ್ಮಿ ವಜ್ರೇಣ ಕಸ್ತೇ ತ್ರಾತಾಸ್ತಿ ದುರ್ಮುತೇ । 
ಇತ್ಯುದೀರ್ಯ ತತೋ ವಜ್ರೀ ವಜ್ರೇಣಾಭ್ಯಹನತ್‌ ದೃಢಂ un 
ತೇನಾಸ್ಯ ಕಂಠೋ ನೀಲತ್ವಂ ಅಗಾದ್ವಜ್ರಂ ಚೆ ಭಸ್ಮತಾಂ । 

ತತೋ ರುದ್ರಃ ಪ್ರಜಜ್ಞಾಲ ತೇಜಸಾ ಪ್ರದಹನ್ನಿನ ॥ ೧೦॥ 


ದೃಷ್ಟ್ಯಾ ಬೃಹಸ್ಪತಿಸ್ತೂರ್ಣಂ ಕೃತಾಂಜಲಿಪುಟೋತಭವತ್‌ । 
ಇಂದ್ರಂ ಚೆ ದಂಡವದ್ಪೂಮಾ ಕೃತ್ವಾ ಸ್ತೋತುಂ ಪ್ರಚಕ್ರಮೇ ॥ ೧೧॥ 





ಜೀವತೆಗಳಿಂದಲೂ ಸುತ್ತುವರೆಯಲ್ಪಟ್ಟು ಅಪ್ಸರೆಯರ ಸಮೂಹದಿಂದ 
ಸೇವಿಸಲ್ಪಡುತ್ತ ಕೈಲಾಸಪರ್ವತಕ್ಕೆ ಹೋದನು. 

೬. ಶಿವನ ಮಂದಿರಕ್ಕೆ ಹೋಗಿ ಸೇರುವಷ್ಟರಲ್ಲಿ ಅಲ್ಲಿ ಕೋರೆಹಲ್ಲುಗಳು 
ಳ್ಳವನಾಗಿ ಭಯಂಕರನೂ, ಭೀಮಕರ್ಮನೂ ಆದ ಒಬ್ಬ ಪುರುಷನನ್ನು ಕಂಡನು. 

೭. ಅವನನ್ನು ಕಂಡು " ಅಯ್ಯಾ, ನೀನು ಯಾರು? ಜಗದೀಶ್ವರನು ಎಲ್ಲಿ 
ಹೋಗಿದ್ದಾನೆ?” ಎಂದು ಅವನನ್ನು ಪ್ರಶ್ನಿಸಿದನು. ಹೀಗೆ ಮತ್ತೆ ಮತ್ತೆ 
ಪ್ರಶ್ನೆಮಾಡುತ್ತಿದ್ದರೂ ಅವನು ಏನೂ ಮರುಮಾತನಾಡಲಿಲ್ಲ. 

೮. ಬಳಿಕಲಾ ವಜ್ರಪಾಣಿಯು ಕ್ರುದ್ಧನಾಗಿ ಅವನನ್ನು ಬೆದರಿಸಿ ಮಾತಾಡಿ 
ದನು. “ಎಲಾ! ನಾನು ಪ್ರಶ್ನೆಮಾಡುತ್ತಿದ್ದರೂ ನೀನು ಉತ್ತರವನ್ನೇ 
ಕೊಡಲಿಲ್ಲವು. 

೯. ಆದುದರಿಂದ ನಿನ್ನನ್ನು ವಜ್ರದಿಂದ ಹೊಡೆದು ಕೊಂದುಬಿಡುತ್ತೇನೆ. 
ಎಲಾ ದುರ್ಮತೀ! ನಿನ್ನನ್ನು ಕಾಪಾಡುವವನು ಯಾವನಿದ್ಯಾನೆ?” ಹೀಗೆಂದು 
ನುಡಿದು ಆ ವಜ್ರಪಾಣಿಯು ನಜ್ರದಿಂಧ ಅವನನ್ನು ಬಲವಾಗಿ ಹೊಡೆದನು. 

೧೦. ಅದರಿಂದ ಅವನ ಕಂಠವು ನೀಲವರ್ಣವಾಯಿತು. ವಜ್ರವೂ 
ಭಸ್ಮನಾಯಿತು. ಬಳಿಕಲಾರುವ್ರನು ತೇಜಸ್ಸಿನಿಂದ ಸುಟ್ಟುಬಿಡುವನೋ ಎಂಬಂತೆ 
ಅಲ್ಲಿಯೇ ಪ್ರಜ್ವಲಿಸಿದನು. 

೧೧. ಅದನ್ನು ಕಂಡು ಬೃಹಸ್ಪತಿಯು ಬದ್ಧಾಂಜಲಿಪುಟನಾಗಿ ನಿಂತನು. 
ಇಂದ್ರನನ್ನು ಭೂಮಿಯಲ್ಲಿ ದಂಡಪ್ರಣಾಮಮಾಡಿದಂತೆ ಮಲಗಿಸಿ ಆ ಮಹಾ 
ರುದ್ರನನ್ನು ಸ್ಕೋತ್ರಮಾಡಲು ಪ್ರಾರಂಭಿಸಿದನು. 


ಚತುರ್ದಶೋ9ಧ್ಯಾಯಃ ೨೭೯ 
ಬೃಹಸ್ಪತಿರುವಾಚ ‘— 

ನಮೋ ದೇವಾಧಿಸತಯೇ ತ್ರ್ಯಂಬಕಾಯ ಕಪರ್ದಿನೇ । 

ತ್ರಿಪುರಘ್ನಾಯ ಶರ್ವಾಯ ನಮೋಂಂಧಕನಿಷೂದಿನೇ 

ವಿರೂಪಾಯಾತಿರೂಷಾಯ ಬಹುರೊಪಾಯ ಶಂಭನೇ । 

ಯಜ್ಞ ವಿಧ್ವಂಸಕರ್ತ್ರೇ ಚ ಯಜ್ಞಾ ನಾಂ ಫಲದಾಯಿನೇ ॥ ೧೩॥ 

ಕಾಲಾಂತಕಾಯಂ ಕಾಲಾಯ ಕಾಲಭೋಗಿಧರಾಯ ಚ । 


ನನೋ ಬ್ರಹ್ಮಶಿರೋಹಂತ್ರೇ ಬ್ರಾಹ್ಮಣಾಯ ನಮೋನಮಃ ॥ ೧೪ ॥ 
ನಾರದ ಉವಾಚ :-- 


॥ ೧೨ ॥ 


ಏವಂ ಸ್ಮುತಸ್ತದಾ ಶಂಭುರ್ಧಿಷಣೇನ ಜಗಾದ ತಂ! 

ಸಂಹರನ್‌ ನಯನಜ್ಜಾಲಾಂ ತ್ರಿರೋಕೀದಹನಕ್ಸಮಾಂ ॥ ೧೫ ॥ 

ವರಂ ವರಯ ಭೋ ಬ್ರಹ್ಮನ್‌ ಪ್ರೀತಃ ಸ್ತುತ್ಯಾಂನಯಾ ತವ । 

ಇಂದ್ರಸ್ಯ ಜೀವದಾನೇನ ಜೀವೇತಿ ತ್ವಂ ಪ್ರಥಾಂ ವ್ರಜ ॥ ೧೬ ॥ 
ಬೃಹಸ್ಪತಿರುವಾಚ :-- 

ಯದಿ ತುಷ್ಟೋಸಿ ದೇನ ತ್ವಂ ಪಾಹೀಂದ್ರಂ ಶರಣಾಗತಂ । 

ಅಗ್ನಿರೇಷ ಶನುಂ ಯಾತು ಭಾಲನೇತ್ರಸಮುದ್ಭವಃ ॥ ೧೭ ॥ 





೧೨-೧೩. ಬೃಹಸ್ಪತಿಯು ಹೇಳುತ್ತಾರೆ :--" ದೇವಾಧಿಪತೀ! ನಿನಗೆ 
ನಮಸ್ಕಾರವು. ತ್ರಿಣಯನನೂ, ಕಸರ್ದಿಯ್ಕೂ ತ್ರಿಪುರಗಳನ್ನು ಧ್ವಂಸಮಾಡಿ 
ದವನೂ, ಅಂಧಕನನ್ನು ಸಂಹರಿಸಿದವನೂ, ವಿರೂಸನೂ, ಅತಿರೂಸನೂ, ಬಹು 
ರೂಪಧರನೂ, ಶಂಭುವೂ, ದಕ್ಟೆಯಜ್ಞವನ್ನು ವಿಧ್ವಂಸಮಾಡಿದವನೂ, ಯಜ್ಞ 
ಫಲಪ್ರದನೂ ಆದ ಓದೇವಾ! ನಿನಗೆ ನಮಸ್ಕಾರವು!!! 

೧೪. ಕಾಲಾಂತಕ! ಕಾಲಸ್ವರೂಪನಾಗಿ, ಕಾಲಸರ್ಪಧರನಾಗಿ, ಬ್ರಹ್ಮನ 
ಶಿರಸ್ಸನ್ನು ಕತ್ತರಿಸಿದ ಕಿನಗಿದೊ ನಮಸ್ಕಾರವು. ಎಲ್ಫೆ ಬ್ರಾ ಹ್ಮಣಸ್ವರೂಪನೇ! 
ನಿನಗೆ ನಮೋ ನಮಃ? 

೧೫-೧೬. ನಾರದನು ಹೇಳುತ್ತಾನೆ: ಬೃಹಸ್ಪತಿಯಿಂದ ಈ ರೀತಿ 
ಸ್ತುತಿಸಲ್ಪಟ್ಟ ಶಂಭುವು ಮೂರು ಲೋಕವನ್ನೂ ಸುಡಲು ಸಮರ್ಥವಾದ ನಯನ 

ಲೆಯನ್ನು ಕೊನೆಗಾಣಿಸಿಕೊಂಡು ಅವನನ್ನು ಕುರಿತು "ಭೋ ಬ್ರಹ್ಮನ್‌! 
ಸಿನ್ನ ಈ ಸ್ತುತಿಯಿಂದ ನಾನು ಸುಪ್ರೀತನಾಗಿದ್ದೇನೆ. ವರವನ್ನು ಬೇಡಿಕೊ. 
ಇಂದ್ರನಿಗೆ ಜೀವದಾನಮಾಡಿದುದರಿಂದ ನೀನು “ಜೀವ?” ನೆಂಬ ಹೆಸರನ್ನು 
ಹೊಂದು? ಎಂದು ನುಡಿದನು. 

ಇ೭. ಬೃಹಸ್ಪತಿಯು ಹೇಳುತ್ತಾನೆ :--"ದೇವಾ! ನೀನು ಸುಂತುಷ್ವನಾಗಿ 
ರುವುದಾದರೆ ಶರಣಾಗತನಾದ ಈ ಮಹೇಂದ್ರನನ್ನು ಕಾಪಾಡು. ನಿನ್ನ ಹಣೆಗಣ್ಣಿ 
ವಿಂದ ಉಡ್ಡಸಿರುವ ಈ ಅಗ್ನಿಯು ಶಮನವಾಗಲಿ. 


೨೮೦ ಶ್ರೀ ಸ್ಕಾಂದಮಹಾಪುರಾಣಂ 


ಈಶ್ವರ ಉವಾಚ :-- 
ಪುನಃ ಪ್ರವೇಶಮಾಯಾತಿ ಭಾಲನೇತ್ರೇ ಕಥಂ ಶಿಖೀ। 


ಏನಂ ತ್ಯಕ್ಸ್ಟ್ಯಾಮ್ಯಹಂ ದೂರೇ ಯಥೇಂದ್ರಂ ನೈನ ಸೀಡಯೇತ್‌ ॥ ೧೮ ॥ 
ನಾರದ ಉವಾಚ :-- 


ಇತ್ಯುಕ್ತ್ವಾ ತಂ ಕರೇ ಧೃತ್ವಾ ಪ್ರಾಕ್ಸಿಪಲ್ಲನಣಾರ್ಣವೇ । 


A 
ಸೋಪೆತತ್ಸಿಂಥುಗಂಗಾಯಾಕ ಸಾಗರಸ್ಯ ಚ ಸಂಗಮೇ ॥೧೯॥ 
ತಾವತ್ಸ ಬಾಲರೂಪತ್ಯಂ ಅಗಾತ್ತತ್ರ ರುರೋದ ಚ । 
ರುದತಸ್ತಸ್ಯ ಶಬ್ದೇನ ಪ್ರಾಕಂಪದ್ದರಣೀ ಮುಹುಃ ॥೨೦॥ 
ಸ್ಪರ್ಗಾವ್ಯಾಸ್ಸತ್ಯಲೋಕಾಂತಾಃ ತತ್ಸ್ಪನಾವ್ಪಧಿರೀಕೃತಾಃ । 
ಶೃತ್ವಾ ಬ್ರಹ್ಮಾ ಯಂಯೌ ತತ್ರ ಕಿಮೇತದಿತಿ ವಿಸ್ಮಿತಃ ॥೨೧॥ 


ತಾನತ್ಸಮುದ್ರಸ್ಯೋತ್ಸಂಗೇ ತಂ ಬಾಲಂ ಸ ದದರ್ಶ ಹ। 

ದೃಷ್ಟ್ಯಾ ಬ್ರಹ್ಮಾಣಮಾಯಾಂತಂ ಸಮುದ್ರೋಪಿ ಕೃತಾಂಜಲಿಃ ೨೨ ॥ 
ಪ್ರಜವ್ಯೂ ಶಿರಸಾ ಬಾಲಂ ತಸ್ಯೋತ್ಸಂಗೇ ನ್ಯವೇಶಯತ್‌ | 

ಭೋ ಬ್ರಹ್ಮನ್ಸಿಂಧುಗಂಗಾಯಾಂ ಜಾತೋಯಂ ಮಮ ಪುತ್ರಕಃ । 
ಜಾತಕರ್ಮಾದಿಸಂಸ್ಕಾರಾನ್‌ ಕುರುಷ್ವಾದ್ಯ ಜಗದ್ಗುರೋ ॥ ೨೩ ॥ 





೧೮. ಆಗ ಈಶ್ವರನು, "ಈ ಬೆಂಕಿಯು ಹಣೆಗಣ್ಣಿನೊಳಕ್ಕೆ ಮತ್ತೆ ಹೇಗೆ 
ಪ್ರವೇಶಮಾಡೀತು? ಇಂದ್ರನನ್ನು ಸ್ವಲ್ಪವೂ ಪೀಡಿಸದ ಹಾಗೆ ಇದನ್ನು ದೂರದಲ್ಲಿ 
ಬಿಟ್ಟುಬಿಡುತ್ತೇನೆ? ಎಂದನು. 

೧೯. ನಾರದನು ಹೇಳುತ್ತಾನೆ:--ಈ ರೀತಿ ನುಡಿದು ಆ ಅಗ್ನಿಯನ್ನು 
ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಲನಣಸಮುದ್ರದಲ್ಲಿ ಬೀಳುವಂತೆ ಚಿಮ್ಮಿ 
ಎಸೆದನು. ಆ ಅಗ್ನಿಯು ಸಿಂಧು. ಗಂಗೆ ಮತ್ತು ಸಾಗರಗಳ ಸಂಗಮದಲ್ಲಿ 
ಬಿದ್ದಿತು. 

೨೦. ಬಿದ್ದೊಡನೆಯೇ ಆ ಅಗ್ನಿಯು ಬಾಲರೂಪವನ್ನು ಧರಿಸಿ ಅಳತೊಡ 
ಗಿದನು. ಅಳುವ ಅವನ ಶಬ್ದದಿಂದ ಭೂಮಿಯು ಮತ್ತೆ ಮತ್ತೆ ನಡುಗುತ್ತಿತ್ತು. 

೨೧. ಸ್ವರ್ಗಲೋಕವು ಮೊದಲಾಗಿ, ಸತ್ಯಲೋಕವು ಕೊನೆಯಾಗಿರುವ 
ಸಮಸ್ತ ಲೋಕಗಳೂ ಕಿವುಡುಗೊಳಿಸಲ್ಪಟ್ಟವು. ಅದನ್ನಾಲಿಸಿ ಬ್ರಹ್ಮನು ಇದೇ 
ನೆಂದು ವಿಸ್ಮಿತನಾಗಿ ಅಲ್ಲಿಗೆ ಹೋದನು. 

೨೨-೨೩. ಹೋಗಿ ಸೇರಿದೊಡನೆಯೆ ಅವನು ಕಡಲಮಡಿಲಲ್ಲಿ ಆ ಬಾಲಕ 
ನನ್ನು ಕಂಡನು. ತನ್ನೆಡೆಗೆ ಬರುತ್ತಿರುವ ಆ ಬ್ರಹ್ಮನನ್ನು ಕಂಡು ಸಮುದ್ರನೂ 
ಅಂಜಲಿಯನ್ನು ರಚಿಸಿ ತಲೆಬಾಗಿ ಪ್ರಣಾಮಮಾಡಿ ಬಾಲಕನನ್ನು ಅವನ 
ತೊಡೆಯ ಮೇಲೆ ಕುಳ್ಳಿರಿಸಿದನು. "ಭೋ ಬ್ರಹ್ಮನ್‌! ಇವನು ಸಿಂಧು 


ಚತುರ್ದಶೋಳ9ಧ್ಯಾಯಃ ೨೮೧ 


ನಾರದ ಉವಾಚ :- 
ಇತ್ಯಂ ವದತಿ ಪಾಥೋಧೌ ಸ ಬಾಲಃ ಸಾಗರಾತ್ಮಜಃ ॥ ೨೪॥ 


ಬ್ರಹ್ಮಾಣಮಗ್ರಹೀತ್ಕೂರ್ಜೆೇ ನಿಧುನ್ಯಂತಂ ಮುಹುರ್ಮುಹುಃ । 
ಧುನ್ನತಸ್ತಸ್ಯ ಕೊರ್ಚೇ ತು ನೇತ್ರಾಭ್ಯಾಮಗಮಜ್ಜಲಂ । 


ತೆಥಂಚಿನ್ಮುಕ್ತ ಕೂರ್ಚೊ ಥೆ ಬ್ರಹ್ಮಾ ಪ್ರೋವಾಚ ಸಾಗರಂ ॥೨೫॥ 
ಬ್ರಹ್ಮೋವಾಚ ;-- 

ನೇತ್ರಾಭ್ಯಾಂ ನಿಧೃತೆಂ ಯಸ್ಮಾತ್‌ ಅನೇನೈತಜ್ಜಲಂ ಮಮ । 

ತಸ್ಮಾಜ್ಜಲಂಧರ ಇತಿ ಖ್ಯಾತೋ ನಾಮ್ಮಾ ಭವಿಷ್ಯತಿ ॥ ೨೬॥ 

ಅನೇನೈವೈಸ ತರುಣಃ ಸರ್ವಶಸ್ತ್ರಾಸ್ತ್ರಪಾರಗಃ । 

ಅನಧ್ಯಸ್ಸರ್ವಭೂತಾನಾಂ ವಿನಾ ರುದ್ರಂ ಭವಿಷ್ಯತಿ ॥ ೨೭ ॥ 

ಯತ ಏಷ ಸಮುದ್ಭೂತಃ ತತ್ಪೈವಾಂತಂ ಗಮಿಷ್ಯತಿ ॥ ೨೮ ॥ 
ನಾರದ ಉವಾಚ ೭-- 

ಇತ್ಯುಕ್ತ್ವಾ ಶುಕ್ರಮಾಹೂಯ ರಾಜ್ಯೇ ತಂ ಚಾಭ್ಯಷೇಚೆಯತ್‌ । 

ಆಮಂತ್ರ್ಯ ಸರಿತಾಂ ನಾಫಂ ಬ್ರಹ್ಮಾಂತರ್ಧಾನಮಾಗಮತ್‌ ॥ ೨೯ 





ಗಂಗೆಯಲ್ಲಿ ಹುಟ್ಟಿದನು; ಇವನು ನನ್ನ ಮಗ. ಆದ್ಯಜಗದ್ಗುರುವೇ! ಇವನಿಗೆ 
ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸು” ಎಂದು ಪ್ರಾರ್ಥಿಸಿದನು. 

೨೪೨.೨೨೫. ನಾರದನು ಹೇಳುತ್ತಾನೆ:--ಸಮುದ್ರನು ಈ ರೀತಿ ಹೇಳುತ್ತಿರ 
ಲಾಗಿ ಸಾಗರಾತ್ಮಜನಾದ ಆ ಬಾಲನು ಬ್ರಹ್ಮನ ಮಾಸೆಯನ್ನು ಹಿಡಿದುಕೊಂಡು 
ಮತ್ತೆ ಮತ್ತೆ ಎಳೆದಳ್ಳಾಡಿಸತೊಡಗಿದನು. ಹಾಗೆ ಎಳೆಯುತ್ತಿರಲು ಅವನ 
ಕಣ್ಣುಗಳಿಂದ ನೀರು ಬಂದಿತು. ಬಳಿಕ ಹೇಗೋ ಮಾಸೆಯನ್ನು ಬಿಡಿಸಿಕೊಂಡು 
ಬ್ರಹ್ಮನು ಸಾಗರನನ್ನು ಶುರಿಶು ಹೇಳಿದನು. 

೨೬, ಬ್ರಹ್ಮನು ಹೇಳುತ್ತಾನೆ:--"ಎಲೈ ಸಾಗರರಾಜನೇ! ಇವಶಿಂತು 
ನನ್ನ ಕಣ್ಣುಗಳಲ್ಲಿ ಜಲವನ್ನು ತರಿಸಿದವನಾದುದರಿಂದ ಇವನು ಜಲಂಧರನೆಂದು 
ಭೂಮಿಯಲ್ಲಿ ಸ್ರ ಖ್ಯಾತನಾಗುವನು. 

೨೭. ಇದರಿಂದಲೇ ಈ ತರುಣನು ಸರ್ವಶಸ್ರಾಸ್ತ್ರಪಾರೆಂಗತನಾಗಿ, 
ರುದ್ರ ನೊಬ್ಬನು ಹೊರತಾಗಿ ಉಳಿದೆಲ್ಲ ಭೂತಗಳಿಗೂ ಅವಧ್ಯನಾಗುವನು. 

೨೮. ಯಾರಿಂದಿವನು ಉದ್ಭವಿಸಿದನೋ ಆ ಶಿವನಲ್ಲಿಯೇ ಇವನು ಲಯ 
ಪನ್ಸೈದುವನು' ಎಂದನು. 

೨೯. ನಾರದನು ಹೇಳುತ್ತಾನೆ: ಹೀಗೆ ನುಡಿದು ಶುಕ್ರನನ್ನು ಕರೆದು 
ಅಸುರರಾಜ್ಯದಲ್ಲಿ ಅವನನ್ನು ಅಭಿಷೇಕಮಾಡಿದನು. ಬಳಿಕ ಸರಿತ್ಸತಿಯಾದೆ 
ಸಮುದ ಸಿಗೆ ತಿಳಿಸಿ ಬ್ರಹ್ಮನು ಅಲ್ಲಿಯೆ ಅಂತರ್ಧಾನಹೊಂದಿದನು. 


೨೮೨ ಶ್ರೀ ಸ್ಯಾಂದೆಮಹಾಪುರಾಣಂ 


ಅಥ ತದ್ದರ್ಶನೋತ್ಸುಲ್ಲನಯನಸ್ಸಾಗರಸ್ತದಾ । 
ಕಾಲನೇಮಿಸುತಾಂ ವೃಂದಾಂ ತದ್ಭಾರ್ಯಾರ್ಥಮಯಾಚತ ॥೩೦॥ 
ತೇ ಕಾಲನೇಮಿಪ್ರಮುಖಾಃ ತತೋಂಸುರಾಃ 
ತಸ್ಮೈ ಸುತಾಂ ತಾಂ ಪ್ರದದುಃ ಪ್ರಹರ್ನಿತಾಃ । 
ಸ ಚಾಪಿ ತಾಂ ಪ್ರಾಪ್ಯ ಸುಹೈದ್ವರಾಂ ವಶಾಂ 
ಶಶಾಸ ಗಾಂ ಶುಕ್ರಸಹಾಯವಾನ್‌ ಬಲೀ 1 ೩೧॥ಟ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೇಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ 4 ಜಲಂಧರೋತ್ಪತ್ತಿ 
ವರ್ಣನಂ''ನಾಮ ಚತುರ್ದಶೋಇ9ಧ್ಯಾಯಃ 





೩೦. ಅಮೇಲೆ ಸಾಗರರಾಜನು ಅವನ ದರ್ಶನದಿಂದ ಅರಳಿದ ಕಣ್ಣುಗಳು 
ಳ್ಳವನಾಗಿ ಕಾಲನೇಮಿಯ ಮಗಳಾದ ವೃಂಡೆಯನ್ನು ಅವನಿಗೆ ಭಾರ್ಯಾರ್ಥ 
ವಾಗಿ ಕೇಳಿದನು. 

೩೧. ಆಗ ಕಾಲನೇಮಿಯೆ ಮೊದಲಾದ ಅಸುರರು ಬಹು ಹರ್ಷಗೊಂಡವ 
ರಾಗಿ ಆ ಮಗಳನ್ನು ಅವನಿಗೆ ಕೊಟ್ಟರು. ಅವನು ಕೂಡ ಸುಹೈದ್ವರಳಾದ 
ಅವಳನ್ನು ಪಡೆದು ಶುಕ್ರನ ಸಹಾಯದಿಂದ ಮಹಾ ಬಲಿಷ್ಠನೂ ಆಗಿ ತನ್ನ 
ವಶವರ್ತಿಯಾದ ಈ ಭೂಮಿಯನ್ನು ಆಳುತ್ತಿದ್ದನು.” 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧ ವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮ್ಯದಲ್ಲಿ 
« ಜಲಂಧರೋತ್ಪತ್ತಿವರ್ಣನ''ವೆಂಬ ಹದಿನಾಲ್ಕನೆಯ ಅಧ್ಯಾಯವು ಮಂಗಿದುದು 


1 ಶ್ರೀ 
ಅಥ ಪಂಚದಶೋಂಧ್ಯಾಯಃ 
ಜಲಂಧರ ವಿಜಯಪ್ರಾಪ್ತಿವರ್ಣನಂ 
ನಾರದ ಉವಾಚೆ:- 

ಯೇ ದೇವೈರ್ನಿರ್ಜಿತಾ ಪೂರ್ವಂ ದೈತ್ಯಾ ಪಾತಾಲಸಂಸ್ಥಿತಾಃ । 
ತೇಪಿ ಭೂಮಂಡಲಂ ಯಾತಾ ನಿರ್ಭಯಾಸ್ತಮುಪಾಶ್ರಿತಾಃ ॥೧॥8 
ಕೆದಾಚಿಚ್ಛಿನ್ನಶಿರಸಂ ರಾಹುಂ ದೃಷ್ಟ್ಯಾ ಸ ದೈತ್ಯರಾಟ್‌ । 
ಪಪ್ರೃಚ್ಛ ಭಾರ್ಗವಂ ತತ್ರ ತಚ್ಛಿರಶ್ಸೇದಕಾರಣಂ nor 
ಸ ಶಶಂಸ ಸಮುದ್ರಸ್ಯ ಮಫನಂ ದೇವಕಾರಿತಂ 1 
ರತ್ನಾಪಹರಣಂ ಚೈವ ದೈತ್ಯಾನಾಂ ಚ ಪರಾಭವಂ ॥೩॥ 
ಸ ಶೃತ್ವಾ ಕ್ರೋಧರಕ್ಕಾಕ್ಸಃ ಸ್ವಪಿತುರ್ಮಥನಂ ತದಾ । 
ದೂತಂ ಸಂಪ್ರೇಷಯಾಮಾಸ ಘಸ್ಮರಂ ಶಕ್ಟ್ರಸಂನಿಧೌ vn 
ದೂತಸ್ತ್ರಿನಿಷ್ಟಪಂ ಗತ್ವಾ ಸುಧರ್ಮಾಂ ಪ್ರಾವಿಶದ್ಧರಾಂ । 
ಜಗಾದಾಖರ್ವಮೌಲಿಸ್ತು ದೇವೇಂದ್ರಂ ವಾಕ್ಯಮುದ್ಭುತಂ ॥೫॥ 





ಕನ್ನಡದ ಅನುವಾದ 
ಜಲಂಧರನ ವಿಜಯಪ್ರಾಪ್ತಿನರ್ಣನ 


೧. ನಾರದನು ಹೇಳುತ್ತಾನೆ :--ಪೂರ್ವದಲ್ಲಿ ಯಾವ ದೈತ್ಯರು ದೇವತೆ 
ಗಳಿಂದ ಸೋಲಿಸಲ್ಪಟ್ಟು ಪಾತಾಲದಲ್ಲಿ ನೆಲಸಿದ್ದರೋ ಅವರೆಲ್ಲರೂ ನಿರ್ಭಯ 
ವಾಗಿ ಭೂಮಂಡಲಕ್ಕೆ ಬಂದು ಅವನನ್ನು ಆಶ್ರಯಿಸಿದರು. 

೨. ಒಂದು ಸಲ ಆ ದೈ ತ್ಯರಾಜನು ತಲೆ ಕತ್ತರಿಸಿಹೋಗಿದ್ದ ರಾಹುವನ್ನು 
ಕಂಡು ಸಮಾಪದಲ್ಲಿದ್ದ ಭಾರ್ಗವ (ಶುಕ್ರ)ನನ್ನು ಕುರಿತು ಅವನ ಶಿರಶ್ಭೇ ದಕ್ಕೆ 
ಕಾರಣವೇನೆಂದು ಪ್ರಶ್ನೆಮಾಡಿದನು. 

೩. ಶುಕ್ರನು ಸಮುದ್ರಮಥನವನ್ನೂ, ದೇವತೆಗಳು ಮಾಡಿದ 
ರತ್ನಾಪಹರಣವನ್ನೂ, ದೈತ್ಯರ ಪರಾಭವವನ್ನೂ ಅವನಿಗೆ ವಿವರಿಸಿ ತಿಳಿಸಿದನು. 

೪. ಜಲಂಧರನು ತನ್ನ ತಂದೆಯನ್ನು ಮಧಿಸಿದರೆಂಬ ಸಂಗತಿಯನ್ನು 
ಕೇಳಿ ಕ್ರೋಧದಿಂದ ಕೆಂಪಡರಿದೆ ಕಣ್ಣುಗಳುಳ್ಳ ವನಾಗಿ ಇಂದ್ರನ ಸನ್ನಿಧಿಗೆ 
ಘಸ್ಮರನೆಂಬ ದೂತನನ್ನು ಕಳುಹಿಸಿದನು. 

೫, ಆ ದೂತನು ಸ್ವರ್ಗಕ್ಕೆ ಹೋಗಿ ಶ್ರೇಷ್ಠವಾದ ಸುಧರ್ಮವೆಂಬ 
ಇಂದ್ರಸಭೆಯನ್ನು ಪ್ರವೇಶಿಸಿ ತಲೆತಗ್ಗಿ ಸಜಿಯೇ ದೇವೇಂದ್ರನಿಗೆ ಅದ್ಭುತವಾದ 
ಈ ವಾಕ್ಯವನ್ನುಸುರಿದನು. 


ಗೆ ಹೆ 
೨೮೪ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಘಸ್ಮರ ಉವಾಚ:- 
ಜಲಂಧರೋಜಜ್ಕಿತನಯಃ ಸರ್ವದೈತ್ಯಜನೇಶ್ವರಃ । 





ದೂತೋಹಂ ಪ್ರೇಷಿತಸ್ತೇನ ಸ ಯದಾಹ ಶೃಣುಷ್ವ ತತ್‌ ॥೬॥ 

ಕಸ್ಮಾತ್ರ್ಮಯಾ ಮಮ ಪಿತಾ ಮಥಿತಃ ಸಾಗರೋದ್ರಿಣಾ । 

ನೀತಾನಿ ಸರ್ವರತ್ನಾನಿ ತಾನಿ ಶೀಘ್ರಂ ಪ್ರಯಚ್ಛೆ ವೇ 1೭॥ 

ಇತಿ ದೂತನಚಃ ಶೃತ್ವಾ ವಿಸ್ಮಿತಸ್ವ್ರಿದಿಶಾಧಿಸಃ | 

ಉವಾಚ ಫುಸ್ಮರಂ ರೌದ್ರಂ ಭಯವೇಪಸಮಸನ್ವ್ಚಿತಃ ॥೮॥ 

ಇಂದ್ರ ಉವಾಚ :-- 

ಶೃಣು ದೂತ ಮಯಾ ಪೂರ್ವಂ ಮಧಥಿತಸ್ಸಾಗರೋ ಯಥಾ ಟ 

ಅದ್ರಯೋ ಮದ್ಭಯಾತ್ರ್ರಸ್ತಾಃ ಸ್ವಕುಕ್ಸಿಸ್ಥಾಃ ಕೃತಾಸ್ತಥಾ nen 

ಅನ್ಯೇಂಪಿ ಮದ್ದಿಸಸ್ತೇನ ರಕ್ಷಿತಾ ದಿತಿಜಾಃ ಪುರಾ । 

ತಸ್ಮಾದ್ಯತ್ತತ್ಪ್ರಜಾತಂ ತು ಮಯಾಪ್ಯಪಹೃತಂ ಕಲ ॥೧೦॥ 

ಶಂಖೋಹ್ಯೇನಂ ಪುರಾ ದೇವಾನದ್ದಿಷತ್ಸಾಗರಾತ್ಮಜಃ । 

ಮಮಾನುಜೇನ ನಿಹತಃ ಪ್ರವಿಷ್ಟಃ ಸಾಗರೋದರಂ ॥ ೧೧॥ 
೬, ಘಸ್ಮರನು ಹೇಳುತ್ತಾನೆ: ಡೇವೇಂದ್ರಾ! ಸಮುದ್ರತನಯನಾದ 


ಜಲಂಧರನು ಸರ್ವದೈತ್ಯ ಜನಕ್ಕೂ ಒಡೆಯನು. ನಾನು ಆತನಿಂದ ಕಳುಹಿಸಲ್ಪಟ್ಟ 
ದೂತನು. ಆತನೇನು ಹೇಳಿದನೋ ಅದನ್ನು ಹೇಳುತ್ತೇನೆ ಕೇಳು. 

ಹ * ಮಂದರಗಿರಿಯನ್ನಿಟ್ಟು ನನ್ನ ತಂದೆಯಾದ ಸಾಗರನನ್ನು ಏತಕ್ಕೆ 
ಮಥಿಸಿದ್ದೀಯೆ? ನವರತ್ನಗಳನ್ನೂ ಏಕೆ ತೆಗೆದುಕೊಂಡೆ? ಅವೆಲ್ಲವನ್ನೂ 
ಶೀಘ್ರವಾಗಿ ನನಗೆ ತಂದೊನ್ಬಿಸು.' 

೮. ಹೀಗೆಂದು ನುಡಿದ ದೂತನ ವಚನವನ್ನಾಲಿಸಿ ತ್ರಿದಶಾಧಿಸತಿಯು 
ವಿಸ್ಮಿತನಾವನು.. ಭಯದಿಂದ ನಡುಗುತ್ತ ಅವನು ಘಸ್ಮರನಿಗೆ ಹೀಗೆ 
ಹೇಳಿದನು. 

೯. ಇಂದ್ರನು ಹೇಳುತ್ತಾನೆ: ಎಲಾ ದೂತಾ! ಪೂರ್ವದಲ್ಲಿ ನಾನು 
ಸಾಗರವನ್ನೇಕೆ ಮಧಿಸಿದೆನೆಂಬ ಕಾರಣವನ್ನು ಕೇಳು. ನನ್ನ ಭಯದಿಂದ 
ಗಾಬರಿಗೊಂಡ ಪರ್ವತಗಳಿಗೆ ಸಾಗರನು ತನ್ನೊಡಲಿನಲ್ಲಿ ಎಡೆಗೊಟ್ಟನು. 

೧೦-೧೧. ನನ್ನ ಶತ್ರುಗಳಾದ ಇನ್ನೂ ಬೇರೆ ದೈತ್ಯರನ್ನು ಅವನು ರಕ್ಷಿಸಿ 
ದನು. ಆದಕಾರಣ ಸಮುದ್ರಮಥನದಿಂದ ಯಾವ ಯಾವ ವಸ್ತುವು ಹುಟ್ಟಿ 
ಬಂದಿತೋ ಅದನ್ನು ನಾನೇ ತೆಗೆದುಕೊಂಡೆನಷ್ಟೆ. ಪೂರ್ವದಲ್ಲಿ ಸಾಗರಾತ್ಮಜ 
ನಾದ ಶಂಖನೂ ಕೂಡ ಇದೇ ರೀತಿ ದೇವತೆಗಳನ್ನು ದ್ವೇಷಿಸಿದನು. ಅವನು 
ಸಹ ಸಾಗರದ ಉದರವನ್ನೇ ಪ್ರವೇಶಮಾಡಿ ನನ್ನ ಅನುಜನಿಂದ ಹೆತನಾದನು 


ಪಂಚದಶೋರಧ್ಯಾಯಃ ೨೮೫ 


ತದ್ದಚ್ಛ ಕಘೆಯಸ್ಮಾಸ್ಯ ಸರ್ವಂ ಮಥೆನಕಾರಣಂ । 


ನಾರದ ಉವಾಚ ೭-- 
ಇತ್ಮೆಂ ವಿಸರ್ಜಿತೋ ದೂತಸ್ತದೇಂದ್ರೇಣಾಗಮದ್ದುವಂ ॥ ೧೨ ॥ 
ತದಿದಂ ವಚನಂ ಸರ್ವಂ ದೈತ್ಯಾಯಾಕಥೆಯತ್ತದಾ! 
ತನ್ನಿಶಮ್ಯ ತದಾ ದೈತ್ಯೋ ರೋಷಾತ್ಪ್ರಸ್ಫುರಿತಾಧರಃ ॥ ೧೩ ॥ 


ದೈತ್ಯಸೇನಾಸಮಾಯುಕ್ತೋ ಯಯೌ ಯೋಷಪ್ಸುಂ ಶ್ರಿವಿಷ್ಟಪಂ । 
ತತೋ ಯುದ್ಧೋ ಮಹಾನ್‌ ಜಾತೋ ದೇವದಾನವಸೆಂಕ್ಸಯಃ॥ ೧೪ ॥ 
ತತ್ರ ಯುದ್ಧೇ ಮಹಾನ್‌ ದೈತ್ಯಾನ್‌ ಭಾರ್ಗವಸ್ತೂಡತಿಷ್ಠಿಪತ್‌ । 
ವಿದ್ಯಯಾ ಮೃತಜೀವಿನ್ಯಾ ಮಂತ್ರಿತೈಸ್ಕೋಯಬಿಂದುಭಿಃ ॥ ೧೫ ॥ 
ದೇವಾನಪಿ ತಥಾ ಯುದ್ಧೇ ತತ್ರಾಜೀವಯದಂಗಿರಾಃ । 

ದಿವ್ಯೌಷಧೀಃ ಸಾಮಾನೀಯ ದ್ರೋಣಾದ್ರೇಃ ಸ ಪುನಃ ಪುನಃ ॥ ೧೬॥ 
ದೃಷ್ಟ್ಯಾ ದೇವಾಂಸ್ಕಥಾ ಯುದ್ಧೇ ಪುನರೇವ ಸಮುತ್ನಿ ತಾನ್‌ । 
ಜಲಂಧರಃ ಕ್ರೋಧನಶೋ ಭಾರ್ಗವಂ ವಾಕ್ಯಮಬ್ರನೀತ್‌ ॥ ೧೭ ॥ 


೧೨. ಆದುದರಿಂದ ಹೋಗು. ಸಮುದ್ರ ಮಥನದ ಸರ್ವ ಕಾರಣವನ್ನೂ 
ನಿನ್ನ ಒಡೆಯನಾದ ಆ ಜಲಂಧರನಿಗೆ ತಿಳಿಸು” ಎಂದನು. ನಾರದನು ಹೇಳು 
ತ್ತಾನೆ:-- ಈ ರೀತಿ ಇಂದ್ರನು ಹೇಳಿಕಳುಹಿಸಿದ ಆ ದೂತನು ಭೂಲೋಕಕ್ಕೆ 
ಬಂದನು. 

೧೩. ಈ ಎಲ್ಲ ಮಾತನ್ನೂ ಅವನು ಜಲಂಧರದೈ ತ್ಯನಿಗೆ ತಿಳಿಸಿದನು. 
ಆದನ್ನು ಕೇಳಿ ಅವನು ರೋಷದಿಂದ ಅದುರುವ ತುಟಗಳುಳ್ಳ ವನಾದನು. 

೧೪. ದೈತ್ಯಸೇನೆಯಿಂದೊಡಗೂಡಿ ಯುದ್ಧಮಾಡಲು ಸ್ವರ್ಗಕ್ಕೆ ನಡೆದನು. 
ಬಳಿಕಲಾ ಯುದ್ಧದಲ್ಲಿ ದೇವದಾನವರ ನಾಶವು ಮಹೆತ್ತರವಾಯಿತು. 

೧೫. ಆ ಯುದ್ಧದಲ್ಲಿ ಮೃತರಾದ ದೈತ್ಯರನ್ನು ಭಾರ್ಗವನು ಮೃತ 
ಸಂಜೀವಿನೀ ವಿದ್ಯೆಯಿಂದ ಮಂತ್ರಿತವಾದ ಜಲಬಿಂದುಗಳಿಂದ ಉಜ್ಜೀವಗೊಳಿ 
ಸುತ್ತಿದ್ದನು. 

೧೬. ಬೃಹಸ್ಸತಿಯು ಸಹ ದ್ರೋಣಾದ್ರಿಯಿಂದ ಪುನಃ ಪುನಃ ದಿವ್ಯೌಷಧಿ 
ಗಳನ್ನು ತರಿಸಿ ಅವುಗಳಿಂದ ಯುದ್ಧದಲ್ಲಿ ಮೃತರಾದ ದೇವತೆಗಳನ್ನೂ ಕೂಡ 
ಮತ್ತೆ ಮತ್ತೆ ಬದುಕಿಸುತ್ತಿದ್ದನು. 

೧೭. ಯುದ್ಧದಲ್ಲಿ ಆ ರೀತಿ ಮೃತರಾಗುತ್ತಿದ್ದ ದೇವತೆಗಳು ಮತ್ತೆ ಎದ್ದು 
ಫಿಂತುದನ್ಲು ಕಂಡು ಜಲಂಧರನು ಕ್ರೋಧವಶನಾಗಿ ಭಾರ್ಗವನನ್ನು ಕುರಿತು 
ಈ ರೀತಿ ಮಾತನಾಡಿದನು. 


೨೮೬ ಶ್ರೀ ಸ್ಕಾಂದೆಮ ಹಾಪುರಾಣಂ 


ಜಲಂಧರ ಉವಾಚ: 
ಮಯಾ ಯುದ್ಧೇ ಹತಾ ದೇವಾ ಉತ್ತಿಸ್ಮೆಂತಿ ಕಥಂ ಪುನಃ । 


ತವ ಸಂಜೀವಿನೀ ವಿದ್ಯಾ ನವಾನ್ಯತ್ರೇತಿ ನಿಶೃತಂ u ೧೮ ॥ 
ಶುಕ್ರ ಉವಾಚ :-- 

ದಿವ್ಯೌಷಧೀಃ ಸಮಾನೀಯ ದ್ರೋಣಾವ್ರೇರಂಗಿರಾಃ ಸುರಾನ್‌ । 

ಜೀನಯತೈ್ಯೇನ ತಚ್ಛೀಫ್ರಂ ದ್ರೋಣಾದ್ರಿಂ ತ್ವನುಷಾಹರ ॥ ೧೯॥ 
ನಾರದ ಉವಾಚ: 


ಇತ್ಯುಕ್ತಸ್ಸ ತು ದೈತ್ಯೇಂದ್ರ್ರೋ ನೀತ್ವಾ ದ್ರೋಣಾಚೆಲಂ ತದಾ !। 


ಪ್ರಾಕ್ಸಿಸತ್ಸಾಗರೇ ತೂರ್ಣಂ ಪುನರಾಗಾನ್ಮಹಾಹನಂ ॥ ON 
ಅಥ ದೇವಾನ್‌ ಹೆತಾನ್‌ ದೃಷ್ಟಾ ದ್ರೋಣಾದ್ರಿಮುಗಮದ್ದುರುಃ | 
ತಾವತ್ತತ್ರ ಗಿರೀಂದ್ರಂ ತು ನ ದದರ್ಶ ಸುರಾರ್ಜಿತಃ ॥೨೧॥ 
ಜ್ಞಾತ್ವಾ ದೈತ್ಯಹೃತಂ ದ್ರೋಣಂ ಧಿಷಣೋ ಭಯವಿಹ್ಟಲಃ । 

ಆಗತ್ಯ ದೂತಾನ್ಯ್ಯಾಜಹ್ರೇ ಶ್ವಾಸಾಕುಲಿತನಿಗ್ರಹಃ ॥ ೨೨ ॥ 
ಪಲಾಯಧ್ವಂ ಜವಾದ್ದೇವಾ ನೈನಂ ಜೇತುಂ ಕ್ಸಮೋ ಯತಃ । 
ರುದ್ರಾಂಶಸಂಭವೋ ಹ್ಯೇಷ ಸ್ಮರಧ್ವಂ ಶಕ್ರ್ರಚೇಷ್ಟಿತಂ ॥ ೨೩ ॥ 





೧೮. ಜಲಂಧರನು ಹೇಳುತ್ತಾನೆ:--"" ನನ್ನಿಂದ ಯುದ್ಧದಲ್ಲಿ ಹತರಾದ 
ದೇವತೆಗಳು ಪುನರ್ಜಿೀವಿತರಾಗುತ್ತಿರುವುದೆಂತು? ಗುರುವೇ! ನಿನ್ನ ಸಂಜೀವಿನೀ 
ವಿದ್ಯೆಯು ಬೇರೆ ಕಡೆಯಲ್ಲಿ ಇಲ್ಲವೆಂದು ವಿಖ್ಯಾತವಾಗಿದೆ ಎಂದನು. 

೧೯. ಶುಕ್ರನು ಹೇಳುತ್ತಾನೆ: "“ ಜಲಂಧರಾ! ಬೃಹಸ್ಪತಿಯು 
ದ್ರೋಣಾದ್ರಿಯಿಂದ ದಿವ್ಯೌಷಧಿಗಳನ್ನು ತರಿಸಿ ಸುರರಿಗೆ ಜೀವವೆರೆಯುತ್ತಿದ್ದಾನೆ. 
ಆದುದರಿಂದ ದ್ರೋಣಾದ್ರಿಯನ್ನು ಠೀನು ಬೇರೆಡೆಗೆ ತೆಗೆದು ಸಾಗಿಸು.” 

೨೦. ನಾರದನು ಹೇಳುತ್ತಾನೆ: ಶುಕ್ರನು ಈ ರೀತಿ ಹೇಳಲಾಗಿ ಆ 
ದೈತ್ಯೇಂದ್ರನು ದ್ರೋಣಾಚಲವನ್ನು ತಂದು ಬೇಗನೆ ಸಮುದ್ರದಲ್ಲಿ ಎತ್ತಿ ಹಾಕಿ 
ದನು. ಬಳಿಕ ಮರಳಿಯೂ ಆ ಮಹಾಯುದ್ಧಕ್ಕೆ ಹೋದನು. 

೨೧. ಆಗ ದೇವತೆಗಳು ಹತರಾದುದನ್ನು ಕಂಡು ಗುರುವು ದ್ರೋಣಾದ್ರಿಗೆ 
ಹೋದನು. ಹೋಗಿ ನೋಡಲಾಗಿ ಸುರಾರ್ಚಿತನಾದ ಆತನು ಅಲ್ಲಿ ಆಗಿರಿ 
ಯನ್ನು ಕಾಣಲೇ ಇಲ್ಲವು. 

೨೨-೨೩. ಆ ದೈತ್ಯನು ದ್ರೋಣಾಚಲವನ್ನು ಅಪಹರಿಸಿದನೆಂದರಿತು 
ಬೃಹಸ್ಪತಿಯು ಭಯವಿಹ್ವಲನಾಗಿ ಹಿಂದಕ್ಕೆ ಬಂದು ದೂರದಲ್ಲೇ ನಿಂತು 
ನಿಟ್ಟುಸುರಿನಿಂದ ಆಕುಲಗೊಂಡ ಶರೀರವುಳ್ಳವನಾಗಿ, “ಅಯ್ಯಾ ದೇವತೆ 
ಗಳಿರಾ! ಯುದ್ಧವನ್ನು ಬಿಟ್ಟು ಜಾಗ್ರತೆಯಾಗಿ ಓಡಿಹೋಗಿರಿ. ಇವನನ್ನು 


ಪಂಚದಶೋಳಧ್ಯಾಯಃ ೨೮೭ 


ಶೃತ್ವಾ ತದ್ವಚನಂ ದೇನಾ ಭಯವಿಪ್ಟಲಿತಾಸ್ತದಾ। 


ದೈತ್ಯೇನ ನಧ್ಯಮಾನಾಸ್ತೇ ಪಲಾಯಂತೇ ದಿಶೋ ದಶ ॥ ೨೪॥ 
ದೇವಾನ್‌ ನಿದ್ರಾನಿತಾನ್‌ ದೃಷ್ಟ್ಟ್ವಾ ದೈತ್ಯೈಸ್ಸಾಗರನಂದನಃ । 
ಶೆಂಖಭೇರೀಜಯರವೈಃ ಪ್ರವಿನೇಶಾಮರಾನತೀಂ HW ೨೫ ॥ 
ಪ್ರವಿಷ್ಟೇ ನಗರೀಂ ದೈತ್ಯೇ ದೇವಾಶ್ಮಕ್ರಪುರೋಗಮಾಃ । 
ಸುವರ್ಣಾದ್ರಿಗುಹಾಂ ಪ್ರಾಪ್ತಾ ನ್ಯವಸನ್‌ ದೈತ್ಯತಾಪಿತಾಃ ॥ ೨೬ ॥ 


ತತಶ್ಹೆ ಸರ್ವೇಷ್ಟಸುರೋಂಧಿಕಾರೇ 

ಷ್ಕಿಂದ್ರಾದಿಕಾನಾಂ ವಿನಿವೇಶಯತ್ತದಾ । 
ಶುಂಭಾದಿಕಾನ್‌ ದೈತ್ಯನರಾನ್‌ ಪೃಥಕ್ಪೃಥಕ್‌ 

ಸ್ವಯಂ ಸುವರ್ಣಾದ್ರಿಗುಹಾಮಗಾತ್ಪುನಃ ॥ ೨೭ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ  ಜಲಂಧರನಿಜಯಪ್ರಾಪ್ತಿ 
ವರ್ಣನಂ'ನಾಮ ಪಂಚದಶೋಂಧ್ಯಾಯಃ 


ಜಯಿಸಲು ಸಾಧ್ಯವಿಲ್ಲ. ಏಕೆಂದರೆ ಇವನು ರುದ್ರಾಂಶದಿಂದ ಹುಟ್ಟಿದವನು. 
ಹಿಂದೆ ಶುಕ್ರನು ನಿಮಗೆ ಮಾಡಿದ ಶಾಸ್ತಿ,ಯನ್ನು ಸ್ಮರಿಸಿಕೊಳ್ಳಿರಿ” ಎಂದು 
ಕೂಗಿದನು. 

೨೪-೨೫, ಆ ವಚನವನ್ನಾಲಿಸಿ ದೇವತೆಗಳು ಭಯದಿಂದ ದಿಕ್ಕುತೋಚ 
ದವರಾದರು. ದೈತ್ಯನಿಂದ ವಥೆಗೀಡಾಗುತ್ತಿದ್ದ ಅವರು ದಶದಿಕ್ಳುಗಳಿಗೂ 
ಪಲಾಯನ ಮಾಡಿದರು. ದೇವತೆಗಳು ಓಡಿಹೋದುದನ್ನು ಕಂಡು ಸಾಗರ 
ನಂದನನಾದ ಆ ಜಲಂಧರನು ದೈ ತ್ಯರಿಂದೊಡಗೂಡಿ ಶಂಖಭೇರಿಗಳ ಜಯಧ್ವನಿ 
ಯನ್ನು ಮಾಡುತ್ತಾ ಅಮರಾವತಿಯನ್ನು ಪ್ರವೇಶಿಸಿದನು. 

೨೬. ಆ ದೈತ್ಯನು ನಗರಿಯನ್ನು ಪ್ರವೇಶಿಸಲಾಗಿ ಇಂದ್ರನೇ ಮೊದಲಾದ 
ದೇವತೆಗಳು ಸುವರ್ಣಾದ್ರಿಯ (ಮೇರು ಪರ್ವತದ) ಗುಹೆಗೆ ಹೋಗಿ ಸೇರಿದರು. 
ದೈತ್ಯರಿಂದ ಪೀಡಿಸಲ್ಪಟ ವರಾಗಿ ಅವರೆಲ್ಲರೂ ಅಲ್ಲಿಯೇ ವಾಸಿಸುತ್ತಿದ್ದರು. 

೨೭. ಬಳಿಕ ಅಸುರನು ಇಂದ್ರಾದಿಗಳ ಎಲ್ಲ ಅಧಿಕಾರಗಳಲ್ಲಿಯೂ ಶುಂಭನೇ 
ಮೊದಲಾದ ದೈತ್ಯಶ್ರೇಷ್ಠರನ್ನು ಬೇಕೆ ಬೇರೆಯಾಗಿ ನೇಮಕಮಾಡಿದನು. ಹಾಗೆ 
ನೇಮಿಸಿ ತಾನು ಮತ್ತೆ ಸುವರ್ಣಾದ್ರಿಯ ಗುಹೆಯನ್ನು ಹೋಗಿ ಸೇರಿದನು. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶಿೀಸಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮದಲ್ಲಿ 
ಗ್ದ «« ಜಲಂಧರನ ವಿಜಯಪ್ರಾಪ್ತಿವರ್ಣನ*''ವೆಂಬ 

ಹದಿನೈದನೆಯ ಅಧ್ಯಾಯವು ಮೆಂಗಿದುದು 
10 


॥ ಶ್ರೀ 
ಅಥ ಷೋಡಶೋಂಧ್ಯಾಯಃ 
ಜಲಂಧರಸಭಾಯಾಂ ನಾರದಾಗಮನಂ 
ನಾರದ ಉವಾಚ :.. 
ಪುನರ್ದೈೈತ್ಯಂ ಸಮಾಯಾಂತಂ ದೃಷ್ಟ್ವಾ ದೇವಾ ಸವಾಸವಾಃ । 
ಭಯಪ್ರಕಂಪಿತಾಸ್ಸರ್ವೆೇ ವಿಷ್ಣುಂ ಸ್ತೋತುಂ ಪ್ರಚಕ್ರಮಂಃ nou 
ನಮೋ ಮತ್ಸ್ಯಕೂರ್ಮಾದಿ ನಾನಾಸ್ವರೂಪೈ 
ಸ್ಪದಾಭಕ್ತ ಕಾರ್ಯೋದ್ಯತಾಯಾರ್ತಿಹಂತ್ರೇ 
ನಿಧಾತ್ರಾದಿ ಸರ್ಗಸ್ಥಿತಿದ್ದಂಸಕರ್ತ್ರೇ 
ಗದಾಶಂಖಪದ್ಮಾರಿಹಸ್ತಾಯ ತೇಂಸ್ತು ॥೨॥ 
ರಮಾವಲ್ಲಭಾಯಾಸುರಾಣಾಂ ನಿಹಂತ್ರೇ 
ಭುಜಂಗಾರಿಯಾನಾಯ ಪೀತಾಂಬರಾಯ । 
ಮುಖಾದಿಕ್ರಿಯಾಪಾಕಕರ್ತ್ರೇ ನಿಕರ್ತ್ರೇ 
ಶರಣ್ಯಾಯ ತಸ್ಮೈ ನತಾಸ್ಕೋ ನತಾಸ್ಮಃ 1೩೪ 





ಕನ್ನಡದ ಅನುವಾದ 
ಜಲಂಧರನ ಸಭೆಗೆ ನಾರದಾಗಮನ 

೧. ನಾರದನು ಹೇಳುತ್ತಾನೆ:--ಪುನಃ ತಮ್ಮ ಕಡೆಗೆ ಬರುತ್ತಿರುವ 
ಆ ದೈತ್ಯನನ್ನು ಕಂಡು ಇಂದ್ರಸಮೇತರಾದ ದೇವತೆಗಳೆಲ್ಲರೂ ಭಯದಿಂದ 
ಗಡಗಡನೆ ನಡುಗುತ್ತಾ ವಿಷ್ಣುವನ್ನು ಸ್ತುತಿಸಲು ಪ್ರಾರಂಭಿಸಿದರು. 

ಗ್‌ ಎಲ್ಫೈ ನಾರಾಯಣನೇ! ಮತ್ಸ್ಯ ಕೂರ್ಮಾದಿ ನಾನಾ ಸ್ವರೂಪ 
ಗಳಿಂದ ಭಕ್ತರ ಕಾರ್ಯಗಳಲ್ಲಿಯೇ ಯಾವಾಗಲೂ ತೊಡಗಿರುವ ಆರ್ತಿವಿನಾಶ 
ಕನಾದ ನಿನಗೆ ನಮಸ್ಕಾರವು. ಬ್ರಹ್ಮಾದಿಗಳ ಮೂಲಕ ಸೃಷ್ಟಿ ಸ್ಥಿತಿ ಪ್ರಳಯ 
ಗಳನ್ನು ನಡೆಸುವವನಿಗೆ ನಮಸ್ಕಾರವು. ಗದೆ, ಶಂಖ, ಪದ್ಮ ಮೊದಲಾದುವನ್ನು 
ಹಸ್ತಗಳಲ್ಲಿ ಧರಿಸಿರುವ ಸ್ವಾಮಿಯೆ ! ನಿನಗೆ ನಮಸ್ಕಾರವು. 

೩. ರಮಾವಲ್ಲಭ! ನಿನಗೆ ನಮೋ ನಮಃ. ಅಸುರಧ್ವಂಸಿಯೂ ಗರುಡ 
ವಾಹನನೂ ಆದ ನಿನಗೆ ನಮಸ್ಕಾರವು. ಪೀತಾಂಬರಧಾರೀ! ನಿನಗೆ ನಮಸ್ಕಾರವು. 
ಯಜ್ಞ ಮೊದಲಾದ ಕ್ರಿಯೆಗಳನ್ನು ಪಕ್ವಗೊಳಿಸುವವನೂ ಪ್ರಳಯಕರ್ತನೂ 
ಆದ ನಿನಗೆ ನಮಸ್ಕಾರವು. ಶರಣ್ಯನಾದ ನಿನಗೆ ತಲೆಬಾಗಿ ವಂದಿಸುವೆವು. 


ಷೋಡಶೋ9ಧ್ಯಾಯಃ ೨೮೯ 


ನಮೋ ದೈತ್ಯಸಂತಾಪಿತಾಮರ್ತ್ಯದುಃಖಾ 
ಚಲಧ್ಷಂಸದಂಭೋಲಯೇ ವಿಷ್ಣವೇ ಶೇ। 
ಭುಜಂಗೇಶತಲ್ಪೇಶಯಾಯಾರ್ಕಚಂದ್ರ 


ದ್ವಿನೇತ್ರಾಯ ತಸ್ಮೈ ನತಾಸ್ಕೋ ನತಾಸ್ಮಃ HY 
ನಾರದ ಉವಾಚ :- 
ಸಂಕಷ್ಟನಾಶನಂ ನಾಮ ಸ್ತೋತ್ರಮೇತತ್ಪಶೇನ್ನರಃ । 
ಸ ಕದಾಚಿನ್ನ ಸಂಕಷ್ಟೈಃ ಪೀಡ್ಯತೇ ಕೃಪಯಾ ಹರೇಃ ॥೫॥ 
ಇತಿ ದೇವಾ ಸ್ತುತಿಂ ಯಾವತ್‌ ಕುರ್ವಂತಿ ದನುಜದ್ವಿಷಃ । 
ತಾವತ್ಸುರಾಣಾಮಾಪತ್ತಿಃ ವಿಜ್ಞಾತಾ ವಿಷ್ಣುನಾ ತದಾ HN 
ಸಹಸೋತ್ಥಾಯ ದೈತ್ಯಾರಿಃ ಸಕ್ರೋಧಃ ಖನ್ನಮಾನಸಃ । 
ಆರೂಢೋ ಗರುಡಂ ವೇಗಾತ್‌ ಲಕ್ಷ್ಮೀಂ ವಚನಮಬ್ರವೀತ್‌ ॥೭॥ 
ಶ್ರೀ ಭಗವಾನುವಾಚ :-- 
ಜಲಂಧರೇಣ ತೇ ಭ್ರಾತ್ರಾ ದೇವಾನಾಂ ಕದನಂ ಕೃತಂ । 
ತೈರಾಹೂತೋ ಗಮಿಷ್ಯಾಮಿ ಯಂದ್ಥಾಯಾದ್ಯ ತ್ವರಾನ್ವಿತಃ Hen 





೪. ದೈತ್ಯರಿಂದ ಸಂತಾಪಗೊಂಡ ದೇವತೆಗಳ ದುಃಖಾಚಲವನ್ನು ಧ್ವಂಸ 
ಮಾಡುವ ವಜ್ರಾಯುಧವಾಗಿರುವ ಎಲೈ ಶ್ರೀಪತಿಯೇ! ನಿನಗೆ ನಮಸ್ಕಾರವು. 
ಸರ್ಪರಾಜನೆಂಬ ಹಾಸಿಗೆಯ ಮೇಲೆ ಮಲಗಿರುವವನೂ, ಸೂರ್ಯಚಂದ್ರ 
ರೆಂಬೆರಡು ನೇತ್ರಗಳುಳ್ಳವನೂ ಆದ ಓ ಪ್ರಭುವೇ! ನಿನಗೆ ನಮೋನಮಃ !!?? 

೫. ನಾರದನು ಹೇಳುತ್ತಾನೆ :ಎಸಂಕಷ್ಟನಾಶನವೆಂಬ ಈ ಸ್ತೋತ್ರವನ್ನು 
ಯಾವ ಮಾನವನು ಪಠಿಸುತ್ತಾನೆಯೋ ಅವನು ಶ್ರೀಹರಿಯ ಕೃಪೆಯಿಂದ 
ಯಾವಾಗಲೂ ಸಂಕಷ್ಟಗಳಿಂದ ಪೀಡಿತನಾಗುವುದಿಲ್ಲ. 

೬. ಈ ರೀತಿಯಾಗಿ ದೇವತೆಗಳು ಆ ದೈತ್ಯಾರಿಯನ್ನು ಸ್ತುತಿಸಲು ಆ 
ಪ್ರಭುವು ಅವರಿಗೆ ಒದಗಿಬಂದಿದ್ದ ಆಪತ್ತನ್ನು ಅರಿತುಕೊಂಡನು. 

೭. ಆಗಲಾದೈತ್ಯಾರಿಯು ತಟ್ಟನೆದ್ದು ಕ್ರೋಧಗೊಂಡು ಖಿನ್ನೆಮಾನೆಸನಾಗಿ 
ಬೇಗನೆ ಗರುಡನ ಮೇಲೇರಿ ಲಕ್ಷ್ಮ್ಮಿದೇವಿಗೆ ಈ ಮಾತನ್ನು ಹೇಳಿದನು. 

೮. ಶ್ರೀಭಗವಂತನು ಹೇಳುತ್ತಾನೆ:--""ಎಲೆ ದೇವಿ! ನಿನ್ನ ಸೋದರನಾದ 
ಜಲಂಧರನು ದೇವತೆಗಳೊಡನೆ ಕದನಮಾಡಿದನು. ಆ ದೇವತೆಗಳು ನನ್ನನ್ನು 
ಸಹಾಯಕ್ಕಾಗಿ ಕರೆದಿರುವರು. ಈಗ ನಾನು ತ್ವರೆಯಿಂದ ಯುದ್ಧಕ್ಕೆ ಹೋಗು 
ತ್ತೇನೆ?” ಎಂದನು. 


೨೯೦ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರೀರುವಾಚ 2 

ಅಹಂ ತೇ ವಲ್ಲಭಾ ನಾಥ ಭಕ್ತ್ಯಾ ಚ ಯದಿ ಸರ್ವದಾ । 

ತತ್ಯಥಂ ತೇ ಮಮ ಭ್ರಾತಾ ಯುದ್ಧೇ ವಧ್ಯಃ ಕೃಪಾನಿಧೇ ॥೯॥ 
ಶ್ರೀ ಭಗವಾನುವಾಚ :-- 

ರುದ್ರಾಂಶಸಂಭವತ್ಕಾಚ್ನ ಬ್ರಹ್ಮಣೋ ವಚನಾದಹಿ । 

ಪ್ರೀತ್ಯಾ ಚ ತನ ನೈವಾಯಂ ಮಮ ವಧ್ಯೋ ಜಲಂಧರಃ H ೧೦॥ 
ನಾರದ ಉವಾಚ: 


ಇತ್ಯುಕ್ತ್ವಾ ಗರುಡಾರೂಢಃ ಶಂಖಚಕ್ರೆಗದಾಸಿಭೃತ್‌ । 
ವಿಷ್ಣುರ್ನೇಗಾದ್ಯಯೌ ಯೋದ್ಧುಂ ಯತ್ರ ದೇವಾಃ ಸ್ತುವಂತಿ ತೇ॥ 
ಅಥಾರುಣಾನುಜಾತ್ಯುಗ್ರ ಪಕ್ಸ್ಸನಾತಪ್ರಪೀಡಿತಾಃ | 

ವಾತ್ಯಾ ನಿಮರ್ದಿತಾ ದೈತ್ಯಾ ಬುಭ್ರವಂಃ ಖೇ ಯಥಾ ಘನಾಃ ॥ ೧೨ ॥ 
ತತೋ ಜಲಂಧರೋ ದೃಷ್ಟ್ಯಾ ದೈತ್ಯಾನ್‌ ವಾತ್ಯಾ ಪ್ರಪೀಡಿತಾನ್‌ । 
ಉದ್ವೃತ್ತನಯನಃ ಕ್ರೋಧಾತ್‌ ತತೋ ವಿಷ್ಣುಂ ಸಮಭ್ಯಯಾತ್‌॥ ೧೩॥ 

೯. ಆಗ ಲಕ್ಷ್ಮಿಯು “ ನಾಥಾ! ನೀನು ಕೃಪಾನಿಧಿಯು ; ಭಕ್ತಿಯಿಂದ 
ನಾನು ಸರ್ವದಾ ನಿನಗೆ ವಲ್ಲಭೆಯಾಗಿರುವೆನು. ಇದು ನಿಜವಾದರೆ ನನ್ನ 
ಸೋದರನು ಯುದ್ಧದಲ್ಲಿ ನಿನಗೆ ಹೇಗೆ ವಧ್ಯನಾಗುವನು > ಎಂದಳು. 

೧೦. ಲಕ್ಷ್ಮಿಯ ಮಾತನ್ನಾಲಿಸಿ ಶ್ರೀ ಭಗವಂತನು “ದೇವಿ! ರುದ್ರಾಂಶ 
ಸಂಭವನಾಗಿರುವುದರಿಂದಲೂ, ಬ್ರಹ್ಮನ ವಚನದಿಂದಲೂ, ನಿನ್ನಲ್ಲಿ ನನಗಿರುವ 
ಪ್ರೀತಿಯಿಂದಲೂ ಈ ಜಲಂಧರನು ನನಗೆ ವಧ್ಯನಾಗುವುದಿಲ್ಲವು'' ಎಂದು ಮರು 
ನುಡಿದನು. 

೧೧. ನಾರದನು ಹೇಳುತ್ತಾನೆ: ಈ ರೀತಿಯಾಗಿ ನುಡಿದು ವಿಷ್ಣುವು 
ಶಂಖ, ಚಕ್ರ, ಗದೆ ಮೊದಲಾದ ಆಯುಧಗಳನ್ನು ಧರಿಸಿ ಗರುಡಾರೂಢನಾಗಿ 
ದೇವತೆಗಳು ತನ್ನನ್ನು ಸ್ತುತಿಸುತ್ತಿದ್ದಲ್ಲಿಗೆ ಆ ದಾನವನೊಡನೆ ಯುದ್ಧ ಮಾಡ 
ಲೋಸುಗ ವೇಗದಿಂದ ಪ್ರಯಾಣಮಾಡಿದನು. 

೧೨. ಆಗ ಅರುಣಾನುಜನಾದ ಗರುಡನ ಅತ್ಯುಗ್ರ ವಾದ ಕಿಕ್ಕೆಗಳಿಂದೆದ್ದ 
ಗಾಳಿಯಿಂದ ಬಹಳವಾಗಿ ಪೀಡಿತರಾಗಿ ದೈತ್ಯರು ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ 
ಆಕಾಶದಲ್ಲಿ ಚೆಲ್ಲಾಪಿಲ್ಲಿಯಾದ ಮೋಡಗಳಂತೆ ಸಿಕ್ಕಿದ ಕಡೆಗಳಲ್ಲೆಲ್ಲ ಓಡಾಡ 
ತೊಡಗಿದರು. 

೧೩. ಬಳಿಕ ಬಿರುಗಾಳಿಯಿಂದ ದನುಜರು ಪೀಡಿತರಾಗಿರುವುದನ್ನು ಕಂಡು 
ಜಲಂಧರನು ದೊಡ್ಡದಾಗಿ ಕಣ್ಣರಳಿಸಿ ಕ್ರೋಧದಿಂದ ವಿಷ್ಣುವಿಗೆ ಅಭಿಮುಖನಾಗಿ 
ನಡೆದನು. 








ಸೋಡಶೋಳಧ್ಯಾಯಃ ೨೯೧ 


ತತಸ್ಸಮಭವದ್ಯುದೃ್ಧಂ ನಿಷ್ಣುದೈತ್ಯೇಂದ್ರಯೋರ್ಮಹತ್‌ । 


ಆಕಾಶಂ ಕುರ್ವತೋರ್ಬಾಣೈಃ ತದಾ ನಿರವಕಾಶವತ್‌ ॥ ೧೪ ॥ 
ನಿಷ್ಣುರ್ಜೈೈತ್ಯಸ್ಯ ಬಾಣೌ ಫೈಃ ಧ್ವಜಂ ಛತ್ರಂ ಧನುರ್ಹಯಾನ್‌ । 
ಚಿಚ್ಛೇದ ತಂ ಚ ಹೃದಯೇ ಬಾಣೇನೈಕೇನ ತಾಡಯತ್‌ ॥! ೧೫ 0 
ತತೋ ದೈತ್ಯಸ್ಸಮುತ್ಬತ್ಯ ಗದಾಪಾಣಿಸ್ಟ್ಯ್ಯರಾನ್ವಿತಃ । 
ಆಹತ್ಯ ಗರುಡಂ ಮೂರ್ಧ್ನಿ ಪಾತಯಾಮಾಸ ಭೂತಲೇ ॥ ೧೬ ॥ 
ವಿಷ್ಣುರ್ಗದಾಂ ಸ್ವಖಿಡ್ಲೇನ ಚಿಚ್ಛೇದ ಪ್ರಹಸನ್ನಿವ । 
ತಾನತ್ಸ ಹೃದಯೇ ನಿಷ್ಣುಂ ಜಘಾನ ದೃಢಮುಷ್ಟಿನಾ ॥ ೧೭೪ 
ತತಸ್ತೌ ಬಾಹುಯುದ್ಧೇನ ಯೂಂಯಂಧಾತೇ ಮಹಾಬಲೌ । 
ಬಾಹುಭಿರರ್ಮುಷ್ಟಿಭಿಶ್ಚೈನ ಜಾನುಭಿರ್ನಾದಯನ್ಮಹೀಂ ॥ ೧೮ ॥ 
ಏನಂ ತೌ ಸುಜಿರಂ ಯುಷ್ಟ 0 ಕೃತ್ವಾ ವಿಷ್ಣುಃ ಪ್ರತಾಪವಾನ್‌ ! 
ಉವಾಚ ದೈತ್ಯರಾಜಾನಂ ಮೇಘಗಂಭೀರನಿಸ್ವ ॥ ೧೯ ॥ 
ವಿಷ್ಣು ಜತ್ತ — 
ವರಂ ವರಯ ದೈತ್ಯೇಂದ್ರ ಪ್ರೀತೋಸ್ಮಿ ತವ ವಿಕ್ರಮಾತ್‌ 1 
ಅದಬೇಯೆಮಂಪಿ ತೇ "ದದ್ಮಿ ಯತ್ತೇ ಮನಸಿ ವರ್ತತೇ ॥ ೨೦॥ 








೧೪. ಬಳಿಕ ವಿಷ್ಣುನಿಗೂ, ದೈತ್ಯೇಂದ್ರನಿಗೂ ಮಹತ್ತಾದ ಯುದ್ಧ 
ವಾಯಿತು. ಅವರಿಬ್ಬರೂ ಬಾಣಗಳಿಂದ ಆಕಾಶವನ್ನು ಥಿರವಕಾಶವೋ ಎಂಬಂತೆ 
ಮಾಡುತ್ತಿದ್ದರು. 

೧೫. ವಿಷ್ಣುವು ಬಾಣಪರಂಪಕೆಗಳಿಂದ ದೈತ್ಯನ ಧ್ವಜವನ್ನೂ, ಛತ್ರ 
ವನ್ನೂ, ಧನುಸ್ಸನ್ನೂ, ಕುದುರೆಗಳನ್ನೂ ಕತ್ತರಿಸಿದನು. ಅವನನ್ನು ಒಂದು 
ಬಾಣದಿಂದ ಎದೆಗೆ ಗುರಿಯಿಟ್ಟು ಹೊಡೆದನು. 

೧೬. ಬಳಿಕ ದೈತ್ಯನು ನೆಗೆದೆದ್ದು ಗದಾಪಾಣಿಯಾಗಿ ತ್ವರೆಯಿಂದ ಕೂಡಿ 
ತಲೆಯ ಮೇಲೆ ಹೊಡೆದು ಗರುಡನನ್ನು ನೆಲಕ್ಕೆ ಕೆಡವಿದನು. 

೧೭. ವಿಷ್ಣುವು ಆ ಗದೆಯನ್ನು ತನ್ನ ಖಡ್ಗದಿಂದ ನಗುನಗುತ್ತಲೇ ಕತ್ತರಿಸಿ 

ಾಕಿದನು. ಆಗ ಅವನು ಮುಷ್ಟಿ ಬಿಗಿದು ವಿಷ್ಣುವಿನ ಎದೆಗೆ ಹೊಡೆದನು. 

೧೮. ಬಳಿಕ ಬಹಾಬಲರಾದ ಅವರಿಬ್ಬರೂ ಬಾಹುಯುದ್ಧದಲ್ಲಿ ಹೋರಿ 
ದರು. ಬಾಹುಗಳಿಂದಲೂ ಮುಷ್ಟಿಗಳಿಂದಲೂ ಮೊಳಕಾಲುಗಳಿಂದಲೂ 
ಭೂಮಿಯನ್ನೆ ಲ್ಲ ಗುಡುಗುಟ್ಟಸುತ್ತ ಹೋರಾಡಿದರು. 

೧೯-೨೦. ಹೀಗೆ ಅವರು ಬಾಹುಕಾಲ ಯುದ್ಧ್ದಮಾಡಿದ ಮೇಲೆ 
ವಿಷ್ಣುವು ದ ಶೆ. ಗಂಭೀರವಾದ ಧ್ವನಿಯಿಂದ ದೆ ತ್ಯರಾಜನನ್ನು ಕುರಿತು, 
*ದೈತ್ರೇಂದ್ರ,ನೆ! 


ಮೆ 
ಂದ್ರ್ರ ವರವನ್ನು ಕೇಳಿಕೊ. ನಿನ್ನ ವಿಕ್ರಮದಿಂದ ಪಿ ್ರೀತನಾಗಿದ್ದೆ ನೆ. 


೨೯೨ ಶ್ರೀ ಸ್ಮಾಂದೆಮಹಾಫುರಾಣಂ 


ಜಲಂಧರ ಉವಾಚ :- 
ಯದಿ ಭಾವುಕ ತುಸೊ ಟ್ಟೋಂಸಿ ವರಮೇನಂ ದದಸ್ವಮೇ। 


ಮದ್ಭಗಿನ್ಯಾ ಸಹಾದ್ಯ ತ್ವಂ ಮದ್ಭೃಹೇ ಸಗಣೋ ವಸ ॥೨೧॥ 
ನಾರದ ಉವಾಚ ಭು 

ತಥೇತ್ಯುಕ್ತ್ವಾ ಸ ಭಗವಾನ್‌ ಸರ್ವದೇವಗಣೈಸ್ಸಹ । 

ತದಾ ಜಲಂಧರಪುರಂ ಅಗಮುದ್ರಮುಯಾ ಸಹ ॥ ೨೨ ॥ 

ಇಜಲಂಧರಸ್ತು ದೇವಾನಾಂ ಅಧಿಕಾರೇಷು ದಾನವಾನ್‌ ॥ 

ಸ್ಥಾ ಪಯಿತ್ವಾ ವಾಹಾಬಾಹಂಃ ಪುನರಾಗಾನ್ಮ! ಹೀತಲಂ ॥ ೨೩ 

ಜೇನಗಂಧರ್ವಸಿದ್ದೆ ಷು ಯತ್ಕಿಂಚಿದ್ರ ತ್ತಸಂಯುತಂ । 

ತದಾತ್ಮನಶಗೆಂ My ತ್ವಾ ತಿಷ್ಠ ತ್ಸಾಗರನೆಂದನೆಃ ॥ ೨೪ ॥ 

ಢಾತಾಲಯವನೇ ದೈ ತ್ಯಂ ನಿಶುಂಭಂ ಸ ಮಹಾಬಲಂ । 

ಸ್ಥಾ ಪಯಿತ್ವಾಸ ಕೇಷಾದೀನ್‌ ಆನೆಯದೂತೆಲಂ ಬಲೀ ॥ KN 

ವೇನಗಂಧರ್ನಸಿದಾ ದ್ಯಾನ್‌ ಸರ್ವರಾಕ್ಷ E,W | 


ಸೃಪುರೇ ನಾಗರಾನ್‌ ಕ್ಕ ನೈತ್ವಾ ಶಶಾಸ ಭುನನತ್ರ ಯಂ ॥ ೨೬ ॥ 





ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಕೇಳು. ಅದೇಯವಾಗಿದ್ದರೂ ಅದನ್ನು ಕೊಡು 
ತ್ರೇನೆ?' ಎಂದು ನುಡಿದನು. 

೨೧. ವಿಷ್ಣುವಿನ ಮಾತನ್ನಾಲಿಸಿ ಜಲಂಧರನು “ಭಾವಾ, ನೀನು 
ಸಂತುಷ್ಟನಾಗಿರುವೆಯಾದರೆ, ನನಗೆ ಈ ವರವನ್ನು ಕೊಡು. ಈಗ ನೀನು 
ನನ್ನ ಸೋದರಿಯೊಡಸೆ ಸಪರಿವಾರನಾಗಿ ನನ್ನ ಮನೆಯಲ್ಲಿ ವಾಸಮಾಡು'? 
ತ! ವರವನ್ನು ಕೇಳಿಕೊಂಡನು. 

೨೨. ನಾರದನು ಹೇಳುತ್ತಾನೆ: ಆಗ ಭಗವಂತನು "ಹಾಗೆಯೇ ಆಗಲಿ? 
ಎಂದು ನುಡಿದು ಸರ್ವದೇವಗಣಗಳಿಂದೊಡಗೂಡಿ ಲಕ್ಷ್ಮೀಸಮೇತನಾಗಿ 
ಜಲಂಧರನ ಪುರಕ್ಕೆ ಹೋದನು. 

೨೩. ಮಹಾಬಾಹುವಾದ ಜಲಂಧರನಾದರೋ ದೇವತೆಗಳ ಅಧಿಕಾರ 
ಗಳಲ್ಲಿ ದಾನವರನ್ನು ಸ್ಕಾ ಪಿಸಿ ಪುನಃ ಮಹೀತಲಕ್ಕೆ ಬಂದನು. 

೨೪. ದೇವಗಂಧರ್ಶಸಿದ್ಧ ರಲ್ಲಿ ಅಲ್ಪ ಸ್ವಲ್ಪ ರತ್ನಸಂಚಯವೇಶಿದ್ದಿ ತೋ 
ಅದನ್ಸೆಲವನ್ನೂ ಆ ಸಾಗರನಂದನನು ತನ್ನ ವಶಕ್ಕೆ ಸಗ ಕಾಟು 

೨೫. ಪಾತಾಲಲೋಕದಲ್ಲಿ ಮಹಾಬಲನಾದ ನಿಶುಂಭದೈ ತ್ಯನನ್ನು ಸ್ಥಾಪಿಸಿ 
ಆ ಬಲಶಾಲಿಯು ಶೇಷಾದಿಗಳನ್ನು ಭೂತಲಕ್ಕೆ ಕರೆತಂದನು. 

೨೬. ದೇವ ಗಂಧರ್ವ ಸಿದ್ದಾದಿಗಳನ್ನೂ, ಸರ್ವರಾಕ್ಸಸರು, ಮನುಷ್ಯರು 
ಇವರೆಲ್ಲರನ್ನೂ ತನ್ನ ಪುರದ ಪ್ರಜೆಗಳನ್ನಾಗಿ ಮಾಡಿಕೊಂಡು ಮೂರು ಲೋಕ 
ಗಳನ್ನೂ ಆಳುತ್ತಿದ್ದನು. 


ಸೋಡಶೋಳಧ್ಯಾಯಃ ೨೯ಪ್ಲಿ 


ಏವಂ ಜಲಂಧರಃ ಕೃತ್ವಾ ದೇವಾನ್‌ ಸ್ವವಶವರ್ತಿನಃ । 


ಧರ್ಮೇಣ ಸಾಲಾಯಾಮಾಸ ಪ್ರಜಾಃ ಪುತ್ರಾನಿನೌರಸಾನ್‌ ॥ ೨೭ ॥ 
ನ ಕಶ್ಲಿದ್ವ್ಯಾಧಿತೋ ನೈವ ದುಃಖೀ ನೈವ ಕೃಶಸ್ತಥಾ । 
ನ ದೀನೋ ದೃಶ್ಯತೇ ತಸ್ಮಿನ್‌ ಧರ್ಮಾದ್ರಾಜ್ಯಂ ಪ್ರಶಾಸತಿ ॥ ೨೮ 0 


ಏನಂ ಮಹೀಂ ಶಾಸತಿ ದಾನನೇಂದ್ರೇ 

ಧರ್ಮೇಣ ಸಮ್ಯಕ್ಹ ದಿದೃಕ್ಸಯಾಹಂ । 
ಕದಾಚಿದಾಗಾಮಥ ತಸ್ಕ ಲಕ್ಷ್ಮೀಂ 

ನಿಲೋಕಿತುಂ ಶ್ರೀರಮಣಂ ಚ ಸೇನಿತುಂ ॥೨೯॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ "" ಜಲಂಧರಸಭಾಯಾಂ 
ನಾರದಾಗಮನಂ?' ನಾಮ ಷೋಡಶೋಂಧ್ಯಾಯಃ 


೨೭. ಈ ರೀತಿಯಲ್ಲಿ ಜಲಂಧರನು ದೇವತೆಗಳನ್ನು ತನ್ನ ವಶವರ್ತಿಗಳಾಗಿ 
ಮಾಡಿಕೊಂಡು ಪ್ರಜೆಗಳನ್ನು ಸ್ವಂತ ಮಕ್ಕಳೋಪಾದಿಯಲ್ಲಿ ನೋಡಿಕೊಳ್ಳುತ್ತ 
ಧರ್ಮದಿಂದ ಪಾಲಿಸುತ್ತಿದ್ದನು. 

೨೮. ಅವನು ಧರ್ಮದಿಂದ ರಾಜ್ಯವನ್ನಾಳುತ್ತಿರಲಾಗಿ ವ್ಯಾಧಿಪೀಡಿತ 
ನೊಬ್ಬನೂ ಇರಲಿಲ್ಲ. ಯಾವನೊಬ್ಬನೂ ದುಃಖಿಯಾಗಿರಲಿಲ್ಲ, ಕೃಶನಾಗಿರಲಿಲ್ಲ. 
ದೀನನಾದವನೊಬ್ಬನೂ ಕಾಣಿಸುತ್ತಿರಲಿಲ್ಲ. 

೨೯. ಹೀಗೆ ಆ ದಾನವೇಂದ್ರನು ಧರ್ಮದಿಂದ ಚೆನ್ನಾಗಿ ರಾಜ್ಯಭಾರ 
ಮಾಡುತ್ತಿರುವಲ್ಲಿ, ನಾನೊಮ್ಮೆ ಕುತೂಹಲದಿಂದ ಅವನ ಸಂಪತ್ತನ್ನು ನೋಡು 


ವುದಕ್ಕಾಗಿಯೂ ಶ್ರೀರಮಣನನ್ನು ಸಂದರ್ಶಿಸಿ ಸೇವಿಸುವುದಕ್ಕಾಗಿಯೂ ಅಲ್ಲಿಗೆ 
ಹೋದೆನು. 


ಇಲ್ಲಿಗೆ ಎಂಬತ್ತೊ೦ದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದೆಮ ಹಾಪುರಾಣದ ಎರಡನೆಯ ವೈಷ್ಮವಖಂಡದೆ ಕಾರ್ತಿಕಮಾಸಮಹಾತ್ಮ ದೆಲ್ಲಿ 
4" ಜಲಂಧರಸಭೆಯಲ್ಲಿ ನಾರೆದಾಗಮನ ವೆಂಬ 
ಹದಿನಾರನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಸಪ್ತದಶೋಧ್ಯಾಯಃ 
ಜಲಂಭರೋಪಾಖ್ಯಾನೇ ದೂತವಾಕ್ಯಳಥನಂ 

ನಾರದ ಉವಾಚೆ:- 
ಸೆ ಮಾಂ ಪ್ರೋವಾಚ ವಿಧಿನತ್‌ ಸಂಪೂಜ್ಯಾತೀವ ಭಕ್ತಿಮಾನ್‌ । 
ಸಂಪ್ರಹಸ್ಯ ತದಾ ವಾಕ್ಯಂ ಸ್ನೇಹಪೂರ್ವಂ ಚ ವೈ ನೃಪ Hon 
ಹತ ಆಗವ್ಯೂತೇ ಬ್ರಹ್ಮನ್‌ ಕಿಂಚಿದ್ದೃಷ್ಟಂ ತ್ವಯಾ ಪ್ರಭೋ। 
ಯದರ್ಥ್ಶವಿಹ ಚಾಯಾತಃ ತದಾಜ್ಞ್ಞಾಸಯ ಮಾಂ ಮುನೇ non 

ನಾರದ ಉವಾಚ :-- 
ಗತಃ ಕೈಲಾಸಶಿಖರಂ ದೈತ್ಯೇಂದ್ರಾಹಂ ಯದೃಚ್ಛೆಯಾ | 
ತತ್ರೋಮಯಾ ಸಮಾಸೀನಂ ದೃಷ್ಟವಾನಸ್ಮಿ ಶಂಕರಂ Wan 
ಯೋಜನಾಯುತವಿಸ್ತೀರ್ಣೇ ಕಲ್ಪವೃಕ್ಸೇ ಮಹಾವನೇ । 
ಕಾಮಧೇನುಶತಾಕೀರ್ಣೇ ಜಿಂತಾಮಣಿಸುದೀಪಿತೇ ॥೪॥ 
ತದ್ದೃಷ್ಟ್ಯಾ ಮಹದಾಶ್ಚರ್ಯಂ ವಿಸ್ಮಯೋ ಮೇಂ ಭವತ್ತದಾ। 
ಕ್ವಾಪೀದೃಶೀ ಭನೇದ್ವೃದ್ಧಿಃ ಶೈಲೋಕ್ಯೇ ವಾನ ವೇತಿ ಚೆ "mn 


ಕನ್ನಡದ ಅನುವಾದ 
ದೂತವಾಕ್ಯ ಕಥನ 


೧. ನಾರದನು ಹೇಳುತ್ತಾನೆ: ಎಲೈ ನೃಸನೇ! ಅವನು ನನ್ನನ್ನು 
ಕಂಡು ಬಹಳ ಭಕ್ತಿಯುಳ್ಳವನಾಗಿ ವಿಧಿವತ್ತಾಗಿ ಪೂಜೆಮಾಡಿ ಜೊತೆಯಲ್ಲಿ 
ನಕ್ಕು ನಲಿದು ಸ್ನೇಹಪೂರ್ವಕವಾಗಿ ಮಾತನಾಡಿಸಿದನು. 

೨. ಅವನು ನನ್ನನ್ನು ಕುರಿತು, ""ಭೋ! ಬ್ರಹ್ಮನ್‌, ಎಲ್ಲಿಂದ ಬರೋಣ 
ವಾಯಿತು? ಏನೇನು ನೋಡೋಣವಾಯಿತು? ಇಲ್ಲಿ ಬಂದುದರ ಉದ್ದೇಶ 
ವೇನು? ಮುನಿಯೇ! ಅದನ್ನು ನನಗೆ ಆಜ್ಞಾಪಿಸಬೇಕು > ಎಂದು ನುಡಿದನು. 

೩. ನಾರದನು ಹೇಳುತ್ತಾನೆ: ದೈತ್ಯೇಂದ್ರಾ! ಮನಬಂದೆಡೆಯಲ್ಲಿ 
ಸುತ್ತುತ್ತಾ ನಾನು ಕೈಲಾಸಶಿಖರಕ್ಕೆ ಹೋದೆನು. ಅಲ್ಲಿ ಉಮೆಯೊಡನೆ ಕುಳಿತಿದ್ದ 
ಶಂಕರನನ್ನು ಕಂಡೆನು. 

೪. ಅಯುತ(ಹತ್ತುಸಾವಿರ)ಯೋಜನ ನಿಸ್ತೀರ್ಣವಾಗಿಯೂ, ನೂರಾರು 
ಕಾಮಧೇನುಗಳಿಂದ ತುಂಬಿದುದಾಗಿಯೂ, ಚಿಂತಾಮಣಿಯ ದೀಪಗಳಿಂದ 
ಬೆಳಗುವುದಾಗಿಯೂ ಇದ್ದೆ ಕಲ್ಪವೃಳ್ಸದ ಮಹಾವನದಲ್ಲಿ ಅವರು ಕುಳಿತಿದ್ದರು. 

೫. ಆ ಮಹದಾಶ್ಚರ್ಯವನ್ನು ನೋಡಿದಾಗ ಮೂರುಲೋಕದಲ್ಲಿ ಎಲ್ಲಿ 


[aa] 


ಸಪ್ತ್ರದಶೋತಧ್ಯಾಯೆಃ ೨೯೫ 


ತದಾ ತವಾಪಿ ದೈತ್ಯೇಂದ್ರ ಸಮೃದ್ಧಿಸ್ಸಂಸ್ಕೃತಾ ಮಯಾ । 
ತದ್ವಿಲೋಕನಕಾನಮೋಂಸ್ನಿ ತ್ಮತ್ಸಾನಿ ಧ್ಯಮಿಹಾಗತಃ 


 ತೈತ್ಸಾನ್ಸಿ ॥೬॥ 
ತ್ವತ್ಸಮೃದ್ಧಿಮಿಮಾಂ ಪಶ್ಯನ್‌ ಸ್ತ್ರೀರತ್ನರಹಿತಾಂ ಧೃವಂ । 
ತರ್ಕಯಾಮಿ ಶಿವಾದನ್ಯತ್‌ ತ್ರಿಲೋಕ್ಯಾಂನ ಸಮೃದ್ಧಿಮಾನ್‌ ॥ ೭ ॥ 
ಅಪ್ಸರೋನಾಗಕನ್ಯಾವ್ಯಾಃ ಯದ್ಯಪಿ ತ್ವದ್ವಶೇ ಸ್ಥಿತಾಃ । 

ಅ 
ತಥಾಪಿ ತಾನ ಪಾರ್ವತ್ಯಾ ರೂಸೇಣ ಸದೃಶಾ ಧೃವಂ ॥೮॥ 


ಯಸ್ಯಾ ಲಾನಣ್ಯಜಲಧೌ ನಿಮಗ್ನಶ್ಚತುರಾನನಃ । 
ಸ್ವಧೈೈರ್ಯನುಮುಚತ್ಪೂರ್ವಂ ತಯಾ ಕಾನ್ಯೋಪಮಿಾಯಂತತೇ ॥1೯॥ 
ನೀತರಾಗೋಫಿ ಹಿಯಥಾ ಮದನಾರಿಃ ಸ್ವಲೀಲಯಾ । 


ಸೌಂದರ್ಯಗಹನೇಇಭ್ರಾಮಿ ಶಫರೀರೂಪಯಾ ಪುರಾ ॥೧೦॥ 
ಯಸ್ಯಾಃ ಪುನಃ ಪುನಃ ಪಶ್ಯನ್‌ ರೂಪಂ ಧಾತಾಪಿ ಸರ್ಜತೇ। 
ಸಸರ್ಜಾಪ್ಸರಸಸ್ತಾಸಾಂ ತತ್ಸಮೈಕಾಪಿ ನಾಭವತ್‌ ॥ ೧೧॥ 





ಯಾದರೂ ಈರೀತಿಯ ವೃದ್ಧಿಯು ಇದ್ದೀತೋ ಇಲ್ಲವೋ ಎಂದು ನನಗೆ ವಿಸ್ಮಯ 
ವಾಯಿತು. 

೬. ಎಲ್ರ ದೈತ್ಯೇಂದ್ರನೆ! ಆಗ ನಿನ್ನ ಸಮೃದ್ಧಿಯೂ ನನಗೆ ನೆನಪಾಯಿತು. 
ಅದನ್ನು ನೋಡಬೇಕೆಂಬ ಇಚ್ಛೆಯುಳ್ಳ ವನಾಗಿ ನಿನ್ನ ಸನ್ನಿಧಿಗೆ ಈಗ ಬಂದಿದ್ದೇನೆ. 

೭. ನಿನ್ನ ಈ ಸಮೃದ್ಧಿಯನ್ನು ನೋಡಿ ಇದು ಸ್ತ್ರೀರತ್ನರಹಿತವಾದು 
ದೆಂದು ತರ್ಕಿಸುತ್ತೇನೆ. ತ್ರಿಲೋಕದಲ್ಲಿಯೂ ಶಿವನಲ್ಲದೆ ಬೇರೆ ಯಾವನೂ 
ಸಮೃದ್ಧಿವಂತನಲ್ಲ. 

೮. ಅಸ್ಸರೆಯರೂ ನಾಗಕನ್ಯೆಯರೇ ಮೊದಲಾದವರೂ ಥಿನ್ನ ವಶದಲ್ಲಿರುವ 
ರೆಂಬುದೇನೋ ನಿಜ. ಆದರೂ ಅವರು ಪಾರ್ವತಿಯ ರೂಪಕ್ಕೆ ಖಂಡಿತ 
ವಾಗಿಯೂ ಸಮಾನರಲ್ಲ. 

೯. ಯಾವಳ ಲಾವಣ್ಯಜಲಧಿಯಲ್ಲಿ ಮುಳುಗಿ ಚತುರಾನನನು ಪೂರ್ವ 
ದಲ್ಲಿ ತನ್ನೆ ಧೈರ್ಯವನ್ನು ಕಳೆದುಕೊಂಡನೋ ಅಂತಹ ಆ ಪಾರ್ವತಿಯೊಡನೆ 
ಬೇಕೆ ಯಾವಳು ತಾನೆ ಹೋಲಿಸತಕ್ಕವಳಾಗುತ್ತಾಳೆ? 

೧೦. ಆ ಮದನಾರಿಯು ತಾನು ವೀತರಾಗನಾದರೂ ಪೂರ್ವದಲ್ಲಿ ತನ್ನ 
ಲೀಲೆಯಿಂದ ಶಫರೀ (ಮಾನಿನ) ರೂಪಿಯಾದ ಆಕೆಯ ಸಾಂದರ್ಯವೆಂಬ 
ಅರಣ್ಯದಲ್ಲಿ ತೊಳಲಾಡಿದನು. 

೧೧. ಬ್ರಹ್ಮನು ಕೊಡ ಸೃಷ್ಟಿಸಮಯದಲ್ಲಿ ಆ ಪಾರ್ವತಿಯ ರೂಪವನ್ನು 
ನಃ ಪುನಃ ನೋಡುತ್ತ ಅಪ್ಸರೆಯರನ್ನು ಸೃಷ್ಟಿಮಾಡಿದನು. ಅವರಲ್ಲಿ ಒಬ್ಬಳೂ 
ವಳಿಗೆ ಸಮಳಾಗಲಿಲ್ಲವು. 


ಹ 


@ 


F 


೨೯೬ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಅತಃ ಸಿ ಸ್ರ್ರೀರತ್ನ ಸಂಭೋಕ್ತುಃ ಸಮೃದ್ಧಿಸ್ಪ ಸ ಸ್ವಸ್ಯ ಸಾ ವರಾ॥। 


ತಥಾ ನೆ ತವ. ದೈತ್ಯ ್ಯೇಂದ್ರ ಸರ್ವರತ್ನಾ ್ಲಿಧಿಪಸ್ಯ ಚೆ " ೧೨ ॥ 
ಏನಮುಕ್ತಾ ಎ ತಮಾಮಂತ್ರ್ಯ ಗತೇ ಸತಿ ಸ ದೈತ್ಯರಾಟ್‌ । 
ತೆದ್ರೂಸಶ ್ರ ವಣಾದಾಸೀತ್‌ ಅನೆಂಗಜ್ಯರಪೀಡಿತಃ " ೧೩ ॥ 
ಅಥ 'ಸಂಪ್ರೇಷಯಾಮಾಸ ಸ ದೂತ ಸಿಂಹಿಕಾಸುತಂ ! 
ತ್ರ್ಯಂಬಕಾಯಾಸಫಿ ಚೆ ತದಾ ವಿಷ್ಣು ಮಾಯಾನಿಮೋಹಿತಃ ॥ ೧೪ ॥ 
ಫೈಲಾಸಮಗಮದ್ರಾಹುಃ ಕುರ್ವಂಚ್ಛು ಕ್ಲೇಂದುವರ್ಚಸಂ । 
ಕಾರ್ಸ್ಗೇನ ಕೃಷ್ಣಸ ಸಸ್ಸೇಂದುವರ್ಚಸಂ” ಸ್ಕಾ ೮ ತಂ ॥ ೧೫ ॥ 
ನಿನೇದಿತ್ತ ನ ನಂದಿನಾ ಪ ವಿವೇಶ ಸ 
ತ್ರ್ಯಂಬಕಭ್ದೂ ತ್ರಲತಾಸಂಜ್ಞಾಾ ಪ್ರೇರಿತೋ ಜೀ ॥ ೧೬ ॥ 
ರ ವರಾ 
ದೇವ ಪನ್ನಗಸೇವ್ಯಸೆ ಸ್ಯ ತ್ರೈಲೋಕ್ಕಾಧಿಪತೇಃ ಪ್ರಭೋಃ । 
ಸರ್ವರತೆ ಶ್ವ ರಸ್ಯ ತ್ವಂ ಆಜ್ಞ್ಞಾಂ ಶೃಣು ವೃಷಧ್ಯಜ 1 ೧೭ ॥ 


೧೨. ಆದುದರಿಂದ ಅಂತಹ ಸ್ತ್ರೀರತ್ನವನ್ನನುಭವಿಸುವವನಾದ ಶಿವನ 
ಸಮೃದ್ಧಿಯೇ ಶ್ರೇಷ್ಠವಾದದ್ದು. ದೈತ್ಯೇಂದ್ರಾ! ಸರ್ವರತ್ನಾಧಿಸತಿಯಾದ 
ನಿನ್ನ ಸಮೃದ್ಧಿಯು ಆ ಶಿವನ ಸಮೃದ್ಧಿಗೆಣೆಯಲ್ಲ. 

೧೩. ಹೀಗೆಂದು ನುಡಿದು ಅವನನ್ನು ಬೀಳ್ಕೊಂಡು ಆ ನಾರದನು ಪ್ರಯಾಣ 
ಮಾಡಿದನು. ಬಳಿಕ ಆ ದೈ ತ್ಯರಾಜನು ಆ ಪಾರ್ವತಿಯ ರೂಸವರ್ಣನೆಯನ್ನು 
ಕೇಳಿದುದರಿಂದ ಕಾಮಜ್ವರನೀಡಿತನಾದನು. 

೧೪. ಅನಂತರದಲ್ಲಿ ಅವನು ವಿಷ್ಣು ಮಾಯೆಯಿಂದ ಮೋಹಿತನಾಗಿ 
ಸಿಂಹಿಕೆಯ ಮಗನಾದ ರಾಹುವನ್ನು ತ್ರ್ಯಂಬಕನ ಬಳಿಗೆ ತನ್ನ ದೂತನನ್ನಾಗಿ 
ಕಳುಹಿಸಿದನು. 

೧೫. ಶುಕ್ಲ ಚಂದ್ರನ ಕಾಂತಿಯನ್ನು ತನ್ನ ದೇಹೆದಿಂದುದಿಸಿದ ಕಪಿ ು)ಪಿಂದ 
ಕೃಷ್ಣನ ಕ್ಬದ ಚಂದ ಪ್ರಕಾಂತಿಯನ್ನಾಗಿ ಮಾಡುತ್ತಾ ರಾಹುವು ಕ್ಳೈ ಲಾಸಕ್ಕೆ ಯೋಗಿ 
ಸೇರಿದನು. 

೧೬. ಆಗ ನಂದಿಯಿಂದ ಈಶ್ವರನಿಗೆ ನಿವೇದಿಸಲ್ಪಟ್ಟವನಾಗಿ ಒಳಗೆ 
ಪ್ರವೇಶಮಾಡಿದನು. ತ್ರ್ಯಂಬಕನ ಹುಬ್ಬಿನ ಸಂಜ್ಞೆಯಿಂದ ಪ್ರೇರಿತನಾಗಿ 
ಅವನು ಮಾತನಾಡಿದನು. 

೧೭. ರಾಹುವು ಹೇಳುತ್ತಾನೆ: ಎಲೈ ವೃಷಧ್ವಜನೇ! ಜೀವಸನ್ನಗ 
ಸೇವ್ಯನೂ ತೈಲೋಕ್ಯಾಧಿಸತಿಯೂ ಸರ್ವರತ್ನೇಶ್ವರನೂ ಆದ ನಮ್ಮ ಜಲಂಧರ 
ಪ್ರಭುವಿನ ಆಜ್ಞೆಯನ್ನು ಆಲಿಸು. 


ಸಪ್ತದಶೋ9ಧ್ಯಾಯಃ ೨೯೭ 


ಸ್ಮಶಾನವಾಸಿನೋ ನಿತ್ಯಂ ಅಸ್ಮ್ಥಿಭಾರವಹಸ್ಯ ಚ । 


ದಿಗಂಬರಸ್ಕ ತೇ ಭಾರ್ಯಾ ಕಥಂ ಹೈಮುವತೀ ಶುಭಾ ॥ ೧೮ ॥ 

ಅಹಂ ಚ ನಿ ಧಿನಾಥೊಲಸ್ಮಿ ಸಾ ಚಿ ್ರ್ರೀರತ್ಸ ಸಂಜ್ಞಿ ಕಾಟ 

ತಸ್ಮಾನ್ಮನೈವ ಸಾ ಯೋಗ್ಯಾ ನೈವ ಭಿಕ್ಬಾ ಶಿನಸ್ತ್ವ ವಪ Horn 
ನಾರದ ಉವಾಚ :- 

ವದತ್ಯೇವಂ ತದಾ ರಾಹೌ ಭೂ ತ್ರಮಧ್ಯಾಚ್ಛೂ ಲಪಾಣಿನಃ । 

ಅಭನತ್ಪುರುಷೋ ರೌದ್ರಃ ತೀವ್ರಾ ಶನಿಸಮಸ ನಃ ॥ ೨೦॥ 

ಸಿಂಹಾಸ್ಯಃ ಪ್ರಲಲಜ್ಜಿ ಹಃ ಸಜ ; ಅನ್ನಯನೋ ಮಹಾನ್‌ । 

ಊಧ್ಯ ೯ಳೇಶಶು ಷ್ಯತನುಃ ನೃಸಿಂಹ ಇವ ಚಾಪರಃ ॥೨೧॥ 

ಸ ತಂ" ಖಾದಿತುಮಾಯಾಂತಂ ದೃಷ್ಟ್ವಾ ರಾಹುರ್ಭಯಾತುರಃ । 

ಅಧಾವತ ಸ ವೇಗೇನ ಬಹಿಃ ಸ ಚ ದಧಾರ ತಂ ॥ ೨೨ ೫ 

ಸಚ ರಾಹುರ್ಮುಹಾಬಾಹೋ ಮೇಘಗಂಭೀರಯಾ ಗಿರಾ । 

ಉವಾಚ ದೇವದೇವ ತ್ವಂ ಪಾಹಿ ಮಾಂ ಶರಣಾಗತಂ ॥ ೨೩ ॥ 





೧೮. ಸ್ಮಶಾನವಾಸಿಯೂ ಸದಾ ಅಸ್ಥಿಗಳ ಭಾರವನ್ನು ಹೊತ್ತಿರುವವನೂ, 
ದಿಗಂಬರನೂ ಆದ ನಿನಗೆ ಮಂಗಳಾಂಗಿಯಾದ ಹೈಮವತಿಯು ಭಾರ್ಯೆಯಾಗಿ 
ರುವುದು ಹೇಗೆತಾನೆ ಹೊಂದುವುದು? 

೧೯. ನಾನು ರಾತ್ನಾಧಿನಾಥನಾಗಿದ್ದೇನೆ. ಆಕೆಯಾದರೊ ಸ್ತ್ರೀರತ್ನವೆನಿಸಿ 
ಕೊಂಡಿರುವಳು. ಆದುದರಿಂದ ನನಗೇ ಅವಳು ಯೋಗ್ಯಳು. ಭಿಕ್ಸವುಣ್ಣುವ 
ನಿನಗೆ ಆಕೆಯು ತಕ್ಕವಳಲ್ಲವೇ ಅಲ್ಲ.” 

೨೦. ನಾರದನು ಹೇಳುತ್ತಾನೆ :--ರಾಹುವು ಈ ರೀತಿ ಹೇಳುತ್ತಿರಲು 
ಆಗಲೇ ಶೂಲಪಾಣಿಯ ಹುಬ್ಬಿನ ನಡುವೆಯಿಂದ ತೀವ್ರವಾದ ಸಿಡಿಲಿಗೆ ಸಮಾನ 
ವಾದ ಧ್ವನಿಯುಳ್ಳೆ. ಭಯಂಕರ ಪುರುಷನೊಬ್ಬನು ಉದಿಸಿ ಬಂದನು. 

೨೧. ಅವನು ಸಿಂಹದ ಮುಖವುಳ್ಳವನು; ಜೋಲಾಡುವ ನಾಲಿಗೆ 
ಯುಳ್ಳವನು; ಉರಿಗಣ್ಣುಗಳುಳ್ಳ ವನು. ಅವನ ಕೂದಲುಗಳು ಮೇಲ್ಮುಖ 
ವಾಗಿ ಸಿಮಿರಿನಿಂತಿರುವುವು; ಅವನ ಶರೀರವು ಶುಷ್ಕವಾಗಿರುವುದು. ಹೀಗೆ 
ಅವನು ಎರಡನೆಯ ನೃಸಿಂಹನಂತೆ ತೋರುತ್ತಿದ್ದನು. 

೨೨. ತನ್ನನ್ನು ತಿನ್ನುವುದಕ್ಕೆ ಬರುತ್ತಿರುವ ಆ ಪುರುಷನನ್ನು ಕಂಡು 
ಭಯಾತುರನಾಗಿ ರಾಹುವು ವೇಗದಿಂದ ಹೊರಗಡೆಗೆ ಓಡಿಹೋದನು. ಅವನು 
ಕೂಡ ರಾಹುವನ್ನು ಹಿಂಬಾಲಿಸಿ ಹಿಡಿದುಕೊಂಡನು. 

5೩-೨೫. ಎಲೈ ಮಹಾಬಾಹುವೇ! ಆ ರಾಹುವು ಮೇಘದಂತೆ ಗಂಭೀರ 
ವಾದ ಮಾತಿನಿಂದ "ದೇವದೇವಾ, ಶರಣಾಗತನಾದ ನನ್ನನ್ನು ನೀನು 


೨೯೮ ಶ್ರೀ ಸ್ಮಾಂದಮಹಾಪುರಾಣಂ 


ಬ್ರಾಹ್ಮಣಂ ಮಾಂ ಮಹಾದೇವ ಖಾದಿತುಂ ಸಮುಷಪಾಗತಃ। 
ಮಹಾದೇವೋ ವಚಃ ಶೃತ್ವಾ ಬ್ರಾಹ್ಮಣಸ್ಯ ತದಾಬ್ರನೀತ್‌ ॥ ೨೪ ॥ 
ಸೈನಾಸೌ ವಧ್ಯತಾಮೇತಿ ದೂತೋಯಂ ಪರವಾನ್ಯತಃ । 
ಮುಇಗಕ್ತೀತಿ ಪುರುಷಃ ಶೃತ್ವಾ ರಾಹುಂ ತತ್ಯಾಜ ಸೋತಂಬರೇ ॥ ೨೫ ೫ 
ರಾಹುಂ ತ್ಯಕ್ಕ್ವಾಥ ಪುರುಷಃ ತದಾ ರುದ್ರಂ ವ್ಯಜಿಜ್ಞಪತ್‌ । 

ಪುರುಷ ಉವಾಚ ;-- 
ಕ್ಲುಧಾ ಮಾಂ ಬಾಧತೇಂತ್ಯಂತಂ ಕ್ಪುತ್‌ಕ್ಸಾಮಶ್ಹಾಸ್ಮಿ ಸರ್ವಥಾಃ ೨೬ ॥ 
ಕಂ ಭಕ್ಷಯಾಮಿ ದೇವೇಶ ತದಾಂಜ್ಞಾಪಯ ಮಾಂ ಪ್ರಭೋ। 

ಈಶ್ವರ ಉವಾಚ:- 
ಭಕ್ಬಯಸ್ವಾತ್ಮನಶ್ಶೀಫಘ್ರಂ ಮಾಂಸಂ ತ್ವಂ ಹಸ್ತಸಾದಯೋಃ ॥೨೭॥ 

ನಾರದ ಉವಾಚ: 
ಸ ಶಿನೇನೈನಮಾಜ್ಞಪ್ತಃ ಚಖಾದ ಪುರುಷಸ್ಸ್ಸಕಂ । 

ಗ 

ಹಸ್ತಸಾದೋದ್ಬವಂ ಮಾಂಸಂ ಶಿರಶ್ಕೇಷೋ ಯಥಾಭವತ್‌ ॥ ೨೮॥ 
ದೃಷ್ಟ್ವಾಶಿರೋಂವಶೇಷಂ ತಂ ಸುಪ್ರಸನ್ನಸ್ತದಾ ಶಿವಃ । 
ಉವಾಚ ಭೀಮಕರ್ಮಾಣಂ ಪುರುಷಂ ಜಾತನಿಸ್ಮಯಃ ॥೨೯॥ 








ಕಾಪಾಡು. ಮಹಾದೇವಾ! ಬ್ರಾಹ್ಮಣನಾದ ನನ್ನನ್ನು ಈ ಪುರುಷನು ತಿನ್ನಲು 
ಬರುತ್ತಿದ್ದಾನೆ.” ಎಂದು ಪ್ರಾರ್ಥಿಸಿದನು. ಮಹಾದೇವನು ಬ್ರಾಹ್ಮಣನ 
ಮಾತನ್ನಾಲಿಸಿ ಆಗ "ಇವನನ್ನು ವಧಿಸತಕ್ಕುದಲ್ಲ. ಇವನು ದೂತನಾಗಿ 
ಬಂದಿದ್ದಾನೆ. ಪರಾಧೀನನಾದವನು. ಆದುದರಿಂದ ಇವನನ್ನು ಬಿಟ್ಟುಬಿಡು? 
ಎಂದು ನುಡಿದನು. ಆ ಪುರುಷನು ಅದನ್ನು ಕೇಳಿ ರಾಹುವನ್ನು ಆಕಾಶದಲ್ಲಿಯೆ 
ಬಿಟ್ಟುಬಿಟ್ಟನು. 

೨೬-೨೭, ರಾಹುವನ್ನು ಬಿಟ್ಟ ಬಳಿಕ ಆ ಪುರುಷನು ರುದ್ರನಿಗೆ, "" ಹಸಿವು 
ನನ್ನನ್ನು ಅತಿಯಾಗಿ ಬಾಧಿಸುತ್ತಿದೆ. ನಾನು ಹಸಿವಿನಿಂದ ಸೊರಗಿಹೋಗಿದ್ದೇನೆ. 
ದೇವೇಶಾ! ನಾನೇನು ತಿನ್ನಲಿ? ಪ್ರಭುವೇ! ಅದನ್ನು ನನಗೆ ಆಜ್ಞಾಪಿಸು” 
ಎಂದು ವಿಜ್ಞಾಪಿಸಿಕೊಂಡನು. ಅದನ್ನು ಕೇಳಿ ಈಶ್ವರನು “ನೀನು ನಿನ್ನ 
ಕೈಕಾಲುಗಳ ಮಾಂಸವನ್ನೇ ಬೇಗ ಭಕ್ಷಿಸು' ಎಂದು ಆಜ್ಞೆ ಮಾಡಿದನು. 

೨೮. ನಾರದನು ಹೇಳುತ್ತಾನೆ: ಶಿವನಿಂದ ಆಜ್ಞ ಪ್ರನಾದ ಆ ಪುರುಷನು 
ತನ್ನ ಹೆಸ್ತಪಾದಗಳ ಮಾಂಸವನ್ನೈ, ತಲೆಯೊಂದು ಮಾತ್ರ ಉಳಿಯುವಹಾಗೆ 
ತಿಂದನು. 

೨೯-೩೦. ತಲೆಯು ಮಾತ್ರ ಉಳಿದ ಅವನನ್ನು ನೋಡಿ ಶಿವನು 


ಸುಪ್ರಸನ್ನನಾಗಿ ವಿಸ್ಮಯಹೊಂದಿ ಅಂತಹ ಭೀಮಕರ್ಮವನ್ನು ಮಾಡಿದ 


ಸಪ್ತ್ರದಶೋಕಧ್ಯಾಯಃ ೨೯೯ 


ಈಶ್ವರ ಉವಾಚ :-- 
ತ್ವಂ ಕೀರ್ತಿಮಂಖಸಂಜ್ಞೊ € ಹಿ ಭನ ಮದ್ದ್ಯಾರಿಗಸ್ಸದಾ 
ತೈದರ್ಚಾಂ ಯೇ ನ ಕುರ್ವಂತಿ ನೈನ ತೇಮೇ ಪ್ರಿಯಂಕರಾಃ ॥ ೩೦॥ 
ನಾರದ ಉವಾಚ: 
ತದಾಪ್ರಭೃತಿ ದೇವಸ್ಯ ದ್ವಾರಿ ಕೀರ್ತಿಮುಖಃ ಸ್ಥಿ ಸ್ಥಿತಃ I 
ನಾರ್ಚಯಂಂತೀಹ ಹ ಪೂರ್ವಂ ತೇಷಾಮರ್ಜಾ ವೃಥಾ ಭವೇತ್‌॥೩೧॥ 
ರಾಹುರ್ಪಿಮುಕ್ತೋ ಯಸ್ತೇನ ಸೋಪಿ ತದ್ಬರ್ಬರೇ ಸ್ಮಲೇ। 
ಅತಸ್ಸ ಬರ್ಬರೋದ್ಭ್ಫೂತ ಇತಿ ಭೂಮೌ ಪ ಕಥಾಂ ಗತಃ 


N೩೨ 
ತತಸ್ಸ ರಾಹುಃ ಪುನರೇವ ಜಾತ 

ಆತ್ಮಾನಮಸ್ಮಿನ್ನಿತಿ ಮನ್ಯಮಾನಃ । 
ಸಮೇತ್ಯ ಸರ್ವಃ ಜಹಾ ಬಾನ 

ಜಲಂಧರಾಯ್ಕೈವ ವಿಚೇಷ್ಟಿತಂ ತತ್‌ ॥ ೩೩ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ 7ಔಲಂಧಕೋಪಾಖ್ಶಾ ನೇ 
ದೂತವಾಕ ಕಥನಂ 3» ನಾಮ ಸಪ್ತ ದಶೋಂಧ್ಯಾ ಯಃ 





ee 


ಆ ಪುರುಷನನ್ನು ಕುರಿತು “ನೀನು ಕೀರ್ತಿಮುಖನೆಂಬ ಹೆಸರುಳ್ಳವನಾಗಿ, 
ಯಾವಾಗಲೂ ನನ್ನ ದ್ವಾರಪಾಲಕನಾಗಿರು. ನಿನ್ನ ಅರ್ಚನೆಯನ್ನು ಯಾರು 
ಮಾಡುವುದಿಲ್ಲವೋ ಅವರು ನನಗೆ ಪ್ರಿಯಕರರಲ್ಲವೇ ಅಲ್ಲವು?” ಎಂದು 
ನುಡಿದನು. 

೩೧. ನಾರದನು ಹೇಳುತ್ತಾನೆ: ಅಂದಿನಿಂದ ದೇವ ದೇವನ ಕೈಲಾಸ 
ಮಂದಿರದ ಬಾಗಿಲಿನಲ್ಲಿ ಕೀರ್ತಿಮುಖನು ನೆಲಸಿದ್ದಾನೆ. ಯಾರು ಮೊದಲು 
ಅವನನ್ನು ಅರ್ಚಿಸುವುದಿಲ್ಲವೊ ಅವರು ಮಾಡಿದ ಅರ್ಚನೆಯು ವ್ಯರ್ಥವಾಗು 
ತ್ತದೆ. 

೩೨. ಆತನಿಂದ ರಾಹುವು ಬರ್ಬರಸ್ಥ ಲದಲ್ಲಿ ಬಿಡಲ )ಟ್ಟಿನಾದುದರಿಂದ 
ಅವನು ಬರ್ಬರೋದ್ಭೂ ತನೆಂದು ಭೂಮಿಯಲ್ಲಿ ಹೆಸರು ಪಡೆದನು. 

೩೩. ಬಳಿಕ ತ್‌ ಈಗ ತಾನು ಮತ್ತೆ ಹುಟ್ಟಿಬಂದಂತೆ ಭಾವಿಸಿ 
ಕೊಂಡು ಜಲಂಧರನ ಸಮಾಪಕ್ಕೆ ಹೋಗಿ ಅಲ್ಲಿ ನಡೆದ ಸಮಸ್ತ ಸಂಗತಿಯನ್ನೂ 
ಅವನಿಗೆ ತಿಳಿಸಿದನು. 

ಇಲ್ಲಿಗೆ ಎಂಬತ್ತೊ ೦ದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದೆ 

ಶ್ರೀಸ್ಕ್ಮಾ ೦ದಮ ಹಾಪು ರಾಣದ ಎರಡನೆಯ "ನೃ ಸ್ಹವಖಂಡದ ಕಾರ್ತಿ ಕಮಾಸಮಹಾತ್ಮ ದಲ್ಲಿ 


66 ಜಲಂಧರೋಪಾಖ್ಯಾ ನದಲ್ಲಿ ದೊತವಾಕ್ಕ ಕಥನ» ವೆಂಬ 
ಹದಿನೇಳನೆಯ "ಅಧ್ಯಾಯವು KE 


1 ಶ್ರೀಃ ॥ 
ಅಥ ಅಷ್ಟಾ ್ಯಿದಶೋಧ್ಯಾಯಃ 
ಜಲಂಧಕೋಪಾಖ್ಯಾ ನೇ ಕುದ್ರಸೇನಾಪೆರಾಭವೆವರ್ಣನಂ 
ನಾರದ ಉವಾಚ :- 
ಜಲಂಧರಸ್ತು ತಚ್ಛೈತ್ವಾ ಕೋಪಾಕುಲಿತವಿಗ್ರಹಃ । 
ನಿರ್ಜಗಾಮಾಶು ದೈತ್ಯಾನಾಂ ಕೋಬಭಿಃ ಪರಿವಾರಿತಃ "on 
ಗಚ್ಛತೋಇಸ್ಯಾಗ್ರತಃ ಶುಕ್ರೋ ರಾಹುಃ ದೃಷ್ಟಿಸಥೇಂ ಭನತ್‌ | 
ಮುಕುಟಶ್ವಾಪತದ್ಭೂನತೌ ವೇಗಾತ್ರಸ್ಸಲಿತಸ್ತದಾ ॥ ೨॥ 
ದೈತ್ಯಸೈನ್ಯಾವೃತೈಸ್ತಸ್ಯ ನಿಮಾನಾನಾಂ ಶಶೈಸ್ತದಾ । 
ವ್ಯರಾಜತ ನಭಃ ಪೂರ್ಣಂ ಪ್ರಾನೃಷೀನ ಯಥಾ ಫನೈಃ Hn 
ತಸ್ಕ್ಯೇದ್ಯೋಗಂ ತದಾ ದೃಷ್ಟಾ ದೇವಾಶೃಕ್ರಪುರೋಗಮಾಃ । 
ಅಲಕ್ಷಿತಾಸ್ತದಾ ಜಗ್ಮುಃ ಶೂಲಿನಂ ತಂ ನ್ಯಜಿಜ್ಞಸಪುಃ ॥೪॥ 
ದೇವಾ ಊಚುಃ: 
ನ ಜಾನಾಸಿ ಕಥಂ ಸ್ವಾಮಿನ್‌ ದೇವಾಪತ್ತಿಮಿಮಾಂ ವಿಭೋ । 
ತದಸ್ಮದ್ರಕ್ಸೃಣಾರ್ಥಾಯ ಜಹಿ ಸಾಗರನಂದನಂ ॥೫॥ 


ಕನ್ನಡದ ಅನುವಾದ 
ಕುದ್ರಸೇನಾಪರಾಭವವರ್ಣನ 

೧. ನಾರದನು ಹೇಳುತ್ತಾನೆ :--ಜಲಂಧರನು ಅದನ್ನಾಲಿಸಿ ಕೋಪಾ 
ವೇಶದಿಂದ ಆಕುಲಗೊಂಡು ಕೋಟ ಕೋಟ ದೈತ್ಯರಿಂದ ಪರಿವೃತನಾಗಿ ಬೇಗ 
ಬೇಗನೆ ಹೊರಹೊರಟನು. 

೨. ಅವನ ಮುಂಗಡೆ ಶುಕ್ರನಿದ್ದನು; ದೃಷ್ಟಿಪಥದಲ್ಲಿ ರಾಹುವಿದ್ದನು. 
ಅವನ ಕಿರೀಟವೂ ವೇಗದಿಂದ ಅಲುಗಿ ಭೂಮಿಯಮೇಲೆ ಬಿದ್ದಿತು. 

೩. ಆಗಲಾದೈತ್ಯೇಂದ್ರನ ದೈತ್ಯಸೈನ್ಯಗಳಿಂದ ಆವರಿಸಲ್ಪಟ್ಟ ನೂರಾರು 
ವಿಮಾನಗಳಿಂದ ಆಕಾಶವು ಮಳೆಗಾಲದಲ್ಲಿ ಮೋಡಗಳಿಂದ ತುಂಬಿದ್ದರೆ ಹೇಗೋ 
ಹಾಗೆ ಪ್ರಕಾಶಿಸಿತು. 

೪. ಅವನ ಆಗಿನ ಉದ್ವೇಗವನ್ನು ಕಂಡು ಇಂದ್ರನೇ ಮೊದಲಾದ ದೇವತೆ 
ಗಳು ಆ ರೈತ್ಯನಿಗೆ ಕಾಣಿಸಿಕೊಳ್ಳ ದಂತೆ ಶೂಲಪಾಣಿಯ ಸಮಾಪಕ್ಕೆ ಹೋಗಿ 
ವಿಜ್ಞಾಪಿಸಿಕೊಂಡರು. 

೫. ದೇವತೆಗಳು ಹೇಳುತ್ತಾರೆ: ಪರಮೇ ಶ್ವರಾ! ದೇವತೆಗಳಿಗೆ 
ಬಂದಿರುವ ಈ ಆಪತ್ತನ್ನು ನೀನು ಅರಿಯದಿರುವುದು ಹೇಗೆ? ನಮ್ಮನ್ನು 
ರಕ್ಷಿಸುವುದಕ್ಕಾಗಿ ಆ ಸಾಗರನಂದನನ್ನು ವಧಿಸು.” 


ಅಷ್ಟಾದಶೋಳ8ಧ್ಯಾಯಃ ಷ್ಠಿ೦೧ 


ನಾರದ ಉವಾಚ: 

ಇತಿ ದೇವವಚಃ ಶೃತ್ವಾ ಪ್ರಹಸ್ಯ ನೃಷಭಧ್ಯಜಕಃ । 

ಮಹಾನಿಷ್ಣುಂ ಸರಜೂ ವಚನಂ ಚೇದಮಬ್ರವೀತ್‌ ॥೬॥ 
ಈಶ್ವರ ಉವಾಚ :- 

ಜಲಂಧರಃ ಕಥಂ ನಿಷ್ಠೋ ನ ಹತಃ ಸಂಗರೇ ತ್ವಯಾ 1 

ತದ್ಭೃಹಂ ಚಾಪಿ ಯಾತೋಸಿ ತೃಕ್ಕ್ವಾ ವೈ ಕುಂತಮಾತೆ ನಃ nan 
ವಿಷ್ಣುರುವಾಚ:- 

ತವಾಂಶಸಂಭವತ್ಕಾಚ್ಚೆ ಭ್ರಾತೃ ತ್ಯಾಚ್ಚ ತಥಾ ಶ್ರಿಯಃ । 

ನ ಮಯಾ ನಿಹತಃ ಸಂಖ್ಯೇ ತಮೇನಂ ಜಹಿ ದಾನವಂ ॥೮॥ 
ಈಶ್ವರ ಉವಾಚ: 

ನಾಯಮೇಭಿರ್ಮಹಾತೇಜಾಃ ಶಸ್ತ್ರಾಸ್ತ್ರೆ ಎರ್ನಧ್ಯತೇ ಮಯಾ ! 

ದೇವೈಸ್ಸಹ ಸ್ವತೇಜೋಂಶಂ ಶಸ್ತ್ರಾರ್ಥಂ ದೀಯತಾಂ ಮಮ ೫೯॥ 
ನಾರದ ಉವಾಚ :-- 

ಅಫ ವಿಷ್ಣುಮುಖಾ ದೇವಾಃ ಸೃತೇಜಾಂಸಿ ದದುಸ್ತದಾ । 

ತಾನ್ಕೈಕ್ಯಮಾಗತಾನೀಶೋ ದೃಷ್ಟ್ವಾ ಸ್ವಂಚಾಮುಚನ್ಮಹಃ ॥ ೧೦ ॥ 





೬. ನಾರದನು ಹೇಳುತ್ತಾನೆ: ಈ ಪ್ರಕಾರವಾಗಿ ನುಡಿದ ದೇವತೆಗಳ 
ಮಾತನ್ನಾಲಿಸಿ ವೃಷಭದಧ್ವಜನು ನಕ್ಕು ಮಹಾವಿಷ್ಣುವನ್ನು ಕರೆದು ಈ ವಚನ 
ವನ್ನು ಹೇಳಿದನು. 

೭. ಈಶ ರನು ಹೇಳುತ್ತಾನೆ:-"" ಎಲೈ ವಿಷ್ಣು ಮೇ! ಯುದ್ಧ ದಲ್ಲಿ ನೀನು 
ಜಲಂಧರನನ್ನು ವಧಿಸಲಿಲ್ಲವೇಕೆ? ವೈಕುಂಠವನ್ನು 'ತೊರಿದು ಅವನ "ಮನೆಗೇ 
ನೀನು ಹೋಗಿದ್ದೆಯಲ್ಲಾ, ಅದೇಕೆ?” ಎಂದು ಕೇಳಿದನು. 

೮. ಆ ಮಾತಿಗೆ ವಿಷ್ಣು ವಿಂತೆಂದನು:--"" ಅವನು ನಿನ್ನ ಅಂಶದಿಂದ 
ಹುಟ್ಟ ದವನಾದುದರಿಂದಲೂ “ಕ್ಟ ಗೆ ಅವನಲ್ಲಿರುವ ಭ್ರಾತೃತ್ವದಿಂದಲೂ 
i, ಯುದ್ಧ ದಲ್ಲಿ ಅವನನ್ನು ಕೊಲ್ಲಲಿಲ್ಲ. ಈ ದಾನವನನ್ನು ಬಟು ಕೊಲ್ಲು”? 
ಎಂದನು. 

೯-೧೦. ಅದಕ್ಕೆ ಈಶ್ವರನು « ಮಹಾತೇಜಸ್ವಿಯೇ! ಇವನನ್ನು ಈ 
ಶಸ್ತ್ರಾಸ್ತ್ರಗಳಿಂದ ಕೊಲ್ಲಲಾಗುವುದಿಲ್ಲ. ದೇವತೆಗಳೂ ನೀನೂ ನಿಮ್ಮನಿಮ್ಮ 
ತೇಜಸ್ಸಿನ ನ ಒಂದೊಂದಂಶವನ್ನು ಶಸ್ತ್ರಾರ್ಥವಾಗಿ ನನಗೆ ಕೊಡಿರಿ” ಎಂದು 
ಮರುನುಡಿದನು. ನಾರದನು ಜೇ ದನು ಅನಂತರದಲ್ಲಿ ವಿಷ್ಣುವೇ 
ಮೊದಲಾದ ದೇವತೆಗಳು ತಮ್ಮ ತಷ್ಮು ತೇಜಸ್ಸುಗಳನ್ನು ಕೊಟ್ಟರು. ಅವೆಲ್ಲ 
ಒಟ್ಟುಗೂಡಿದ್ದನ್ನು ಕಂಡು ಈಶನು ತನ್ನ ತೇಜಸ್ಸನ್ನು ಹೊರಬಿಟ್ಟನು. 


ಷ್ಲಿಂ೨ ಶ್ರೀ ಸ್ಕಾಂದಮಹಾಪುರಾಣಂ 


ತೇನಾಕರೋನ್ಮಹಾದೇವೋ ಮಹಸಾ ಶಸ್ತ್ರಮುತ್ತಮಂ | 


ಚಕ್ರಂ ಸುದರ್ಶನಂ ನಾಮು ಜ್ಯಾಲಾಮಾಲಾತಿಭೀಷಣಂ ॥ ೧೧॥ 
ತತಶ್ಶೇಷೇಣ ಚ ತದಾ ವಜ್ರಂ ಚ ಕೃತವಾನ್‌ ಹರಿಃ | 

ತಾನಜ್ಜ ಲಂಧರೋ ದೃಷ್ಟಃ ಕೈಲಾಸತಲಭೂಮಿಷಂ ॥ ೧೨೪ 
ಹಸ್ತ್ಯಶ್ವರಥಪತ್ತೀನಾಂ ಕೋಟಭಿಃ ಪರಿವಾರಿತಃ ಟ 

ತಂ ದೃಷ್ಟ್ಟಾಲಕ್ಸಿತಾ ಜಗ್ಮುಃ ದೇವಾಸ್ಸರ್ವೇ ಯಥಾಗತಾಃ ॥೧೩॥ 
ಗಣಾಶ್ಚ ಸಮಸಜ್ಜಂತ ಯುದ್ದಾಯಾತಿತ್ವರಾನ್ವಿತಾಃ । 
ನಂದೀಭವಕ್ರೈಸೇನಾನೀನಖು ಖಾಸ್ಸರ್ವೇ ಶಿನಾಜ್ಞಯಾ ॥ ೧೪॥ 
ಅನತೇರುರ್ಗಣಾ ವೇಗಾತ್‌ ಕೈಲಾಸಾಮ್ಯದ್ಧದುರ್ಮದಾಃ | 
ತತಸ್ಸಮಭನದ್ಯುದ್ಧಂ ಕೈಲಾಸಾಪತ್ಯಕಾಭುವಿ ॥ ೧೫ ॥ 
ಪ್ರಮಥಾಧಿಪದೈತ್ಯಾನಾಂ ಘೋರಶಸ್ಟ್ರಾಸ್ತ್ರೈಸೆಂಕುಲಂ [ 
ಭೇರೀಮೃದಂಗಶಂಖೌಫಸಿಸ್ಟನೈರ್ನೀರಹರ್ಷಣಃ ॥ ೧೬ ॥ 
ಗಜಾಶ್ವರಥಶಬ್ಚೈಶ್ಚ ನಾದಿತಾ ಭೂರ್ವ್ಯಕೆಂಪತ । 

ಶಕ್ತಿತೋನುರಬಾಣೌ ಘಮುಸಲಪ್ರಾಸಪಜ್ಚಿಶೈಃ ॥ ೧೭ ॥ 





೧೧. ಮಹಾದೇವನು ಆ ತೇಜಸ್ಸಿನಿಂದ ಉತ್ತಮವಾದ ಜ್ವಾಲಾಮಾಲೆ 
ಗಳಿಂದ ಅತಿ ಭೀಷಣವಾದ ಸುದರ್ಶನವೆಂಬ ಚಕ್ರವೊಂದನ್ನು ನಿರ್ಮಿಸಿದನು. 

೧೨. ಅದಕ್ಕಾಗಿ ಮಿಕ್ಕು ತೇಜಸ್ಸಿನಿಂದ ಹರಿಯು ವಜ್ರಾಯುಧವನ್ನೂ 
ಮಾಡಿಕೊಂಡನು. ಅಷ್ಟರಲ್ಲಿ ಕೈಲಾಸದ ತಲಪ್ರದೇಶದಲ್ಲಿ ಜಲಂಧರನು ಕಾಣಿಸಿ 
ಕೊಂಡನು. 

೧೩. ಆನೆ, ಕುದುರೆ, ರಥ, ಕಾಲಾಳುಗಳ ಕೋಟ ಕೋಟಗಳಿಂದ ಅವನು 
ಪರಿವೃತನಾಗಿದ್ದನು. ಅವನನ್ನು ಕಂಡು ದೇವತೆಗಳೆಲ್ಲರೂ ಕಾಣಿಸಿಕೊಳ್ಳದಂತೆ 
ತಾವು ಬಂದಂತೆಯೇ ಹೊರಟುಹೋದರು. 

೧೪. ನಂದಿ, ಗಜಮುಖ, ಕುಮಾರಸ್ವಾಮಿ ಮೊದಲಾದ ಗಣಗಳೆಲ್ಲರೂ 
ಶಿವನ ಆಜ್ಞೆಯಿಂದ ಅತಿತ್ವರಿತವಾಗಿ ಯುದ್ಧಕ್ಕೆ ಸಜ್ಜಾಗಿ ನಿಂತರು. 

೧೫-೧೬. ಯುದ್ಧಮತ್ತರಾದ ಆ ಗಣಗಳು ಕೈಲಾಸದಿಂದ ಇಳಿದು 
ಬಂದರು. ಬಳಿಕ ಕೈಲಾಸದ ತಪ್ಪಲು ಪ್ರದೇಶದಲ್ಲಿ ಪ್ರಮಥಾಧಿನರಿಗೂ ದೈತ್ಯ 
ರಿಗೂ ಯುದ್ಧವು ನಡೆಯಿತು. ಅದರಲ್ಲಿ ಘೋರವಾದ ಶಸ್ತ್ರಾಸ್ತ್ರಗಳು ವಿಜೃಂಭಿ 
ಸಿದುವು. ಭೇರಿ, ಮೃದಂಗ, ಶಂಖಾದಿಗಳೆ ಧ್ವನಿಯಿಂದಲೂ ವೀರರ ಗರ್ಜನೆ 
ಯಿಂದಲೂ ರಣರೆಂಗವು ತುಂಬಿಹೋಯಿತು. 

೧೭-೨೧. ಅನೆ, ಕುದುರೆ, ರಥಗಳ ಶಬ್ದಗಳಿಂದ ನಾದಿತವಾಗಿ ಭೂಮಿಯು 


ಅಸ್ಟ್ರಾದಶೋರಧ್ಯಾಯಃ॥ ೩೦೩ 


ವ್ಯರಾಜತ ನಭಃ ಪೂರ್ಣಂ ಉಲ್ಫಾಭಿರಿವ ಸಂವೃತಂ । 


ನಿಹತೈೆ ರಥನಾಗೈಶ್ಚ ಪತ್ತಿಭಿರ್ಭೂಃ ವ್ಯರಾಜತ ॥ ೧೮ 1 
ನಜ್ರಾಹತಾಚಲಶಿರಃ ಶಕಲೈರಿವ ಸಂಯುತಾ । 
ಪ್ರಮಥಾಹತದೈತ್ಯೌಫೈಃ ದೈತ್ಯಾಹತಗಣೈಸ್ತಥಾ ॥ ೧೯ ॥ 
ವಸಾಸೃಜ್ಮಾಂಸಪಂಕಾಢ್ಯಾ ಭೂರಗಮ್ಯಾಂಭವತ್ತದಾ । 
ಪ್ರಮಥಾಹತದೈತ್ಕ್ಯೌಘಾನ್‌ ಭಾರ್ಗವಸ್ಸಮಜೀನಯತ್‌ ॥ ೨೦॥ 


ಯುದ್ಧೇ ಪುನಃ ಪುನಸ್ತತ್ರ ಮೃತಸಂಜೀನಿನೀಬಲಾತ್‌ । 
ತಂ ದೃಷ್ಟಾ ವ್ಯಾಕುಲೀಭೂತಾ ಗಣಾಸ್ಸರ್ವೇ ಭಯಾಸ್ವಿತಾಃ । 


ಶಶಂಸುರ್ದೇವದೇವಾಯು ತತ್ಸರ್ವಂ ಶುಕ್ರಚೇಷ್ಟಿತಂ ॥ ೨೧॥ 
ಅಥ ರುದ್ರಮುಖಾತೃೃತ್ಯಾ ಬಭೂವಾತೀವಭೀಷಣಾ | 

ತಾಲಜಂಘಾ ದರೀವಕ್ಕ್ರಾ ಸ್ವನಾಪೀಡಿತಭೂರುಹಾ ॥ ೨೨ ॥ 
ಸಾ ಯಾದ್ಧಭೂನಿಮಾಸಾದ್ಯ ಭಕ್ಸ್ಮಯಂತೀ ಮಹಾಸುರಾನ್‌ । 
ಭಾರ್ಗವಂ ಸ್ವಭಗೇ ಧೃತ್ವಾ ಜಗಮಾಂತರ್ಹಿತಾ ನಭಃ ॥ ೨೩ ॥ 


ಕಂಪಿಸಿತು. ಶಕ್ತಿ, ತೋಮರ, ಬಾಣಸಮೂಹ, ಮುಸಲ, ಪ್ರಾಸ, ಸಟ್ಟಶ 
— ಮೊದಲಾದುವುಗಳಿಂದ ತುಂಬಿ ಆಕಾಶವು ಉಲೈಗಳಿಂದಾವರಿಸಲ್ಪಟ್ಟತೋ 
ಎಂಬಂತೆ ರಂಜಿಸಿತು. ಹತವಾಗಿ ಬಿದ್ದ ಆನೆ, ಕುದುರೆ, ಕಾಲಾಳುಗಳಿಂದ 
ಭೂಮಿಯು ವಜ್ರಾಯುಧದ ಏಟಿಗೆ ಸಿಕ್ಕಿದ ಪರ್ವತ ಶಿಖರಗಳ ತುಂಡುಗಳಿಂದ 
ತುಂಬಿತೋ ಎಂಬಂತೆ ಕಾಣುತ್ತಿತ್ತು. ಪ್ರಮಥರಿಂದ ಹೊಡೆಯಲ್ಪಟ್ಟ ದೈತ್ಯ 
ಸಮೂಹಗಳಿಂದಲೂ, ದೈತ್ಯರಿಂದ ಹೊಡೆಯಲ್ಪಟ್ಟ ಶಿವಗಣಗಳಿಂದಲೂ ಹೊರ 
ಚೆಲ್ಲಿದ ನೆಣ, ರಕ್ತ, ಮಾಂಸಗಳ ಕೆಸರಿನಿಂದ ಭೂಮಿಯು ಅಗಮ್ಯವಾಯಿತು. 
ಪ್ರಮಥರಿಂದ ಯುದ್ಧದಲ್ಲಿ ಹತರಾದ ದೈತ್ಯ ಸಮೂಹೆಗಳೆನ್ನು ಮೃತ 
ಸಂಜೀವಿನಿಯ ಬಲದಿಂದ ಭಾರ್ಗವನು ಮತ್ತೆ ಮತ್ತೆ ಬದುಕೆಸುತ್ತಿದ್ದನು. 
ಹಾಗೆ ಮಾಡುತ್ತಿದ್ದ ಆತನನ್ನು ಕಂಡು ಗಣಗಳೆಲ್ಲರೂ ವ್ಯಾಕುಲಗೊಂಡರು. 
ಭಯಾಸ್ತ್ವಿತರಾಗಿ ಶುಕ್ರನು ಮಾಡುತ್ತಿದ್ದುದನ್ನೆಲ್ಲ ದೇವದೇವನಿಗೆ ಅರಿಕೆ 
ಮಾಡಿದರು. 

೨೨, ಆಗ ರುದ್ರನ ಮುಖದಿಂದ ತಾಲವೃಕ್ಸದಂತಿರುವ ಕಾಲುಗಳೂ, 
ಗುಹೆಯಂತಿರುವ ಬಾಯಿಯೂ, ಮರಗಳನ್ನು ಒತ್ತಿ ಪೀಡಿಸುತ್ತಿರುವ ಸ್ಮನ 
ಗಳೂ ಉಳ್ಳವಳಾಗಿ ಅತ್ಯಂತ ಭಯಂಕರಳಾದ ಕೃತ್ಯೆಯು ಉದ್ಭವಿಸಿದಳು. 

5೩. ಅವಳು ಯುದ್ಧಭೂಮಿಗೆ ಹೋಗಿ ಮಹಾಮಹಾ ಅಸುರರನ್ನು 
ಕ್ಬಿಸುತ್ತಾ ಭಾರ್ಗವನನ್ನು ತನ್ನ ಭಗದಲ್ಲಿಟ್ಟುಕೊಂಡು ಆಕಾಶಕ್ಕೆ ನೆಗೆದು 
ಅದ್ಭಶ್ಯಳಾಗಿ ಹೋದಳು. 


೩೦೪ ಶ್ರೀ ಸ್ಕಾಂದಮಹಾಪುರಾಣಂ 


ವಿಧೃತಂ ಭಾರ್ಗೆವಂ ದೃಷ್ಟ್ವಾ ದೈತ್ಯಸೈನ್ಯಂ ಗೆಣಾಸ್ತೆದಾ । 
ಅಮ್ಲಾನೆವದನಾ ಹರ್ಷಾತ್‌ ನಿಜಘ್ನುರ್ಯುದ್ಧದುರ್ಮದಾಃ ॥ ೨೪ ॥ 
ಅಥಾಂಭಜ್ಯತ ದೈತ್ಯಾನಾಂ ಸೇನಾ ಗಣಭಯಾರ್ದಿತಾ ಚ 


ವಾಯುವೇಗೇನಾಹತೇವ ಪ್ರಕೀರ್ಣಾ ತೃಣಸಂತತಿಃ ॥ ೨೫ ॥ 
ಭಗ್ಗಾಂ ಗಣಭಯಾತ್‌ ಸೇನಾಂ ದೃಷ್ಟ್ಯಾನುರ್ಷಂಯಖತಾ ಯಯುಃ । 
ನಿಶುಂಭಶುಂಭೌ ಸೇನಾನ್ಯೌ ಕಾಲನೇಮಿಶ್ಚ ನೀಯರ್ಪಿವಾನ್‌ ೫ ೨೬॥೫॥ 
ತ್ರಯಸ್ತೇ ವಾರಯಾಮಾಸು8 ಗಣಸೇನಾಂ ಮಹಾಬಲಾಃ । 
ಮುಂಚಂತಃ ಶರವರ್ಷಾಣಿ ಪ್ರಾವೃಷೀವ ಬಲಾಹಕಾಃ ॥ ೨೭ ॥ 
ತತೋ ದೈತ್ಯಶರೌಘಾಸ್ತೇ ಶಲಭಾನಾವಿಂವ ವ್ರಜಾಃ । 

ರುರುಧುಃ ಖಂ ದಿಶಸ್ಸರ್ವಾ ಗಣಸೇನಾನುಕಂಪಯನ್‌ ॥ ೨೮ ॥ 
ಗಣಾಶೃರಶತೈರ್ಭಿನ್ನಾ ರುಧಿರಾಸಾರವರ್ಷಿಣಃ ! 

ವಸಂತೇ ಕಂಶುಕಾಭಾಸಾ ನ ಪ್ರಾಜ್ಞಾಯತ ಕಿಂಚನ non 


ಪತಿತಾಃ ಪಾತ್ಯಮಾನಾಶ್ಚ ಭಿನ್ನಾಶ್ಸಿನ್ನಾಸ್ತದಾ ಗಣಾಃ ! 
ತ್ಯಕ್ತ್ವಾ ಸಂಗ್ರಾಮಭೂಮಿಂ ತೇ ಸರ್ಮೇಃಪಿ ವಿಮುಖಾಂಭವನ್‌ ॥ ೩೦ ॥ 

೨೪. ಭಾರ್ಗವನನ್ನು ಹಾಗೆ ಹಾರಿಸಿಕೊಂಡು ಹೋದುದನ್ನು ಕಂಡು 
ಗಣಗಳೆಲ್ಲರೂ ಹರ್ಷಗೊಂಡರು. ಬಾಡದ ಮುಖಗಳುಳ್ಳವರಾಗಿ ಯುದ್ಧದಲ್ಲಿ 
ಅತಿಮತ್ತರಾಗಿ ದೈತ್ಯ ಸೈನ್ಯವನ್ನು ಧ್ವಂಸಮಾಡಿದರು. 

೨೫. ಆಗ ದೈತ್ಯರ ಸೇನೆಯು ಗಣಗಳ ಭಯದಿಂದ ನೊಂದು ವಾಯು 
ವೇಗದಿಂದ ಹೊಡೆಯಲ್ಪಟ್ಟು ಜಿದರಿ ಬಿದ್ದ ಹುಲ್ಲುರಾಶಿಯಂತೆ ಸೀಳಿಹೋಯಿತು. 

೨೬-೨೭. ಗಣಭಯದಿಂದ ಸೇನೆಯು ಭಗ್ರವಾದುದನ್ನು ಕಂಡು ಸೇನಾನಿ 
ಗಳಾದ ನಿಶುಂಭ ಮತ್ತು ಶುಂಭರೂ, ಕಾಲನೇಮಿಯೂ ಕ್ರೋಧದಿಂದ ನುಗ್ಗಿ 
ನಡೆದರು. ಮಹಾಬಲರಾದ ಆ ಮೂವರೂ ಮಳೆಗಾಲದ ಮೇಘ ಗಳಂತೆ 
ಶರವರ್ಷಗಳನ್ನು ಸುರಿಸುತ್ತಾ ಗಣಸೇನೆಯನ್ನು ನಿವಾರಣೆಮಾಡಿದರು. 

೨೮. ಬಳಿಕ ಆ ದೈತ್ಯ ಶರಸಮೂಹಗಳು ಶಲಭಗಳ ಪಡೆಗಳಂತೆ ಸರ್ವ 
ದಿಕ್ಕುಗಳಲ್ಲೂ ಹರಡಿ ಆಕಾಶಮಾರ್ಗವನ್ನು ತಡೆಗಟ್ಟಿದುನು; ಗಣಸೇನೆಯನ್ನು 
ನಡುಗಿಸಿದುವು. 

೨೯-೩೦. ಗಣಗಳು ನೂರಾರು ಬಾಣಗಳಿಂದ ಇರಿಯಲ್ಪಟ್ಟು ರಕ್ತದ 
ಮಳೆಯನ್ನು ಸುರಿಸುತ್ತಾ ವಸಂತಕಾಲದ ಮುತ್ತುಗದಂತೆ ಕಾಣುತ್ತಾ ಏನೂ 
ಅರಿಯದವರಾದರು. ಗಣಗಳಲ್ಲಿ ಕೆಲವರು ಬಿದ್ದರು; ಕೆಲವರು ಬೀಳಿಸಲ್ಪಡು 


ತ್ತಿದ್ದರು; ಕೆಲವರು ಛಿನ್ನಭಿನ್ನರಾದರು. ಹೀಗಾಗಿ ಅವರೆಲ್ಲರೂ ಯುದ್ಧಭೂಮಿ 
ಯನ್ನು ತ್ಯಜಿಸಿ ವಿಮುಖರಾದರು. 


ಅಸ್ಟಾದಶೋತಿಧ್ಯಾಯಃ ೩೦೫ 


ತತಃ ಪ್ರಭಗ್ನಂ ಸ್ವಬಲಂ ನಿಲೋಕ್ಯ 
ಶೈಲಾದಿಲಂಬೋದರಕಾರ್ತಿಕೇಯಾಃ | 

ತೈರಾನ್ಕಿತಾ ದೈತ್ಯವರಾನ್ರ್ರಸಹ್ಯ 
ನಿವಾರಯಾಮಾಸುರಮರ್ಷಿಣಸ್ತೇ Hon 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ 4" ಜಲಂಧರೋಪಾಖ್ಯಾನೇ 
ರುದ್ರಸೇನಾಪರಾಭವೋ'”ನಾಮ ಅಷ್ಟಾದಶೋ9ಧ್ಯಾಯಃ 


೩೧. ಬಳಿಕ ತಮ್ಮ ಬಲವು ಭಗ್ರವಾದದನ್ನು ಕಂಡು ನಂದಿ, ಲಂಬೋದರ 
ಮತ್ತು ಕಾರ್ತಿಕೇಯ--ಈ ಮೂವರೂ ಕೋಪಗೊಂಡವರಾಗಿ ತ್ವರೆಯಿಂದ 
ಕೂಡಿ ದೈತ್ಯಶ್ರೇಷ್ಠರನ್ನು ತಡೆದು ನಿಲ್ಲಿಸಿ ಶಿವಾರಣೆಮಾಡಿದರು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆ2ಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮ್ಯದಲ್ಲಿ 
ಜಲಂಧರೋಪಾಖ್ಯಾನದಲ್ಲಿ  ರುದ್ರಸೇನಾಪರಾಭವವರ್ಣನೆ??ವೆಂಬ 
ಹದಿನೆಂಟನೆಯ ಅಧ್ಯಾಯವು ಮುಗಿದುದು 


0 ಶ್ರೀಃ ॥ 


ಅಥ ಏಕೋನವಿಂಶೋಧ್ಯಾಯಃ 


ಜಲಂಧರೋಪಾಖ್ಯಾನೇ ವೀರಭದ್ರ ಪತನಂ 


ನಾರದ ಉವಾಚ 2 
ತೇ ಗಣಾಧಿಪತೀನ್‌ ದೃಷ್ಟ್ಟ ನಂದೀಭಮುಖಷಣ್ಮುಖಾನ್‌ । 
ಆಮರ್ಷಾದಭ್ಯಧಾವಂತ ದ್ವಂದ್ವಯುದ್ಧಾಯ ದಾನವಾಃ Hon 
ನಂದಿನಂ ಕಾಲನೇಮಿಶ್ಚ ಶುಂಭೋ ಲಂಬೋದರಂ ತಥಾ । 
ನಿಶುಂಭಃ ಷಣ್ಮುಖಂ ವೇಗಾತ್‌ ಆಭ್ಯಧಾವತ ದಂಶಿತಃ Hn 
ನಿಶುಂಭಃ ಕಾರ್ತಿಕೇಯೆಸ್ಯ ಮಯೂರಂ ಪಂಚಭಿಃ ಶರೈಃ । 
ಹೃದಿ ವಿವ್ಯಾಧ ವೇಗೇನ ಮೂರ್ಥ್ಛಿತಃ ಸ ಪಪಾತ ಚ 1೩॥ 
ತತಶೃಕ್ತಿಧರಃ ಶಕ್ತಿಂ ಯಾವಜ್ಜಗ್ರಾಹ ರೋಷಿತಃ । 
ತಾವನ್ನಿಶುಂಭೋ ವೇಗೇನ ಸ್ಪಶಕ್ತ್ಯಾ ತೆಮುಸಾತಯೆತ್‌ ॥೪॥ 
ನಂದೀಶ್ವರಃ ಶರವ್ರಾತೈಃ ಕಾಲನೇಮಿಮವಧ್ಯತ | 
ಸಪ್ತಭಿಶ್ಚ ಹಯಾನ್ಯೇತುಂ ತ್ರಿಭಿಸ್ಸಾರಥಿಮಚ್ಛಿನತ್‌ ॥೫॥ 





ಕನ್ನಡದ ಅನುವಾದ 
ವೀರಭದ್ರ ಪತನವರ್ಣನ 

೧. ನಾರದನಿಂತೆಂದನು :--ಆ ದಾನವರು ನಂದಿ, ಗಜಮುಖ, ಷಣ್ಮುಖ 
ಮೊದಲಾದ ಗಣಾಧಿಪತಿಗಳನ್ನು ನೋಡಿ ಕೋಪದಿಂದ ದ್ವಂದ್ವಯುದ್ಧ ಕ್ಕಾಗಿ 
ಅವರೆದುರಿಗೆ ಓಡಿಬಂದರು. 

೨. ನಂದಿಯನ್ನು ಕಾಲನೇಮಿಯೂ, ಶುಂಭನು ಲಂಬೋದರನನ್ನೂ, 
ನಿಶುಂಭನು ಷಣ್ಮುಖನನ್ನೂ ವೇಗದಿಂದೋಡಿ ಎದುರಿಸಿದರು. 

೩. ನಿಶುಂಭನು ಕಾರ್ತಿಕೇಯನ ಮಯೂರವನ್ನು ಐದು ಬಾಣಗಳಿಂದ 
ಹೃದಯಕ್ಕೆ ಗುರಿಯಿಟ್ಟು ವೇಗದಿಂದ ಹೊಡೆದನು. ಆ ನವಿಲು ಮೂರ್ಛೆ 
ಹೊಂದಿ ಬಿದ್ದುಬಿಟ್ಟಿತು. 

೪. ಬಳಿಕ ಶಕ್ತಿಧರನು ರೋಷಗೊಂಡು ಶಕ್ತಿಯನ್ನು ಸೆಳೆದುಕೊಂಡನು. 
ಕುಮಾರನು ಶಕ್ತಿಯನ್ನೆಳೆಯುವಷ್ಟರೊಳಗೇ ನಿಶುಂಭನು ತನ್ನ ಶಕ್ತಿಯನ್ನು 
ವೇಗದಿಂದ ಪ್ರಯೋಗಿಸಿ ಅವನನ್ನು ಬೀಳಿಸಿದನು. 

೫. ನಂದೀಶ್ವರನು ಶರಸಮೂಹಗಳಿಂದ ಕಾಲನೇಮಿಯನ್ನು ಹೊಡೆದನು. 
ಏಳು ಬಾಣಗಳಿಂದ ಕುದುರೆಗಳನ್ನೂ ಧ್ವಜವನ್ನೂ ಮೂರು ಬಾಣಗಳಿಂದ ಸಾರಥಿ 
ಯನ್ನೂ ಛೇದಿಸಿದನು. 


ಏಕೋನವಿಂಶೋ9ಧ್ಯಾಯ $ 


೩೦೭ 
ಕಾಲನೇಮಿಸ್ತು ಸಂಕ್ರುದ್ಧೋ ಧನುಶ್ಚಿ ಚ್ಛೇದ ನಂದಿನಃ । 
ತದಪಾಸ್ಯ ಸ ಶೂಲೇನ ತಂ ವಕ್ಸೆಸ್ಯಹನದ್ಬಲೀ ॥೬॥ 
ಸ ಶೂಲೀಭಿನ್ನಹೃದಯೋ ಹತಾಶ್ಟೋ ಹತಸಾರಥಿಃ । 
ಅದ್ರೇಶ್ಕಿಖರಮಾಮುಚ್ಕೆ ಶೈಲಾದಿಂ ಸೋಂಪ್ಯಸಾತಯತ್‌ Hen 
ಅಥ ಶುಂಭೋ ಗಣೇಶಶ್ಚ ರಥಮೂಷಕವಾಹನೌ । 
ಯುಧ್ಯಮಾನೌ ಶರವ್ರಾತ್ಯಃ ಪರಸ್ಸರಮನಿಧ್ಯತಾಂ un 
ಗಣೇಶಸ್ತು ತದಾ ಶುಂಭಂ ಹೃದಿ ವಿವ್ಯಾಧ ಪತ್ರಿಣಾ । 
ಸಾರಥಿಂ ಚ ತ್ರಿಭಿರ್ಜಾಣ್ಮೈಃ ಪಾತಯಾಮಾಸ ಭೂತಲೇ Hen 


ತತೋತಿಕೈದ್ಧಃ ಶುಂಭೋಪಿ ಬಾಣಷಸ್ಕ್ಯಾ ಗಣಾಧಿಪಂ । 

ಮೂಷಕೆಂ ಚ ತ್ರಿಭಿರ್ನಿದ್ಧ್ಯಾ ನನಾದ ಜಲದಸ್ವನಃ ॥ ೧೦॥ 
ಮೂಷಕಶೃರಭಿನ್ನಾಂಗಃ ಚಚಾಲ ದೃಢವೇದನಃ । 
ಲಂಬೋದರಶ್ಚ ಪತಿತಃ ಪದಾತಿರಭವನ್ನೃಪ 

ತತೋ ಲಂಬೋದರಃ ಶುಂಭಂ ಹತ್ವಾ ಪರಶುನಾ ಹೃದಿ । 
ಅಸಾತಯುತ್ತದಾ ಭೂವತೌ ಮೂಷಕಂ ಚಾರುಹತ್ಸುನಃ ॥ ೧೨ 


॥ ೧೧ ॥ 


೬. ಕಾಲನೇಮಿಯು ಕ್ರುದ್ಧನಾಗಿ ನಂದಿಯ ಧನುಸ್ಸನ್ನು ಖಂಡಿಸಿದನು. 
ಬಲಶಾಲಿಯಾದ ಆ ನಂದಿಯು ಅದನ್ನು ಬಿಸುಟು ಶೂಲದಿಂದ ಅವನ ಎದೆಗೆ 
ಹೊಡೆದನು. 

೭. ಆ ಕಾಲನೇಮಿಯು ಶೂಲದಿಂದ ಭಿನ್ನವಾದ ಹೃದಯವುಳ್ಳವನಾಗಿ 
ಕುದುರೆಗಳೂ ಸಾರಥಿಯೂ ಹೆತರಾಗಿರಲು ಪರ್ವತದ ಶಿಖರವನ್ನು ಕಿತ್ತು 
ಕೊಂಡು ನಂದಿಯನ್ನು ಹೊಡೆದು ಕೆಡವಿದನು. 

೮. ಇತ್ತ ಶುಂಭನೂ ಗಣೇಶನೂ ರಥ ಮತ್ತು ಮೂಷಕವಾಹನರಾಗಿ 
ಯುದ್ಧ ಮಾಡುತ್ತ ಶರಸಮೂಹಗಳಿಂದ ಪರಸ್ಪರವಾಗಿ ಹೊಡೆಯುತ್ತಿದ್ದರು. 

೯. ಆಗ ಗಣೇಶನು ಶುಂಭನನ್ನು ಬಾಣದಿಂದ ಎದೆಗೆ ಹೊಡೆದನು. 
ಮೂರು ಬಾಣಗಳಿಂದ ಸಾರಥಿಯನ್ನು ನೆಲಕ್ಕೆ ಬೀಳಿಸಿದನು. 

೧೦. ಬಳಿಕ ಶುಂಭನು ಕೂಡ ಅತಿ ಕ್ರುದ್ಧನಾಗಿ ಬಾಣವೃಷ್ಟಿಯಿಂದ 
ಗಣಾಧಿಪತಿಯನ್ನೂ ಮೂರು ಬಾಣಗಳಿಂದ ಮೂಷಕವನ್ನೂ ಹೊಡೆದು ಗುಡುಗಿ 
ನಂತೆ ಗರ್ಜಿಸಿದನು. 

೧೧. ಅಂಗವು ಭಿನ್ನವಾಗಿ ಬಹುವೇದನೆಯನ್ನನುಭವಿಸುತ್ತಾ ಮೂಷಕವು 
ಓಡಿತು. ಲಂಜೋದರನು ಕೆಳಗೆ ಬಿದ್ದು ಪದಾತಿಯಾದನು. 

೧೨. ಬಳಿಕ ಲಂಬೋದರನು ಶುಂಭನ ಹೃದಯಕ್ಕೆ ಪರಶುವಿಠಿಂದ 
ಹೊಡೆದು ನೆಲಕ್ಕೆ ಕೆಡವಿ ಮತ್ತೆ ಮೂಷಕವನ್ನು ಆರೋಹಿಸಿದನು. 


ಷಿ೦ಲೆ ಶ್ರೀ ಸ್ವಾಂದಮಹಾಪುರಾಣಂ 


ಕಾಲನೇಮಿರ್ನಿಶುಂಭಶ್ಹಾಪ್ರುಭೌ ಲಂಬೋದರಂ ಶರೈಃ । 
ಯುಗಪಜ್ಜಘ್ನುತುಃ ಕ್ರೋಧಾತ್‌ ತೋತ್ರೆರಿವ ಮಹಾದ್ವಿಪಂ ॥ ೧೩॥ 
ತಂ ಪೀಡ್ಕಮಾನಮಾಲೋಕ್ಯ ವೀರಭದ್ರೋ ಮಹಾಬಲಃ । 


ಅಭ್ಯಧಾವತ ವೇಗೇನ ಭೂತಕೋಟಿಯುತಸ್ತದಾ ॥ 0೪ 
ಕೂಷ್ಮಾಂಡಭೈರವಾಶ್ಚಾಪಿ ನೇತಾಲಾ ಯೋಗಿನೀಗಣಾಃ 1 
ಪಿಶಾಚಯೋಗಿನೀಸಂಘಾಃ ಗಣಾಶ್ತಾಪಿ ತಮನ್ವಯಂಃ ॥ ೧೫ ॥ 
ತತಃ ಕಿಲಕಿಲಾಶಜ್ಚೈಃ ಸಿಂಹನಾದೈಃ ಸುಘರ್ಫರೈಃ। 
ಭೇರೀತಾಲಮೃದಂಗೈಶ್ಚ ಪೃಥಿವೀ ಸಮಕಂಪತ 1 ೧೬ ॥ 
ತತೋ ಭೂತಾನ್ಯಧಾವಂತ ಭಕ್ಷಯಂತಿ ಸ್ಮ ದಾನವಾನ್‌ । 
ಉತ್ಸತಂತ್ಯಾಪತಂತಿ ಸ್ಮ ನನೃತುಶ್ಚ ರಣಾಂಗಣೇ ॥ ೧೭ 
ನಂದೀ ಚ ಕಾರ್ತಿಕೇಯಶ್ಚ ಸಮಾಶ್ವಸ್ಯ ತೈರಾನ್ಕಿತೌ I 

ನಿಜಫ್ನುತೂ ರಣೇ ದೈತ್ಯಾನ್ನಿರಂತರಶರವ್ರಜೈಃ ॥ ೧೮ ॥ 
ಛಿನ್ನಭಿನ್ನಾಹತೈರ್ದ್ವೈತ್ಯೈಃ ಪತಿತೈರ್ಭಕ್ಸಿತೈಸ್ತದಾ । 

ವ್ಯಾಕುಲಾ ಸಾಂ ಭವತ್ಸೇನಾ ವಿಷಣ್ಣವದನಾ ತದಾ nor 





೧೩-೧೪. ಕಾಲನೇಮಿ, ನಿಶುಂಭ ಈ ಇಬ್ಬರೂ ಒಮ್ಮೆಯೇ ಕ್ರೋಧದಿಂದ 
ಲಂಬೋದರನನ್ನು ದೊಡ್ಡ ಸಲಗವನ್ನು ಚಾವಟಯಿಂದ ಹೊಡೆಯುವಂತೆ ಬಾಣ 
ಗಳಿಂದ ಹೊಡೆದರು. ಅವರಿಬ್ಬರಿಂದಲೂ ಪೀಡಿಸಲ್ಪಡುತ್ತಿದ್ದ ಅವನನ್ನು ಕಂಡು 
ಮಹಾಬಲನಾದ ವೀರಭದ್ರನು ಭೂತಕೋಟಗಳಿಂದೊಡಗೂಡಿ ವೇಗವಾಗಿ 
ನುಗ್ಗಿ ಬಂದನು. 

೧೫. ಕೂಷ್ಮಾಂಡರು, ಭೈರವರು, ವೇತಾಲರು, ಯೋಗಿನೀಗಣಗಳು, 
ಪಿಶಾಚಯೋಗಿನೀ ಸಂಘಗಳು, ಇತರ ಗಣಗಳು--ಎಲ್ಲರೂ ಅವನನ್ನು ಅನು 
ಸರಿಸಿ ನಡೆದರು. 

೧೬. ಬಳಿಕ, ಕೆಲಕೆಲ ಧ್ವನಿಯಿಂದಲೂ, ಸಿಂಹನಾದಗಳಿಂದಲ್ಕೂ 
ಘರ್ಫರಗಳಿಂದಲೂ, ಭೇರಿ ತಾಲ ಮೃದಂಗಗಳಿಂದಲೂ ಪೃಢ್ವಿಯು ನಡುಗಿತು. 

೧೭. ಭೂತಗಳು ಓಡಾಡಿದುವು. ದಾನವರನ್ನು ಭಕ್ಸಿಸಿದುವು; ಹಾರಿ 
ಕುಪ್ಪಳಿಸಿದುವು; ರಣಾಂಗಣದಲ್ಲಿ ನರ್ತಿಸಿದುವು. 

೧೮. ನಂದಿಯೂ ಕಾರ್ತಿಕೇಯನೂ ಸಮಾಧಾನಮಾಡಿಕೊಂಡು ತ್ವರೆ 
ಯಿಂದ ನುಗ್ಗಿ ರಣದಲ್ಲಿ ಎಡೆಬಿಡದೆ ಬಾಣಬಿಡುತ್ತಾ ದೈತ್ಯರನ್ನು ಸಂಹೆರಿಸಿದರು. 

೧೯. ದೈತ್ಯಸೇನೆಯು ಛಿನ್ನಭಿನ್ನವಾಯಿತು. ದೈತ್ಯರು ಹತರಾದರು, 
ಭಕ್ಸಿತರಾದರು, ಬಿದ್ದೊರಗಿದರು. ಆಗ ಆ ಸೇನೆ ವ್ಯಾಕುಲವನ್ನು ಹೊಂದಿ 
ಬಹು ವಿಷಣ್ಣ ವಾಯಿತು. 


ಏಕೋನವಿಂಶೋ95ಧ್ಯಾಯಃ ೩೦೯ 


ಪ್ರನಿಧ್ವಸ್ತಾಂ ತದಾ ಸೇನಾಂ ದೃಷ್ಟ್ಯಾ ಸಾಗರನಂದನಃ । 
ರಥೇನಾತಿಪತಾಕೇನ ಗಣಾನಭಿಯಯತೌ ಬಲೀ 


॥ 20 
ಹಸ್ಯೃಶ್ವರಥೆಸೆಂಹ್ರಾದಾಃ ಶಂಖಭೇರೀಸ್ವನಾಸ್ತಥಾ । 

ಅಭವನ್‌ ಸಿಂಹನಾದಾಶ್ಹ ಸೇನಯೋರುಭಯೋಸ್ತದಾ ॥ ೨೧॥ 
ಜಲಂಧರಶರವ್ರಾತ್ಮಃ ನೀಹಾರಪಬಲೈರಿನ । 

-ದ್ಯಾವಾಸೃಥಿವ್ಯೋರಚ್ಚಿನ್ನಂ ಅಂತರಂ ಸಮಪದ್ಯತ ॥ ೨೨॥ 
ಗಣೇಶಂ ಪಂಚಭಿರ್ನಿದ್ಧಾ ಶೈಲಾದಿಂ ನವಭಿಶೃರೈಃ । 

ವೀರಭದ್ರಂ ಚೆ ವಿಂಶತ್ಯಾ ನನಾದ ಜಲದಸ್ಕೆನಃ ॥ ೨೩ ॥ 
ಕಾರ್ತಿಕೇಯಸ್ತದಾ ದೈತ್ಯಂ ಶಕ್ತ್ಯಾ ವಿವ್ಯಾಧ ಸತ್ವರಃ । 

ಯುಯುಧೇ ಶಕ್ತಿನಿರ್ಭಿನ್ನಃ ಕಂಚಿದ್ದ್ಯಾಕುಲಮಾನಸಃ ॥ ೨೪ ॥ 
ತತಃ ಕ್ರೋಧಪರೀತಾಕ್ಸೃಃ ಕಾರ್ತಿಕೇಯಂ ಜಲಂಧರಃ । 

ಗದಯಾ ತಾಡಯಾಮಾಸ ಸ ಚ ಭೂಮಿತಲೇಂಪತತ್‌ ॥ ೨೫ ॥ 
ತಥೈನ ನಂದಿನಂ ವೇಗಾತ್‌ ಅಪಾತಯತ ಭೂತಲೇ | 

ತತೋ ಗಣೇಶ್ವರಃ ಕೃದ್ಧೋ ಗದಾಂ ಷರಶುನಾಹೆನತ್‌ ॥ ೨೬॥ 
ನೀರಭದ್ರಸ್ಟ್ರಿಭಿರ್ಜಾಣೈಃ ಹೃದಿ ವಿವ್ಯಾಧ ದಾನವಂ | 

ಸಪಸ್ತಭಿಶ್ಚ ಹಯಾನ್ಯೇತುಂ ಧನುಶೃತ್ರಂ ಚ ಚಿಚ್ಛಿದೇ ॥ ೨೭॥ 








೨೦-೨೧. ತನ್ನ ಸೇನೆಯು ಬಹಳ ಧ್ವಂಸವಾದದ್ದನ್ನು ಕಂಡು ಸಾಗರನಂದ 
ನನಾದ ಜಲಂಧರನು ಎತ್ತಿ,ಕಟ್ಟಿದ ಪತಾಕೆಯುಳ್ಳ ರಥವನ್ನೇರಿ ಗಣಗಳಿಗಿದಿರಾಗಿ 
ನುಗ್ಗಿದನು. ಆಗ ಉಭಯಸೇನೆಗಳಲ್ಲಿಯೂ ಆನೆ ಕುದುರೆ ರಥಗಳ ಚೀತ್ಕಾರಗಳೂ, 
ಶಂಖ ಭೇರಿ ಮೊದಲಾದವುಗಳ ಢ್ವನಿಗಳೂ, ಸಿಂಹನಾದಗಳೂ ಉಂಟಾದವು. 

೨೨, ಭೂಮ್ಯಾಕಾಶಗಳ ನಡುವಣ ಅಂತರವು ಜಲಂಧರನ ಶರಸಮೂಹೆ 
ಗಳಿಂದ ಹಿಮದ ತುಂತುರುಗಳಿಂದ ತುಂಬಿದಂತಾಯಿತು. 

೨೩. ಗಣೇಶನನ್ನು ಐದು ಬಾಣಗಳಿಂದಲೂ, ನಂದಿಯನ್ನು ಒಂಬತ್ತು 
ಕಣಿಗಳಿಂದಲೂ, ವೀರಭದ್ರನನ್ನು ಇಪ್ಪತ್ತು, ಶರಗಳಿಂದಲೂ ಹೊಡೆದು ಮೇಘ 
ಧ್ವನಿಯಿಂದ ಸಿಂಹೆನಾದವನ್ನು ಮಾಡಿದನು. 

೨೪-೨೭. ಆಗ ಕಾರ್ತಿಕೇಯನು ಶಕ್ತಿಯಿಂದ ದೈತ್ಯನನ್ನು ವೇಗವಾಗಿ 
ಪ್ರಹರಿಸಿದನು. ಅವನು ಶಕ್ತಿಯಿಂದ ಮೈಯೊಡೆದು ಸ್ವಲ್ಪಮಾತ್ರ ಮನಸ್ಸು 
ವ್ಯಾಕುಲಹೊಂದಿ ಯುದ್ಧಮಾಡಿದನು. ಬಳಿಕ ಜಲಂಧರನು ಕಣ್ಣುಗಳಲ್ಲಿ 
ಕ್ರೋಧವನ್ನು ಕಾರುತ್ತಾ ಕಾರ್ತಿಕೇಯನನ್ನು ಗದೆಯಿಂದ ಅಪ್ಪಳಿಸಿದನು. 
ಅವನು (ಆ ಏಟನಿಂದ) ಭೂಮಿಯಮೇಲೆ ಬಿದ್ದನು. ಅದೇ ರೀತಿಯಲ್ಲಿ ನಂದಿ 
ಯನು ವೇಗದಿಂದ ಭೂತಲದಮೇಲೆ ಕೆಡವಿದರು. ಬಳಿಕ ಗಣೇಶ್ವರನು 
ಕ್ರುದ್ಧನಾಗಿ ಆ ಗಡಿಯನ್ನು ಪರಶುವಿನಿಂದ ಹೊಡೆದನು. ವೀರಭದ್ರನು 


೩೧೦ ಶ್ರೀ ಸ್ಕಾಂದಮಹಾಪುರಾಣಂ 


ತತೋತಿಕೃಜ್ಣೋ ದೈತ್ಯೇಂದ್ರಃ ಶಕ್ತಿಮುದ್ಯಮ್ಯ ದಾರುಣಾಂ 1 


ಗಣೇಶಂ ಪಾತಯಾಮಾಸ ರಥಂ ಚಾನ್ಯಮುಥಾಃರುಹತ್‌ ॥ ೨೮ ॥ 
ಅಭ್ಯಯಾದಥ ವೇಗೇನ ವೀರಭದ್ರಂ ರುಷಾನ್ಶಿತಃ । 

ತತಸ್ತೌ ಸೂರ್ಯಸಂಕಾಶೌ ಯುಯುಧಾತೇ ಪರಸ್ಪರಂ ॥೨೯॥ 
ವೀರಭದ್ರೋ ಪುನಸ್ತಸ್ಯ ಹಯಾನ್‌ ಬಾಣೈರಸಾತಯತ್‌ । 
ಧನುಶ್ಚಿಚ್ಛೇದ ದೈತ್ಯೇಂದ್ರ8 ಪುಪ್ಲುನೇ ಪರಿಘಾಯಂಧಃ Hon 


ಸ ವೀರಭಪ್ರಂ ತ್ವರಯಾಭಿಗಮ್ಯ 
ಜಘಾನ ದೈತ್ಯ ಸಷ ಪರಿಫಘೇಣ ಮೂರ್ಧ್ನಿ ! 
ಸ ಜಾಪಿ ವೀರಃ ಪ್ರವಿಭಿನ್ನಮೂರ್ಧಾ 
ಪೆಹಾತ ಭೂನತೌ ರುಧಿರಂ ಸವಖದ್ಗಿರನ್‌ ॥೩೧॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ a ಜಲಂಧರೋಪಾಖ್ಯಾನೇ 
ವೀರಭದ್ರ ಪತನಂ?” ನಾಮ ಏಕೋನವಿಂ ಶೋಂಧ್ಯಾಯೆಃ 





ಮೂರು ಬಾಣಗಳಿಂದ ದಾನವನ ಹೃದಯಕ್ಕೆ ಹೊಡೆದನು. ಕುದುರೆಗಳು, 
ಪತಾಕೆ, ಧನುಸ್ಸು, ಛತ್ರ--ಇವನ್ನು ಏಳು ಬಾಣಗಳಿಂದ ಕತ್ತರಿಸಿದರು. 

೨೮. ಬಳಿಕ ಅತಿಕ್ಪುದ್ಧನಾಗಿ ದೈತ್ಯೇಂದ್ರನು ದಾರುಣವಾದ ಶಕ್ತಿಯನ್ನೆತ್ರಿ 
ಬಿಗಿಹಿಡಿದು ಬಡಿದು ಗಣೇಶನನ್ನು ಕೆಳಕ್ಕೆ ಕೆಡವಿದನು. ತಾನೂ ಬೇರೊಂದು 
ರಥವನ್ನು ಹತ್ತಿದನು. 

೨೯. ಬಳಿಕ ಅವನು ರೋಷಾಸ್ವಿತನಾಗಿ ವೀರಭದ್ರನಿಗೆ ಅಭಿಮುಖವಾಗಿ 
ವೇಗದಿಂದ ನುಗ್ಗಿ ದನು. ಸೂರ್ಯಸಮಾನರಾದ ಅವರಿಬ್ಬರೂ ಪರಸ್ಪರವಾಗಿ 
ಯುದ್ಧಮಾಡಿದರು. 

೩೦. ವೀರಭದ್ರನು ಮತೊ ಇಮ್ಮೆ ಅವನ ಕುದುರೆಗಳನ್ನು ಬಾಣಗಳಿಂದ 
ಹೊಡೆದು ಕೆಡನಿದನು. ದೈತ್ಯೇಂದ್ರನು (ವೀರಭದ್ರನ) ಧನುಸ್ಸನ್ನು ಕತ್ತರಿಸಿ 
ದನು. ಆಮೇಲೆ ಪರಿಘವನ್ನು ಹಿಡಿದುಕೊಂಡು ಕುಪ್ಪಳಿಸಿದನು. 

೩೧. ಅಷನು ತ್ವರೆಯಿಂದ ನುಗ್ಗಿ ವೀರಭದ್ರನಮೇಲೆ ಬಿದ್ದು ಪರಿಘದಿಂದ 
ಅವನ ತಲೆಗೆ ಪ್ರಹಾರಮಾಡಿದನು. ಆ ವೀರಭದ್ರನು ತಲೆಯೊಡೆದು ರಕ್ತವನ್ನು 
ಕಾರುತ್ತಾ ನೆಲದಮೇಲೆ ಬಿದ್ದ ನು. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದೆ 
ಶ್ರೀಸ್ಕಾ 'ದಮಹಾಪುರಾಣದ ಎರಡನೆಯ. ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ ಶಿ 


ಜಲಂಧರೋಪಾಖ್ಯಾನದಲ್ಲಿ ೪6 ನೀರಿಭದ್ರ ಹಪತನನರ್ಣನ?”ವೆಂಬ 
ಹತ್ತೊಂಬತ್ತ ನೆಯ ಅಧ್ಯಾಯವು ಮಂಗಿದೆಂದು 


॥ ಶ್ರೀಃ ॥ 
ಅಥ ವಿಂಶೋಂಧ್ಯಾಯಃ 


ಜಲಂಧರೋಪಾಖ್ಯಾನೇ ಶಿವ ಜಲಂಧರ ಯುದ್ಧವರ್ಣನಂ 


ನಾರದ ಉವಾಚ :-- 
ಪತಿತಂ ವೀರಭದ್ರಂ ತು ದೃಷ್ಟ್ಟ್ವಾ ರುದ್ರಗಣಾ ಭಯಾತ್‌ । 
ಆಗಮಂಸ್ತೇ ರಣಂ ಹಿತ್ವಾ ಕ್ರೋಶಮಾನಾ ಮಹೇಶ್ವರಂ non 
ಅಥ ಕೋಲಾಹಲಂ ಶೃತ್ವಾ ಗಣಾನಾಂ ಚಂದ್ರಶೇಖರಃ । 
ಅಭ್ಯಯಾದ್ವೃಷಭಾರೂಢಃ ಸಂಗ್ರಾಮಂ ಪ್ರಹಸನ್ನಿವ ॥೨॥ 
ರುದ್ರಮಾಯಾಂತಮಾಲೋಕ್ಯ ಸಿಂಹನಾದೈರ್ಗಣಾಃ ಪುನಃ । 
ನಿನೃತ್ತಾಃ ಸಂಗರೇ ದೈತ್ಯಾನ್‌ ನಿರ್ಜಘ್ಹುಃ ಶರವೃಷ್ಟಿಭಿಃ ॥೩॥ 
ವೈತ್ಯಾಶ್ಚ ಭೀಷಣಂ ದೃಷ್ಟಾ ಸರ್ನೇ ಚೈನ ವಿದುದ್ರುವುಃ । 
ಕಾರ್ತಿಕವ್ರತಿನಂ ದೃಷ್ಟ್ಯಾ ಪಾತಕಾನೀನ ತದ್ಭಯಾತ್‌ Hv 
'ಜಲಂಧಕೋಥ ತಾನ್‌ ದೈತ್ಯಾನ್‌ ನಿವೃತ್ತಾನ್‌ ಪ್ರೇಶ್ಸ್ಯ ಸಂಗರೇ । 
ರೋಷಾದಧಾನಚ್ಚಂಡೀಶಂ ನುಂಚೆನ್‌ ಬಾಣಾನ್ಸಹಸ್ರಶಃ nn 





ಕನ್ನಡದ ಅನುವಾದ 
ಶಿನಜಲಂಧೆರರ ಯುದ್ಧ ವರ್ಣನ 


೧. ನಾರದನಿಂತೆಂದನು :--ವೀರಭದ್ರನು ಬಿದ್ದುದನ್ನು ಕಂಡು ರುದ್ರಗಣ 
ಗಳು ಭಯದಿಂದ ರಣವನ್ನು ತೊರೆದು ಕೂಗಿಕೊಳ್ಳುತ್ತಾ ಮಹೇಶ್ವರನ ಬಳಿಗೆ 
ಓಡಿಹೋದರು. 

೨. ಗಣಗಳ ಆ ಕೋಲಾಹಲವನ್ನಾಲಿಸಿ ಚಂದ್ರ ಶೇಖರನು ವೃಷಭಾರೂಢ 
ನಾಗಿ ನಸುನಗುತ್ತ ಸಂಗ್ರಾಮಕ್ಕೆ ನಡೆದನು. 

೩. ರುದ್ರನು ಬರುತ್ತಿರುವುದನ್ನು ಕಂಡು ಗಣಗಳು ಸಿಂಹೆನಾದವನ್ನು 
ಮಾಡುತ್ತಾ ರಣಭೂಮಿಗೆ ಮತ್ತೆ ಹಿಂದಿರುಗಿ ಶರವರ್ಷಗಳಿಂದ ದೈತ್ಯರನ್ನು 
ಕೊಲ್ಲ ತೊಡಗಿದರು. 

೪. ದೈತ್ಯರೂ ಆ ಭೀಷಣ ಗಣಗಳನ್ನು ಕಂಡು ಭಯಗೊಂಡು ಕಾರ್ತಿಕ 
ಪ್ರತಿಯನ್ನು ಕಂಡ ಪಾತಕಗಳಂತೆ ಓಡಿಹೋದರು. 

೫. ಜಲಂಧರನು ಯುದ್ಧದಲ್ಲಿ ಬೆಂಗೊಟ್ಟು ಬರುತ್ತಿದ್ದ ಆ ದೈತ್ಯರನ್ನು 
ಕಂಡು ಸಾವಿರಗಟ್ಟಳೆ ಬಾಣಗಳನ್ನು ಬಿಡುತ್ತಾ ರೋಷದಿಂದ ಚಂಡೀಶನಮೇಲೆ 
ನುಗ್ಗಿ ನಡೆದನು. 


ಷಿ೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಶುಂಭೋ ನಿಶುಂಭೋಂಶ್ಚಮುಖಃ ಕಾಲನೇವಿಂರ್ಬಲಾಹಕಃ 1 


ಖಡ್ಗರೋಮಾ ಪ್ರಚಂಡಶ್ಚೆ ಘಸ್ಮರಾದ್ಯಾಃ ಶಿವಂ ಯಯುಃ ॥೬॥ 
ಬಾಣಾಂಧಕಾರಸಂಚ್ಛನ್ನಂ ವೃಷ್ಟ್ಯಾ ಗಣಬಲಂ ಶಿವಃ 1 
ಬಾಣಜಾಲಮವಾಚ್ಛಿದ್ಯ ಸ್ವಬಾಣೈರಾನೃ್ಯಣೋನ್ನಭಃ 1೭॥ 
ದೈತ್ಯಾಂಶ್ಚ ಬಾಣವಾತ್ಯಾಭಿಃ ಸೀಡಿತಾನಕರೋತ್ತದಾ । 
ಪ್ರಚಂಡಬಾಣಜಾಲೌ ಫೈಃ ಅಪಾತಯತ ಭೂತಲೇ Hon 
ಖಡ್ಗರೋಮ್ಹುಶ್ಶಿರಃ ಕಾಯಾತ್‌ ತದಾ ಪರಶುನಾಃಚ್ಛಿನತ್‌ 1 
ಬಲಾಹಕಸ್ಯ ಚ ಶಿರಃ ಖಬ್ರಾಂಗೇನಾಕಕೋದ್ದಿಧಾ Her 
ಬದ್ದ್ವ್ವಾ ಚ ಘಸ್ಮರಂ ದೈತ್ಯಂ ಪಾಶೇನಾಭ್ಯಹನದ್ಭುನಿ | 

ವೃಷಭೇಣ ಹತಾಃ ಕೇಚಿತ್‌ ಕೇಚಿದ್ಬಾಣೈರ್ನಿಸಾತಿತಾಃ ॥ oor 
ನ ಶೇಕುರಸುರಾಃ ಸ್ಥಾತುಂ ಗಜಾಃ ಸಿಂಹಾರ್ದಿತಾ ಇನ । 

ತತಃ ಕ್ರೋಧಪರೀತಾತ್ಮಾ ನೇಗಾದ್ರುದ್ರಂ ಜಲಂಧರಃ ॥ ೧೧॥ 


ಆಹ್ಹಯಾಮಾಸ ಸಮರೇ ತೀವ್ರಾಶನಿಸಮಸ್ವನಃ । 
ಜಲಂಧರ ಉವಾಚ: 
ಯುಧ್ಯಸ್ವ ಚ ಮಯಾ ಸಾರ್ಧಂ ಕಿಮೇಭಿರ್ನಿಹತೈಸ್ತನ ॥ ೧೨ ೫ 

೬. ಶುಂಭ, ನಿಶುಂಭ, ಅಶ್ವಮುಖ, ಕಾಲನೇಮಿ, ಬಲಾಹಕ, ಖಡ್ಗ 
ರೋಮ, ಪ್ರಚಂಡ, ಘಸ್ಮರ- ಇವರೇ ಮೊದಲಾದವರು ಶಿವನಮೇಲೆ ದಾಳಿ 
ಮಾಡಿದರು. 

೭. ಗಣಬಲವು ಬಾಣಾಂಧಕಾರದಿಂದ ಕವಿದುಹೋದುದನ್ನು ಕಂಡು 
ತಿವನು ಆ ಬಾಣಜಾಲವನ್ನು ಕತ್ತರಿಸಿಹಾಕಿ ತನ್ನ ಬಾಣಗಳಿಂದ ಆಕಾಶವನ್ನು 
ಮುಚ್ಚಿದನು. 

೮. ಬಾಣದ ಬಿರುಗಾಳಿಗಳಿಂದ ದೈತ್ಯರನ್ನು ಪೀಡಿತರನ್ನಾಗಿ ಮಾಡಿದನು. 
ಪ 
ಬಿ 





ನ್ರಚಂಡ ಬಾಣಸಮೂಹಗಳ ಪರಂಪರೆಯಿಂದ ಅವರನ್ನು ಭೂತಲದಲ್ಲಿ 
ೇಳಿಸಿದನು. 

೯. ಖಡ್ಗರೋಮನ ಶಿರಸ್ಸನ್ನು ಪರಶುವಿನಿಂದ ಹೊಡೆದು ದೇಹದಿಂದ 
ಬೇರ್ಪಡಿಸಿದನು. ಬಲಾಹಕನ ತಲೆಯನ್ನು ಖಟ್ಟಾಂಗದಿಂದ ಇಕ್ಕಡಿಮಾಡಿದನು. 

೧೦. ಘಸ್ಮರ ದೈತ್ಯನನ್ನು ಪಾಶದಿಂದ ಕಟ್ಟಿ ನೆಲಕ್ಕೆ ಅಪ್ಪಳಿಸಿದನು. 
ವೃಷಭದಿಂದ ಕೆಲವರು ಹತರಾದರು. ಕೆಲವರು ಬಾಣಗಳಿಂದ ನಿಪಾತ 
ಹೊಂದಿದರು. 

೧೧-೧೩. ಸಿಂಹದಿಂದ ಪೀಡಿತಗಳಾದ ಆನೆಗಳಂತೆ ಅಸುರರು ಅಲ್ಲಿ 
ನಿಲ್ಲಲು ಶಕ್ತರಾಗಲಿಲ್ಲ. ಬಳಿಕ ಕ್ರೋಧಾವಿಷ್ಟನಾಗಿ ಜಲಂಧರನು ಬರಸಿಡಿಲಿ 


ವಿಂಶೋ9ಧ್ಯಾಯಃ ಷಿಗಿಫಿ 


ಯಚ್ಚ ಕಿಂಜಿದ್ದಲಂ ತೇಸ್ತಿ ತದ್ದರ್ಶಯ ಜಟಾಧರ । 


ಇತ್ಯುಕ್ತ್ವಾ ಬಾಣಸಪ್ತತ್ಯಾ ಜಘಾನ ವೃಷಭಧ್ಯಜಂ ॥ ೧೩ 
ತಾನ್‌ ಪ್ರಾಸ್ತಾನ್ಸಿಶಿತೈರ್ಬಾಣ್ಯೆಃ ಚಿಚ್ಛೇದ ಪ್ರೆಹೆಸಸ್ನಿವ । 

ತತೋ ಹೆಯಾನ್‌ ಧ್ವಜಂ ಛತ್ರಂ ಧನುಶ್ಚಿಚ್ಛೇದ ಶಕ್ತಿಭಿಃ ॥ ೧೪ ॥ 
ಸ ಚ್ಛಿನ್ನಧನ್ವಾ ವಿರಥೋ ಗದಾಮುದ್ಯಮ್ಯ ವೇಗವಾನ್‌ । 

ಅಭ್ಯಧಾವಚ್ಛೆ ನಸ್ತಾವತ್‌ ಗದಾಂ ಬಾಣೈರ್ಥ್ಶಿದಾಂಚ್ಛನತ್‌ ॥ ೧೫ ೫ 
ತಥಾಪಿ ಮುಷ್ಟಿಮುದ್ಯಮ್ಯ ಯಯೌ ರುದ್ರಂ ಜಿಘಾಂಸಯಾ । 
ತಾವಚ್ಛಿನೇನ ಬಾಣೌ ಫೈಃ ಕ್ರೋಶಮಾತ್ರಮಸಾಕೃತಃ ॥ ೧೬ 


ತತೋ ಜಲಂಧರೋ ದೈತ್ಯೋ ಮತ್ತಾ ರುದ್ರಂ ಬಲಾಧಿಕಂ | 

ಸಸರ್ಜ ಮಾಯಾಂ ಗಾಂಧರ್ನೀಂ ಅದತಾಂ ರುದ್ರಮೋಹಿಸೀಂ ॥ ೧೭೪ 
ತತೋ ಜಗುಶ್ಚ ನನೃತುಃ ಗಂಧರ್ವಾಪ್ಸರಸಾಂ ಗಣಾಃ । 
ತಾಲನೇಣುಮೃದಂಗಾದ್ಯಾನ್‌ ವಾದಯಂತಿ ಸ್ಮ ಚಾಪರೇ ॥ ೧೮ ॥ 


ವಂತೆ ಧ್ವನಿಯಿಂದ ರುದ್ರನನ್ನು ಕದನಕ್ಕೆ ಕರೆದನು. ಜಲಂಧರನಿಂತೆಂದನು:- 
“ನನ್ನೊಡನೆ ಯುದ್ಧಮಾಡು. ಇವರನ್ನು ನೀನು ಕೊಂದುದರಿಂದ ಬಂದ 
ದ್ವೇನು? ಜಟಾಧರಾ! ನಿನಗೆ ಅಲ್ಪಸ್ವಲ್ಪ ಬಲವೇನಾದರೂ ಇರುವ ಪಕ್ಟ್ರದಲ್ಲಿ 
ಅದನ್ನು ನನಗೆ ತೋರಿಸು?” ಎಂದು ನುಡಿದು ಎಪ್ಪತ್ತು ಬಾಣಗಳಿಂದ 
ವೃಷಭಧ್ವಜನನ್ನು ಪ್ರಹೆರಿಸಿದನು. 

೧೪. ತನ್ನಮೇಲೆ ಬಂದ ಆ ಬಾಣಗಳನ್ನು ಶಿವನು ಹರಿತವಾದ ಬಾಣ 
ಗಳಿಂದ ನಗುಮುಖದಿಂದಲೆ ಕಡಿದುಹಾಕಿದನು. ಬಳಿಕ ಅವನ ಕುದುರೆಗಳನ್ನೂ 
ಧ್ವಜವನ್ನೂ ಛತ್ರವನ್ನೂ ಶಕ್ತಿಗಳಿಂದ ಕತ್ತರಿಸಿದನು. 

೧೫. ಆ ಜಲಂಧರನು ಬಿಲ್ಲು ಕತ್ತರಿಸಿ ರಥವಿಲ್ಲದೆಹೋಗಲು ಗದೆಯನ್ನು 
ಹಿಡಿದು ವೇಗದಿಂದ ಶಿವನಮೇಲೆ ಓಡಿ ನುಗ್ಗಿದನು. ಅಷ್ಟರಲ್ಲಿ ಶಿವನು ಬಾಣ 
ಗಳಿಂದ ಗದೆಯನ್ನು ಎರಡು ಪಾಲು ಮಾಡಿದನು. 

೧೬. ಹಾಗಾದರೂ ಅಸುರನು ಮುಷ್ಟಿಯನ್ನು ಬಿಗಿದು ರುದ್ರನನ್ನು 
ಕೊಲ್ಲುವ ಮನಸ್ಸಿನಿಂದ ಮೇಲೆ ನುಗ್ಗಿ ದನು. ನುಗ್ಗು ವಷ್ಟರಲ್ಲೆ ಶಿವನು ಬಾಣ 
ಪಂಕ್ರಿಗಳಿಂದ ಒಂದು ಕ್ರೋಶದ ದೂರ ಅವನನ್ನು ದೂರಸರಿಸಿದನು. 

೧೭, ಆ ಬಳಿಕ ಜಲಂಧರ ದೈತ್ಯನು ರುದ್ರನು ಬಲಾಧಿಕನೆಂದರಿತು ರು 
ನನ್ನು ಮೋಹಿಸುವಂತಹ ಅದ್ಭುತವಾದ ಗಾಂಧರ್ವ ಮಾಯೆಯನ್ನು ಸೃ 
ಸಿದನು. 

೧೮. ಆಗ ಗಂಧರ್ವರ ಮತ್ತು ಅಪ್ಸರೆಯರ ಗಣಗಳು ಗಾನಮಾಡಿದುವು; 


ದ್ರೆ 
ಷ್ಟಿ 


೩೧೪ ಶ್ರೀ ಸ್ಥಾಂದಮಹಾಪುರಾಣಂ 


ತದ್ದೃಷ್ಟ್ಯಾ ಮಹದಾಶ್ಚರ್ಯಂ ರುದ್ರೋ ನಾದವಿನೋಹಿತಃ । 

ಪತಿತಾನ್ಯ ಪಿ ಶಸ್ತ್ರಾ ಚಿ ಕಠೇಭ್ಯೊ ೀನ ನಿಷೇದ ಸಃ ॥ ೧೯೫ 
ಏಕಾಗ್ರೀಭೂತಮಾಲೋಕ್ಯ ರುದ್ರಂ ದೈತ್ಯೋ ಜಲಂಧರ । 

ಕಾಮಾರ್ತಃ ಸ ಜಗಾಮಾಂಶು ಯತ್ರ ಗೌರೀ ಸ್ಥಿತಾಂಭವತ್‌ ॥೨೦॥ 
ಯುದ್ಧೇ ಶುಂಭ ನಿಶುಂಭಾಖ್ಯೌ ಸ್ಥಾಪಯಿತ್ವಾ ಮಹಾಬಲೌ । 


ದಶದೋರ್ದಂಡಪಂಚಾಸ್ಯಃ ತ್ರಿನೇತ್ರಶ್ಚ ಜಟಾಧರಃ ॥ ೨೧॥ 
ಮಹಾವೃಷಭಮಾರೂಢಃ ಸ ಬಭೂವ ಜಲಂಧರಃ । 

ಅಥೋ ರುದ್ರಂ ಸಮಾಯಾಂತಂ ಆಲೋಕ್ಯ ಭನವಲ್ಲಭಾ ॥ ೨೨ 0 
ಅಭ್ಯಾಯೆಂಯೌ ಸಖೀಮುಧ್ಯಾತ್‌ ತದ್ದರ್ಶನಪಥೇಂಭವತ್‌ । 
ಯಾವದ್ದದರ್ಶ ಚಾರ್ವಂಗೀಂ ಪಾರ್ವತೀಂ ದನುಜೇಶ್ವರಃ ॥ ೨೩ ॥ 
ತಾನತ್ಸ್ಸನೀರ್ಯಂ ಮುಮುಚೇ ಜಡಾಂಗಶ್ಚಾಂಭವತ್ತದಾ | 

ಅಥ ಜ್ಞಾತ್ವಾ ತದಾ ಗೌರೀ ದಾನನಂ ಭಯವಿಹ್ಮಲಾ ॥ ೨೪ ॥ 
ಜಗಾಮಾಂತರ್ಹಿತಾ ನೇಗಾತ್‌ ಸಾ ತದೋತ್ತರಮಾನಸೇ । 
ತಾಮದೃಷ್ಟ್ಟ್ವಾ ತತೋ ದೈತ್ಯಃ ಕ್ಪಣಾದ್ವಿ ದ್ಯುಲ್ಲತಾನಿವ ॥ ೨೫ ॥ 


ನರ್ತಿಸಿದುವು; ಬೇಕೆ ಕೆಲವರು ತಾಳ, ವೇಣು (ಕೊಳಲು), ಮೃದಂಗ ಮೊದ 
ಲಾದ ವಾದ್ಯಗಳನ್ನು ಬಾರಿಸಿದರು. 

೧೯. ಆ ಮಹದಾಶ್ಚ ರ್ಯವನ್ನು ಕಂಡು ರುದ್ರನು ನಾದಮೋಹಿತನಾಗಿ, 
ಕೈಗಳಿಂದ ಶಸ್ತ್ರ ಶಸ್ನಗಳು ಕೆಳಕ್ಕೆ ಬಿದ್ದು ಹೋಗಿದ್ದ ರೂ ಅದನ್ನು ಅರಿಯಲೇ ಇಲ್ಲ. 

೨೦. ರುದ್ರನು ಏಕಾಗ ಗ್ರಮನಸ್ಸುಳ್ಳ ನನಾದುದನ್ನು. ಕಂಡು ಕಾಮಾರ್ತ 
ನಾದ ಆ ದೈತ್ಯ ಜಲಂಧರನು ಗೌರಿಯು ಎಲ್ಲಿದ್ದಳೋ ಅಲ್ಲಿಗೆ ವೇಗದಿಂದ 
ನಡೆದನು. 

೨೧-೨೬. ಮಹಾಬಲಶಾಲಿಗಳಾದ ಶುಂಭ ನಿಶುಂಭರೆಂಬುವರನ್ನುಯುದ್ಧ 
ದಲ್ಲಿ ನಿಲ್ಲಿಸಿ ಆ ಜಲಂಧರನು ಹತ್ತು ತೋಳುಗಳುಳ್ಳ ವನೂ, ಪಂಚಮೊಖನೂ, 
ತ್ರಿನೇತ್ರನೂ, ಜಟಾಧರನೂ, ವೃಷಭಾರೂಢನೂ ಆದನು. ಅನಂತರದಲ್ಲಿ 
ರುದ್ರನು ಬರುತ್ತಿರುವುದನ್ನು ಕಂಡು ಭವವಲ್ಲಭೆಯು ಸಖೀಜನರ ನಡುವಿನಿಂದ 
ಎದ್ದು ಎದುರು ಬಂದು ಅವನಿಗೆ ಕಾಣಿಸಿಕೊಂಡಳು. ಮನೋಹರಾಂಗಿಯಾದೆ 
ಪಾರ್ವತಿಯನ್ನು ನೋಡಿದಕೂಡಲೇ ದನುಜೇಶ್ವರನು ತನ್ನ ವೀರ್ಯವನ್ನು 
ಬಿಟ್ಟು ಬಿಟ ಸಿನ. ಆಗ ಜಡವಾದ ಅಂಗಗಳ ಳುಳ್ಳವನೂ ಆದನು. ಅವನು ದಾನವ 
ಜಾತು ಭಯವಿಹ್ವ ಲಳಾಗಿ ಗೌರಿಯು ಅಂತರ್ಧಾನಹೊಂದಿ ವೇಗದಿಂದ 
ಉತ್ತರಮಾನಸದಲ್ಲಿ ಹೋಗ ಸೇರಿದಳು. ವಿದ್ಯುಲ್ಲತೆಯು ಹೇಗೋ ಹಾಗೆ 


ವಿಂಶೋಳಧ್ಯಾಯಃ ೩೧೫ 


ಜವೇನಾಂ9ಗಾತ್ಪುನರ್ಯುದ್ಧಂ ಯತ್ರ ದೇವೋ ವೃಷಧ್ಯಜಃ । 
ಪಾರ್ವತ್ಯಪಿ ಭಯಾದ್ವಿಷ್ಣುಂ ಸಸ್ಮಾರ ಮನಸಾ ತದಾ ॥ ೨೬ ॥ 
ತಾವದ್ದದರ್ಶ ತಂ ದೇವಂ ಸೂಪವಿಷ್ಟಂ ಸಮಿಾಪಗಂ ! 

ಪಾರ್ವತ್ಯುವಾಚ 2— 
ವಿಷ್ಣೋ ಜಲಂಧರೋ ದೈತ್ಯಃ ಕೃತನಾನ್‌ ಸರಮಾದ್ಭುತಂ ॥ ೨೭ 
ತತ್ತ್ವಂ ನ ವಿದಿತಂ ತೇಸ್ತಿ ಚೇಷ್ಟಿತಂ ತಸ್ಯ ದುರ್ಮತೇಃ । 

ನಿಷತ್ಸಿರುವಾಚ :-- 
ತೇನೈನ ದರ್ಶಿತಃ ಸಂಥಾಃ ನಯಮಸ್ಯನ್ನಯಾಮಹೇ ॥ ೨೮ ॥ 
ನಾನ್ಯಥಾ ಸ ಭವೇದ್ವಧ್ಯಃ ಪಾತಿವ್ರತ್ಯಸುರಕ್ಷಿತಃ । 

ನಾರದ ಉವಾಚ :- 
ಜಗಾಮ ವಿಷ್ಣುರಿತ್ಯುಕ್ತ್ವಾ ಪುನರ್ಜಾಲಂಧರಂ ಪುರಂ ॥೨೯॥ 
ಅಥ ರುದ್ರಶ್ಚ ಗಂಧರ್ನಾಂನುಗತಃ ಸಂಗರೇ ಸ್ಥಿತಃ । 
ಅಂತರ್ಧಾನಂ ಗತಾಂ ಮಾಯಾಂ ದೃಷ್ಟ್ಟ್ಟ್ವಾಸ ಬುಬುಣೇ ತದಾ ॥ ೩೦ ॥ 


ಸ್ಪಣಮಾತ್ರದಲ್ಲಿ ಅವಳು ಮರೆಯಾಗಲು ಅವಳನ್ನು ಕಾಣದೆ ದೈತ್ಯನು ದೇವ 
ನಾದ ವೃಷಭಧ್ವಜನಿದ್ದ ಯುದ್ಧರಂಗಕ್ಕೇ ಮತ್ತೆ ವೇಗದಿಂದ ಹೊರಟು 
ಹೋದನು. ಪಾರ್ವತಿಯು ಕೂಡ ಭಯದಿಂದ ವಿಷ್ಣುವನ್ನು ಸ್ಮರಿಸಿದಳು. 

೨೭. ನೆನೆದಕೂಡಲೇ ಸಮಾಪದಲ್ಲಿಯೇ ಕುಳಿತಿದ್ದ ಆ ದೇವನನ್ನು 
೦ಡಳು. ಅವನನ್ನು ಕುರಿತು ಪಾರ್ವತಿಯು, “ ಎಲ್ಫೈೆ ವಿಷ್ಣುವೇ, ಜಲಂಧರ 
ತ್ಯೃನು ಪರಮ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾನೆ. 

೨೮. ದುರ್ಮತಿಯಾದ ಅವನು ಮಾಡಿರುವ ಚೇಷ್ಟೆಗಳೆಲ್ಲ ನಿನಗೆ ತಿಳಿಯ 
ದಿರುವುದೇ?'' ಎಂದು ನುಡಿದಳು. ಆ ಮಾತುಕೇಳಿ ವಿಷ್ಣುವು, «ಅವನೇ 
ದಾರಿತೋರಿಸಿದ್ದಾನೆ. ನಾವು ಕೂಡ ಅವನನ್ನೇ ಅನುಸರಿಸುತ್ತೇವೆ. 

೨೯. ಹಾಗಲ್ಲವಾದರೆ ಅವನು ವಧ್ಯನಾಗುವುದಿಲ್ಲ. ಈಗ ಅವನು ಪಾತಿ 
ವ್ರತ್ಮದಿಂದ ಸುರಕ್ಸಿತನಾಗಿದ್ದಾನೆ” ಎಂದನು. ನಾರದನು ಈ ರೀತಿ ಮುಂದು 
ವರಿಸಿದನು:-ಹೀಗೆಂದು ನುಡಿದು ವಿಷ್ಣುವು ಮತ್ತೆ, ಜಲಂಧರನ ಪಟ್ಟಣಕ್ಕೇ 
ಮರಳಿದನು. 

೩೦. ಇತ್ತ ರುದ್ರನೂ ಕೂಡ ಗಂಧರ್ವರಿಂದ ಹಿಂಬಾಲಿಸಲ್ಪಟ್ಟು ಯುದ್ಧ 
ಭೂಮಿಯಲ್ಲಿದ್ದವನು ಮಾಯೆಯು ಅಂತರ್ಧಾನಹೊಂದಿದುದನ್ನು ಕಂಡು ಆಗ 
ಎಚ್ಚತ್ತುಕೊಂಡನು. 


— 
ಓಂ 


೩೧೬ ಶ್ರೀ ಸ್ಕಾಂದಮಹಾಪುರಾಣಂ 


ತತೋ ಭವೋ ವಿಸ್ಮಿತಮಾನಸಃ ಪುನಃ 
ಜಗಾಮ ಯುದ್ಧಾಯ ಜಲಂಧರೇ ರುಷಾ । 
ಸ ಚಾಪಿ ದೈತ್ಯಃ ಪುನರಾಗತಂ ಶಿವಂ 
ದೃಷ್ಟ್ವಾ ಶರೌಘೈಃ ಸಮವಾಕಿರದ್ರಣೇ ॥೩೧॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಶಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮೇ ಜಲಂಧರೋಪಾಖ್ಯಾನೇ 
44ಶಿವ ಜಲಂಧರ ಯುದ್ಧ ವರ್ಣನೆಂ??ನಾಮ ನಿಂಶೋ9ಧ್ಯಾಯಃ 





೩೧. ಬಳಿಕ ಭವನು ವಿಸ್ಮಿತನಾಗಿ ಕೋಪದಿಂದ ಜಲಂಧರನೊಡನೆ ಪುನಃ 
ಯುದ್ಧಮಾಡಲು ನಡೆದನು. ಆ ದೈತ್ಯನು ಕೂಡ ಮತ್ತೆ ಬಂದ ಶಿವನನ್ನು 
ಕಂಡು ರಣದಲ್ಲಿ ಬಾಣಸ್ರವಾಹೆಗಳಿಂದ ಅವನನ್ನು ಮುತ್ತಿದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಥಾಂದಮಹಾಪುರಾಣದ ಎರಡನೆಯ ವೈಷ್ಟವಖಂಡದ ಕಾರ್ತಿಕಮಾಸಮಾಹಾತ್ಮ್ಯದ 
ಜಲಂಧರೋಪಾಖ್ಯಾನದಲ್ಲಿ «4 ಶಿವಜಲಂಧರರ ಯನದ್ಧವರ್ಜ್ಣನ ವೆಂಬ 
ಇಪ್ಪತ್ತನೆಯ ಅಧ್ಯಾಯವು ಮುಗಿದುದು 


॥ ಶ್ರೀ 
ಅಥ ಏಕವಿಂಶೋಧ್ಯಾಯಃ 
ಜಲಂಧರೋಪಾಖ್ಯಾನೇ ವೃಂದಾಗ್ನಿಪ್ರವೇಶವರ್ಣನಂ 
ನಾರದ ಉವಾಚ :-- 

ವಿಷ್ಣುರ್ಜಾಲಂಧರಂ ಗತ್ವಾ ತಪ್ಪೈತ್ಯಪುಟಿಭೇದನಂ । 
ಪಾತಿವ್ರತ್ಯಸ್ಯ ಭಂಗಾಯ ವೃಂದಾಯಾಶ್ಚಾಕರೋನ್ಮತಿಂ non 
ಅಥ ವೃಂದಾರಕಾ ದೇವೀ ಸ್ಪಷ್ನಮಧ್ಯೇ ದದರ್ಶ ಹ। 
ಬಟ] ಮುಹಿಷಾರೂಢಂ "ಪ್ರಲಾಭ್ಯಕ್ತ ೦ ದಿಗೆಂಬರಂ ॥೨॥ 
ಕೃಷ್ಣಪ್ರಸೂನಭೂಷಾಢ್ಯಂ ಕ್ರೆವ್ಯಾದಗಣಸೇವಿತಂ । 
ದಕ್ಷಿಣಾಶಾಗತಂ ಹೂಟ ತಮಸಾಪ್ಯಾವೃತಂ ತದಾ 4 
ಸ್ವಪುರಂ ಸಾಗರೇ ಮಗ್ಗೆಂ ಸಹಸೈ ವಾತ ನಾ ಸಹ । 
ತತಃ ಪ್ರ ಬುದ್ಧಾ ಸಾ ಬಾಲಾ ತತ್ಸೃಷ್ನೆಂ ಪ್ರವಿಚಿನ್ವತೀ ॥೪॥ 
ದದರ್ಶೋದಿತದಾದಿತ್ಯಂ ಸಚ್ಛಿ ದ್ರಂ ನಿಪ್ಪುಭಂ Ri 
ತದನಿಷ್ಟಮಿತಿ ಜ್ಞಾತ್ವಾ ರುದಶೇ 'ಭೆಯವಿಹ್ವ ಲಾ ॥೫॥ 


ಕನ್ನಡದ ಅನುವಾದ 
ವೃಂಜೆಯು ಅಗ್ನಿಪ್ರಪೇಶವನ್ನು ಮಾಡಿದುದು 


೧. ನಾರದನಿಂತೆಂದನು :--ವಿಷ್ಣುವು ಜಲಂಧರನ ಪಟ್ಟ ಣಕ್ಕೆ ಹೋಗಿ 
ವೃ ೦ಂದಡೆಯ ಪಾತಿವ ಸ್ರ ತ್ಯವನ್ನು ಭಂಗಮಾಡಬೇಕೆಂದು ಮನಸ್ಸು ಸ 

೨. ಬಳಿಕ ವೃಂದಾದೇವಿಯು ಸ ಸ್ವಷ್ನಮಧ್ಯದಲ್ಲಿ ಕೋಣನಮೇಲೆ ಕುಳಿತು, 
ಎಣ್ಣೆಯನ್ನು ಬಳಿದುಕೊಂಡು, ದಿಗಂಬರನಾಗಿರುವ ತನ್ನ ಗಂಡನನ್ನು ಕಂಡಳು. 

೩. ಅವನು ಮುಂಡನಮಾಡಿಸಿಕೊಂಡು, ಕಪ್ಪು ಹೂಗಳನ್ನೂ, ಕಪ್ಪು 
ಭೂಷಣಗಳನ್ನೂ ಧರಿಸಿ, ಪಿಶಾಚಿಗಳಿಂದ ಸೇವಿಸಲ್ಪಡುತ್ತ ಕತ ತ್ರಲೆಯಲ್ಲಿ ಆವರಿ 
ಸಲ್ಪಟ್ಟು ದಕ್ಕಿ  ಣದಿಕ್ಕಿಗೆ ಪ್ರಯಾಣಮಾಡುತ್ತಿದ್ದುದಾಗಿ ಕಂಡಳು. 

೪. ತಮ್ಮ ಪಟ್ಟ ಣವೂ ತನ್ನೊಡನೆಯೇ ತಟ್ಟ ನೆ ಸಾಗರದಲ್ಲಿ ಮುಳುಗಿ 
PRR ಕಂಡಳು. ಕಂಡು ಆ ಬಾಲೆಯು ಇಸ ಓಎಪ್ಪವನ್ನೇ ಚಿಂತಿಸುತ್ತಾ 
ಎಚ್ಛೆ ತ್ತಳು. 

೫. ಉದಿಸುತ್ತಿರುವ ಸೂರ್ಯನು ಕಾಂತಿಹೀನನಾಗಿಯೂ ಛಿದ್ರ ವುಳ್ಳವ 
ನಾಗಿಯೂ ಇರುವುದನ್ನು ಕಂಡಳು. ಅದು ಅನಿಷ್ಟ ವೆಂದು ತಿಳಿದು ಭಯವಿಷ್ಣ ಲೆ 
ಯಾಗಿ ಅಳತೊಡಗಿದಳು. 


೩೧೮ ಶ್ರೀ ಸ್ಮಾಂದಮೆ ಹಾಪುರಾಣಂ 


ಕುತ್ರಚಿನ್ನಾಂಲಭಚ್ಛರ್ಮ ಗೋಪುರಾಟ್ಟಾಲಭೂಮಿಷು । 


ತತಃ ಸಖೀದ್ವಯಯುತಾ ನಗರೋದ್ಯಾನಮಾಗನುತ್‌ ॥೬॥ 
ತತ್ರಾಪಿ ಸಾ*ಭ್ರಮುದ್ಭಾಲಾ ನಾಂಲಭತ್ಯುತ್ರಚಿತ್ಸುಖಂ । 
ವನಾದ್ವನಾಂತರಂ ಯಾತಾ ನೈವ ವೇದಾತ್ಮನಸ್ತದಾ nen 
ತತಃ ಸಾ ಭ್ರ ಮತೀ ಬಾಲಾ ದದರ್ಶಾತೀವ ಭೀಷಣೌ । 

ರಾಕ್ಸಸೌ ಸಿಂಹವದನೌ ದಂಷ್ಟ್ರಾನನನಿಭೀಷಣೌ ॥೮॥ 
ತೌ ದೃಷ್ಟ್ವಾ ನಿಹ್ವಲಾಂತೀವ ಪಲಾಯನಪರಾಂಭವತ್‌ । 

ದದರ್ಶ ತಾಪಸಂ ಶಾಂತಂ ಸಶಿಷ್ಯಂ ಮೌನಮಾಸ್ಮಿತಂ ॥೯॥ 
ತತಸ್ತತ್ಕಂಶಮಾವೃತ್ಯ ನಿಜಾಂ ಬಾಹುಲತಾಂ ಭಯಾತ್‌ । 

ಮುನೇ ಮಾಂ ರಕ್ಷ ಶರಣಂ ಆಗತಾಸ್ಮೀತ್ಯಭಾಷೆತ ॥ ೧೦॥ 
ಮುನಿಸ್ತಾಂ ನಿಹ್ವಲಾಂ ದೃಷ್ಟ್ಯಾ ರಾಕ್ಟಸಾನುಗತಾಂ ತದಾ । 
ಹುಂಕಾರೇಣೈವ ತೌ ಘೋರೌ ಚಕಾರ ನಿಮುಖೌ ರುಷಾ ॥ ೧೧॥ 





೬. ಗೋಪುರ, ಮೇಲ್ಯೋಣೆ, ಮೊದಲಾದ ಯಾವೆಡೆಯಲ್ಲಿಯೂ ಅವಳಿಗೆ 
ಸಮಾಧಾನವಾಗಲಿಲ್ಲ. ಬಳಿಕ ಇಬ್ಬರು ಸಖಿಯರೊಡನೆ ನಗರದ ಉದ್ಯಾನಕ್ಕೆ 
ಹೋದಳು. 

೭. ಅಲ್ಲಿ ಕೂಡ ಆ ಬಾಲೆಯು ಸುತ್ತಾಡುತ್ತಾ ಎಲ್ಲಿಯೂ ಸುಖವನ್ನು 
ಕಾಣಲಿಲ್ಲ. ವನದಿಂದ ವನಕ್ಕೆ ಹೋಗುತ್ತಿದ್ದಳು. ಆಗ ಅವಳು ತನ್ನ ಮನಸ್ಸನ್ನೇ 
ತಾನು ಅರಿಯದವಳಾಗಿದ್ದಳು. 

೮. ಹಾಗೆಯೇ ಸುತ್ತಾಡುತ್ತಿದ್ದ ಆ ಬಾಲೆಯು ಕೋರೆದಾಡೆಯಿಂದ 
ಭಯಂಕರವಾದ ಬಾಯಿಂದ ಕೂಡಿ ಸಿಂಹಮುಖವುಳ್ಳವರಾಗಿ ಅತಿ ಭೀಷಣ 
ರಾಗಿದ್ದ ಇಬ್ಬರು ರಾಕ್ಸಸರನ್ನು ಕಂಡಳು. 

೯. ಅವರನ್ನು ಕಂಡು ಬಹಳ ಹೆದರಿ ಪಲಾಯನ ಮಾಡತೊಡಗಿದಳು. 
ಆಗ ಅಲ್ಲಿ ಶಾಂತನಾಗಿ ಮೌನವನ್ನು ಧರಿಸಿದ್ದ ಶಿಷ್ಯಸಮೇತನಾದ ತಾಪಸ 
ನೊಬ್ಬನನ್ನು ಕಂಡಳು. 

೧೦. ಆಗ ಭಯದಿಂದ ತನ್ನ ಬಾಹುಲತೆಯನ್ನು ಅವನ ಕೊರಳ ಸುತ್ತ 
ಸುತ್ತಿ, "ಮುನಿಯೇ, ನನ್ನನ್ನು ರಕ್ಷಿಸು. ನಾನು ಶರಣಾಗತಳಾಗಿದ್ದೇನೆ? 
ಎಂದು ನುಡಿದಳು. 

೧೧. ಮುನಿಯು ಅವಳು ರಾಕ್ಬಸರಿಂದ ಹಿಂಬಾಲಿಸಲ್ಪಟ್ಟು ಭಯನಿಹ್ವಲ 
ಳಾಗಿರುವುದನ್ನು ಕಂಡು ಕೋಪದಿಂದ ಹುಂಕಾರಮಾಡಿ, ಆ ಹುಂಕಾರ ಮಾತ್ರ 
ದಿಂದಲೇ ಆ ಘೋರ ರಾಕ್ಸಸರಿಬ್ಬರನ್ನೂ ವಿಮುಖರಾಗಿಸಿದನು. 


ಏಕಪಿಂಶೋ$ಧ್ಯಾಯಃ ೩೧೯ 


ತೌ ಹುಂಕಾರಭಯತ್ರಸ್ತೌ ದೃಷ್ಟ್ಯಾ ಚ ನಿಮುಖೌ ಗತೌ । 


ಪ್ರಣಮ್ಯ ದಂಡವದ್ಭೂಮಾ ವೃಂದಾ ವಚನಮಬ್ರವೀತ್‌ ॥ ೧೨೫ 
ವೃಂದೋವಾಚ :-- 

ರಕ್ಸಿತಾಂಹಂ ತ್ವಯಾ ಘೋರಾತ್‌ ಭಯಾದಸ್ಮಾ ತ್ಯಸಾನಿಧೇ I 

ತಂಡದ ಜ್ಞ ಪ್ರು_ಮಿಚ್ಛಾ ವಿಂ ಕೃಪಯಾ ತನ್ನಿಶಾನುಯ ॥ ೧೩ ॥ 

ಜಲಂಧರೋಹಿ ಮದ್ಭರ್ತಾ ಕುಡ್ರಂ ಯೋದ್ಧುಂ ಗತಃ ಪ್ರಭೋ 

ಸ ತತ್ರಾಃಸ್ತೇ ಕಥಂ ಯುದ್ಧೇ ತನ್ಮೇ ಕಥೆಯ ಸುವ್ರತ ॥ ೧೪ ॥ 
ನಾರದ ಉವಾಚ :-- 

ಮುಸಿಸ್ತದ್ಧಾಕ್ಯಮಾಕರ್ಣ್ಯ ಕೃಷಯೋರ್ಧ್ವಮವೈಕ್ಟ 

ತಾನತ್ಯಪೀ ಸಮಾಯಾತೌ ಪ್ರ ಜಮ್ಯಚಾಗ್ರತಃ ಸ್ಥಿ ॥ ೧೫ ॥ 

ತತಸ್ತೃದ್ಟ್ರೂ ಲತಾಸಂಜ್ಞಾನಿಯುಕ್ತಾ ಗಗನಂ ಗತೌ । 

ಗತ್ವಾ ಕ್ಲಣಾರ್ಧಾದಾಗತ್ಯ ಪ್ರಣತಾವಗ್ರತಃ ಸ್ಥಿತೌ ॥ ೧೬ ॥ 

ಶಿರಃ ಕಬಂಧೇ ಹಸ್ತೌ ಚ ದೃಷ್ಟ್ಟ್ಟ್ವಾಬ್ಧಿತನಯಸ್ಯ ಸಾ! 

ಪಪಾತ ಮೂರ್ಥಿತಾ ಭೂಮೌ ಭರ್ತೃವ್ಯಸನದುಃಖಿತಾ 1 ೧೭ ॥ 


೧೨. ಅವರಿಬ್ಬರೂ ಹುಂಕಾರಕ್ಕೆ ಭಯಪಟ್ಟು ನಡುಗಿ ಹಿಂದಿರುಗಿಹೋದು 
ದನ್ನು ಕಂಡು ವೃಂದೆಯು ನೆಲದಮೇಲೆ ದಂಡವತ್ತಾಗಿ ಪ್ರಣಾಮವನ್ನು 
ಮಾಡಿ, ಹೀಗೆಂದು ನುಡಿದಳು: 

೧೩. ವೈ ದೆಯಿಂತೆಂದಳು:-- ""ಎಲ್ಫೆ ಕೃಪಾ ನಿಧಿಯೇ! ಈ ಘೋರ 
ಭಯದಿಂದ ತು ನನ್ನನ್ನು ರಕ್ಷಿಸಿದೆ. ಸ್ವಲ್ಪ ವಿಜ್ಞಾಸಿ ಸಿಕೊಳ್ಳಲಿಚ್ಛಿಸಿದ್ದೇನೆ. 
ಸೃ ಪೆಯಿಟ್ಟು ಅದನ್ನು ಆಲಿಸು. 

೧೪. "ರರ ನನ್ನ ಗಂಡನು. ಪ್ರಭುವೇ! ಅವನು ರುದ್ರನೊಡನೆ 
ಯುದ್ಧಮಾಡಲು ಹೋದನು. ಅವನು ಯುದ್ಧದಲ್ಲಿ ಹೇಗಿದ್ದಾನೆ? ಎಲ್ಫೈ 
ಸುವ್ರತನೇ, ಅದನ್ನು ನನಗೆ ತಿಳಿಸಬೇಕು?” ಎಂದು ಕೇಳಿಕೊಂಡಳು. 

೧೫. ನಾರದನು ಮುಂದುವರಿಸಿದನು:--ಮುನಿಯು ಆ ವಾಕ್ಯವನ್ನಾಲಿಸಿ 
ಕೃಪೆಯಿಂದ ಮೇಲುಗಡೆ ನೋಡಿದನು. ಅಷ್ಟರಲ್ಲಿ ಎರಡು ಕಪಿಗಳು ಹತ್ತಿರಕ್ಕೆ 
ಬಂದವು. ಪ್ರಣಾಮವನ್ನು ಮಾಡಿ ಎದುರಿಗೆ ನಿಂತುಕೊಂಡವು. 

೧೬. ಬಳಿಕ ಅವನ ಹುಬ್ಬಿನ ಸಂಜ್ಞೆಯಿಂದ ಆಜ್ಞೆಯನ್ನು ಹೊಂದಿ 
ಆಕಾಶಕ್ಕೆ ಹಾರಿಹೋದುವು. ಹೋಗಿ ಕ್ಪಣಾರ್ಧದಲ್ಲಿ ಹಿಂದಿರುಗಿ ಬಂದು 
ಪ್ರಣಾಮಮಾಡಿ ಎದುರಿಗೆ ನಿಂತವು. ತಲೈ ತಲೆಯಿಲ್ಲದ ದೇಹ ಮತ್ತು 
ಫೆ, ಕೈಗಳನ್ನು ತೆಗೆದುಕೊಂಡು ಬಂದಿದ್ದುವು. 

೧೭. ಸಮುದ್ರತನಯನಾದ 'ಜಲಂಧರನ ತಲೆ, ಅಟ್ಟಿ ಮತ್ತು ಕೆ ಗಳನ್ನು 

33 


೩೨೦ ಶ್ರೀ ಸ್ಕಾಂದಮಹಾಪುರಾಣಂ 


ಕೆಮಂಡಲೂದಕ್ಕೆಃ ಸಿಕ್ತಾ ಮುನಿನಾಶ್ಮಾಸಿತಾ ತದಾ । 

ಸ್ವಭರ್ತೃಭಾಲೇ ಸಾ ಭಾಲಂ ಕೃತ್ವಾ ದೀನಾ ರುಕೋದ ಹೆ ॥ ೧೮ ॥ 
ವೃಂದೋವಾಚ ;-- 

ಯಃ ಪುರಾ ಸುಖಸಂವಾದೇ ನಿನೋದಯಸಿ ಮಾಂ ಪ್ರಭೋ। 

ಸಕಥಂನ ವದಸ್ಯದ್ಯ ವಲ್ಲಭಾಂ ಮಾಮನಾಗಸಾಂ HOF 

ಯೇನ ಜೀವಾ ಸಗಂಧರ್ವಾ ನಿರ್ಜಿತಾ ವಿಷ್ಣುನಾ ಸಹ । 

ಸ ಕಥಂ ತಾಪಸೇನಾದ್ಯ ತ್ರೈಲೋಕ್ಯವಿಜಯಾ ಹತಃ ॥ ೨೦ ॥ 
ನಾರದ ಉವಾಚ :-- 


ರುದಿತ್ವೇತಿ ತದಾ ವೃಂದಾ ತಂ ಮುನಿಂ ವಾಕ್ಯಮಬ್ರವೀತ್‌ । 
ವೃಂದೋವಾಚ :-- 
ಕೃಪಾನಿಥೇ ಮುನಿಶ್ರೇಷ್ಠ ಜೀವಯೈನಂ ಮಮ ಪ್ರಿಯಂ ॥ ೨೧॥ 
ತ್ವಮೇವಾಸ್ಯ ಮುನೇ ಶಕ್ತೋ ಜೀವನಾಯ ಮತೋ ಮಮ । 
ನಾರದ ಉವಾಚ :-- 


ಇತಿ ತದ್ದಾಕ್ಯಮಾಕರ್ಣ್ಯ ಪ್ರಹಸನ್ಮುನಿರಬ್ರನೀತ್‌ 1 ೨೨ ॥ 


ಕಂಡು ಅವಳು ಪತಿವ್ಯಸನದಿಂದ ದುಃಖಿತಳಾಗಿ ಮೂರ್ಛೆಹೊಂದಿ ಭೂಮಿಯಲ್ಲಿ 
ಬಿದ್ದಳು. 

೧೮. ಮುನಿಯು ಕಮಂಡಲುವಿನ ಉದಕವನ್ನು ಚುಮುಕಿಸಿ ಎಚ್ಚೆರ 
ಗೊಳಿಸಿದನು. ಆಗ ಅವಳು ಗಂಡನ ಹಣೆಗೆ ತನ್ನ ಹಣೆಯನ್ನು ಒತ್ತಿಕೊಂಡು 
ದೀನಳಾಗಿ ರೋದನ ಮಾಡಿದಳು. 

೧೯. ವೃಂದೆಯೆಂದಳು 2೨4 ಪ್ರಭುವೇ! ಹಿಂದೆ ನೀನು ಸುಖಸಂವಾದ 
ದಲ್ಲಿ ನನ್ನನ್ನು ವಿನೋದಮಾಡುತ್ತಿದ್ದೆಯಲ್ಲಾ. ಈಗೇಕೆ, ಯಾವ ಪಾಪವನ್ನೂ 
ಮಾಡದ ವಲ್ಲಭೆಯಾದ ನನ್ನನ್ನು ಮಾತಾಡಿಸದೆ ಇರುವೆ? 

೨೦. ವಿಷ್ಣುವಿನಿಂದೊಡಗೂಡಿದ ಗಂಧರ್ವಾದಿ ಸಮೇತರಾದ ದೇವತಿ 
ಗಳನ್ನು ನೀನು ಸೋಲಿಸಿದೆ. ಅಂತಹ ತ್ರಿರೋಕವಿಜಯಿಯಾದ ನೀನು ಈಗ 
ತಾಪಸನಿಂದ ಅದು ಹೇಗೆ ಹತನಾದೆ?' ಎಂದು ಹೆಂಬಲಿಸಿದಳು. 

೨೧. ನಾರದರಿಂತೆಂದನು :--ಈರೀತಿ ರೋದಿಸಿ ವೃಂದೆಯು ಮುನಿಯನ್ನು 
ಕುರಿತು, “ ಕೃಪಾನಿಧೀ, ಮುನಿಶ್ರೇಷ್ಮಾ, ನನ್ನ ಪ್ರಿಯನಾದ ಇವನನ್ನು 
ಬದುಕಿಸು. 

೨೨. ಇವನನ್ನು ಬದುಕಿಸಲು ನೀನೇ ಶಕ್ತನೆಂದು ನನ್ನ ನಂಬಿಕೆ” ಎಂದು 
ಫೇಳಿಕೊಂಡಳು. ನಾರದರನಿಂತೆಂದನು :--ಹೀಗೆ ನುಡಿದ ಆ ವೃಂದೆಯ ಮಾತನ್ನು 
ಕೇಳಿ ನಸುನಗುತ್ತ ಆ ಮುನಿಯು ಮರುನುಡಿದನು. 


ಏಕವಿಂಶೋಕಿಧ್ಯಾಯಃ 


ಷಿ೨೧ 
ಮುನಿರುವಾಚ :-- 
ನಾೀಂಯಂಂ ಜೀವಯಿತುಂ ಶಕ್ತೋ ರುದ್ರೇಣ ನಿಹತೋ ಯುಧಿ । 
ತಥಾಪಿ ತೈತೃಸಾನಿಷ್ಟಃ ಏನಂ ಸಂಜೀವಯಾಮ್ಯುಹಂ 1 ೨೩ ॥ 
ನಾರದ ಉವಾಚ :-- 
ಇತ್ಯುಕ್ತ್ಸ್ವಾಂತರ್ದಧಭೇ ವಿಪ್ರಃ ತಾನತ್ಸಾಗರನಂದನಃ । 
ವೃಂದಾಮಾಲಿಂಗ್ಯ ತೆದ್ವಕ್ಟ್ರಂ ಚುಚುಂಬ ಪ್ರೀತಮಾನಸಃ ॥ ೨೪ ॥ 
ಅಥ ವೃಂದಾಃಪಿ ಭರ್ತಾರಂ ದೃಷ್ಟಾ ಹರ್ಷಿತಮಾನಸಾ । 
ರೇವೇ ತದ್ವನಮಧ್ಯಸ್ಥಾ ತೆದ್ಯುಕ್ತಾ ಬಹುವಾಸರಂ ॥ ೨೫ ॥ 


ಕದಾಚಿತ್ಸುರತಸ್ಯಾಂತೇ ದೃಷ್ಟ್ವಾ ನಿಷ್ಣುಂ ತಮೇವ ಚೆ । 

ನಿರ್ಭರ್ತ್ಸೃ ಕ್ರೋಧಸಂಯಂಕ್ತಾ ವೃಂದಾ ವಚನಮಬ್ರವೀತ್‌ ॥ ೨೬ ॥ 
ವೃಂದೋವಾಚ : 

ಧಿಕ್‌ ತ್ವದೀಯಂ ಹರೇ ಶೀಲಂ ಪರದಾರಾಭಿಗಾಮಿನಃ 1 

ಜ್ಞಾ ತೋಸಿ ತ್ವಂ ಮುಯಾ ಸಮ್ಯಕ್‌ ಮಾಯಾಪ್ರಚ್ಛನ್ನತಾಪಸಃ ॥೨೭॥ 

ಯೌ ತ್ವಯಾ ಮಾಯಯಾ ದ್ವಾಃಸ್ಟೌ ಸ್ವಕೀಯ ದರ್ಶಿತೌ ಮಮ। 

ತಾಮೇವ ರಾಕ್ಚಸೌ ಭೂತ್ವಾ ಭಾರ್ಯಾಂ ತನ ಹರಿಷ್ಯತಃ ॥ ೨೮ ॥ 


೨೩. ಮುನಿಯಿಂತೆಂದನು :-- " ರುದ್ರನಿಂದ ಹತನಾದ ಇವನನ್ನು ಬದುಕಿ 
ಸಲಾಗುವುದಿಲ್ಲ. ಆದರೂ ನಿನ್ನಲ್ಲಿ ಕೃಪಾವಿಷ್ಟನಾಗಿ ಇವನನ್ನು ಮತ್ತೆ ಜೀವಿಸು 
ವಂತೆ ಮಾಡುತ್ತೇನೆ” ಎಂದನು. 


೨೪. ನಾರದನಿಂತೆಂದನು :--ಹೀಗೆಂದು ನುಡಿದು ವಿಪ್ರನು ಅಂತರ್ಧಾನ 
ಹೊಂದಿದನು. ಅಷ್ಟರಲ್ಲಿಯೇ ಸಾಗರನಂದನನು ವೃಂದೆಯನ್ನಾಲಿಂಗಿಸಿ ಪ್ರೀತ 
ಮಾನಸನಾಗಿ ಅವಳ ಮುಖವನ್ನು ಚುಂಬಿಸಿದನು. 

೨೫. ಆಗ ವೃಂದೆಯೂ ಕೂಡ ಗಂಡನನ್ನು ಕಂಡು ಮನಸ್ಸಿನ ತುಂಬ 
ಹರ್ಷಗೊಂಡಳು. ಅವನೊಡನೆ ಆ ವನದ ಮಧ್ಯದಲ್ಲಿಯೇ ನೆಲಸಿ ಬಹುದಿನಗಳ 
ವರೆಗೆ ಕ್ರೀಡಿಸಿದಳು. 

೨೬. ಯಾವಾಗಲೋ ಒಂದು ಸಲ ಸುರತದ ಕೊನೆಯಲ್ಲಿ ಅವನನ್ನು 
ವಿಷ್ಣುವೇ ಎಂದು ಕಂಡುಕೊಂಡಳು. ಆಗ ವೃಂದೆಯು ಕ್ರೋಧಯುಕ್ತಳಾಗಿ 
ಜರೆದು ಅವನನ್ನು ಕುರಿತು ಈ ಮಾತಾಡಿದಳು. 

೨೭. ವೃಂಜಿಯಿಂತೆಂದಳು:--* ಹರಿಯೇ! ನಿನ್ನ ಶೀಲಕ್ಕೆ ಧಿಕ್ಕಾರ! 
ಸೀನು ಪರದಾರಗಮನಮಾಡಿದೆಯಲ್ಲಾ ! ನೀನು ಯಾರೆಂಬುದನ್ನು ನಾನು 
ತಿಳಿದುಕೊಂಡೆ. ಮಾಯೆಯಿಂದ ಪ್ರಚ್ಛನ್ನನಾಗಿದ್ದ ತಾಪಸನೇ ನೀನು. 

೨೮. ನೀನು ಮಾಯೆಯಿಂದ ಯಾವ ಇಬ್ಬರು ದ್ವಾರಪಾಲಕರನ್ನು ನನಗೆ 


ಷ್ಠಿ೨೨ ಶ್ರೀ ಸ್ಕಾಂದಮಹಾಪುರಾಣಂ 


ತ್ವಂ ಚಾಪಿ ಭಾರ್ಯಾದುಃಖಾರ್ತೊೋ ವನೇ ಕಪಿಸಹಾಯವಾನ್‌ । 


ಭ್ರಮ ಸರ್ಷೇಶ್ವ ಕೇಣಾಯಂ ಯಸ್ತೇ ಶಿಷ್ಠ ್ಯತ್ವಮಾಗತಃ ॥ ೨೯॥ 
ಇತ್ಯುಕ್ತ್ವಾ ಸಾ ಸ ವೃಂದಾ ಪ್ಪ ಪ್ರವಿಶದ್ಧನ್ಯ ವಾಹನಂ । 
ವಿಷ್ಣುನಾ "ಬಾರ್ಯಮಾಜಾಹಿ ತಸ್ಯಾಮಾಸಕ್ತ ಚೇತಸಾ ೩೦ 


ತತೋ ಹರಿಸ್ತಾಮನುಸಂಸ್ಕರನ್‌ ಮುಹುಃ 
ವೃಂದಾಸಿತೋ ಭಸ್ಮರಜೋೃವಗುಂಠಿತಃ । 
ತತ್ರೈವ ತಸ್ಥೌ ಸುರಸಿದ್ಧಸಂಘೈಃ 
ಪ್ರಜೋಧ್ಯಮಾನೋಪಿ ಯಯೌ ನ ಶಾಂತಿಂ ॥೩೧॥ 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಶಿತಾಯಾಂ 


ದ್ವಿತೀಯೇ ವೈಷ್ಣನಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ ಜಲಂಧರೋಪಾಖ್ಯಾನೇ 
""ವೃಂದಾಗ್ನಿ ಪ್ರವೇಶವರ್ಣನಂ ನಾಮ ಪಏಕನಿಂಶೋಧ್ಯಾಯಃ 





ತೋರಿಸಿದೆಯೋ ಅವರೇ ರಾಕ್ಸಸರಾಗಿ ಹುಟ್ಟ ನಿನ್ನೆ ಹೆಂಡತಿಯನ್ನು ಹರಣ 
ಮಾಡುತ್ತಾರೆ. 

೨೯. ನೀನು ಕೂಡ ಹೆಂಡತಿಯನ್ನು ಕಳೆದುಕೊಂಡು ದುಃಖಪಡುತ್ತಾ 
ನಿನಗೆ ಶಿಷ್ಯತ್ವವನ್ನು ವಹಿಸಿ ಬಂದ ಈ ಆದಿಶೇಷನೊಡಗೂಡಿ ಕಾಡಿನಲ್ಲಿ ಕಪಿಗಳ 
ಸಹಾಯವನ್ನು ಪಡೆದು ತೊಳಲುತ್ತಿರು?' ಎಂದಳು. 

೩೦. ಆ ವೃ ಂದೆಯು ಹೀಗೆಂದು ನುಡಿದು ಅವಳಲ್ಲಿಯೇ ಮನಸ್ಸು ನೆಟ್ಟ ದ್ದ 
ವಿಷ್ಣು ವು ತಡೆಯುತ್ತ ದ್ದ ರೂ ಲಕ್ಷಿಸದೆ ಅಗ್ನಿಯನ್ನು ಪ್ರವೇಶಿಸಿದಳು. 

೩೧. ಬಳಿಕ ಹರಿಯು ಅವಳನ್ನೇ ಮತ್ತೆ ಮತ್ತೆ ಸ್ಮರಿಸುತ್ತಾ ವೃ ಂದೆಯೆ 
ಚಿತಿಯ ಬೂದಿಯನ್ನು PENT ಅಲ್ಲಿಯೇ ನಿಂತನು. ಸುರಸಿದ್ದ 
ಸಂಘಗಳು ಎಷ್ಟೆಷ್ಟು ಬೋಧಿಸಿದರೂ ಶಾಂತಿಯನ್ನು ಪಡೆಯಲಿಲ್ಲ. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ಲ ಸಿದ್ಧ ವಾದೆ 
ಶ್ರೀಸ್ಕಾ "ದಮ ಹಾಪುರಾಣದ ಎರಡನೆಯ. ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ ದ 
ಜಲಂಧರೋಪಾಖ್ಯಾ ನದಲ್ಲಿ ವೃ 'ಂದಾಗ್ಲಿಪ ಕ್ರೈವೇಶವರ್ಣನ?'ವೆಂಬ 
ಇಪ್ಪತ್ತೊಂದನೆಯ ಅಧ್ಯಾಯವು ಮುಗರುದು 


॥ ಶ್ರೀಃ 1 
ಅಥ ದ್ವಾವಿಂಶೋಧ್ಯಾಯಃ 
ಜಲಂಧರ ಮುಕ್ತಿ ಕಥನಂ 
ನಾರದ ಉವಾಚ :- 


ತತೋ ಜಲಂಧರೋ ದೃಷ್ಟ್ಯಾ ರುದ್ದ ಸ್ರಮುದ್ಭುತನಿಕ್ರ ಮೆಂ। 

ಚಕಾರ ಮಾಯಯಾ ಗೌರೀಂ ತ ತ್ರ್ಯಂಬಕಂ ನೋಹಯಸನ್ಸಿನ non 
ರಥೋಪರಿ ಚ ತಾಂ ಬದ್ಧಾಂ ರುದತೀಂ ಪಾರ್ವತೀಂ ಶಿವಃ । 
ನಿಶುಂಭಪ್ರಮುಖಾದ್ಯೈಶ್ಚ ವಧ್ಯಮಾನಾಂ ದದರ್ಶ ಸಃ ॥೨॥ 
ಗೌರೀಂ ತಥಾನಿಧಾಂ ದೃಷ್ಟಾ ಶಿವೊಸ್ತುದ್ಧಿಗ್ಗಮಾನಸಃ । 

ಅವಾಜ್ಮುಖಃ ಸಿ ತಸ್ತೂ ಷ್ನೀಂ ವಿಸ್ಮೃತ್ಯ ಸ್ಥ ಸ್ವಸರಾಳ್ರ ಮಂ 14 
ತತೋ ko ಡೂ! ವೇಗಾತ್‌ ತಿ ಶ್ರಿಭಿರ್ನಿವ್ಯಾಥ ಸಾಯಕೈಃ । 
ಅಪುಂಖಮಂಗೆ ಹಸು 0 ರುದ್ರಂ ಶಿರಸ್ಕುರಸಿ ಚೋದರೇ ॥೪॥ 
ತತೋ ಜಜ್ದೆ ಕ್ಲೇ ಸ ತಾಂ ಮಾಂ ನಿಷ್ಣುನಾ ಚ ಪ್ರಜೋಧಿತಃ । 
ರೌದ್ರರೂಪಧರೋ ಜಾತೋ ಜ್ವಾಲಾಮಾಲಾತಿಭೀಷಣಃ ॥೫॥ 





ಕನ್ನಡದ ಅನುವಾದ 
ಜಲಂಧರನ ಮೋಕ್ಸೈಪ್ರಾಪ್ತಿಯಂ 


೧. ನಾರದನಿಂತೆಂದನು:--ಬಳಿಕ ಜಲಂಧರನು ಅದ್ಭುತ ಪರಾಕ್ರಮಿ 
ಯಾದ ರುದ್ರನನ್ನು ಕಂಡು ತ್ರ್ಯಂಬಕನನ್ನು ಮೋಹಗೊಳಿಸಲೆಂಬಂತೆ ಮಾಯೆ. 
ಯಿಂದ ಗೌರಿಯನ್ನು ನಿರ್ಮಿಸಿದನು. 

೨. ಆ ಶಿವನು ಜಲಂಧರನ ರಥದ ಮೇಲೆ ಬದ್ಧಳಾಗಿ ರೋದನಮಾಡು 
ತ್ತಿದ್ದ ಪಾರ್ವತಿಯನ್ನು ಕಂಡನು. ರಿಶುಂಭನೇ ಮೊದಲಾದವರು ಅವಳನ್ನು 


೩. ಈ ಸರಿಯಾಗಿದ್ದ ಗೆ ಗೌರಿಯನ್ನು ಕಂಡು ಶಿವನು ಕೂಡ ಉದ್ವಿಗ್ನಮಾನಸ 
ನಾಗಿ, ತನ್ನ ಸರಾಕ್ರ ಮವನ್ನು ಮರೆತು ಮುಖತಗ್ಗಿಸಿ ಸುಮ್ಮನೆ ನಿಂತುಬಿಟ್ಟನು. 

೪, ಆಗ ಜಲಧರತು ಬೇಗಬೇಗ ಮೂರು ಬಾಣಗಳಿಂದ ಶಿವನ ತಲೆಗೂ 
ಎದೆಗೂ ಹೊಟ್ಟೆ ಗೂ ಪುಂಖದವಕೆಗೂ ನೆಡುವಂತೆ ಹೊಡೆದನು. 

೫. ಬಳಿಕ ಶಿವನು ವಿಷ್ಣು ವಿನಿಂದ ಎಚ್ಚ ರಿಸಲ್ಪ ಟ್ಟ ವನಾಗಿ ಆ ಮಾಯೆ. 
ಯನ್ನು ತಿಳಿದು ಧ್ವಂಸ ಸಮಾಡಿದನು. ವ ಗಟ ಅತಿ ಭೀಷಣನಾಗಿ 
ರೌದ ರೂಸವನ್ನು ಧರಿಸಿ ನಿಂತನು- 


Ne 


ಷಿ೨೪ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಯಾತೀವ ಮೆಹಾರೌ ದ್ರಂ ರೂಪಂ ದೃಷ್ಟ್ಯಾ ಮಹಾಸುರಃ । 


ನ ಶೇಕುಃ ಸಂಮುಖೇ ಸ್ಥಾತುಂ ಭೇಜಿರೇ ತೇ ದಿಶೋ ದಶ ॥೬॥ 
ತತಃ ಶಾಪಂ ದದೌ ರುದ್ರಃ ತಯೋಃ ಶುಂಭನಿಶುಂಭಯೋಃ । 

ಮಮ ಯುದ್ಧಾದಪಕ್ರಾಂತೌ ಗೌರ್ಯಾ ವಧಾ $ ಭವಿಷ್ಯಥಃ Hen 
ಪುನರ್ಜಲಂಧರೋ ನೇಗಾತ್‌ ವವರ್ಷ ನಿಶಿತೈಃ ಶರೈಃ । 
ಬಾಣಾಂಧಕಾರೈಃ ಸಂಛನ್ನಂ ತದಾ ಭೂವಿಂತಲಂ ಮಹತ್‌ uc 
ಯಾವದ್ರುದ್ರಶ್ನ ಚಿಚ್ಛೇದ ತಸ್ಯ ಬಾಣಗಣಂ ಜವಾತ್‌ ॥ 

ತಾನತ್ಸ ಪರಿಘೇಣಾಂೀಶು ಜಘಾನ ವೃಷಭಂ ಬಲೀ Hen 
ವೃಷಸ್ತೇನ ಪ್ರಹಾರೇಣ ಪರಾವೃತ್ತೋ ರಣಾಂಗಣಾತ್‌ । 
ರುಜ್ರೀಣಾಕೃಷ್ಯಮಾಣೋಪಿ ನೆ ತಸ್ಕೌ ರಣಭೂಮಿಷು ॥ ೧೦॥ 
ತತಃ ಪರಮಸಂಕ್ರುದ್ಧೋ ರುದ್ರೋ ರೌದ್ರನಪುರ್ಧರಃ । 

ಚಕ್ರಂ ಸುದರ್ಶನಂ ನೇಗಾತ್‌ ಚಿಳ್ಸೇಸಾದಿತ್ಯವರ್ಚಸಂ ॥ ೧೧॥ 
ಪ್ರದಹದ್ರೋದಸೀ ವೇಗಾತ್‌ ಪಪಾತ ವಸುಧಾತಲೇ। 

ಜಹಾರ ತಚ್ಛೆರಃ ಕಾಯಾನ್ಮಹದಾಯತಲೋಚೆನಂ ॥ ೧೨॥ 


೬. ಅವನ ಅತ್ಯಂತ ಮಹಾರಾದ್ರವಾದ ಆ ರೂಪವನ್ನು ನೋಡಿ ಮಹಾ 
ಸುರರೂ ಅವನೆದುರಿಗೆ ನಿಲ್ಲಲು ಶಕ್ತರಾಗಲಿಲ್ಲ. ಅವರು ಹತ್ತು ದಿಕ್ಕುಗಳಿಗೂ 
ಓಡಿಹೋದರು. 

೭. ಬಳಿಕ ರುದ್ರನು ಆ ಶುಂಭ ನಿಶುಂಭರಿಬ್ಬರಿಗೂ « ನನ್ನ ಯುದ್ಧದಿಂದ 
ಹಿಮ್ಮೆಟ್ಟಿ ನೀವು ಗೌರಿಯಿಂದ ವಧ್ಯರಾಗುವಿರಿ” ಎಂದು ಶಾಪವನ್ನು ಕೊಟ್ಟನು. 

೮. ಜಲಂಧರನು ಮತ್ತೆ ವೇಗದಿಂದ ಹರಿತವಾದ ಬಾಣದ ಮಳೆಯನ್ನು 
ಸುರಿಸಿದನು. ಆಗ ಈ ಮಹತ್ತಾದ ಭೂಮಂಡಲವೆಲ್ಲ ಬಾಣಾಂಧಕಾರದಲ್ಲಿ 
ಮುಳುಗಿಹೋಯಿತು. 

೯-೧೦. ರುದ್ರನು ಅವನ ಬಾಣಗಣವನ್ನು ವೇಗದಿಂದ ಕತ್ತರಿಸಿಹಾಕಿ 
ದನು. ಆ ಕೂಡಲೆ, ಬಲವಂತನಾದ ಅವನು ಪರಿಘದಿಂದ ಶಿವನ ವೃಷಭವನ್ನು 
ಬಡಿದನು. ಆ ಏಟಿನಿಂದ ವೃಷಭವು ರಣಾಂಗಣದಿಂದ ಹಿಮ್ಮೆಟ್ಟಿ ತು. ರುದ್ರ 
ನಿಂದ ಎಳೆಯಿಸಲ್ಪಡುತ್ತಿದ್ದರೂ ಯುದ್ಧಭೂಮಿಯಲ್ಲಿ ನಿಲ್ಲಲೇ ಇಲ್ಲ. 

೧೧. ಬಳಿಕ ರುದ್ರನು ಅತ್ಯಂತ ಕ್ರುದ್ಧನಾಗಿ ರೌದ್ರ ಶರೀರವನ್ನು ಧರಿಸಿ 
ಸೂರ್ಯ ತೇಜಸ್ಸಿನಿಂದ ಬೆಳಗುವ ಸುದರ್ಶನ ಚಕ್ರವನ್ನು ವೇಗದಿಂಜಿಸಿದನು. 

೧೨. ಆ ಚಕ್ರವು ದಿಕ್ಕುಗಳನ್ನು ದಹಿಸುತ್ತಾ ವೇಗದಿಂದ ಮೇಲೆಬಿದ್ದು 
ಅಗಲವಾದ ಕಣ್ಣುಗಳುಳ್ಳ ಮಹತ್ತಾದ ಆ ಶಿರಸ್ಸನ್ನು ಶರೀರದಿಂದ ಬೇರ್ಪಡಿಸಿ 
ಭೂಮಿಯಲ್ಲಿ ಕೆಡವಿತು. 


ದ್ವಾವಿಂಶೋತಧ್ಯಾಯಃ ಎ೨೫ 


ರಥಾತ್ಕಾಯಃ ಪಪಾತಾಸ್ಯ ನಾದಯನ,ಸುಧಾತಲಂ ಟ 


ತೇಜಶ್ಚ ನಿರ್ಗತಂ ದೇಹಾತ್‌ ತದ್ರುದ್ರೇ ಲಯಮಾಗಮತ್‌ ॥ ೧೩॥ 
ವ ೈಂದಾಜೀಹೋದ್ಭವಂ ತೇಜಃ ತದ್ಗೌರ್ಯಾಂ ವಿಲಯಂ ಗತಂ । 
ಅಥ ಬ್ರಹ್ಮಾದಯೋ ದೇವಾ ಹರ್ಷಾದುತ್ತು ಲ್ಲಲೋಚನಾಃ ॥ ೧೪ ॥ 


ಪ್ರಣಮ್ಯ ಶಿಲಸಾ ರುದ್ರಂ ಶಶಂಸುರ್ನಿಷ್ಟು ಜಸ್ಟ ತೆಂ। 
ದೇವಾ ಊಚುಃ: 


ಮಹಾದೇವ ತ್ವಯಾ ದೇವಾ ರಕ್ಷಿತಾಃ ಶತ್ರುಜಾದ್ಭಯಾತ್‌ ॥ ೧೫॥ 

ಕಿಂಚಿದನ್ಯತ್ಸ ಮುದ್ಭೂತಂ ತತ್ರ ಕಂ ಕರವಾಮಹೇ । 

ವೃಂದಾಲಾವಣ್ಯಸಂಭ್ರಾ en ವಿಷ್ಣುಸ್ತಿಷ್ಠತಿ ಮೋಹಿತಃ ॥ ೧೬ ॥ 
ರ ಘಮ — 


ಗಚ್ಛೆಧ್ವೆಂ ಶರಣಂ ದೇವಾ ವಿಷ್ಣೋರ್ನೋಹಾಪನುತ್ತಯೇ । 

ಶರಣ್ಯಾಂ ಮೋಹಿನೀಂ ಮಾಯಾಂ ಸಾ ವಃ ಕಾರ್ಯಂ ಕರಿಷ್ಯತಿ ॥ ೧೭ ॥ 
ನಾರದ ಉವಾಚ ೭... 

ಇತ್ಯುಕ್ತ್ವಾಂತರ್ದಥೇ ದೇನಃ ಸರ್ವಭೂತಗೆಣ್ಟೆಸ್ತೆದಾ। 

ದೇವಾಶ್ಚ ತುಷ್ಪು ವುರ್ಮೂಲಪ್ರೆ ಕೃತಿಂ ಭಕ್ತವತ್ಸಲಾಂ ॥ ೧೮ ॥ 


೧೩. ಅವನ ಶರೀರವು ರಥದ ಮೇಲಿನಿಂದ ಕೆಳಕ್ಕೆ ಬಿದ್ದು ನೆಲವನ್ಷೆಲ್ಲ 
ನಾದದಿಂದ ತುಂಬಿಸಿತು. ಆ ದೇಹದಿಂದ ತೇಜಸ್ಸು ಹೊರಹೊರಟು ರುದ್ರನಲ್ಲಿ 
ಲಯವನ್ನು ಹೊಂದಿತು. 

೧೪-೧೫. ವೃಂದೆಯ ದೇಹದಿಂದ ಉದ್ಭವಿಸಿದ ತೇಜಸ್ಸು ಗೌರಿಯಲ್ಲಿ 
ಹೊಕ್ಕು ಮು: ಬಳಿಕ ಬ್ರಹ್ಮಾದಿದೇವತೆಗಳು ಫಷ ಕಣ್ಣರಳಿಸಿ 
ಕೊಂಡು, ತಲೆಬಗ್ಗಿ ರುದ್ರನಿಗೆ ಪ ಸ ಹಾಮಮಾಡಿ, ವಿಷ್ಣು ವಿನ ನಡವಳಿಕೆಯನ್ನು, 
ಅರಿಕೆಮಾಡಿದರು. "ಡೀವತೆಗಳಿಂತಾದರು: ee ಮಹಾದೇವಾ! ನೀನು ದೇವತೆ 
ಗಳನ್ನು ಶತ್ರುಭಯದಿಂದ ಕಾಪಾಡಿದೆ. 

೧೬. ಇನ್ನೇನೋ ಒಂದು ಸ್ವಲ್ಪ ತೊಂದಕೆಯುಂಟಾಗಿದೆ. ಅದಕ್ಕೇನು 
ಮಾಡೋಣ? ವೃ ದಯ ಲಾವಣ್ಯನಿಂದ ಭ್ರಾಂತನಾದ ವಿಷ್ಠು ವು ಮೋಹಿತ 
ನಾಗಿದ್ದಾ ನ? 1 

೧೭. ಆ ಮಾತಿಗೆ ಈಶ್ವ ರನು, 4 ಎಲ್ಫೈ ದೇವತೆಗಳೇ! ವಿಷ್ಣು ವಿನ ಮೋಹ 
ವನ್ನು ಸರಿಹಾರಮಾಡುವುದಕ್ಕಾಗಿ ಮೋಹಿನೀ ಮಾಯೆಯ ಮುರೆಹೋಗಿರಿ. 
ಆ ಮಾಯೆಯು ನಿಮ್ಮ ಕಾರ್ಯವನ್ನು ನೆರವೇರಿಸುತ್ತಾ ಳೆ? ಎಂದು ಉತ್ತರ 
ಕೊಟ್ಟನ ಮ. 

೧೨. ನಾರದನು ಮುಂದುವರಿಸಿದನು :-- ಹೀಗೆ ನುಡಿದು ಆ ದೇವನು 





೨೬ ಶ್ರೀ ಸ್ಕಾಂದಮಹಾಪುರಾಣಂ 


ದೇವಾ ಊಚುಃ :-- 
ಯದುದ್ಭವಾ ಸತ್ವರಜಸ್ತಮೋಗುಣಾಃ 
ಸರ್ಗಸ್ಸಿ ತಿಧ್ಯಂಸನಿದಾನಕಾರಿಣಃ | 
ಯದಿಚ್ಛಯಾ ವಿಶ್ವಮಿದಂ ಭವಾಭವೌ 
ತನೋತಿ ಮೂಲಪ್ರಕೃತಿಂ ನತಾಃ ಸ್ಮ ತಾಂ 1 ೧೯॥ 
ಯಾ ಹಿ ತ್ರಯೋನಿಂಶತಿಭೇದಶಬ್ಬಿತಾ 
ಜಗತ್ಯಶೇಷೇ ಸಮಧಿಷ್ಮಿತಾ ಪರಾ । 
ಯದ್ರೂಪಕರ್ಮಾಣಿ ಜಡಾಸ್ಟ್ರಯೋಂಪಿ 
ದೇವಾ ನ ನಿದ್ಯುಃ ಪ್ರಕೃತಿಂ ನತಾಃ ಸ್ಮ ತಾಂ ॥೨೦॥ 
ಯದ್ಭಕ್ತಿಯುಕ್ತಾಃ ಪುರುಷಾಸ್ತು ನಿತ್ಯಂ 
ದಾರಿದ್ಯಭೀಮೋಹಪರಾಭವಾದೀನ್‌ । 
ನ ಪ್ರಾಪ್ಲುನಂತ್ಯೇನ ಹಿ ಭಕ್ತನತ್ಸಲಾಂ 


ಸದೈನ ಮೂಲಪ್ರಕೃತಿಂ ನತಾಃ ಸ್ಮ ತಾಂ ॥೨೧॥ 
ನಾರದ ಉವಾಚ :-- 
ಸ್ತೋತ್ರಮೇತತ್‌ ತ್ರಿಸಂಧ್ಯಂ ಯಃಪಠೇದೇಕಾಗ್ರಮಾನಸಃ । 
ದಾರಿದ್ಯಮೋಹದುಃಖಾನಿ ನ ಕದಾಚಿತ್‌ ಸ್ಪೃಶಂತಿ ತಂ ॥ ೨೨ ॥ 


ಸರ್ವಭೂತಗಣಗಳಿಂದೊಡಗೂಡಿ ಅಂತರ್ಧಾನ ಹೊಂದಿದನು. ದೇವತೆಗಳು 
ಕೂಡ ಭಕ್ತವತ್ಸಲೆಯಾದ ಮೂಲಪ್ರಕೃತಿಯನ್ನು ಸ್ತುತಿಸತೊಡಗಿದರು. 

೧೯. ದೇವತೆಗಳಿಂತೆಂದರು :--"" ಸೃಷ್ಟಿಸ್ಥಿತಿಲಯಗಳಿಗೆ ಕಾರಣಗಳಾದ 
ಸತ್ತ್ವರಜಸ್ತತಮೋಗುಣಗಳು ಯಾರಿಂದ ಉದ್ಭವಿಸಿದುವೋ, ಯಾರ ಇಚ್ಛೆ 
ಯಿಂದ ಸಂಸಾರ ಮೋಕ್ಬ್ಸಗಳೆಲ್ಲವೂ ಉಂಟಾಗುವುವೋ ಆ ಮೂಲಸ್ರಕ್ಕೃತಿಗೆ 
ನಾವು ಶಿರಬಾಗಿ ನಮಸ್ತರಿಸುತ್ತೇವೆ. 

೨೦. ಯಾವಳು  ಮಹದಾದಿ ಇಪ್ಪತ್ತುಮೂರು ವಿಕಾರಗಳುಳ್ಳವಳಾಗಿ 
ಅಶೇಷ ಜಗತ್ತಿನಲ್ಲೆಲ್ಲ ಪರಾಸ್ವರೂಪಿಯಾಗಿ ನೆಲಸಿರುವಳೋ, ಯಾರ ರೂಪ 
ವನ್ನೂ ಕರ್ಮಗಳನ್ನೂ ಜಡರಾದ ತ್ರಿಮೂರ್ತಿಗಳೂ ಅರಿಯರೊ, ಆ ಪ್ರಕೃತಿ 
ಯನ್ನು ಶಿರಬಾಗಿ ವಂದಿಸುತ್ತೇವೆ. 

೨೧. ಯಾರಲ್ಲಿ ಭಕ್ತಿಯಿಟ್ಟರುವ ಪುರುಷರು ನಿತ್ಯವೂ ದಾರಿದ್ರ್ಯ, ಬುದ್ಧಿ 
ಮೋಹ, ಪರಾಭವ ಮೊದಲಾದುವನ್ನು ಪಡೆಯುವುದೇ ಇಲ್ಲವೋ ಆ ಭಕ್ತವತ್ಸಲೆ 
ಯಾದ ಮೂಲಪ್ರಕೃತಿಯನ್ನು ನಾವು ಸದಾ ತಲೆಬಾಗಿ ವಂದಿಸುತ್ತೇವೆ.”? 

೨೨. ನಾರದನು ಹೇಳತೊಡಗಿದನು :--ಯಾವನು ಈ ಸ್ತೋತ್ರವನ್ನು 
ಮೂರು ಸಂಧ್ಯಾಕಾಲಗಳಲ್ಲಿಯೂ ಏಕಾಗ್ರವಾದ ಮನಸ್ಸಿನಿಂದ ಪಠಿಸುವನೋ 
ಅವನನ್ನು ದಾರಿದ್ರ್ಯ, ಮೋಹ, ದುಃಖಗಳು ಎಂದೆಂದೂ ಮುಟ್ಟುವುದಿಲ್ಲ. 


ದ್ವಾವಿಂಶೋ9ಧ್ಯಾಯಃ ಪಿ೨೭ 


ಇತ್ಥಂ ಸ್ತುವಂತಸ್ತೇ ದೇನಾಃ ತೇಜೋಮಂಡಲಮಾಸ್ಥಿತಂ | 
ದದೃಶುರ್ಗಗನಂ ತತ್ರ ಜ್ಯಾಲಾವ್ಯಾಪ್ತೆದಿಗಂತರಂ 1 ೨೩1 


ತನ್ಮಧ್ಯಾದ್ಸಾರತೀಂ ಸರ್ವೇ ಶಶ್ರುವುರ್ವ್ಕೋಮಜಾರಿಣೇಂ । 
ಶಕ್ತಿ ರುವಾಚ :-- 


ಅಹಮೇನ ತ್ರಿಧಾ ಭಿನ್ನಾ ತಿಸ್ಮಾವಿಂ ತ್ರಿನಿಧೈರ್ಗುಣೈಃ ॥ ೨೪ ॥ 
ಗೌರೀ ಲಕ್ಷ್ಮೀ ಸ್ವರಾಚೇತಿ ರಜಃಸತ್ವತಮೋಗುಣೈಃ । 

ತತ್ರ ಗಚ್ಛತ ತಾಃ ಕಾರ್ಯಂ ವಿಧಾಸ್ಯಂತಿ ಚೆ ವಃ ಸುರಾಃ ॥ ೨೫ ॥ 

ನಾರದ ಉವಾಚ ೩-- 

ಶೃಣ್ಠತಾವಿಂತಿ ತಾಂ ವಾಚಂ ಅತರ್ಧಾನಮಗಾನ್ಮಹಃ | 

ದೇವಾನಾಂ ವಿಸ್ಮಯೋತ್ಪುಲ್ಲನೇತ್ರಾಣಾಂ ತತ್ತದಾ ನೃಪ ॥ ೨೬ ॥ 
ತತಃ ಸರ್ವೇಸಿ ತೇ ದೇವಾ ಗತ್ವಾ ತದ್ದಾಕ್ಕನೋದಿತಾಃ । 

ಗೌರೀಂ ಲಕ್ಷ್ಮೀಂ ಸ್ವರಾಂ ಚೈವ ಪ್ರಣೇಮುಂರ್ಭಕ್ತಿತತ್ಸರಾಃ ॥೨೭॥ 
ತತಸ್ತಾಸ್ತಾನ್ಸುರಾನ್‌ ದೃಷ್ಟ್ಯಾ ಪ್ರಣತಾನ್ಸಕ್ತೈವತ್ಸಲಾಃ । 

ಬೀಜಾನಿ ಪ್ರದದುಸ್ತೇಭ್ಯೋ ವಾಕ್ಯಾನ್ಯೂಚುಶ್ಚ ಭೂಮಿಪ ॥ ೨೮ ॥ 





೨೩. ಈ ರೀತಿಯಾಗಿ ಸ್ತುತಿಸುತ್ತಾ ಆ ದೇವತೆಗಳು ದಿಗಂತರಗಳನ್ನೆಲ್ಲ 
ವ್ಯಾಪಿಸಿ ಜ್ವಾಲೆಯಿಂದ ಬೆಳಗುತ್ತ ಗಗನದಲ್ಲಿ ಮೂಡಿಬಂದ ತೇಜೋಮಂಡಲ 
ವನ್ನು ಕಂಡರು. 

೨೪. ಆ ಮಂಡಲದ ಮಧ್ಯದಿಂದೆದ್ದು ಬಂದ ಆಕಾಶಜಾರಿಣಿಯಾದ 
ವಾಣಿಯನ್ನು ಅವರೆಲ್ಲರೂ ಆಲಿಸಿದರು. ಶಕ್ತಿಯಿಂತೆಂದಳು :--"" ನಾನೇ ಮೂರು 
ಬಗೆಯ ಗುಣಗಳಿಂದ ಮೂರಾಗಿ ಒಡೆದು ನಿಂತಿದ್ದೇನೆ. 

೨೫. ರಜಸ್‌, ಸತ್ವ ಮತ್ತು ತಮೋಗುಣಗಳಿಂದ ಗೌರಿ, ಲಕ್ಷ್ಮಿ ಸರಸ್ವತಿ 
ಎಂದು ಮೂರು ರೂಪಗಳಾಗಿದ್ದೇನೆ. ದೇವತೆಗಳೇ! ಅಲ್ಲಿ ಹೋಗಿರಿ. ಅವರು 
ನಿನ್ನು ಕಾರ್ಯವನ್ನು ನೆರವೇರಿಸುತ್ತಾರೆ?” ಎಂದಳು. 

೨೭, ನಾರದಫಥಿಂತೆಂದನು:-ಎಲೈ ರಾಜನೇ ! ದೇವತೆಗಳು ವಿಸ್ಮಯ 
ದಿಂದ ಕಣ್ಣರಳಿಸಿ ಆ ವಾಣಿಯನ್ನು ಆಲಿಸುತ್ತಿರುವಾಗಲೇ ಆ ತೇಜಸ್ಸು 
ಅಂತರ್ಧಾನವಾಯಿತು. ಬಳಿಕ ಆ ದೇವತೆಗಳೆಲ್ಲರೂ ಆ ವಾಕ್ಯದಿಂದ 
ಪ್ರೇರಿಸಲ್ಪಟ್ಟು ಗೌರಿ, ಲಕ್ಷ್ಮಿ ಮತ್ತು ಸರಸ್ವತಿಯರ ಬಳಿಗೆ ಹೋಗಿ ಭಕ್ತಿ 
ಯಿಂದ ಅವರಿಗೆ ಪ್ರಣಾಮಮಾಡಿದರು. 

೨೮. ಬಳಿಕ ಭಕ್ತವತ್ಸಲೆಯರಾದ ಅವರು ಪ್ರಣಾಮಮಾಡಿದ ಆ ದೇವತೆ 
ಗಳನ್ನು ನೋಡಿ, ಅವರಿಗೆ ಬೀಜಗಳನ್ನು ಕೊಟ್ಟರು. ಎಲೈ ಭೂಪತಿಯೇ, 
ಹೀಗೆ ಮಾತುಗಳನ್ನೂ ಆಡಿದರು. 

F 


ಪಿ೨೮ ಶ್ರೀ ಸ್ಕಾಂದಮಹಾಪುರಾಣಂ 


ದೇವ್ಯ ಊಚಂಃ ಃ-- 
ಇಮಾನಿ ತತ್ರ ಬೀಜಾನಿ ನಿಷ್ಣುರ್ಯತ್ರ್ಪಾನವತಿಷ್ಯತೇ। 
ನಿರ್ವಪಧ್ಯಂ ತತಃ ಕಾರ್ಯಂ ಭವತಾಂ ಸಿದ್ಧಿಮೇಷ್ಯತಿ ॥ ೨೯॥ 
ನಾರದ ಉವಾಚ :-- 
ತತಸ್ತು ಹೃ ಷಾ ಫಸ್ಸುರಸಿದ್ದ ಸಂಘಾಃ 
ಪ್ರಗೃಹ್ನ” ಬೀಜಾನಿ ವಿಜಿಕ್ಸಿಪುಸ್ತೇ। 
ಂದಾಸ್ಮಿತೋ ಭೂಮಿತಲೇ ಸ ay ಸಯತ್ರಿ 
ವಿಷ್ಣುಃ ಸದಾ ತಿಷ್ಕತಿ ಸೌಖ್ಯಹೀನಃ 1 ೩೦॥ 


ವೃ 


ಇತಿ ಶ್ರೀ ಸ್ಕಾಂದೇ ಮೆಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ « ಜಲಂಧರ ಮುಕ್ತಿ 
ಕಥನಂ ನಾಮ ದ್ವಾವಿಂಶೋಂ ಧ್ಯಾಯಃ 


೨೯. ದೇವಿಯರಿಂತೆಂದರು :-" ವಿಷ್ಣುವು ಎಲ್ಲಿದ್ದಾನೋ ಅಲ್ಲಿ ಈ ಬೀಜ 
ಗಳನ್ನು ಬಿತ್ತಿರಿ. ಅದರಿಂದ ನಿಮ್ಮ ಕಾರ್ಯವು ಸಿದ್ಧಿಸುತ್ತದೆ.” 

೩೦. ನಾರದನಿಂತೆಂದನು :--ಬಳಿಕ ದೇವತೆಗಳೂ ಸಿದ್ಧಸಂಘಗಳೂ ಹರ್ಷ 
ಹೊಂದಿದವರಾಗಿ ಆ ಬೀಜಗಳನ್ನು ತೆಗೆದುಕೊಂಡುಹೋಗಿ ಆ ವಿಷ್ಣುವು ಎಲ್ಲಿ 
ವೃಂದಾಸಮೇತನಾಗಿ ಸೌಖ್ಯಹೀನನಾಗಿ ನೆಲಸಿದ್ದನೋ ಆ ನೆಲದಲ್ಲಿ ಹಾಕಿದರು. 





ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧವಾದ 
ಶ್ರೀಸ್ಕಾ ಂದಮಹಾಪುರಾಣದ ಎರಡನೆಯ ವೆ ಓೈಷ್ಣವಖಂಡದ ಕಾರ್ತಿಕಮಾಸ 
ಮಾಹಾತ್ಮ್ಮ್ಯದಲ್ಲಿ *" ಜಲಂಧರ ಮುಕ್ತಿಕಥನ' ನೆಂಬ 
ಇಪ್ಪತ್ತೆರಡನೆಯ ಅಧ್ಯಾಯವು ಮಂಗಿದುದು 


ಶ್ರೀ 
ಅಥ ತ್ರಯೋನಿಂಶೋಧ್ಯಾಯಃ 
ಧಾತ್ರೀತುಲಸ್ಸು ತೈತಿ ವರ್ಣನಂ 


ಶಚಿ ಎಂ 
ನಾರದೆ ಉವಾಚ :- 


ಕ್ಸಿಸ್ತೇಭ್ಯಸ್ತತ್ರ ಬೀಜೇಭ್ಯೋ ವನಸ್ಸತ್ಯಸ್ತ್ರೃಯೋಂಭವನ್‌ | 
ಧಾತ್ರೀ ಚ ಮಾಲತೀ ಚೈನ ತುಲಸೀ ಚ ನೃಪೋತ್ತಮ 
ಧಾತ್ರ್ಯುದ್ಭವಾ ಸ್ಮೃತಾ ಧಾತ್ರೀ ಮಾಭವಾ ಮಾಲತೀ ಸ್ಮೃತಾ । 
ಗೌರೀಭವಾ ಚೆ ತುಲಸೀ ತಮಃಸತ್ವರಜೋಗುಣಾಃ 
ಸ್ತ್ರೀರೂಪಿಣ್ಯೌ ವನಸ್ಪತ್ಯೌ ದೃಷ್ಟ್ಯಾ ವಿಷ್ಣುಸ್ತದಾ ನೃಪ । 
ಉತ್ತಸ್ಫೌಾ ಸಂಭ್ರಮಾದ್ವೃಂದಾರೂಪಾತಿಶಯವಿಭ್ರಮಃ 
ದೃಷ್ಟ್ವಾ ಚೆ ಯಾಚತೇ ಮೋಹಾತ್‌ ಕಾಮಾಸಕ್ತೇನ ಚೇತಸಾ । 
ತಂ ಚಾಪಿ ತುಲಸೀ ಧಾತ್ರ್ಯೌ ರಾಗೇಣೈನ ನ್ಯಲೋಕತಾಂ ॥೪॥ 
ಯಚ್ಚ ಲಕ್ಸ್ಮ್ಮ್ಯಾ ಪುರಾ ಬೀಜಂ ಈರ್ಷ್ಯಯೈವ ಸಮರ್ಪಿತಂ । 
ತಸ್ಮಾತ್ತದುದ್ಭವಾ ನಾರೀ ತಸ್ಮಿನ್ನೀರ್ಜ್ಯಾಪರಾಭವತ್‌ nun 


Hon 


Huon 


nan 





ಕನ್ನಡದ ಅನುವಾದ 
ಧಾತ್ರೀತುಲಸ್ಕುತ್ಪತ್ತಿ ವರ್ಣನ 

೧. ನಾರದಸಿಂತೆಂದನು :ನೃಪಶ್ರೇಷ್ಠನೇ! ಅಲ್ಲಿಟ್ಟ ಆ ಬೀಜಗಳಿಂದ 
ಧಾತ್ರೀ, ಮಾಲತೀ, ತುಲಸೀ--ಎಂಬ ಈ ಮೂರು ವನಸ್ಪತಿಗಳು ಹುಟ್ಟದುವು. 

೨. ಧಾತ್ರಿಯು ಸರಸ್ವತಿಯಿಂದುದಿಸಿದ್ದೆಂದು ಹೇಳಲ್ಪಡುತ್ತದೆ. ಮಾಲ 
ತಿಯು ಲಕ್ಷ್ಮ್ಮಿಯಿಂದುದಿಸಿದ್ದೆನ್ನುತ್ತಾರೆ. ತುಲಸಿಯನ್ನು ಗೌರಿಯು ಮಾಡಿದ 
ಳೆಂದು ಭಾವಿಸಲ್ಪಟ್ಟಿದೆ. ಇವು ತಮಸ್‌, ಸತ್ವ ಮತ್ತು ರಜೋಗುಣ 
ಗಳಿಂದಾದುವು. 

೩. ಎಲೆ ನೃಪನೇ! ಸ್ತ್ರೀರೂಪಧಾರಿಗಳಾದ ಆ ವನಸ್ಪತಿಗಳನ್ನು ಕಂಡು 
ವೃಂದೆಯ ರೂಪಾತಿಶಯದಿಂದ ಭ್ರಾಂತನಾದ ವಿಷ್ಣುವು ಸಂಭ್ರಮದಿಂದ ಎದ್ದು 
ಬಂತನು. 

೪. ಅವರನ್ನು ನೋಡಿ ಕಾಮಾಸಕ್ತನಾಗಿ ಮೋಹೆದಿಂದ ಯಾಚಿಸಿದನು. 
ಅವನನ್ನು ಕೂಡ ತುಲಸೀ ಧಾತ್ರಿಗಳು ಪ್ರೀತಿಯಿಂದಲೇ ನೋಡಿದರು. 

೫. ಹಿಂದೆ ಲಕ್ಷ್ಮಿಯು ಈರ್ಸೈಯಿಂದಲೇ ಬೀಜವನ್ನು ಕೊಟ್ಟಿದ್ದರಿಂದ 
ಆದರಿಂದುದ್ಭವಿಸಿದ ನಾರಿಯು ಅವನಲ್ಲಿ ಈರ್ಷೈಯುಳ್ಳವಳೇ ಆದಳು. 


೩೩೦ ಶ್ರೀ ಸ್ಮಾಂದೆಮೆಹಾಪುರಾಣಂ 


ಅತಃ ಸಾ ಬರ್ಬರೀತ್ಯಾಖ್ಯಾಮನಾಪಾ$ಥೆ ವಿಗರ್ಜಿತಾಂ । 


ಧಾಶ್ರೀತುಲಸ್ಯೌ ತವ್ಪಾಗಾತ್‌ ತಸ್ಯ ಪ್ರೀತಿಪ್ರದೇ ಸದಾ ॥೬॥ 
ತತೋ ವಿಸ್ಮೃತದುಃಖೋಸ್‌ೌ ವಿಷ್ಣುಸ್ತಾಭ್ಯಾಂ ಸಹೈವ ತು। 
ವೈಕುಂಠಮಗಮದ್ಭ್ಹೃಷ್ಟಃ ಸರ್ವದೇವನಮಸ್ಕೃತಃ ॥೭/ 
ಕಾರ್ತಿಕೋದ್ಯಾಪನೇ ವಿಷ್ಣೋಃ ತಸ್ಮಾತ್ಪ್ಸೂಜಾ ನಿಧೀಯತೇ । 
ತುಲಸೀಮೂಲದೇಶೇಇಸ್ಯ ಪ್ರೀತಿದಾ ಸಾ ಯತಃ ಸ್ಮೃತಾ ॥೮॥ 


ತಂಲಸೀಕಾನನಂ ರಾಜನ್‌ ಗೃಹೇ ಯಂಸ್ಕಾವತಿಷ್ಠತೇ | 
ತದ್ಪೃಹಂ ತೀರ್ಥರೂಪಂ ತು ನಾತ ಯಾಂತಿ ಯಮಕಿಂಕರಾಃ ॥೯॥ 
ಸರ್ವಪಾಪಾಪಹಂ ನಿತ್ಯಂ ಕಾಮದಂ ತುಲಸೀವನಂ ! 


ಕೋಪಯಂತಿ ನರಾಃ ಶ್ರೇಷ್ಠಾಃ ತೇ ನ ಪಶ್ಯಂತಿ ಭಾಸ್ಕರಿಂ ॥ ೧೦॥ 
ದರ್ಶನಂ ನರ್ಮದಾಯಾಸ್ತು ಗಂಗಾಸ್ನಾನಂ ತಥೈವ ಚ । 
ತುಲಸೀವನೆಸಂಸರ್ಗಃ ಸಮಮೇನ ತ್ರಯಂ ಸ್ಮೃತಂ ॥೧೧॥ 
ಕೋಪಣಾತ್ಸಾಲನಾಶ್ಸೇಕಾತ್‌ ದರ್ಶನಾತ್ಸೃರ್ಶನಾನ್ಸೈಣಾಂ । 

ತುಲಸೀ ದಹತೇ ಪಾಪಂ ವಾಜ್ಮನಃಕಾಯಸಂಚಿತಂ ॥ ೧೨ ೬ 








೬. ಆದುದರಿಂದ ಅವಳು ಬರ್ಬರೀ ಎಂಬ ನಿಂದ್ಯವಾದ ಹೆಸರನ್ನು ಪಡೆದಳು. 
ಧಾಶ್ರಿಯೂ ತುಲಸಿಯೂ ಅವನಲ್ಲಿ ಪ್ರೀತಿಯಿಟ್ಟದ್ದರಿಂದ ಸದಾ ಅವನಿಗೆ ಪ್ರೀತಿ 
ಪ್ರದೆಯರಾದರು. 

೭. ಬಳಿಕ ವಿಷ್ಣುವು ದುಃಖವನ್ನು ಮರೆತು ಅವರಿಬ್ಬರೊಡಗೂಡಿ ಹರ್ಷ 
ಗೊಂಡು ಸರ್ವದೇವತೆಗಳಿಂದಲೂ ನಮಸ್ಕೃತನಾಗಿ ವೈಕುಂಠಕ್ಕೆ ಹೋದನು. 

೮. ವಿಷ್ಣುವಿಗೆ ಪ್ರೀತಿಯುಂಟುಮಾಡುವುದು ತುಲಸಿಯಾದ್ದರಿಂದ ಕಾರ್ತಿಕ 
ವ್ರತದ ಉದ್ಯಾಪನೆಯಲ್ಲಿ ವಿಷ್ಣುವಿಗೆ ತುಲಸಿಯ ಭೂಪ್ರದೇಶದಲ್ಲಿ ಪೂಜೆ 
ಮಾಡಬೇಕೆಂದು ವಿಧಿಸಲಾಗಿದೆ. 

೯. ರಾಜಾ! ಯಾವನ ಮನೆಯಲ್ಲಿ ತುಲಸೀವನವಿರುವುದೋ ಅವನ 
ಮನೆಯು ತೀರ್ಥಸ್ವರೂಪವಾದುದು. ಅಲ್ಲಿಗೆ ಯಮದೂತರು ಬರುವುದಿಲ್ಲ. 

೧೦. ಸರ್ವಪಾಸಪರಿಹಾರಕವೂ ಇಷ್ಟಾರ್ಥದಾಯಕವೂ ಆದ ತುಲಸೀ 
ವನವನ್ನು ನಿತ್ಯವೂ ಯಾವ ನರರು ನೆಡುತ್ತಾರೋ ಅವರೇ ಶ್ರೇಷ್ಠರು. ಅವರು 
ಯಮನನ್ನು ಕಾಣುವುದೇ ಇಲ್ಲ. 

೧೧. ನರ್ಮದೆಯ ದರ್ಶನ, ಗಂಗಾಸ್ನಾನ, ತುಲಸೀವನ ಸಂಗ--ಇವು 
ಮೂರು ಸಮವೆಂದು ಭಾವಿಸಲ್ಪಟ್ಟವೆ. 

೧೨. ನೆಡುವುದರಿಂದ, ಕಾಪಾಡುವುದರಿಂದ, ನೀರೆರೆಯುವುದರಿಂದ, ದರ್ಶನ 
ದಿಂದ ಮತ್ತು ಸ್ಪರ್ಶನದಿಂದ ತುಲಸಿಯು ನರರ ಮಾತು, ಮನಸ್ಸು ಮತ್ತು 
ಶರೀರಗಳಿಂದುಂಟಾಗುವ ಪಾಪಗಳನ್ನೆ ಲ್ಲ ದಹಿಸಿಬಿಡುತ್ತದೆ. 


ತ್ರಯೋಪವಿಂಶೋರಭ್ಯಾಯಃ 


೩೩೧ 
ತುಲಸೀನುಂಜರೀಭಿರ್ಯಾ೯ಃ ಕುರ್ಯಾದ್ಧರಿಹರಾಂರ್ಚನಂ | 

ನಸ ಗರ್ಭಗೃಹಂ ಯಾತಿ ಮುಕ್ತಿಭಾಗೀ ನ ಸಂಶಯಃ ॥ ೧೩ ॥ 
ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯಾಃ ಸರಿತಸ್ತಥಾ । 
ವಾಸುದೇವಾದಯೋ ದೇವಾಃ ತಿಷ್ಠಂತಿ ತುಲಸೀದಲೇ ॥ ೧೪॥ 
ತುಲಸೀಮಂಜರೀಯಂಕ್ಕ್ಟೋ ಯಸ್ತು ಪ್ರಾಣಾನ್ಸಿಮುಂಚತಿ । 
ಯಮೋಪಿ ನೇಕ್ಸಿತುಂ ಶಕ್ತೋ ಯುಕ್ತಂ ಪಾಪಶತೈರಪಿ ॥ ೧೫ ॥ 


ವಿಷ್ಣೋಃ ಸಾಯುಜ್ಯಮಾಪ್ಟೋತಿ ಸತ್ಯಂ ಸತ್ಯಂ ನೃಪೋತ್ತಮ । 
ತುಲಸೀಕಾಷ್ಕಜಂ ಯಸ್ತು ಚಂದನಂ ಧಾರಯೇನ್ನರಃ ॥ O೬ ॥ 
ತದ್ದೇಹಂ ನ ಸ್ಪೈಶೇತ್ಸಾಪಂ ಕ್ರಿಯಮಾಣಮಹೀಹ ಯತ್‌ । 
ತುಲಸೀವಿಪಿನಜ್ಛಾ ಚೂ ಯತ್ರ. ಯತ್ರ ಭನೇನ್ಸೃಸ 

ತತ್ರ ಶ್ರಾದ್ಧಂ ಪ್ರಕರ್ತವ್ಯಂ ಪಿತ್ರೂಣಾಂ ದತ್ತಮಕ್ಸಯಂ । 
ಧಾತ್ರೀಫಲನಿಮಿ ಶ್ರೈಶ್ಚ ತುಲಸೀಹತ್ರಮಿಶ್ರಿತೈಃ 

ಜಲೈಃ ಸ್ನಾತಿ ನರಸ್ತಸೆ [ ಗೆಂಗಾಸ್ಟಾ ್ಲಿನಫಲಂ ಸ್ಮೃತಂ 1 
ಪಾಟ ನರಃ ಸುರಾ ಧಾತಿ ್ರೀಪತ್ರಿಃ ಫಲೈಸ್ತಥಾ ॥೧೯॥ 


ಹರಾ 


॥ ೧೭ | 


॥ ೧೮ ॥ 


೧೩. ತುಲಸಿಯ ದಳಗಳಿಂದ ಯಾವನು ಹೆರಿಹರರಿಗೆ ಅರ್ಚನೆಮಾಡು 
ತ್ತಾನೋ ಅವನು ಗರ್ಭವೆಂಬ ಗೃಹಕ್ಕೆ ಮತ್ತೆ ಪ್ರವೇಶಿಸುವುದಿಲ್ಲ. ಮುಕ್ತಿ 
ಭಾಗಿಯಾಗುತ್ತಾನೆ. ಸಂಶಯವಿಲ್ಲ. 

೧೪-೧೫, ಪುಷ್ಕರಾದಿ ತೀರ್ಥಗಳೂ, ಗಂಗಾದಿ ನದಿಗಳೂ, ವಾಸುದೇವಾದಿ 
ದೇವತೆಗಳೂ ತುಲಸೀದಲದಲ್ಲಿ ನೆಲಸಿರುವರು. ಯಾವನು ತುಲಸಿಯ ದಳವನ್ನು 
ಧರಿಸಿ ಪ್ರಾಣಬಿಡುವನೋ ಅವನು ನೂರಾರು ಪಾಪಗಳನ್ನು ಮಾಡಿದವನಾದರೂ 
ಅವನನ್ನು ಯಮನು ಕೂಡ ನೋಡಲು ಶಕ್ತನಾಗುವುದಿಲ್ಲ. 

೧೬. ತುಲಸೀಕಾಷ್ಮದಿಂದಾದ ಚಂದನವನ್ನು ಯಾವ ನರನು ಧರಿಸು 
ತ್ತಾನೋ ಅವನು ವಿಷ್ಣು ವಿನ ಸಾಯುಜ್ಯವನ್ನು ಪಡೆಯುತ್ತಾನೆ. ನೃಪೋತ್ತ 
ಮನೇ! ಇದು ಸತ್ಯ, ಇದು ಸತ್ಯ. 

೧೭. ತುಲಸೀಚಂದನವನ್ನು ಧರಿಸಿದ ಆ ದೇಹಕ್ಕೆ ಎಂತಹ ಪಾಪವನ್ನೇ 
ಮಾಡುತ್ತಿದ್ದರೂ ಆ ಪಾಪದ ಸ ಸ್ಚರ್ಶವಾಗುವುದಿಲ್ಲ. ಎಲ್ಫೆ ನೃ ಪನೇ! ತುಲಸೀ 
ಛಾಯೆಯು: ಎಲ್ಲೆ ಲ್ಲಿರುವುದೋ ' ಪಿತೃ ಗಳಿಗೆ ಶ್ರಾದ್ದ ಮಾಡತಕ್ಕುದು. ಅಲ್ಲಿ 
ಪಿತ್ತ ತ್ರ ಗಳಿಗೆ ಕೊಟ್ಟಿ ದ್ದು ಅಕ್ಕೆ 4, ಯವಾಗುವುಡು. 

೧೮-೨೨. ಧಾತ್ರಿ (ಫಲಿಗಳಿಂದಲೂ ತುಲಸೀಪತ್ರಗಳಿಂದಲೂ ಮಿಶ್ರವಾದ 
ಜಲಗಳಿಂದ ಯಾವನು ಸ್ನಾನವನ್ನು ಮಾಡುವನೋ ಆ ನರನಿಗೆ ಜಾ ನದ 
ಫಲವೆಂದು ತಿಳಿಯುವುದು. ಯಾವ ನರನು ಧಾತ್ರೀಪತ್ರಗಳಿಂದಲೂ ಧಾತ್ರೀ 


ಪ್ಲಿತ್ಲಿ೨ ಶ್ರೀ ಸ್ಮಾಂದೆಮೆ ಹಾಪುರಾಣಂ 


ಸುವರ್ಣಮಣಿಮುಕ್ತೌಫೈಃ ಅರ್ಚನಸ್ಕಾಪ್ಲುಯಾತ್ಸಲಂ । 
ತೀರ್ಥಾನಿ ನುುನಯೋ ದೇವಾ ಯಜ್ಞಾಃ ಸರ್ವೇಃಪಿ ಕಾರ್ತಿಕೇ ॥ ೨೦॥ 
ನಿತ್ಯಂ ಧಾತ್ರೀಂ ಸಮಾಶ್ರಿತ್ಯ ತಿಷ್ಕಂತ್ಯರ್ಕೆೇ ತುಲಾಸ್ಥಿತೇ । 
ದ್ವಾದಶ್ಯಾಂ ತುಲಸೀಪತ್ರಂ ಧಾತ್ರೀಪತ್ರಂ ತು ಕಾರ್ತಿಕೇ ॥ ೨೧೫ 
ಲುನಾತಿ ಸೆ ನರೋ ಗಚ್ಛೇತ್‌ ನಿರಯಾನತಿಗರ್ಹಿತಾನ್‌ । 
ಧಾತ್ರೀತುಲಸ್ಕೋರ್ಮಾಹಾತ್ಮ್ಯಂ ಅಪಿ ದೇನಶ್ಚತುಮ್ಮುಖಃ । 
ನ ಸಮರ್ಥೊೋ ಭವೇದ್ವಕ್ತುಂ ಯಥಾ ದೇವಸ್ಯ ಶಾಜರ್ಕ್ಶಿಣಃಣ 80 ೨೨ ॥ 
ಧಾತ್ರೀತುಲಸ್ಯುದ್ಭನಕಾರಣಂ ಯಂ8 
ಶೃಣೋತಿ ಯಃ ಶ್ರಾವಯತೇ ಚ ಭಕ್ತ್ಯಾ। 
ವಿಧೂತಪಾಸ್ಮಾ ಸಹ ಪೂರ್ವಜೈಃ ಸ್ವೈಃ 
ಸ್ವರ್ಗಂ ವ್ರಜತ್ಯಗ್ರವಿಮಾನಸಂಸ್ಥೈಃ ॥ ೨೩ ॥ 
ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸೆಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾಕ್ಮ್ಯೇ " ಧಾತ್ರೀ 
ತುಲಸ್ಕುತ್ಪತ್ತಿ ವರ್ಣನಂ 3» ನಾಮ ಶ್ರಯೋನಿಂಶೋ$ಧ್ಯಾಯಃ 


ಫಲಗಳಿಂದಲೂ ದೇವಾರ್ಚನೆ ಮಾಡುವನೋ ಅವನು ಸುವರ್ಣ, ಮಣಿ ಮತ್ತು 
ಮುತ್ತುಗಳಿಂದ ಪೂಜಿಸಿದ ಫಲವನ್ನು ಪಡೆಯುತ್ತಾನೆ. ತೀರ್ಥಗಳು, ಮುನಿ 
ಗಳು, ದೇವತೆಗಳು, ಯಜ್ಞ ಗಳು-- ಇವೆಲ್ಲವೂ ಕಾರ್ತಿಕದಲ್ಲಿ ಸೂರ್ಯನು 
ತುಲಾರಾಶಿಯಲ್ಲಿರುವಾಗ ನಿತ್ಯವೂ ಧಾತ್ರಿಯನ್ನಾಶ್ರಯಿಸಿ ನೆಲಸಿರುತ್ತವೆ. 
ಕಾರ್ತಿಕಮಾಸದಲ್ಲಿ ದ್ವಾದಶೀದಿನ ತುಲಸೀಪತ್ರವನ್ನೂ ಧಾತ್ರೀಸತ್ರವನ್ನೂ 
ಯಾವ ನರನು ಕೊಯ್ಯುತ್ತಾನೋ ಅವನು ಅತಿಗರ್ಹತಗಳಾದ ನರಕಗಳಿಗೆ 
ಹೋಗುತ್ತಾನೆ. ಶಾರ್ಜ್ಗಪಾಣಿಯಾದ ದೇವನ ಮಹಿಮೆಯಂತೆಯೇ, ಧಾತ್ರೀ 
ತುಲಸಿಗಳ ಮಾಹಾತ್ಮ್ಯವನ್ನು ಕೂಡ ವರ್ಣಿಸಲು ಚತುರ್ಮುಖನಾದ ಬ್ರಹ್ಮ 
ದೇವನೂ ಸಮರ್ಥನಲ್ಲ. 

೨೩. ಧಾತ್ರೀತುಲಸಿಗಳೆ ಉದ್ಭವದ ಕಾರಣವನ್ನು ಯಾವನು ಭಕ್ತಿ 
ಯಿಂದ ಕೇಳುತ್ತಾನೋ, ಕೇಳಿಸುತ್ತಾನೋ ಅವನ ಪಾಪಗಳೆಲ್ಲ ಪರಿಹಾರವಾಗಿ 
ಶ್ರೇಷ್ಠವಿಮಾನಗಳನ್ನೇರಿದ ತನ್ನ ಪೂರ್ವಜರಿಂದೊಡಗೂಡಿ ಸ್ವರ್ಗಕ್ಕೆ ಹೋಗಿ 
ಸೇರುತ್ತಾನೆ. 


ಇಲ್ಲಿಗೆ ಎಂಬತ್ತೊ ೦ದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮೆಹಾಪುರಾಣದೆ ಎರಡನೆಯ ವೈಸ್ಥವಖಂಡದ ಕಾರ್ತಿಕಮಾಸ 
ಮಾಹಾತ್ಮ್ಯೃದಲ್ಲಿ "" ಧಾತ್ರೀತುಲಸ್ಕುತ್ಪತ್ತಿವರ್ಣನ??ವೆಂಬ 
ಇಪ್ಪತ್ತುಮೂರನೆಯ ಅಧ್ಯಾಯವು ಮಾಗಿದುದು 


1 ಶ್ರೀಃ 8 
ಅಥ ಚತುರ್ನಿಂಶೋಧ್ಯಾಯಃ 
ಧರ್ಮದತ್ತೇತಿಹಾಸಕೆಥನಂ 

ಪೃಥುರುವಾಚ :-- 
ಯದೂರ್ಜವ್ರತಿನಃ ಪುಂಸಃ ಫಲಂ ಮಹಮದಾಹೃತಂ । 
ತತ್ಪುನರ್ಬ್ರೂಹಿ ಮಾಹಾತ್ಮ್ಯಂ ಕೇನ ಜೀರ್ಣಮಿದಂ ಶುಭಂ 

ನಾರೆದೆ ಉವಾಚ :- 
ಆಸೀತ್ಸಹ್ಯಾದ್ರಿನಿಷಯೇ ಕರನೀರಪುರೇ ಪುರಾ। 
ಬ್ರಾಹ್ಮಣೋ “ಧರ್ಮವಿತ್ಯಶ್ಚಿತ್‌ ಧರ್ಮುದತ್ತೇತಿ ವಿಶ್ರುತಃ ॥೨॥ 
ವಿಷ್ಣು ವ್ರತಕರಃ ಸಮ್ಯಕ್‌ ವಿಷ್ಣು ಸ ಪೊಜಾರತಃ ಸದಾ । 
ಕದಾಚಿತ್ಯಾರ್ತಿಕೇ ಮಾಸಿ ಹರಿಜಾಗರಣಾಯ ಸಃ 


"ol 





Un 

ರಾತ್ರ್ಯಾಂ ತುರ್ಯಾನಕೇಷಾಯಾಂ ಜಗಾಮ ಹರಿಮಂದಿರೆಂ । 

ಹರಿಪೂಜೋಪಕರಣಾನ್‌ ಪ್ರ ಪ್ರಗೃಹ್ಯ ವ್ರಜತಾ ತದಾ ॥೪॥ 

ತೇನ ದೃಷ್ಟಾ ನರ ರಾಕ್ಸ ನೀ ಭೀಮದರ್ಶನಾ । 

ತಾಂ ದೃಷ್ಟಾ ಭೆಯವಿತ್ರಸ್ತಃ ಕಂಪಿತಾವಯವಸ್ತೆ ದಾ nu 8 
ಕನ್ನಡದ ಅನುವಾದ 


ಧರ್ಮದತ್ತನ ಇತಿಹಾಸವು 


ಪೃಥುವು ನಾರದನನ್ನು ಕುರಿತು “ ಕಾರ್ತಿಕವುತವನ್ನು ಮಾಡುವ 
-ಪುರುಷನಿಗೆ ಮಹತ್ಸಲವುಂಟಾಗುವುದೆಂದು ತಿಳಿಸಿದಿರಲ್ಲಾ; ಆ ಮಹಾತ್ಮ್ಯವನ್ನು 
ಮತ್ತೆ ಹೇಳಬೇಕು. ಈ ಶುಭ ವ್ರತವನ್ನು ಯಾರು ಮಾಡಿದರು?” ಎಂದು 
ಪ್ರಶ್ನೆ SRE 
ಪೃಥುವಿನ ಪ್ರ ಶ್ಲ ಗೆ ನಾರದನು ಇಂತು ಮರುನುಡಿದನು. ಪೂರ್ವದಲ್ಲಿ 
ಸ ವಿಷಯದಲ್ಲಿನ ; ಕರವೀರಪುರದಲ್ಲಿ ಧರ್ಮದತ್ತನೆಂದು ಹೆಸರಾದ ಧರ್ಮ 
ಜ್ಜ ನಾದ ಒಬ್ಬಾ ನೊಬ್ಬ ಬ್ರಾ ಹ ಣನಿದ್ದ ನು. 

೩-೪. be ವಿಷ್ಣು ವ ಪ್ರತಗಳನ್ನಾಚರಿಸುತ್ತಿ, ದನು. ಸದಾ ಚೆನ್ನಾಗಿ 
ವಿಷ್ಣು ಪೂಜೆಯನ್ನು ಮಾಡುವುದರಲ್ಲೆ € ಆಸಕ್ತ ನಾಗಿದ್ದ ನು... ಯಾವುದೋ 
ಜು ಸಲ ಕಾರ್ತಿಕಮಾಸದಲ್ಲಿ ಹರಿಜಾಗರಣೆಗಾಗಿ "ಅವನು ರಾತ್ರಿಯಲ್ಲಿ 

ನಾಲ್ಕನೆಯ ಯಾಮವು ಉಳಿದಿರುವಾಗ ಹರಿಪೂಜೆಯ ಉಪಕರಣಗಳನ್ನು ತೆಗೆದು 
ಕೊಂಡು ಹರಿಮಂದಿರಕ್ಕೆ ಹೋದನು. 

೫. ಹಾಗೆ ಹೋಗುತ್ತಾ ಇರಲು ಅಲ್ಲಿ ಬಂದಿದ್ದ ನೋಟಕ್ಕೆ ಭಯಂಕರಳಾದ 


೩ಿ೩೪ ಶ್ರೀ ಸ್ಕಾಂದಮಹಾಪುರಾಣಂ 


ಪೂಜೋಪಕರಣೈಃ ಸರ್ವೈಃ ಪಯೋಭಿಶ್ಚಾಹನದ್ಭಯಾತ್‌ | 

ಸಂಸ್ಕೃತ್ಯ ತೆದ್ದರೇರ್ನಾಮ ತುಲಸೀಯುಕ್ತವಾರಿಣಾ । 

ತೇನ ನೈ ಹತಮಾತ್ರೇ ತು ಪಾಪಂ ತಸ್ಯಾ ಹೈಗಾಲ್ಲಯೆಂ ॥೬॥ 

ಅಥ ಸಂಸ್ಕೃತ್ಯ ಸಾ ಪೂರ್ನಜನ್ಮಕರ್ಮವಿಷಾಕಜಾಂ । 

ಸ್ವಾಂ ದಶಾಮಾಬ್ರವೀದ್ದಿಪ್ರೆಂ ದಂಡನಚ್ಚ ಪ್ರಣನ್ಯುವೈ HAN 
ಕಲಹೋವಾಚೆ :- 

ಪೂರ್ವಕರ್ಮುವಿಷಾಕೇನ ದಶಾಮೇತಾಂ ಗತಾಸ್ಕ್ಯಹೆಂ 

ತತ್ಕಥಂ ನು ಪುನರ್ವಿಪ್ರ ಪ್ರಯಾಸ್ಯಾಮ್ಯುತ್ತಮಾಂ ಗತಿಂ ॥೮॥ 
ನಾರದ ಉವಾಚ :-- 

ತಾಂ ದೃಷ್ಟ್ಯಾ ಪ್ರಣತಾಂ ಸಮ್ಯಕ್‌ ವದಮಾನಾಂ ಸ್ವಕರ್ಮು ತತ್‌ । 

ಅತೀವ ವಿಸ್ಮಿತೋ ವಿಪ್ರಃ ತದಾ ವಚನಮಬ್ರವೀತ್‌ un 
ಧರ್ಮದತ್ತ ಉವಾಚ :-- 

ಕೇನ ಕರ್ಮನಿಪಾಕೇನ ತ್ವಂ ದೆಶಾಮಾದೃಶೀಂ ಗತಾ । 

ಕುತ್ರತ್ಯಾ ಕಾ ಚೆ ಕಂಶೀಲಾ ತತ್ಸರ್ವಂ ಕಥಯಸ್ವ ಮೇ ॥ ೧೦೪ 








ಒಬ್ಬ ರಾಕ್ಸಸಿಯು ಅವನಿಗೆ ಕಾಣಿಸಿದಳು. ಅವಳನ್ನು ಕಂಡು ಭಯದಿಂದ 
ಅವನ ಅವಯವಗಳು ನಡುಗತೊಡಗಿದವು. 

೬-೭. ಹೆದರಿ ಎಲ್ಲಪೂಜೋಪಕರಣಗಳಿಂದಲೂ ನೀರು ಹಾಲುಗಳಿಂದಲೂ 
ಅವಳನ್ನು ಹೊಡೆದನು. ಹೆರಿನಾಮವನ್ನು ಸ್ಮರಿಸಿ ತುಲಸೀದಳವು ಸೇರಿದ್ದ ನೀರಿ 
ನಿಂದ ಅವಳನ್ನು ಹೊಡೆದನು. ಅದರಿಂದ ಹೊಡೆದ ಮಾತ್ರದಿಂದಲೇ ಅವಳ 
ಪಾಸವು ಲಯವಾಗಿಹೋಯಿತು. ಆಗ ಅವಳು ತನ್ನ ಪೂರ್ವಜನ್ಮದ ಕರ್ಮಗಳ 
ವಿಪಾಕದಿಂದ ತನಗೆ ಆ ಅವಸ್ಥೆಯು ಬಂದಿತೆಂಬುದನ್ನು ಸ್ಮರಿಸಿ, ಆ ಬ್ರಾಹ್ಮಣನಿಗೆ 
ದಂಡಪ್ರಣಾಮವನ್ನು ಮಾಡಿ ಬಿನ್ನವಿಸಿದಳು. 

೮. ಕಲಹೆಯು "" ಪೂರ್ವಕರ್ಮಗಳ ವಿಪಾಕದಿಂದ ನಾನು ಈ ದಶೆಯನ್ನು 
ಪಡೆದೆನು. ಎಲ್ಫೈ ವಿಪ್ರನೇ! ಆದ್ದರಿಂದ ನಾನು ಮತ್ತೆ ಉತ್ತಮಗತಿಯನ್ನು 
ಹೊಂದುವುದು ಹೇಗೆ???” ಎಂದು ಕೇಳಿಕೊಂಡಳು. 

೯. ನಾರದೆನಿಂತು ಮುಂದುವರಿಸಿದನು. ಪ್ರಣಾಮವನ್ನು ಮಾಡಿ ತನ್ನ 
ಕರ್ಮವನ್ನು ಹೇಳಿಕೊಳ್ಳು ತ್ತಿದ್ದ ಅವಳನ್ನು ಕಂಡು ಆ ವಿಪ್ರನು ಅತಿವಿಸ್ಮಿತನಾಗಿ 
ಅವಳನ್ನು ಕುರಿತು ಮಾತನಾಡಿದನು. 

೧೦. ಧರ್ಮದತ್ತನಿಂತೆಂದನು :-"“ ಯಾವ ಕರ್ಮವಿಪಾಕದಿಂದ ನೀನು 
ಈ ಗತಿಗೆ ಬಂದೆ? ನೀನು ಯಾರು? ಎಲ್ಲಿಯವಳು? ನಿನ್ನ ಶೀಲವೇನು? 
ಅದಕ್ಕೆ ಲ ನನಗೆ ತಿಳಿಸು.” 


ಚತುರ್ಪಿಂಶೋಳ$ಧ್ಯಾಯಃ ಸಿ೩೫ 


ಕಲಹೋವಾಚೆ:- 
ಸೌರಾಷ್ಟ್ರನಗರೇ ಬ್ರಹ್ಮನ್‌ ಭಿಕ್ಪುರ್ನಾಮಾಭವದ್ದ್ಟಿಜಃ । 
ತಸ್ಯಾಹಂ ಗೃಹಿಣೀ ಪೂರ್ವಂ ಕಲಹಾಖ್ಯಾಂತಿನಿಷ್ಠುರಾ ॥ ೧೧॥ 
ನ ಕದಾಚಿನ್ಮಯಾ ಭರ್ತುಃ ವಚಸಾಪಿ ಶುಭಂ ಕೃತಂ । 
ನಾರ್ಪಿತಂ ತಸ್ಯ ಮಿಷ್ಠಾ ನ್ನ ಭರ್ತುರ್ವಚನಶೀಲಯಾ 1 ೧೨॥ 
ಕಲಹಪ್ಪಿಯಯಾ ನಿತ್ಯಂ ಮುಯೋದ್ವಿಗ್ಗ ಮನಾ ಯದಾ । 
ಪರಿಣೇತುಂ ಯದಾನ್ಯಾಂ ಸ ಮತಿಂ ಚಕ್ರೇ ಪತಿರ್ಮಮ ॥ ೧೩॥ 
ತತೋ ಗರಂ ಸಮಾದಾಯ ಪ್ರಾಣಾಸ್ತ್ಯಕ್ತಾ ಮಯಾ ದ್ವಿಜ । 
ಅಥ ಬದ್ಗ್ಯಾ ವಧ್ಯಮಾನಾಂ ಮಾಂ ನಿನ್ಯುರ್ಯಮಕಿಂಕರಾಃ ॥ ೧೪॥ 
ಯನುಶ್ಚ ಮಾಂ ತದಾ ದೃಷ್ಟಾ ಚಿತ್ರಗುಪ್ತಮಪೃಚ್ಛತ ॥ ೧೫ ॥ 


ಯಮ ಉವಾಚ :-- 
ಅನಯಾ ಕಂ ಕೃತಂ ಕರ್ಮ ಚಿತ್ರಗುಪ್ತ ನಿಲೋಕಯ । 
ಪ್ರಾಪ್ನೋತ್ಸೇಷಾ ಚ ತತ್ಕರ್ಮ ಶುಭಂ ವಾ ಯದಿ ವಾಾಶುಭೆಂ ॥ ೧೬ ॥ 
ಕಲಹೋವಾಚ :- 
ಚಿತ್ರಗುಪ್ತಸ್ಮದಾ ವಾಕ್ಯಂ ಭರ್ತ್ಪ್ವೃಯನ್ಮಾಮುವಾಚ ಸಃ । 
ಚಿತ್ರಗುಪ್ತ ಉವಾಚ :-- 
ಅನಯಾ ತು ಕೃತಂ ಕರ್ಮ ಶುಭಂ ಕಿಂಚಿನ್ನ ವಿದ್ಯತೇ ॥ ೧೭॥ 








೧೧. ಅದಕ್ಕೆ ಕಲಹೆಯು ಇಂತು ಉತ್ತರವನ್ನು ಹೇಳಿದಳು:--"" ಅಯ್ಯಾ 
ಬ್ರಾಹ್ಮಣಾ! ಪೂರ್ವದಲ್ಲಿ ಸೌರಾಷ್ಟ್ರನಗರದಲ್ಲಿ ಭಿಕ್ಸುವೆಂಬ ಬ್ರಾಹ್ಮಣನಿದ್ದನು. 
ನಾನು ಅವನಿಗೆ ಗೃಹಿಣಿಯು. ನನಗೆ ಕಲಹೆಯೆಂದು ಹೆಸರು. ನಾನು ಅತಿ 
ನಿಷ್ಠುರೆಯಾಗಿದ್ದೆನು. 

೧೨-೧೫. ಎಂದೂ ನಾನು ಗಂಡನಿಗೆ ಮಾತಿನಲ್ಲಿ ಕೂಡ ಶುಭವನ್ನು ಮಾಡ 
ಲಿಲ್ಲ. ಗಂಡನ ಮಾತು ಕೇಳುವವಳಾಗಿ ಅವನಿಗೆ ಒಂದು ಸಲವೂ ಮೃಷ್ಟಾನ್ನವನ್ನು 
ನೀಡಲಿಲ್ಲ. ಕಲಹಪ್ರಿಯೆಯಾದ ನನ್ಸ್ಟಿಂದ ನಿತ್ಯವೂ ಉದ್ವಿಗ್ರವಾದ ಮನಸ್ಸುಳ್ಳವ 
ನಾಗಿ ಆ ನನ್ನ ಪತಿಯು ಮತ್ತೊಬ್ಬಳನ್ನು ಪರಿಣಯಮಾಡಿಕೊಳ್ಳಲು ಮನಸ್ಸು 
ಮಾಡಿದನು. ಆಗ ನಾನು ವಿಷವನ್ನು ತೆಗೆದುಕೊಂಡು ಪ್ರಾಣಬಿಟ್ಟಿನು. ಎಲ್ಫೈ 
ದ್ವಿಜನೇ! ಬಳಿಕಯಮಕಿಂಕರರು ನನ್ನನ್ನು ಬಂಧಿಸಿ ಪೀಡಿಸುತ್ತಾ ತೆಗೆದುಕೊಂಡು 
ಹೋದರು. ಯಮನು ನನ್ನನ್ನು ಕಂಡು ಚಿತ್ರಗುಪ್ತ್ಮನನ್ನು ಪ್ರಶ್ಲೆಮಾಡಿದನು. 

೧೬. ಯಮನು “ಚಿತ್ರಗುಪ್ತಾ! ಇವಳು ಏನು ಕರ್ಮವನ್ನು ಮಾಡಿ 
ದ್ದಾಳೆ, ನೋಡು. ಅದು ಶುಭವೋ ಅಶುಭವೋ ಅದರ ಫಲವನ್ನು ಇವಳು 
ಪಡೆಯುತ್ತಾಳೆ ಎಂದನು. 

೧೭. ಕಲಹೆಯು ಮತ್ತು ಹೀಗೆ ಮುಂದುವರಿಸಿದಳು. ಚಿತ್ರಗುಪ್ತನು 


ಷಲಹ ಶ್ರೀ ಸ್ಕಾಂದಮಹಾಪುರಾಣಂ 


ಮಿಷ್ಟಾನ್ನಂ ಭುಂಜಮಾನೇಯಂ ನ ಭರ್ತರಿ ತದರ್ಪಿತಂ ॥ 

ಅತಶ್ಚ ನಲ್ಲುಲೀಯೋನ್ಯಾಂ ಸ್ವನಿಷ್ಠ್ಮಾದಾವತಿಸ್ಮತು ॥ ೧೮ ॥ 
ಭರ್ತುರ್ದೇಷಾತ್ತದಾಷ್ಯೇಷಾ ನಿತ್ಯಂ ಕಲಹಕಾರಿಣೇ । 

ವಿಷ್ಮಾದಾಂ ಸೂಕರೀಂ ಯೋನಿಂ ತಸ್ಮಾತಿ ತ್ರಿಷ್ಠತ್ತಿಯಂ ಹರೇ ॥೧೯॥ 
ಪಾಕಭಾಂಡೇ ಸದಾ ಭುಂಕ್ತೇ ಭುಂಕ್ತೇ ೪ ಚೈಕಾ ಯತಸ್ತತಃ । 


ತಸ್ಮಾದೇಷಾ ಬಿಡಾಲ್ಯಸ್ತು, ಸ್ಪಜಾತಾಪತ್ಯಭಕ್ಷಿಣೀ nu on 

ಭರ್ತಾರಮಪಿಜೋದ್ದಿಶ್ಯ ಹ್ಯಾತ್ಮಘಾತಃ ಕೃತೋನಯಾ । 

ತಸ್ಮಾತ್ಪ್ರೇತಶರೀರೇಂಪಿ ತಿಷ್ಕತ್ತೇಕಾಂತಿನಿಂದಿತಾ 1 ೨೧॥ 

ಅತಶ್ಚೈಷಾ ಮರುದ್ವೇಶಂ ಪ್ರಾಪಿತವ್ಯಾ ಭಟೈರಿಯಂ 1 

ತತ್ರ ನ ಸ್ರೀತಶರೀರಸ್ಕಾ ಚಿರಂ ತಿಷ್ಕತ್ತಿಯಂ ತತಃ ॥ ೨೨ ॥ 

ಊರ್ಧ್ವಂ ಯೋಕಿತ್ರೆ ಯಂ ಚೈಷಾ "ಭುನಕ್ತ ಎಶೆಭಕಾರಿಣೀ ॥ ೨೩ ॥ 
ಕಲಹೋವಾಚ :-- 


ಸಾಹಂ ಪಂಚಶತಾಬ್ದಾನಿ ಪ್ರೇತದೇಹೇ ಸ್ಥಿತಾ ಕಿಲ! 
ಶ್ಸುತ್ತ ತ್ರೈಡ್ಸ್ಯ್ಯಾಂ ನೀಡಿತಾವಿಶ್ಯ ಶರೀರಂ ವಣಿಜಸ್ಯ ಚೆ! 
ಬಾ ` ದಕ್ಸಿ ಣಂ ದೇಶಂ ಕ್ಸ ಷ್ಲಾ ವೇಣ್ಯೊ ಕ್ಷ ಸಂಗಮಂ 1 ೨೪ ॥ 





ನನ್ನನ್ನು ಬೆದರಿಸುತ್ತಾ ಈ ಮಾತು ನುಡಿದನು. ಚಿತ್ರಗುಪ್ತಸಿಂತೆಂದನು;-- 
«ಇವಳು ಮಾಡಿದ ಶುಭ ಕರ್ಮವು ಒಂದು ಸ್ವಲ್ಪವೂ ಇಲ್ಲ. 

೧೮. ಇವಳು ತಾನು ಮೃಷ್ಟಾನ್ನವನ್ನು ತಿನ್ನುತ್ತಾ ಅದನ್ನು ಗಂಡನಿಗೆ 
ಕೊಡಲಿಲ್ಲ. ಅದರಿಂದ ವಲ್ಲುಲೀ ಜನ್ಮದಲ್ಲಿ ಬಂದು ತನ್ನ 'ಮಲವನ್ನೇ 
ತಿನ್ನತಕ್ಕವಳಾಗಲಿ. 

೧೯-೨೦. ಎಲೈ ಹರಿಯೇ! ಇವಳು ಗಂಡನಲ್ಲಿ ದ್ವೇಷವುಳ್ಳವಳಾಗಿ ನಿತ್ಯವೂ 
ಕಲಹಮಾಡುತ್ತಿದ್ದಳಾದ್ದರಿಂದ ಮಲವನ್ನು ತಿನ್ನುವ ಹಂದಿಯ ಜನ್ಮದಲ್ಲಿ 
ಹುಟ್ಟಲಿ. ಇವಳು ಅಡಿಗೆಯ ಪಾತ್ರೆಯಲ್ಲೇ ಸದಾ ತಿನ್ನುವವಳೂ, ಒಂಟ 
ಜಡಗ ಊಟಮಾಡುವವಳೂ ಆಗಿದ್ದು, ದರಿಂದ ತನ್ನೆ ಹೊಟ್ಟಿ ಯಲ್ಲಿ ಹುಟ್ಟದ 
ಮಕ್ಕಳನ್ನೇ ತಿನ್ನುವ ಬೆಕ್ಕಾಗಿ ಹುಟ್ಟ ಲ್ಲ 

೨೧-೨೩. ಗಂಡನನ್ನು ಜ್ಜ ತಿಸಿ ಇವಳು ಆತ್ಮ? ಹತ್ತ ಶೈ ವನ್ನು ಮಾಡಿಕೊಂಡಳು. 
ಆದ್ದರಿಂದ ಇವಳು ಪೆ ಕ್ರೀತಶರೀರದಲ್ಲಿಕೂಡ MELA ಏಕಾಕಿನಿಯಾಗಿರಲಿ. 
ಆದ್ದ ರಿಂದ ಇವಳನ್ನು ಭಟರ ಮೂಲಕ ಮರಳುಕಾಡಿಗೆ ಕಳಿಸಿಬಿಡಬೇಕು. ಅಲ್ಲಿ 
ಫೆ ಸ್ರೀ ತಶರೀರದಲ್ಲಿ ನೆಲಸಿ ಚಿರಕಾಲ ಇರಲಿ. ಆ ಬಳಿಕ ಈ ಅಶುಭಕಾರಿಣಿಯು 
ಮೇಲಿನ ಮೂರು ಜನ್ಮಗಳನ್ನೂ ಅನುಭವಿಸಲಿ' ಎಂದನು. 

೨೪. ಕಲಹೆಯಿಂತೆಂದಳು:--ಆ ನಾನು ಐನೂರು ವರ್ಷಗಳವರೆಗೆ ಪ್ರೇತ 


ಚತುರ್ಪಿಂಶೋರ9ಭ್ಯಾಯಃ ಶಿಷ೭ 


ತತ್ತೀರಂ ಸಂಶ್ರಿ ತಾ ಯಾವತ್‌ ತಾವತ್ತಸ ಶ್ಯ ಶರೀರತಃ । 


ಶಿವವಿಷ್ಣು ಗಣೆ ರ್ದೂರಂ ಅಪಕೃಷ್ಣಾ ಬೀಸಿದ ॥ ೨೫ ॥ 
ತತಃ ಕು ತ್‌ಕ್ಸಾ ಮಯಾ ದೃಷ್ಟೋ ಮಯಾ ಹಿ ತ್ವಂ ದ್ವಿಜೋತ್ತ ಮಟ 
ತ್ವ ದ್ಭ ಸ್ತ ಯೂ ಬಾಸ 1 ಕಾನಾ ॥ ೨೬ ॥ 
ತತ್ವ ತ್ತ 0 ಕುರು ವಿಪ್ರೇಂದ್ರ ಕಥಂ ಮುಕ್ತಿನಿಯಾಮ್ಯಹೆಂ 1 

ಯೋಕಿತ್ರ ಯಾದಗ ಸ್ರಿಭವಾತ್‌ ಅಸ್ಮಾಚ್ಚೆ ಸೆ ಸ್ಪೇತದೇಹತೆಃ ॥೨೭॥ 


ಇತ್ಸೆಂ ವಿಚಿಂತ್ಯ ಕಲಹಾನಚನಂ ದ್ವಿಜಾಗ್ರ 3 
ತತ್ಕರ್ಮಪಸಾಕಭಯವಿಸ್ಮಯದುಃಖಯುಕ್ತಃ 1 
ತದ್‌ಗ್ಲಾನಿದರ್ಶನಕೃಷಾಚ್ಚಲಚಿತ್ತವೃತ್ತಿಃ 
ಧ್ಯಾತ್ವಾ ಚಿರಂ ಸ ವಚನಂ ನಿಜಗಾದ ದುಃಖಾತ್‌ ॥ ೨೮॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ Kc ಧರ್ಮದತ್ತೇತಿಹಾಸ 
ಕಥನಂ? ನಾಮ ಚತುರ್ವಿಂತೋಂಧ್ಯಾಯಃ॥ 


ಶರೀರದಲ್ಲಿದ್ದೆನು. ಹಸಿವು ಬಾಯಾರಿಕೆಗಳಿಂದ ಪೀಡಿತಳಾಗಿ ವರ್ತಕನೊಬ್ಬನ 
ಶರೀರದಲ್ಲಿ ಪ್ರವೇಶನ್ನು ಹೊಂದಿ ದಕ್ಷಿಣದೇಶದ ಕೃಷ್ಣಾವೇಣೀಸಂಗಮ 
ಪ್ರದೇಶಕ್ಕೆ ಬಂದೆನು. 

೨೫. ಆ ತೀರವನ್ನು ಸೇರಿದೆನೊ ಇಲ್ಲವೋ ಅಷ್ಟರಲ್ಲೇ ಶಿವ ಮತ್ತು 
ವಿಷ್ಣುಗಣಗಳು ನನ್ನನ್ನು ಅವನ ಶರೀರದಿಂದ ಬಲಾತ್ಕಾರವಾಗಿ ಎಳೆದುತಂದು 
ದೂರಹಾಕಿಬಿಟ್ಟರು. 

೨೬. ಎಲೈ ದ್ವಿಜೋತ್ತಮನೇ! ಆಗ ಹಸಿವಿನಿಂದ ಬಡವಾಗಿ ಸೊರಗಿದ್ದ 
ನಾನು ನಿನ್ನನ್ನು ಕಂಡೆನು. ನಿನ್ನ ಕೈಯಲ್ಲಿದ್ದ ತುಲಸೀಜಲದ ಸಂಪರ್ಕದಿಂದ 
ನನ್ನ ಪಾಪಗಳು ಸರಿಹಾರವಾದುವು. 

೨೭. ಎಲೈ ವಿಪ್ರಶ್ರೇಷ್ಠ ನೇ! ಈಸೆ ಸ್ರ್ರೀತದೇಹದಿಂದಲ್ಕೂ ಮುಂದೆ ಬರುವ 
ಮೂರು ಜನ್ಮ ಗಳಿಂದಲೂ ನನಗೆ ಹೇಗೆ ಮುಕ್ತ ಯಾದೀತೋ ಅಂತಹ ಕೃತ್ಯ 
ವನ್ನು ನಡೆಸು 

೨೮. ಈ ರೀತಿ ನುಡಿದ ಕಲಹೆಯ ವಚನವನ್ನು ಕೇಳಿ ಚಿಂತಿಸಿ, ಆ ದ್ವಿಜ 
ಶ್ರೇಷ್ಠನು ಅವಳ ಕರ್ಮಪಾಕದಿಂದ ಭಯ ವಿಸ್ಮಯ ದುಃಖಗಳನ್ನನುಭನಿಸು 
ವವನಾಗಿ ಅವಳ ಬಳಲಿಕೆಯನ್ನು ಕೆಂಡು ಕೃಪೆಯಿಂದ ಮನಸ್ಸುಮರುಗಿ 
ಬಹು ಹೊತ್ತು ಧ್ಯಾನಿಸಿ ದುಃಖದಿಂದ ಅವಳಿಗೆ ಈ ಮಾತು ಹೇಳಿದನು. 


ಇಲ್ಲಿಗೆ ಎ೦ಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧ ವಾದ 


ಶಿ ) ಸ್ಯಾಂದಮಹಾಪುರಾಣದ ಎರಡನೆಯ ಷೈ ಷ್ಮ ವಖಂಡದ ಕಾರ್ತಿಕಮಾಸಮಾಹಾತ್ಮ ದಲ್ಲಿ 


44 ಧರ್ಮದತ್ತೇತಿಹಾಸಕಥನ'ವೆಂಬ ಇಷ್ಟ ತ್ರ ನಾಲ್ಕ ನೆಯ ಅಧ್ಯಾಯವು ಮುಗಿದತೆದು. 





1 ಶ್ರೀಃ ॥ 
ಅಥ ಪಂಚವಿಂಶೋಧ್ಯಾಯಃ 
ಕಲಹಾಮೋಕ್ಸ್ಮ ಕಥನಂ 
ಧರ್ಮುದತ್ತ ಉವಾಚ:- 
ವಿಲಯಂಂ ಯಾಂತಿ ಪಾಪಾನಿ ತೀರ್ಥೇ ದಾನವ್ರತಾದಿಭಿಃ । 


ಪ್ರೇತದೇಹಸ್ಥಿತಾಯಾಸ್ತೇ ತೇಷು ನೈವಾಧಿಕಾರಿತಾ Hon 

ತ್ವದ್‌ಗ್ಲಾನಿದರ್ಶನಾದಸ್ಮಾತ್‌ ಖಿನ್ನಂ ಚ ಮಮ ಮಾನಸಂ । 

ನ ವೈ ನಿರ್ವತಿಮಾಯಾತಿ ತ್ವಾಮುನುದ್ಧೃತ್ಯ ದುಃಖಿತಾಂ ॥೨॥ 

ತಸ್ಮಾದಾಜನ್ಮಚರಿತಂ ಯನ್ಮಯಾ ಕಾರ್ತಿಕವ್ರತಂ | 

ತತ್ಪುಣ್ಯಸ್ಕ್ಯಾರ್ಧಭಾಗೇನ ಸದ್ದತಿಂ ತ್ವಮವಾಸ್ಪುಹಿ ೩ 
ನಾರದ ಉವಾಚ :-- 

ಇತ್ಯುಕ್ತ್ವಾ ಧರ್ಮದತ್ತೋಸೌ ಯಾವತ್ತಾಮಭ್ಯಸೇಚೆಯತ್‌ । 

ತುಲಸೀಮಿಶ್ರತೋಯೇನ ಶ್ರಾನಯೆನ್‌ ದ್ವಾದಶಾಕ್ಸರಂ ॥೪॥ 

ತಾವತ್ರೇತತ್ವನಿರ್ಮೂಕ್ತಾ ಜೃಲದಗ್ನಿಶಿಖೋಪಮಾ । 


ವಿವ್ಯರೂಪಧರಾ ಜಾತಾ ಲಾವಣ್ಯೇನ ಯಥೇಂದಿರಾ !೫॥ 
ಕನ್ನಡದ ಅನುವಾದ 
ಕಲಹೆಯು ಮೋಕ್ಷನನ್ನು ಪಡೆದುದು 


೧. ಧರ್ಮದತ್ತನಿಂತೆಂದನು :--"" ತೀರ್ಥಗಳಲ್ಲಿ ದಾನ ವ್ರತಾದಿಗಳನ್ನು 
ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ. ಪ್ರೇತ ದೇಹದಲ್ಲಿರುವ ನಿನಗೆ 
ಅವುಗಳಲ್ಲಿ ಅಧಿಕಾರವಿಲ್ಲ. 

೨. ನಿನ್ನ ಈ ಸಂಕಟವನ್ನು ಕಂಡು ನನ್ನ ಮನಸ್ಸು ಖಿನ್ನವಾಗಿದೆ. 
ದುಃಖಿತಳಾಡ ನಿನ್ನನ್ನು ಉದ್ದಾರಮಾಡಿದಲ್ಲದೆ ನನ್ನ ಮನಸ್ಸಿಗೆ ಸುಖವಾ 
ಗುವುದಿಲ್ಲ. 

೩. ಆದುದರಿಂದ ನಾನು ಹುಟ್ಟಿದಂದಿನಿಂದ ಮಾಡಿರುವ ಕಾರ್ತಿಕವ್ರತದ 
ಯಾವ ಪುಣ್ಯವಾಗಿರುವುದೋ ಆ ಪುಣ್ಯದ ಅರ್ಧಭಾಗದಿಂದ ನೀನು ಸದ್ಧತಿ 
ಯನ್ನು ಹೊಂದು.” 

೪. ಬಳಿಕ ನಾರದನು ಹೀಗೆ ಹೇಳತೊಡಗಿದನು :--ಹೀಗೆಂದು ನುಡಿದು 
ಆ ಧರ್ಮದತ್ತನು ದ್ವಾದಶಾಕ್ಷರ ಮಂತ್ರವನ್ನು ಕೇಳಿಸುತ್ತಾ ತುಲಸೀಮಿಶ್ರಿತ 
ವಾದ ಜಲದಿಂದ ಅವಳಿಗೆ ಸ್ನಾನಮಾಡಿಸಿದನು. 

೫. ಆ ಕ್ಷಣವೇ ಅವಳು ಪ್ರೇತತ್ವದಿಂದ ಬಿಡುಗಡೆಹೊಂದಿ ಜ್ವಲಿಸುತ್ತಿರುವ 


ಸಂಚವಿಂಶೋ9ಧ್ಯಾಯಃ ಷಿರ್ಷೀ 


ತತೇ ಸಾ ದಂಡವದ್ಭೂಮಾೌ ಪ್ರಜನಾಮಾಥ ತಂ ದ್ವಿಜಂ 1 

ಉನಾಚೆ ಸಾ ತದಾ ವಾಕ್ಕೈಃ ಹರ್ಷಗದ್ದದಭಾಷಿಣೀ Han 
ಕಲಹೋವಾಚ :- 

ತೈತ್ರಸಾದಾದ್ದಿಜಶ್ರೇಷ್ಠ ನಿಮುಕ್ತಾ ನಿರಯಾವಹಂ । 

ಪಾಷಾಭ್ಸೌ ಮಜ್ಜ ಮಾನಾಯಾಃ ತ್ವಂ ನೌಭೂತೋಃಸಿ ಮೇ ಧೃವಂ॥೭॥ 
ನಾರದ ಉವಾಚ :-- 


ಇತ್ನಂ ವದೆಂತೀ ಸಾ ವಿಪ್ರಂ ದವರ್ಶಾಂಂಯಾತೆಮಂಬರಾತ್‌ । 


ನಿಮಾನಂ ಭಾಸ್ಫರಂ ಯುಕ್ತಂ ವಿಷ್ಣುರೂಪಧರೈರ್ಗಣ್ಕೈಃ ॥೮॥ 
ಅಥ ಸಾ ತದ್ದಿಮಾನಾಗ್ರ್ಯಂ ದ್ವಾಃಸ್ಥಾಭ್ಯಾಮನರೋಪಿತಾ । 
ಪುಣ್ಯಶೀಲಸು ಶೀಲಾಭ್ಯಾಂ ಅಪ್ಸರೋಗಣಸೇವಿತಾ ॥೯॥ 


ತದ್ವಿಮಾನಂ ತದಾ€ಪಶ್ಯತ್‌ ಧರ್ಮವತ್ತಃ ಸವಿಸ್ಮಯಃ । 
ಪಪಾತ ದಂಡವತ್‌ ಭೂಮೌ ದೃಷ್ಟ್ವಾ ತೌ ನಿಷ್ಣುರೂಪಿಣೌ 1 ೧೦॥ 


ಅಗ್ನಿ ಶಿಖೆಯಂತೆ ಹೊಳೆಯುವ ದಿವ್ಯರೂಸವನ್ನು ಧರಿಸಿ ಲಾವಣ್ಯದಲ್ಲಿ ಇಂದಿರೆ 
ಯಂತಾದಳು. 

೬. ಬಳಿಕ ಅವಳು ಆ ದ್ವಿಜನಿಗೆ ಭೂಮಿಯಲ್ಲಿ ದಂಡಪ್ರಣಾಮವನ್ನು 
ಮಾಡಿದಳು. ಆಗ ಅವಳು ಹರ್ಷದಿಂದ ಗದ್ಗದ ಧ್ವನಿಯುಳ್ಳವಳಾಗಿ ಈ 
ಮಾತುಗಳನ್ನಾಡಿದಳು. 

೭. ಕಲಹೆಯಿಂತೆಂದಳು :-."" ಎಲೈ ದ್ವಿಜಶ್ರೇಷ್ಮಾ! ನಿನ್ನ ಅನುಗ್ರಹೆ 
ದಿಂದ ಈ ನಾನು ನರಕದಿಂದ ವಿಮೋಚನೆ ಹೊಂದಿದೆನು. ಪಾಸಸಮುದ್ರದಲ್ಲಿ 
ಮುಳುಗಿ ಹೋಗುತ್ತಿದ್ದ ನನಗೆ ನೀನು ನಿಜವಾಗಿಯೂ ನೌಕೆಯಾದೆ.?? 

೮. ನಾರದಸಿಂತೆಂದನು :--ವಿಪ್ರನನ್ನು ಕುರಿತು ಹೀಗೆ ನುಡಿಯುತ್ತಿದ್ದ 
ಆಕೆಯು ವಿಷ್ಣುರೂಪಧಾರಿಗಳಾದ ಗಣಗಳಿಂದ ಕೂಡಿ ಹೊಳೆಹೊಳೆಯುತ್ತ 
ಆಕಾಶದಿಂದಿಳಿದು ಬರುತ್ತಿದ್ದ ವಿಮಾನವನ್ನು ಕಂಡಳು. 

೯. ಬಳಿಕ ಆಕೆಯನ್ನು ದ್ವಾರಪಾಲಕರಾದ ಪುಣ್ಯಶೀಲಸುಶೀಲರೆಂಬ 
ವರಿಒರು ಆ ವಿಮಾನದ ಮೇಲಕ್ಕೆ ಹತ್ತಿಸಿದರು. ಅಪ್ಸರೆಯರ ಗಣವು 
ಆಕೆಯನ್ನು ಸೇವಿಸತೊಡಗಿತು. 

೧೦. ಆಗ ಧರ್ಮದತ್ತನು ಆ ವಿಮಾನವನ್ನು ಕಂಡನು. ಕಂಡು ವಿಸ್ಮಿತ 
ನಾದನು. ವಿಷ್ಣುರೂಪಿಗಳಾದ ದ್ವಾರಪಾಲಕರನ್ನು ಕಂಡು ಭೂಮಿಯ ಮೇಲೆ 
ದಂಡದಂತೆ ಅಡ್ಡಬಿದ್ದನು. 


೨೪೦ ಶ್ರೀ ಸ್ಕಾಂದಮಹಾಪುರಾಣಂ 


ಪುಣ್ಯಶೀಲಸುಶೀಲೌ ಚ ತಮುತ್ಮಾಪ್ಯಾನತಂ ದ್ವಿಜಂ । 

ಅಭಿನಂದ್ಯ ತತೋ ವಾಕ್ಯಮೂಚತುಃ ಧರ್ಮುಸಂಯೆಂತಂ nook 
ಗಣೌ ಊಚತುಃ ೩-- 

ಸಾಧು ಸಾಧು ದ್ವಿಜಶ್ರೇಷ್ಠ ಯಸ್ಸ್ವಂ ವಿಷ್ಣುರತಸ್ಸದಾ । 

ದೀನಾನುಕಂಪೀ ಸರ್ವಜ್ಞೋ ವಿಷ್ಣುವ್ರತಪರಾಯಣಃ ॥ ೧೨ ॥ 

ಅಬಾಲತ್ವಾಚ್ಛುಭಂ ತ್ರೇತತ್‌ ಯತ್ತಯಾ ಕಾರ್ತಿಕವ್ರತಂ । 

ಕೃತಂ ತಸ್ಯಾರ್ಧದಾನೇನ ಪುಣ್ಯಂ ದೈೈಗುಣ್ಯಮಾಗಮತ್‌ ॥ ೧೩ ॥ 

ಜನ್ಮಾಂತರಶತೋದ್ಭೂತಂ ಸಾಸಂ ತದ್ದಿಲಯಂ ಗತಂ । 

ಸ್ನಾನೈರೇವ ಗತಂ ಪಾಪಂ ಯದಸ್ಯಾಃ ಪೂರ್ವಕರ್ಮಜಂ ॥ ೧೪ ॥ 

ಹರಿಜಾಗರಣಾದೈೈಶ್ಚ ವಿಮಾನಮಿದಮಾಸ್ಸಿತಾ | 

ವೈಕುಂಠಂ ನೀಯತೇ ಸಾಧೋ ನಾನಾಭೋಗೆಯುಂತಾ ತ್ವಿಯಂ ॥ ೧೫ ॥ 

ದೀಪದಾನಭವೈಃ ಪುಣ್ಯೈಃ ತೇಜಃಸಾರೂಪ್ಯಮಾಸ್ಥಿತಾ | 

ತುಲಸೀಪೂಜನಾದ್ಕೈಶ್ಚ ಕಾರ್ತಿಕವ್ರತಕ್ಕೆಃ ಶುಭೈಃ । 

ವಿಷ್ಣುಸಾನ್ನಿಧ್ಯಗಾ ಜಾತಾ ತ್ವಯಾ ದತ್ತೈಃ ಕೃಷಾನಿಧೇ ॥ ೧೬ ॥ 

೧೧. ಬಗ್ಗಿ ನಮಸ್ಕರಿಸಿದ ಆ ದ್ವಿಜನನ್ನು ಪುಣ್ಯಶೀಲಸುಶೀಲರಿಬ್ಬರೂ 
ಮೇಲಕ್ಕೆಬ್ಬಿಸಿ ಅಭಿನಂದಿಸಿ, ಧರ್ಮಯುಕ್ತವಾದ ಈ ಮಾತನ್ನು ಹೇಳಿದರು. 

೧೨. ಗಣಗಳಿಂತೆಂದರು :--" ದ್ವಿಜಶ್ರೇಷ್ಠಾ, ಸಾಧು, ಸಾಧು. ನೀನು 
ಸದಾವಿಷ್ಣುವಿನಲ್ಲೇ ಆಸಕ್ತನಾಗಿ ದೀನರಲ್ಲಿ ಅನುಕಂಪೆಯುಳ್ಳವನಾಗಿ ಎಲ್ಲವನ್ನೂ 
ಅರಿತು ವಿಷ್ಣುವ್ರತಪರಾಯಣನಾಗಿರುವುದು ಬಹು ಸಾಧುವಾದುದು. 

೧೩. ಬಾಲ್ಯದಿಂದಲೂ ನೀನು ಶುಭವಾದ ಈ ಕಾರ್ತಿಕ ವ್ರತವನ್ನುಮಾಡಿ 
ಅದರಿಂದ ದೊರೆಯುವ ಪುಣ್ಯದ ಅರ್ಧಭಾಗವನ್ನು ದಾನಮಾಡಿದೆಯಲ್ಲವೆ. 
ಆ ದಾನದಿಂದ ಪುಣ್ಯವು ಇಮ್ಮಡಿಯಾಯಿತು. 

೧೪. ನೂರಾರು ಜನ್ಮಾಂತರಗಳಲ್ಲಿ ಮಾಡಿದ ಪಾಪವೆಲ್ಲ ಪೂರ್ತಿಯಾಗಿ 
ಲಯವಾಯಿತು. ಇವಳ ಪೂರ್ವಕರ್ಮದಿಂದುಂಟಾದ ಪಾಷನೆಲ್ಲ ಸ್ನಾನಗ 
ಳಿಂದಲೇ ಪರಿಹಾರವಾಯಿತು. 

೧೫-೧೬. ಎಲ್ಫೈ ಸಾಧುವೇ! ಹರಿಜಾಗರಣಾದಿಗಳಿಂದ ಇವಳು ಈ ವಿಮಾನ 
ವನ್ನೇರಿ, ನಾನಾ ಭೋಗಗಳನ್ನನುಭವಿಸುವವಳಾಗಿ ವೈಕುಂಠಕ್ಕೆ ಒಯ್ಯಲ್ಪಡು 
ತ್ತಾಳೆ. ದೀಪದಾನದಿಂದುಂಟಾದ ಪುಣ್ಯಗಳಿಂದ ತೇಜಸ್ವರೂಪವನ್ನು ಪಡೆದಿ 
ದ್ಹಾಳೆ. ತುಲಸೀಪೂಜೆ ಮೊದಲಾದುವುಗಳಿಂದಲೂ ಶುಭವಾದ ಕಾರ್ತಿಕವ್ರತ 
ಗಳಿಂದಲೂ ವಿಷ್ಣು ಸಾನ್ಲಿಧ್ಯಕ್ಕೆ ಹೋಗುವವಳಾದಳು. ಎಲ್ಫೈ ಕೃಪಾನಿಧಿಯೇ, 
ಇದೆಲ್ಲ ನೀನು ಕೊಟ್ಟ ಪುಣ್ಯಗಳಿಂದುಂಟಾಯಿತು. 


ಪಂಚನಿಂಶೋತಧ್ಯಾಯೆಃ ೩೪೧ 


ತ್ವಮಪ್ಯಸ್ಯ ಭವಸ್ಯಾಂತೇ ಭಾರ್ಯಾಭ್ಯಾಂ ಸಹ ಯಾಸ್ಕಸಿ 1 
ವನೈಕುಂಠಭುವನಂ ವಿಷ್ಣೋಃ ಸಾನ್ನಿಧ್ಯಂ ಚೆ ಸರೂಪತಾಂ ॥ ೧೭ ॥ 
ತೇ ಧನ್ಯಾಃ ಕೃತಕೃತ್ಯಾಸ್ತೇ ತೇಷಾಂ ಚ ಸಫಲೋ ಭವಃ । 
'ಯೈರ್ಭಕ್ತ್ಯಾರಾಧಿತೋ ವಿಷ್ಣುಃ ಧರ್ಮದತ್ತ ಯಥಾ ತ್ವಯಾ ॥ ೧೮॥ 
ಸಮ್ಯಗಾರಾಧಿತೋ ವಿಷ್ಣುಃ 80 ನ ಯಚ್ಛತಿ ದೇಹಿನಾಂ । 
ಔತ್ತಾನಚರಣಿರ್ಯೇನ ಧೃವತ್ನೇ ಸ್ಥಾಹಿತಃ ಪುರಾ ॥ ೧೯॥ 
ಯನ್ನಾಮಸ್ಮರಣಾದೇವ ದೇಹಿನೋ ಯಾಂತಿ ಸದ್ದತಿಂ ॥೨೦॥ 
ಗ್ರಾಹಗ್ರಸ್ತೋ ಹಿ ನಾಗೇಂದ್ರೋ ಯನ್ನಾಮಸ್ಮರಣಾತ್ಸುರಾ । 
ನಿಮುಕ್ತಸ್ಸನ್ನಿಧಿಂ ಪ್ರಾಪ್ತೋ ಜಾತೋಯಂ ಜಯಸಂಜ್ಯಕಃ ॥ ೨೧॥ 
ಯತಸ್ಸ್ಪಯಾರ್ಜಿತೋ ವಿಷ್ಣುಃ ತತ್ಸಾನ್ನಿಧ್ಯಂ ಪ್ರಯಾಸ್ಯೆಸಿ । 
ಬಹೂನ್ಯಬ್ದಸಹಸ್ರಾಣಿ ಭಾರ್ಯಾದ್ದಯಯುತಃ ಕಲ ॥ ೨೨ ॥ 
ತತಃ ಪುಣ್ಯಕ್ಸೆಯೆೇ ಜಾತೇ ಯದಾ ಯಾಸ್ಕಸಿ ಭೂತಲಂ | 
ಸೂರ್ಯವಂಶೋದ್ಭವೋ ರಾಜಾ ವಿಖ್ಯಾತಸ್ತ್ಪಂ ಭವಿಷ್ಯಸಿ ॥೨೩॥ 

೧೭. ನೀನು ಕೂಡ ಈ ಜನ್ಮದ ಕೊನೆಯಲ್ಲಿ ಇಬ್ಬರು ಭಾರ್ಯೆಯ 
ರಿಂದಲೂ ಕೊಡಿ ವೈಕುಂಠಲೋಕಕ್ಕೆ ಹೋಗುತ್ತೀಯೆ. ವಿಷ್ಣುವಿನ ಸಾನ್ನಿಧ್ಯ 
ವನ್ನೂ ಸರೂಪತೆಯನ್ನೂ ಪಡೆಯುತ್ತೀಯೆ. 

೧೮. ಅಯ್ಯಾ ಧರ್ಮದತ್ತಾ! ನಿನ್ನಂತೆ ಯಾರು ಭಕ್ತಿಯಿಂದ ವಿಷ್ಣುವನ್ನು 
ಆರಾಧಿಸುತ್ತಾರೋ ಅವರು ಧನ್ಯರು. ಅವರೇ ಕೃತಸೃತ್ಯರು. ಅವರ ಜನ್ಮನು 
ಸಫಲವಾಗುವುದು. 

೧೯. ಚೆನ್ನಾಗಿ ನಿಷ್ಣುವನ್ನಾರಾಧಿಸಿದರೆ ದೇಹಿಗಳಿಗೆ ಅವನು ಏನುತಾನೇ 
ಕೊಡದಿರುವನು? ಪೂರ್ವದಲ್ಲಿ ಉತ್ಲಾನಪಾದನ ಮಗನನ್ನು ಅವನು ಧ್ರುವತ್ವ 
ದಲ್ಲಿ ಸ್ಥಾಪಿಸಿದನಲ್ಲವೆ? 

೨೦, ಅ ವಿಷ್ಣುವಿನ ನಾಮವನ್ನು ಸ್ಮರಿಸಿದ ಮಾತ್ರದಿಂದಲೇ ದೇಹಿಗಳು 
ಸದ್ಗತಿಯನ್ನು ಹೊಂದುತ್ತಾರೆ. 

೨೧. ಮೊಸಳೆಯಿಂದ ಹಿಡಿಯಲ್ಪಟ್ಟ ಗಜೇಂದ್ರನು ಅವನ ನಾಮಸ್ಮರಣೆ 
ಯನ್ನು ಮಾಡಿದ್ದರಿಂದಲೇ ಮುಕ್ತನಾಗಿ ದೇವನ ಸನ್ನಿಧಿಗೆ ಹೋದನು. ಈಗ 
ಜಯನೆಂಬುವನಾದನು. 

೨೨. ನೀನು ವಿಷ್ಣುವನ್ನು ಅರ್ಚಿಸಿದ್ದರಿಂದ ಅವನ ಸನ್ನಿಧಿಗೆ ಹೋಗಿ 
ಸೇರುತ್ತೀಯೆ. ಹೆಂಡತಿಯರಿಬ್ಬರಿಂದಲೂ ಕೂಡಿ ಬಹು ಸಹಸ್ರವರ್ಷಗಳಕಾಲ 
ಆ ಸನ್ನಿಧಿಯನ್ಲಿರುತ್ತೀಯೆ. 

೨೩-೨೪. ಬಳಿಕ ಪುಣ್ಯಕ್ಟಯೆವಾಗಿ ಯಾವಾಗ ನೀನು ಭೂತಲಕ್ಕೆ 





೩೪೨ ಶ್ರೀ ಸ್ಕಾಂದಮಹಾಪುರಾಣಂ 


ನಾಮ್ನಾ ದಶರಥಸ್ತತ್ರ ಭಾರ್ಯಾದ್ದಯಯುತಃ ಪುನಃ । 
ತೃತೀಯಯಾನಯಾ ಚಾಪಿ ಯಾ ತೇ ಪುಣ್ಯಾರ್ಧಭಾಗಿನೀ ॥೨೪॥ 
ತತ್ರಾಪಿ ತನ ಸಾನ್ನಿಧ್ಯಂ ನಿಷ್ಣುರ್ಯಾಸ್ಯತಿ ಭೂತಲೇ । 
ಆತ್ಮಾನಂ ತನ ಪುತ್ರತ್ವೇ ಪ್ರಕಲ್ಪ್ಯಾಂಃಮರಕಾರ್ಯಕೃತ್‌ ॥ ೨೫ ॥ 
ತವ ಜನ್ಮವ್ರತಾದಸ್ಮಾತ್‌ ವಿಷ್ಣುಸಂತುಷ್ಟಿಕಾರಕಾತ್‌ | 
ನ ಯಜ್ಞಾ ನ ಚ ದಾನಾನಿ ನ ತೀರ್ಥಾನ್ಯಧಿಕಾನಿ ವೈ ॥ ೨೬ ॥ 
ಧನ್ಯೋಸಿ ವಿಪ್ರಾಗ್ರ್ಯ ಯತಸ್ತ್ಯ್ಯಯ್ಯೆತತ್‌ 
ವ್ರತಂ ಕೃತಂ ತುಷ್ಟಿಕರಂ ಜಗದ್ಗುರೋಃ | 
ಯದ್ಭರ್ಮುಭಾಗಾತ್ಸಫಲಾ ಮಂರಾರೇಃ 


ಪ್ರಣೀಯತೇಂಸ್ಮಾಭಿರಿಯಂ ಸಲೋಕತಾಂ ॥ ೨೭ ॥ 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೇಹಿತಾಯಾಂ 


ದ್ವಿತೀಯೇ ವೈಷ್ಣನಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ "ಧರ್ಮದತ್ತೋಪಾಖ್ಯಾನೇ 
ಕಲಹಾಮೋಕ್ಸಕಥನೆಂ ನಾಮೆ ಪಂಚವಿಂಶೋಧ್ಯಾಯಃ 





ಹೋಗುವೆಯೋ ಆಗ ನೀನು ಸೂರ್ಯವಂಶದಲ್ಲಿ ಹುಟ್ಟಿ ದಶರಥನೆಂಬ ಹೆಸರಿ 
ನಿಂದ ಪ್ರಖ್ಯಾತನಾದ ರಾಜನಾಗುತ್ತೀಯೆ. ಆಗ ಮತ್ತೆ ಅದೇ ಇಬ್ಬರು ಹೆಂಡಿ 
ರಿಂದಲೂ ಮೂರನೆಯವಳಾಗಿ ನಿನ್ನ ಪುಣ್ಯದಲ್ಲಿ ಅರ್ಥಕ್ಕೆ ಭಾಗಿನಿಯಾಗಿರುವ 
ಇವಳಿಂದಲೂ ಒಡಗೂಡಿರುತ್ತೀಯೆ. 

೨೫. ಅಲ್ಲಿ ಕೂಡ ಭೂತಲದಲ್ಲಿ ವಿಷ್ಣುವು ನಿನಗೆ ಸಾನ್ನಿಧ್ಯವನ್ನು ಕೊಡು 
ತ್ತಾನೆ. ತಾನೇ ನಿನ್ನ ಮಗನಾಗಿ ಬಂದು ದೇವತೆಗಳ ಕಾರ್ಯವನ್ನು ಸಾಧಿಸು 
ತ್ತಾನೆ. 

೨೬, ವಿಷ್ಣುವಿಗೆ ಸಂತುಷ್ಟ್ರಿಮಾಡುವಂತಹ ನಿನ್ನ ಈ ಜನ್ಮವ್ರತಕ್ಕಿಂತ 
ಯಜ್ಞಗಳೇ ಆಗಲಿ, ದಾನಗಳೇ ಆಗಲಿ, ತೀರ್ಥಗಳೇ-ಆಗಲಿ ಅಧಿಕವಲ್ಲ. 

೨೭. ಎಲೈ ವಿಪ್ರಾಗ್ರಗಣ್ಯನೇ! ನೀನೇ ಧನ್ಯನು. ಏಕೆಂದರೆ, ಜಗದ್ಗುರು 
ವಿಗೆ ಸಂತುಷ್ಟಿ ಕರವಾದ ಈ ವ್ರತವನ್ನು ನೀನು ಮಾಡಿದ್ದೀಯೆ. ಮತ್ತು ಇವಳು 
ನಿನ್ನ ವ್ರತಪುಣ್ಯದ ಅರ್ಧಭಾಗದಿಂದಲೇ ಸಫಲಳಾಗಿ ಮುರಾರಿಯ ಸಾಲೋಕ್ಯ 
ವನ್ನು ಪಡೆದು ಅಲ್ಲಿಗೆ ನಮ್ಮಿಂದ ಕರೆದುಕೊಂಡು ಹೋಗಲ್ಪಡುತ್ತಿದ್ದಾಳೆ.” 


ಇಲ್ಲಿಗೆ ಎಂಬತ್ತೊಂ ದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದೆಮಹಾಪುರಾಣದೆ ಎರಡನೆಯ ವೈಷ್ಣವಖಂಡದೆ ಕಾರ್ತಿಕಮಾಸಮಾಹಾತ್ಮ್ಯದ 
ಧರ್ಮದತ್ತೋಸಾಖ್ಯಾನದೆಲ್ಲಿ  ಕಲಹಾ ಮೋಕ್ಬ್ಸಕಥನ?'ವೆಂಬ 
ಇಪ್ಪತ್ತೈದನೆಯ ಅಧ್ಯಾಯವು ಮಂಗಿದುದು 


॥ಶ್ರೀಃ॥ 
ಅಥ ಷಡಿ ಿಂಶೋಧ್ಯಾಯಃ 
ಚೋಲರಾಜ ವಿಷ್ಣುದಾಸ ಬ್ರಾಹ್ಮಣವಿನಾದಕಥನಂ 
ನಾರದ ಉವಾಚ :-- 
ಇತ್ಯಂ ತದ್ವಚನಂ ಶೃತ್ಥಾ ಧರ್ಮದತ್ತಸ್ಸವಿಸ್ಮೆಯಃ । 
ಪ್ರಣಮ್ಯ ದಂಡನದ್ಭೂಮೌ ವಾಕ್ಯಮೇತದುವಾಚ ಹ Hon 
ಧರ್ಮದತ್ತ ಉವಾಚ :-- 


ಆರಾಧಯಂತಿ ಸರ್ವೇಸಿ ವಿಷ್ಣುಂ ಭಕ್ತಾರ್ತಿನಾಶನಂ । 





ಯಜ್ಞ ರ್ನ್ದಾನೈರ್ವ್ಯತೈಃ ತೀರ್ಥ್ರೈಃ ತಪೋಭಿಶ್ಚ ಯಥಾನಿಧಿ ॥೨॥ 
ವಷ್ಣುಪ್ರೀತಿಕರಂ ತೇಷಾಂ ಕಿಂಚಿತ್ಸಾನ್ನಿಧೃಕಾರಕಂ | 
ಯೆತೃತ್ವಾ ತಾನಿ ಚೀರ್ಣಾನಿ ಸರ್ವಾಣ್ಯಪಿಭವಂತಿ ಹಿ 1೩8 
ಗಣಾವೊಚತುಃ:- 
ಸಾಧು ಪೃಷ್ಟಂ ತ್ವಯಾ ವಿಪ್ರ ಶೃಣುಷ್ಟೈಕಾಗ್ರ್ರ ಮಾನಸಃ । 
ಸೇತಿಹಾಸಕಥಾಂ ಪುಣ್ಯಾಂ ಕಥ್ಯಮಾನಾಂ ಪುರಾಭವಾಂ ॥೪॥ 
ಕನ್ನಡದ ಅನುವಾದ 


ಚಜೋಳರಾಜ ವಿಷ್ಣುದಾಸ ಬ್ರಾಹ್ಮಣವಿವಾದವು 


೧. ನಾರದನಿಂತೆಂದನು:--ಈ ರೀತಿಯಾಗಿ ನುಡಿದ ಆ ವಿಷ್ಣುದೂತನ 
ಮಾತುಗಳನ್ನು ಕೇಳಿ ಧರ್ಮದತ್ತನು ವಿಸ್ಮಯವನ್ನು ಹೊಂದಿ ಭೂಮಿಯಲ್ಲಿ 
ದಂಡಪ್ರಣಾಮವನ್ನು ಮಾಡಿ ಈ ಮಾತುಗಳನ್ನಾಡಿದನು. 

೨. ಧರ್ಮದತ್ತಶಿಂತೆಂದನು :-- ಭಕ್ತರ ಸಂಕಟಗಳನ್ನು ನಾಶಮಾಡು 
ವವನಾದ ವಿಷ್ಣುವನ್ನು ಯಜ್ಞಗಳಿಂದಲೂ, ದಾನಗಳಿಂದಲೂ, ವ್ರತೆಗಳಿಂದಲೂ, 
ತೀರ್ಥಗಳಿಂದಲೂ, ತಪಸ್ಸುಗಳಿಂದಲೂ ಯಥಾವಿಧಿಯಾಗಿ ಸರ್ವರೂ ಆರಾಧಿ 
ಸುತ್ತಾರೆ. 

೩. ಅವುಗಳಲ್ಲಿ ವಿಷ್ಣುಪ್ರೀತಿಕರವಾಗಿ ಅವನ ಸಾನ್ಲಿಧ್ಯವುಂಟುಮಾಡು 
ವಂತಹುದು ಯಾವುದು? ಯಾವುದನ್ನು ಮಾಡಿದರೆ ಆ ಸರ್ವವನ್ನೂ ಮಾಡಿ 
ದಂತಾಗುತ್ತಜಿ??' ಎಂದು ಕೇಳಿದನು. 

೪. ಬ್ರಾಹ್ಮಣನ ಪ್ರಶ್ನೆಗೆ ಗಣಗಳು ಹೀಗೆ ಉತ್ತರ ಕೊಟ್ಟರು:--““ಅಯ್ಯಾ 
ವಿಪ್ರಾ! ನೀನು ಸರಿಯಾಗಿ ಪ್ರಶ್ನೆಮಾಡಿದ್ದೀಯೆ. ನಾವು ಹೇಳಲಿರುವ ಪುಣ್ಯ 
ಕರವಾದ ಹಿಂದೆ ನಡೆದ ಇತಿಹಾಸಕಥೆಯನ್ನು ಒಮ್ಮನಸ್ಸಿನಿಂದ ಲಾಲಿಸು. 


೩೪೪ ಶ್ರೀ ಸ್ಕಾಂದಮಹಾಪುರಾಣಂ 


ಕಾಂಚಿಪುರ್ಯಾಂ ಪುರಾ ಜೋಲಃ ಚಕ್ರವರ್ತೀ ನೃಪೋಭವತ್‌ । 


ಯಸ್ಕ್ಯಾಖ್ಯಯೈವ ತೇ ದೇಶಾಃ ಜೋಲಾ ಇತಿ ಪ್ರಥಾಂ ಗತಾಃ ॥೫॥ 
ಯಸ್ಮಿನ್‌ ಶಾಸತಿ ಭೂಚಕ್ರಂ ದರಿದ್ರೋ ವಾಪಿ ದುಃಖತಃ । 
ಪಾಪಬುದ್ಧಿಸ್ಸರುಗ್ವಾಫಿ ನೈವ ಕಶ್ಲಿದಭೂನ್ನರಃ ॥೬॥ 
ಯಸ್ಯಾಪ್ರ್ಯುನ್ನತಯಜ್ಞಸ್ಯ ತಾಮ್ರಸರ್ಣ್ಯಾಸ್ತಬಾವುಭೌ । 
ಸುವರ್ಣಯೂಪೈಶ್ಕೋಭಾಢ್ಯಾವಾಸ್ತಾಂ ಚೈತ್ರರಥೋಪಮೌ ॥೭॥ 
ಸ ಕೆದಾಚಿದಗಾದ್ರಾಜಾ ಹ್ಯನಂತಶಯನಂ ದ್ವಿಜ । 

ಯಂತ್ರಾಸೌ ಜಗತಾಂ ನಾಥೋ ಯೋಗನಿದ್ರಾಮುಪಾಶ್ರಿತಃ Hon 
ತತ್ರ ಶ್ರೀರಮುಣಂ ದೇವಂ ಸಂಪೂಜ್ಯ ನಿಧಿನನ್ನೃಪಃ । 
ಮಣಿಮುಕ್ತಾಫಲೈರ್ದಿನ್ಯೈಃ ಸ್ಪರ್ಜಸಪುಷ್ಪೈಶ್ಚ ಶೋಭನೈಃ ॥೯॥ 
ಪ್ರಣಮ್ಯ ದಂಡವತ್‌ ಭೂಮಾವುಪನಿಷ್ಟಸ್ಸ ತತ್ರ ವೈ । 

ತಾವತ್‌ ಬ್ರಾಹ್ಮಣಮಾಯಾತಂ ಅಪಶ್ಯದ್ದೇವಸನ್ನಿಧೌ ಟ ೧೦॥ 
ದೇವಾರ್ಚನಾರ್ಥಂ ಪಾಣೌ ತು ತುಲಸ್ಕುದಕಧಾರಿಣಂ । 
ಸ್ವಪುರೀವಾಸಿನಂ ತತ್ರ ನಿಷ್ಣುದಾಸಾಹ್ವಯಂ ದ್ವಿಜಂ ॥ ೧೧॥ 


೫. ಪೂರ್ವದಲ್ಲಿ ಕಾಂಚೀಪುರದಲ್ಲಿ ಜೋಲರಾಜನೆಂಬ ಚಕ್ರವರ್ತಿ 
ಯಿದ್ದನು. ಆತನ ಹೆಸರಿನಿಂದಲೇ ಆ ದೇಶವು ಚೋಲದೇಶವೆಂದು ಪ್ರಸಿದ್ಧ 
ವಾಗಿರುವುದು. 

೬. ಅವನು ಭೂಮಂಡಲವನ್ನಾಳುತ್ತಿದ್ದಾಗ ಯಾವನೊಬ್ಬಮನುಷ್ಯನೂ 
ದರಿದ್ರನಾಗಲಿ, ದುಃಖಿತನಾಗಲಿ, ಪಾಪಬುದ್ಧಿಯಾಗಲಿ, ರೋಗಿಯಾಗಲಿ 
ಆಗಿರಲಿಲ್ಲ. 

೭. ತಾಮ್ರಪರ್ಣಿಯ ಎರಡುದಡಗಳೂ ಅವನ ಶ್ರೇಷ್ಠಯಜ್ಞಗಳ 
ಸುವರ್ಣಯೂಪಗಳಿಂದ ಚೈತ್ರರಥವನದಂತೆ ಕಾಂತಿಯುಕ್ತಗಳಾಗಿದ್ದುವು. 

ಲೆ. ಅಯ್ಯಾ ದ್ವಿಜನೇ! ಯಾವೆಡೆಯಲ್ಲಿ ಜಗನ್ನಾಥನು ಯೋಗನಿಡ್ರೆಯನ್ನಾ 
ಶ್ರಯಿಸಿರುವನೊ ಆ ಅನಂತಶಯನಕ್ಕೆ ಒಮ್ಮೆ ಆ ರಾಜನು ಹೋದನು. 

೯-೧೦. ಆ ರಾಜನು ವಿಧಿವತ್ತಾಗಿ ದೇವದೇವನಾದ ಶ್ರೀ ರಮಣನನ್ನು 
ದಿವ್ಯವಾದ ಮಣಿಗಳಿಂದಲೂ ಮುಕ್ತಾಫಲಗಳಿಂದಲೂ ಶೋಭನಗಳಾದ ಸ್ವರ್ಣ 
ಪುಷ್ಪಗಳಿಂದಲೂ ಪೂಜಿಸಿ ದಂಡಪ್ರಣಾಮವನ್ನು ಮಾಡಿ ನೆಲದಮೇಲೆ ಕುಳಿತು 
ಕೊಂಡನು. ಅಷ್ಟರಲ್ಲಿ ದೇವಸನ್ನಿಧಿಗೆ ಬಂದ ಒಬ್ಬ ಬ್ರಾಹ್ಮಣನನ್ನು ಕಂಡನು. 

೧೧. ಅವನು ಜೇವಾರ್ಚನೆಗಾಗಿ ತುಲಸಿಯನ್ನೂ ಉದಕವನ್ನೂ ಕೈಯಲ್ಲಿ 
ಹಿಡಿದಿದ್ದನು. ತನ್ನ ಪಟ್ಟಣದ ನಿವಾಸಿಯಾದ ವಿಷ್ಣುದಾಸನೆಂಬ ಆ ಬ್ರಾಹ್ಮಣ 
ನನ್ನು ದೊರೆಯು ಕಂಡನು. 


ಷಡ್ವಿಂಶೋ$ಧ್ಯಾಯಃ 


೪ಜಿ 
ಸ ತತ್ರಾಭ್ಯೇತ್ಯ ವಿಪ್ರರ್ಷಿಃ ದೇವದೇವಮಪೂಜಯತ್‌ ಟ 
ವಿಷ್ಣುಸೂಕ್ತೇನ ಸಂಸ್ಕಾ ಸ್ಯ ತುಲಸೀಮಂಜರೀದಲೈಃ ॥ ೧೨ 
ತುಲಸೀ ಪೂಜಯಾ ತಸ್ಯ ನಿತ್ತಸ್ತ ಪೂಜಾಂ ಪುರಾ ಕೃತಾಂ । 
ಆಚ್ಛಾ ದಿತಂ ಸಮಾಲೋಕ್ಕ ರಾಜಾ ಕೃಜ್ಣೊ ಬ್ರ ನೀದಿದಂ ॥ ೧೩॥ 


ಹ ಉನಾಚ :-- 


ಮಾಣಿಕ್ಯಸ್ವರ್ಣಸಪೂಜಾತ್ರ ಶೋಭಾಢ್ಯಾ ಯಾ ಕೃತಾ ಮಯಾ । 

ವಿಷ್ಣು ಬ ಕಥಂ ಸೇಯಮಾಛ ನನ್ನಾ ತುಲಸೀದಲೈಃ ॥ ೧೪ ॥ 

ವಿಷು” ಭಕ್ತಿ ೦ನ ಜಾನಾಸಿ ನರಾತೊಸಿ ಮತೋ NN ] 

ಯಸ್ಸಿ ಇಮಾಂ ಅತಿಶೋಭಾಢ್ಯಾಂ ಪೂಜಾಮಾಜ್ಯಾ ್ಸಿವಯೆಸ್ಯಹೋಃ ೧೫ ॥ 

ಇತಿ ತದ್ದಚನಂ ಶೃತ್ವಾ ಸಕ್ರೋಧಸ್ತದ್ದಿ ಜೋತ್ತೆನುಃ 

ರಾಜ್ಞೋ ಗೌರನಮಂಲ್ಲಂಘ್ಯೆ ಜಗಾದ ವಚನಂ ತದಾ ॥ ೧೬ ॥ 
ವಿಷ್ಣುದಾಸ ಉವಾಚ :-- 

ರಾಜನ್‌ ಭಕ್ತಿಂ ನ ಜಾನಾಸಿ ಗರ್ನಿತೋಸಿ ನೃಪಶ್ರಿಯಾ । 

ಕಿಯದ್ದಿಷ್ಟುವ್ರತಂ ಪೂರ್ವಂ ತ್ವಯಾ ಚೀರ್ಣಂ ವದಸ್ವ ಯತ್‌ ॥ ೧೭॥ 





೧೨. ಆ ವಿಪ್ರರ್ಷಿಯು ಅಲ್ಲಿ ಬಂದು ಆ ದೇವದೇವನನ್ನು ವಿಷ್ಣುಸೂಕ್ತ 
ದಿಂದ ಅಭಿಷೇಕಮಾಡಿ ತುಲಸಿಯ ಗೊಂಚಲ ದಳಗಳಿಂದ ಪೂಜೆಮಾಡಿದನು. 

೧೩. ತಾನು ಮೊದಲು ಮೊದಲು ಮಾಡಿದ್ದ ರತ್ಸಪೂಜೆಯು ಅವನ 
ತುಲಸೀಪೂಜೆಯಿಂದೆ ಮುಚ್ಚಿಹೋದುದನ್ನು ಕಂಡು ಕ್ರುದ್ಧನಾಗಿ ರಾಜನು 
ಹೀಗೆ ಹೇಳಿದನು. 

೧೪. ಜೋಲನಿಂತೆಂದನು :--" ಮಾಣಿಕ್ಯ ರತ್ನಗಳಿಂದಲೂ ಸ್ವರ್ಣ 
ಗಳಿಂದಲೂ ಶೋಭಾಪೂರ್ಣವಾಗಿರುವಂತೆ ನಾನು ಮೊದಲು ಪೂಜೆಮಾಡಿದ್ದೆ 
ನಷ್ಟೆ. ಅಯ್ಯಾ ವಿಷ್ಣುದಾಸ! ಈ ಪೂಜೆಯನ್ನು ತುಲಸೀದಲಗಳಿಂದ ಹೇಗೆ 
ಮುಚ್ಚಿ ಮರೆಮಾಡಿಜಿ? 

'೧೫. ಆತಿ ಶೋಭಾವಂತವಾಗಿರುವ ಈ ಪೂಜೆಯನ್ನು ಮುಚ್ಚು ತ್ರಿರುವೆ 
ಯಾದ್ದರಿಂದ್ಕೃ ನೀನು ವಿಷ್ಣುಭಕ್ತಿಯನ್ನು ಅರಿಯೆಯೆಂದೂ ನೀಚನಾಗಿದ್ದೀ 
ಯೆಂದೂ ನನ್ನ ಭಾವನೆ.? 

೧೬. ಇಂತೆಂದು ನುಡಿದ ಮಾತನ್ನಾಲಿಸಿ ಆದ್ವಿ ಜೋತ್ತಮನು ಕೋಪ 
ಗೊಂಡು ರಾಜನ ಗೌರವವನ್ನು ಉಲ್ಲಂಘಿಸಿ ಈ ಮಾತನ್ನು ಹೇಳಿದನು. 

೧೭. ವಿಷ್ಣುದಾಸನಿಂತೆಂದನು. "ರಾಜಾ, ನೀನು ಭಕ್ತಿಯನ್ನರಿಯೆ; 
ಬೊರೆತನದ ಸಿರಿಯಿಂದ ಸೊಕ್ಕಿದ್ದೀಯೆ. ಪೂರ್ವದಲ್ಲಿ ನೀನು ಎಷ್ಟುಮಟ್ಟಗೆ 
ವಿಷ್ಣುವ್ರತವನ್ನು ನಡೆಸಿದ್ದೀಯೊ ಅದನ್ನು ಹೇಳು”? ಎಂದು ಪ್ಲ ದ್ರ ಶ್ಲ ಮಾಡಿದನು. 


೩೪೬ ಶ್ರೀ ಸ್ಕಾಂದಮಹಾಪುರಾಣಂ 


ಗಣಾವೂಚತುಃ:- 

ತದ್ಪ್ಪಾಹ್ಮಣವಚಃ ಶೃತ್ವಾ ಪ್ರಹಸ್ಯ ಚ ನೃಪೋತ್ತಮಃ 1 

ನಿಷ್ಣುದಾಸಂ ತದಾ ಗರ್ವಾತ್‌ ಉವಾಚ ವಚನಂ ದ್ವಿಜಂ ॥ ೧೮ 8 
ರಾಜೋವಾಚ :- 

ಇತ್ಸಂ ಚೇದ್ವದಸೇ ವಿಪ್ರ ವಿಷ್ಣುಭಕ್ಕ್ಯಾತಿಗರ್ನಿತಃ । 

ಭಕ್ತಿಸ್ತೇ ಕಿಯತೀ ವಿಷ್ಣೋಃ ದರಿದ್ರಸ್ಕಾಥನಸ್ಯ ಚ ॥೧೯॥ 

ಯಜ್ಞ ದಾನಾದಿಕಂ ನೈವ ವಿಷ್ಣೋಸ್ತುಷ್ಟಿಕರಂ ಕೃತಂ । 

ನಾಪಿ ದೇವಾಲಯಂ ಪೂರ್ವಂ ಕೃತಂ ವಿಪ್ರ ತ್ವಯಾ ಕ್ವಚಿತ್‌ ॥ ೨೦॥ 

ಈದೃಶಸ್ವಾಪಿ ತೇ ಗರ್ವ ಏಷ ತಿಷ್ಮತಿ ಭಕ್ತಿತಃ । 

ತಚ್ಛೃಣ್ಣಂತು ವಚೋ ಮೇಂದ್ಯ ಸರ್ಮೇಷ್ಯೇತೇ ದ್ವಿಜಾತಯಃ ॥ ೨೧॥ 

ಸಾಕ್ಸಾತ್ಯಾರಮಹಂ ವಿಷ್ಣೋಃ ಏಷ ವಾದೌ ಗಮಿಷ್ಯತಿ 1 

ಪಶ್ಯಂತು ಸರ್ಮೇಂಪಿ ತತೋ ಭಕ್ತಿಂ ಜ್ಞ್ಞಾಸ್ಯಂತಿ ಚಾವಯೋಕ ॥ ೨೨ ॥ 
ಗಣಾವೂಚತುಃ;-- 

ಇತ್ಯುಕ್ತ್ವಾ ಸ ನೃಪೋಃಗಚ್ಛತ್‌ ನಿಜರಾಜಗೃಹಂ ತದಾ । 

ಆರಭದ್ವೆ ಪಸ್ಸೈವಂ ಸತ್ರಂ ಕೃತ್ವಾಚಾರ್ಯಂ ತು ಮುದ್ಧಲಂ ॥ ೨೩ ॥ 





೧೮. ಗಣಗಳು ಹೀಗೆ ಹೇಳತೊಡಗಿದರು. ಬ್ರಾಹ್ಮಣನ ಆ ಮಾತನ್ನು 
ಕೇಳಿ ಆ ನೃಪೋತ್ತಮನು ನಕ್ಕು ಬಿಟ್ಟನು. ಬ್ರಾಹ್ಮಣನಾದ ವಿಷ್ಣುದಾಸನನ್ನು 
ಕುರಿತು ಗರ್ವದಿಂದ ಈ ವಚನವನ್ನಾಡಿದನು. 

೧೯. ರಾಜನೆಂದನು :-- "ಅಯ್ಯಾ ವಿಪ್ರಾ, ವಿಷ್ಣುಭಕ್ತಿಯಿಂದ ಅತಿ 
ಗರ್ವಿತನಾಗಿ ನೀನು ಹೀಗೆ ಹೇಳುತ್ತಿರುವೆಯಾದಕ್ಕೆ ದರಿದ್ರನೂ ಧನಹೀನನೂ 
ಆದ ನಿನಗೆ ವಿಷ್ಣುಭಕ್ತಿಯೆಷ್ಟು ತಾನೇ ಇದ್ದೀತು? 

೨೦. ವಿಷ್ಣುವಿಗೆ ಸಂತೋಷವುಂಟುಮಾಡುವ ಯಜ್ಞ ದಾನಾದಿಗಳನ್ನು 
ನೀನು ಮಾಡಿಯೇ ಇಲ್ಲ. ವಿಪ್ರಾ! ಹಿಂದೆಂದೂ ನಿನೆಲ್ಲಿಯೂ ದೇವಾಲಯವನ್ನೂ 
ನಿರ್ಮಿಸಿಲ್ಲ. 

೨೧. ಹೀಗಿರುವವನಾದರೂ ನಿನಗೆ ಭಕ್ತಿಯಿಂದ ಇಷ್ಟು ಗರ್ವವಿದೆ 
ಯಲ್ಲಾ! ಆದ್ದರಿಂದ (ಇಲ್ಲಿ ಈಗ ನೆರೆದಿರುವ) ಈ ಬ್ರಾಹ್ಮಣರೆಲ್ಲಾ ನನ್ನ 
ಮಾತನ್ನು ಕೇಳಲಿ. 

೨೨. ನಿಷ್ಣುವಿನ ಸಾಕ್ಸಾತ್ಮಾರವನ್ನು ನಾನೋ ಅಥವಾ ಇವನೋ, 
ಯಾರು ಮೊದಲು ಪಡೆಯುತ್ತಾರೆ ಎಂಬುದನ್ನು ಎಲ್ಲರೂ ಕಾಣಲಿ. ಅದರಿಂದ 
ನಮ್ಮ ಭಕ್ತಿಯನ್ನು ತಿಳಿಯಬಹುದು. 

೨೩. ಗಣಗಳಿಂತು ಮುಂದುವರಿಸಿದರು :--ಹೀಗೆಂದು ನುಡಿದು ಆ 


ಸಡ್ಡಿಂಶೋಳ$ಧ್ಯಾಯಃ ೩೪೭ 


ಯನಸಿಸಂಘಸಮಂ ಜುಷ್ಟಂ ಬಹ್ಹನ್ನಂ ಬಹುದಕ್ಸಿಣಂ । 

ಯಚ್ಚ ಬ್ರಹ್ಮಕೃತಂ ಪೂರ್ವಂ ಗಯಾಕ್ಸೇತ್ರೇ ಸಮೃದ್ಧಿಮತ್‌ ॥ ೨೪ ॥ 
ವಿಷ್ಣುದಾಸೋಪಪಿ ತತ್ರೈನ ತಸ್ಥೌ ದೇವಾಲಯೇ ವ್ರತೀ । 
ಯಥೋಕ್ತನಿಯಮಾನ್‌ ಕುರ್ವನ್‌ ವಿಷ್ಣೋಸ್ತುಷ್ಟಿಕರಾನ್‌ ತದಾ॥೨೫॥ 
ಮಾಘೋರ್ಜಯೋರ್ವ್ರತಂ ಸಮ್ಯಕ್‌ ತುಲಸೀವನಪಾಲನಂ । 
ಏಕಾದಶ್ಯಾಂ ಹರೇರ್ಜಾಪ್ಯಂ ದ್ವಾದಶಾಕ್ಸರವಿದ್ಯಯಾ ॥ ೨೬ ॥ 
ಉಪಚಾರೈಷ್ಟೋಡಶಭಿಃ ನೃತ್ಯಗೀತಾದಿನುಂಗಲೈಃ ! 

ನಿತ್ಯಂ ವಿಷ್ಣೋಸ್ತಫಾ ಪೂಜಾಂ ವ್ರತಾನ್ಯೇತಾನಿ ಸೋ ಕರೋತ್‌॥ ೨೭ ॥ 
ನಿತ್ಯಂ ಸಂಸ್ಕರಣಂ ವಿಷ್ಣೋಃ ಗಚ್ಛೆನ್‌ ಭುವಿ ಸ್ವಪನ್ನಪಿ । 


ಸರ್ವಭೂತಸ್ಥಿತಂ ವಿಷ್ಣುಂ ಅಸಶ್ಯತ್ಸ್ಫಮದರ್ಶನಃ ॥ ೨೮ ॥ 
ಮಾಘಕಾರ್ತಿಕಯೋರ್ನಿತ್ಯಂ ವಿಶೇಷನಿಯಮಾನಸಿ । 
ಅಕರೋದ್ಧಿಷ್ಟುತುಷ್ಟ್ಯರ್ಥಂ ಸೋದ್ಯಾಪನವಿಧಿಂ ತಥಾ ॥೨೯॥ 





ರಾಜನು ತನ್ನ ಅರಮನೆಗೆ ಹೋದನು. ಹೋಗಿ ಮುಡ್ಗಲನನ್ನು ಆಚಾರ್ಯ 
ನನ್ನಾಗಿ ಮಾಡಿಕೊಂಡು ವೈಷ್ಣವಸತ್ರವನ್ನು ಪ್ರಾರಂಭ ಮಾಡಿದನು. 

೨೪. ಖುಷಿಸಂಘಗಳನ್ನು ಬರಮಾಡಿಕೊಂಡು ಬಹು ಅನ್ನ ಬಹು ದಕ್ಷಿಣೆ 
ಗಳನ್ನು ಕೊಡ ತೊಡಗಿದನು. ಪೂರ್ವದಲ್ಲಿ ಬ್ರಹ್ಮನು ಆ ಸತ್ರವನ್ನು ಬಹು 
ಸಮ್ಮದ್ಧಿಯಿಂದ ಪ್ರಯಾಗಕ್ಟೇತ್ರದಲ್ಲಿ ನೆರವೇರಿಸಿದ್ದನು. 

೨೫. ವಿಷ್ಣುದಾಸನೂ ಕೂಡ ಆ ದೇವಾಲಯದಲ್ಲೇ ವ್ರತವನ್ನು ಕ್ಸ 
ಕೊಂಡು ನಿಂತನು. ಅವನು ವಿಷ್ಣುವಿಗೆ ತುಷ್ಪಿಕರಗಳಾದ ನಿಯಮಗಳನ್ನು 
ಶಾಸ್ತ್ರೋಕ್ತರೀತಿಯಿಂದ ಸದಾ ಆಚರಿಸುತ್ತಿದ್ದನು. 

೨೬-೨೭. ಮಾಘವ್ರತ ಮತ್ತು ಕಾರ್ತಿಕವ್ರತಗಳು, ತುಲಸೀವನದ 
ಪಾಲನೆ, ಏಕಾದಶಿಯಲ್ಲಿ ದ್ವಾದಶಾಕ್ಸರ ವಿದ್ಯೆಯಿಂದ ಹರಿಯ ಜಪ, ನಿತ್ಯವೂ 
ವಿಷ್ಣುವಿಗೆ ನೃತ್ತಗೀತಾದಿ ಮಂಗಳಗಳಿಂದೊಡಗೂಡಿದ ಷೋಡಶೋಪಚಾರ 
ಪೂಜಿ ಈ ವ್ರತಗಳನ್ನು ಅವನು ಮಾಡಿದನು. 

೨೮. ನಡೆಯುತ್ತಿರುವಾಗಲೂ ನೆಲದಮೇಲೆ ಮಲಗಿರುವಾಗಲೂ ವಿಷ್ಣು 
ವಿನ ಸ್ಮರಣೆಯನ್ನು ತಪ್ಪದೆ ಮಾಡುತ್ತಿದ್ದನು. ಸಮದರ್ಶನವುಳ್ಳವನಾಗಿ ಸರ್ವ 
ಭೂತಗಳಲ್ಲಿಯೂ ಇರುವ ವಿಷ್ಣುವನ್ನು ಕಾಣುತ್ತಿದ್ದನು. 

೯. ಮಾಘೆ ಕಾರ್ತಿಕವ್ರತಗಳ ವಿಶೇಷನಿಯಮಗಳನ್ನೂ ನಡೆಸುತ್ತಿದ್ದನು. 
ನ ಸಂತುಷ್ಟಿಗಾಗಿ ಉದ್ಯಾಪನ ವಿಧಿಯನ್ನು ನೆರವೇರಿಸಿದನು. 


೩೪೮ ಶ್ರೀ ಸ್ಕಾಂದಮಹಾಪುರಾಣಂ 


ಏನಂ ಸಮಾರಾಧಯತೋಃ ಶ್ರಿಯಃಪತಿಂ 
ತಯೋಶ್ಚ ಚೋಲೇಶ್ವರನಿಷ್ಟುದಾಸಯೋಃ । 


ಅಗಾದ್ಧಿ ಕಾಲಸ್ಸುಮಹಾನ್‌ ನ್ರತಸ್ಮಯೋಃ 


ತನ್ನಿಷ್ಠಸರ್ವೇಂದ್ರಿಯಕರ್ಮುಣೋಸ್ತದಾ ou 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ " ಚೋಲರಾಜ ವಿಷ್ಣು 
'ದಾಸ ಬ್ರಾಹ್ಮಣವಿವಾದಕಥನಂ?'ನಾಮ ಷಡ್ವಿಂಶೋಂಧ್ಯಾಯಃ 





೩೦. ಆ ಚೋಲೇಶ್ವರ ವಿಷ್ಣುದಾಸರಿಬ್ಬರೂ ಈ ರೀತಿಯಾಗಿ ಲಕ್ಷ್ಮೀಪತಿ 
ಯನ್ನಾರಾಧಿಸುತ್ತಾ ಅವನಲ್ಲೇ ಸರ್ವೇಂದ್ರಿಯ ಕರ್ಮಗಳನ್ನೂ ನೆಲೆಗೊಳಿಸಿ 
ವ್ರತಸ್ಥರಾಗಿರಲಾಗಿ ಬಹುಕಾಲವು ಕಳೆದುಹೋಯಿತು.?? 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಹಾತ್ಮ್ಮ್ಯದಲ್ಲಿ 
144 ಚೋಲರಾಜ ವಿಷ್ಣುದಾಸ ಬ್ರಾಹ್ಮಣ ವಿವಾದ ಕಥನ? ?ನೆಂಬ 
ಇಪ್ಪತ್ತಾರನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ ॥ 
ಅಥ ಸಪ್ತನಿಂಶೋಧ್ಯಾಯಃ 


ಬೋಲರಾಜ ವಿಷ್ಣುದಾಸ ಮುಕ್ತಿಕಥನಂ 


ನಾರದ ಉವಾಚ ೩ 
ಕದಾಚಿದ್ದಿಷ್ಟುದಾಸೋಂಥ ಕೃತ್ವಾ ನಿತ್ಯನಿಧಿಂ ದ್ವಿಜ । 
ಸ ಪಾಕಮಕರೋತ್ತಾವತ್‌ ಅಹರತ್ಕೋಂಪ್ಯಲಕ್ಷ್ಬಿತಃ Hon 
ತಮದೃಷ್ಟಾಪ್ಯಸೌ ಷಾಕಂ ಪುನರ್ನೈವಾಕರೋತ್ತದಾ । 
ಸಾಯಂಕಾಲಾರ್ಚನಸ್ಕಾಸೌ ವ್ರತಭಂಗಭೆಯಾದ್ದಿಜಃ ॥೨॥ 
ದ್ವಿತೀಯೇಂಹ್ನಿ ಪುನಃ ಪಾಕಂ ಕೃತ್ವಾ ಯಾವತ್ಸ ವಿಷ್ಣವೇ 1 
ಉಪಹಾರಾರ್ಪಣಂ ಕರ್ತುಂ ಗತಃ ಕೋಂಪ್ಯಹರತ್ಪುನಃ HAN 
ಏವಂ ಸಪ್ತದಿನಂ ತಸ್ಯ ಸಾಕಂ ಕೊಂಸ್ಯಹರನ್ಸೃಸೆ । 
ತತಸ್ಸನಿಸ್ಮಯಶ್ಚಾಥ ಮನಸ್ಯೇವಮಧಾರಯಂತ್‌ ॥೪॥ 
ಅಹೋ ನಿತ್ಯಂ ಸಮಭ್ಯೇತ್ಯ ಕಃ ಪಾಕಂ ಹರತೇ ಮಮ । 
ಕ್ಲೇತ್ರಸನ್ನ್ಯಾಸಿನಃ ಸ್ಥಾನಂ ನ ತ್ಯಾಜ್ಯಂ ಮನಂ ಸರ್ವಥಾ ॥೫॥ 





ಕನ್ನಡದ ಅನುವಾದ 
ಜೋಲರಾಜ ವಿಷ್ಣು ದಾಸರ ಮೋಕ್ಪ ಪ್ರಾಪ್ತಿಯು 


೧. ನಾರದನಿಂತೆಂದನು :--ಬಳಿಕ ಒಂದಾನೊಂದು ದಿನ ವಿಷ್ಣುದಾಸನು. 
ನಿತ್ಯ ವಿಧಿಯನ್ನು ನೆರವೇರಿಸಿ ಅಡಿಗೆ ಮಾಡಿಕೊಂಡನು. ಅಷ್ಟರಲ್ಲಿ ಯಾವನೋ 
ಒಬ್ಬನು ಕಾಣಿಸಿಕೊಳ್ಳದೆಯೇ ಅದನ್ನು ಅಪಹರಿಸಿಕೊಂಡು ಹೋದನು. 

೨. ಹಾಗೆ ಅಡಿಗೆಯನ್ನು ತೆಗೆದುಕೊಂಡು ಹೋದವನನ್ನು ಕಾಣದಿದ್ದರೂ 
ಆ ಬ್ರಾಹ್ಮಣನು ಮತ್ತೆ ಪಾಕವನ್ನು ಮಾಡಲೇ ಇಲ್ಲ. ಸಾಯಂಕಾಲದ ಅರ್ಚನೆಗೆ 
ಅದರಿಂದ ಕಾಲಭಂಗವಾದೀತೆಂದು ಆ ದ್ವಿಜನು ಭಯಪಟ್ಟನು. 

೩. ಎರಡನೆಯ ದಿನ ಪುನಃ ಪಾಕವನ್ನು ಮಾಡಿ ವಿಷ್ಣುವಿಗೆ ಕೈವೇದ್ಯಾ 
ರ್ಪಣೆ ಮಾಡಲು ಹೋದನು. ಹೋಗುವಷ್ಟರಲ್ಲಿಯೇ ಅದನ್ನು ಯಾವನೋ 
ಮತ್ತೆ ತೆಗೆದುಕೊಂಡುಬಿಟ್ಟನು. 

೪. ಎಲ್ಫೈ ರಾಜನೇ! ಹೀಗೆ ಏಳುದಿನಗಳವರೆಗೂ ಅವನ ಅಡಿಗೆಯನ್ನು 
ಯಾವನೋ ತೆಗೆದುಕೊಂಡು ಬಿಡುತ್ತಿದ್ದನು. ಬಳಿಕ ವಿಸ್ಮಯ ಹೊಂದಿದವನಾಗಿ 
ಅವನು ಮನಸ್ಸಿನಲ್ಲಿ ಹೀಗೆಂದುಕೊಂಡನು. 

೫. “ಆಹಾ! ನಿತ್ಯವೂ ಕ್ಲೇತ್ರ ಸನ್ನ್ಯಾಸಿಯಾದ ನನ್ನ ಪಾಕವನ್ನು 
ಯಾವನು ತೆಗೆದುಕೊಂಡು ಹೋಗುತ್ತಿದ್ದಾನೆ? ಏನೇ ಆದರೂ ಈ ಸ್ಥಾನವನ್ನು 
ನಾನು ಬಿಡಬಾರದು. 


೩೫೦ ಶ್ರೀ ಸ್ಕಾಂದಮಹಾಪುರಾಣಂ 


ಪುನಃ ಸಾಕಂ ವಿಧಾಯಾತ್ರ ಭುಜ್ಯತೇ ಯದಿ ಚೇನ್ಮಯಾ । 


ಸಾಯಂಕಾಲಾರ್ಚನಂ ಚೈನ ಪರಿತ್ಯಾಜ್ಯಂ ಕಥಂ ಭವೇತ್‌ ॥೬॥ 
ಯದಿ ಪಾಕಂ ವಿಧಾಯೈನ ಭೋಕ್ತವ್ಯಂ ತು ಮಮಾ ನ ತತ್‌ | 
ಅನಿವೇದ್ಯ ಹರೌ ಸರ್ವಂ ವೈಷ್ಣನೈರ್ನೈನ ಭುಜ್ಯತೇ “an 
ಉಸಪೋಷಿತೋಹಂ ಸಹ್ತಾಹಂ ತಿಷ್ಮಾಮ್ಯತ್ರ ವ್ರತಸ್ಥಿತಃ । 

ಅದ್ಯ ಸಂರಕ್ಟೈಣಂ ಸಮ್ಯಕ್‌ ಪಾಕಸ್ಕಾತ್ರ ಕರೋಮ್ಯಹಂ ॥೮॥ 
ಇತಿ ಸಾಕಂ ವಿಧಾಯಾಸೌ ತತ್ಪೈವಾಲಕ್ಷಿತಃ ಸ್ಥಿತಃ । 

ತಾವದ್ದ ದರ್ಶ ಚಾಂಡಾಲಂ ಪಾಕಾನ್ನಹರಣೇ ಸ್ಥಿತಂ Hen 


ಕ್ಲುತ್ಕ್ಯಾಮಂ ದೀನನದನಂ ಅಸ್ಥಿಚರ್ಮಾನಶೇಸಿತಂ 1 
ತಮಾಲೋಕ್ಯ ದ್ವಿಜಾಗ್ರೊ 3 ಆಭೂತ್‌ ಕೃಪಯಾನ್ವಿತಮಾನಸಃ ॥ ೧೦॥ 
ನಿಲೋಕ್ಕಾನ್ನಹರಂ ವಿಪ್ರಃ ತಿಷ್ಠ ತಿಷ್ಕೇತ್ಯಭಾಷತ | 


ಕಥಮಶ್ನಾಸಿ ತದ್ರೂಕ್ಸೃಂ ಫೃತಮೇತದ್ಧೃಹಾಣ ಭೋಃ ॥ ೧೧॥ 
ಇತ್ನೆಂ ವದಂತೆಂ ನಿಪ್ರಾಗ್ರ್ಯೈಂ ಆಯಾಂತಂ ಸೆ ವಿಲೋಕ್ಯ ಚ । 
ವೇಗಾದಧಾವತ್ತದ್ಧೀತ್ಯಾ ಮೂರ್ಥಿತಶ್ಹ್ಚ ಪಷಾತ ಹ ॥ ೧೨ ॥ 





೬. ಇಲ್ಲಿ ಮತ್ತೆ ಅಡಿಗೆಮಾಡಿ ಭೋಜನಮಾಡುವುದಾದರೆ ಸಾಯಂಕಾಲದ 
ಅರ್ಚನೆಯನ್ನೂ ಬಿಡಬೇಕಾಗುತ್ತದೆ. ಅದು ಹೇಗಾದೀತು? 

೭. ಅಡಿಗೆಯನ್ನು ಮಾಡಿ ಹಾಗೆಯೇ ಊಟಮಾಡೋಣನೆಂದರೆ, ಅದು 
ಸರಿಯಲ್ಲ. ವೈಷ್ಣವರು ಸರ್ವವನ್ನೂ ಹರಿಗೆ ರಿವೇದನಮಾಡದೆ ಭೋಜನ 
ಮಾಡುವುದಿಲ್ಲ. 

೮. ಏಳುದಿನ ನಾನು ಉಪವಾಸಮಾಡಿದ್ದೇನೆ. ಇಲ್ಲಿ ವ್ರತಸ್ಥನಾಗಿದ್ದೇನೆ. 
ಇವತ್ತು ಅಡಿಗೆಯ ರಕ್ಷಣೆಯನ್ನು ಬಹು ಎಚ್ಚರಿಕೆಯಿಂದ ಮಾಡುತ್ತೇನೆ. 

೯. ಹೀಗೆಂದು ಯೋಚಿಸಿ ಪಾಕಮಾಡಿ ಅಲ್ಲಿಯೇ ಯಾರಿಗೂ ಕಾಣದಂತೆ 
ನಿಂತುಕೊಂಡಿದ್ದನು. ಆಗ ಆ ಪಾಕಾನ್ನವನ್ನು ಹರಣಮಾಡುತ್ತಿರುವ 
ಚಂಡಾಲನನ್ನು ಕಂಡನು. 

೧೦. ಅವನು ಹಸಿವಿನಿಂದ ಬಳಲಿ ಸೊರಗಿಹೋಗಿದ್ದನು. ಮುಖವು 
ತುಂಬ ದೀನವಾಗಿತ್ತು. ಮೈಯಲ್ಲಿ ಚರ್ಮ ಮೂಳೆ ಮಾತ್ರ ಉಳಿದಿತ್ತು. 
ಅವನನ್ನು ನೋಡಿ ದ್ವಿಜ ಶ್ರೇಷ್ಠನು ಮನಸ್ಸಿನಲ್ಲಿ ಕೃನೆಯುಳ್ಳವನಾದನು. 

೧೧. ಅನ್ನವನ್ನು ತೆಗೆದುಕೊಂಡು ಹೋಗುತ್ತಿದ್ದವನನ್ನು ಕಂಡು, “" ನಿಲ್ಲು 
ನಿಲ್ಲು? ಎಂದು ಕೂಗಿದನು. ““ ಅಯ್ಯಾ! ಒರಟಾದ ಆ ಅನ್ನವನ್ನು ಹೇಗೆ 
ತಿನ್ನುತ್ತೀಯೆ? ಈ ತುಪ್ಪವನ್ನು ತೆಗೆದುಕೋ” ಎಂದನು. 


೧೨. ಹೀಗೆ ನುಡಿಯುತ್ತ ತನ್ನೆಡೆಗೆ ಬರುತ್ತಿದ್ದ ಆ ವಿಪ್ರಶ್ರೇಷ್ಠನನ್ನು 


ಸಪ್ತವಿಂ ಶೋಳ9ಧ್ಯಾಯಃ ೩೫೧ 


ಭೀತೆಂ ಸಂಮೂರ್ಛಿತಂ ದೃಷ್ಟ್ಯಾ ಚೆಂಡಾಲಂ ಸ ದ್ವಿಜಾಗ್ರಣೇಃ । 


ವೇಗಾದಭ್ಯೇತ್ಯ ಕೃಷಯಾ ಸ್ವನಸ್ವ್ರಾಂತೈರನೀಜಯತ್‌ ॥ ೧೩ ॥ 
ಅಥೋಶ್ಠಿತಂ ತವಮೇವಾಸೌ ವಿಷ್ಣುದಾಸೋ ವ್ಯಲೋಕಯತ್‌ । 
ಸಾಕ್ಸಾನ್ನಾರಾಯಣಂ ದೇವಂ ಶಂಖಚಕ್ರಗದಾಧರಂ ॥ ೧೪ ॥ 
ತಂ ದೃಷ್ಟ್ಯಾ ಸಾತ್ವಿಕೈರ್ಭಾನೈರಾನೃತೋ ದ್ವಿಜಸತ್ತಮಃ । 

ಸ್ತೋತುಂ ಚೈನ ನಮಸ್ವರ್ತುಂ ತದಾ ನಾಲಂಬಭೂನ ಸಃ ॥ ೧೫ ॥ 
ಅಥ ಶಕ್ರಾದಯೋ ದೇವಾಸ್ತತ್ರೈನಾಭ್ಯಾಯಯುಸ್ತದಾ । 
ಗಂಧರ್ವಾಪ್ಸರಸಶ್ಥಾಪಿ ಜಗುಶ್ಚ ನನ್ಫತುರ್ಮುದಾ H ೧೬ ॥ 
ವಿಮಾನಶತಸಂಕೀರ್ಣಂ ದೇವರ್ಷಿಶತಸಂಕುಲಂ । 
ಗೀತವಾಡಿತ್ರನಿರ್ಫೋಷಂ ಸ್ಥಾನಂ ತದಭವತ್ತದಾ ॥ ೧೭ ॥ 
ತತೋ ವಿಷ್ಣುಸ್ಸಮಾಲಿಂಗ್ಯ ಸ್ವಭಕ್ತಂ ಸಾತ್ವಿಕವ್ರತಂ । 
ಸಾರೂಪ್ಯಮಾತ್ಮನೋ ದತ್ವಾಃನೆಯದ್ವೈಕುಂಠಮಂದಿರಂ ॥ ೧೮ ॥ 





ಕಂಡು ಅವನು ಭಯದಿಂದ ವೇಗವಾಗಿ ಓಡಿದನು. ಓಡುತ್ತ ಅಲ್ಲಿಯೆ 
ಮೂರ್ಛಿತನಾಗಿ ಬಿದ್ದುಬಿಟ್ಟನು. 

೧೩. ಹೀಗೆ ಹೆದರಿ ಮೂರ್ಛಿತನಾಗಿ ಬಿದ್ದ ಆ ಚಂಡಾಲನನ್ನು ಕಂಡು 
ಆ ದ್ವಿಜಶ್ರೇಷ್ಠನಾದ ವಿಷ್ಣುದಾಸನು ಬೇಗ ಬೇಗನೆ ಅವನ ಹತ್ತಿರಕ್ಕೆ ಬಂದು 
ಕೃಪೆಯಿಂದ ತನ್ನ ಬಟ್ಟೆಯ ಸೆರಗಿನಿಂದ ಬೀಸಿದನು. 

೧೪. ಆಗ ಅವನೆದ್ದನು. ಏಳಲು ಅವನೇ ಶಂಖಚಕ್ರಗದಾಧರನೂ ದೇವ 
ದೇವನೂ ಆದ ನಾರಾಯಣ ನೆಂಬುದನ್ನು ವಿಷ್ಣು ದಾಸನು ಕಂಡುಕೊಂಡನು. 

೧೫. ಅವನನ್ನು ಕಂಡು ಆ ದ್ವಿಜಶ್ರೇಷ್ಠನು ಸಾತ್ವಿಕಭಾವಗಳಿಂದ ಆವೃತ 
ನಾಗಿ ಆ ನಾರಾಯಣನನ್ನು ಸ್ತುತಿಸುವುದಕ್ಕಾಗಲಿ ನಮಸ್ಕರಿಸುವುದಕ್ಕಾಗಲಿ 
ಶಕ್ತನಾಗಲಿಲ್ಲವು. 

೧೬. ಆಗ ಇಂದ್ರಾದಿದೇವಶೆಗಳೂ ಅಲ್ಲಿಗೇ ಬಂದು ಸೇರಿದರು. ಗಂಧರ್ವರೂ 
ಅಪ್ಸರೆಯರೂ ಸಂತೋಷದಿಂದ ಹಾಡಿ ನರ್ತಿಸಿದರು. 

೧೭. ಆ ಸ್ಥಳವು ನೂರಾರು ವಿಮಾನಗಳಿಂದ ತುಂಬಿತು. ನೂರಾರು 
ಮಂದಿ ದೇವರ್ಷಿಗಳು ಸಂದಣಿಸಿದರು. ಗೀತವಾದ್ಯಗಳ ಘೋಷವು ಅಲ್ಲೆಲ್ಲ 
ತುಂಬಿಹೋಯಿತು. 

೧೮. ಬಳಿಕ ವಿಷ್ಣುವು ಸಾತ್ವಿಕ ವ್ರತಗಳನ್ನು ನಡೆಸಿದ ಆ ತನ್ನ ಭಕ್ತನನ್ನು 
ಆಲಿಂಗಿಸಿ ಅವನಿಗೆ ತನ್ನ ಸಾರೂಪ್ಯವನ್ನಿತ್ತು ಅವನನ್ನು ತನ್ನ ವೈಕುಂಠ 
ಮಂದಿರಕ್ಕೆ ಕರೆದುಕೊಂಡುಹೋದನು. 

32 


೩೫೨ ಶ್ರೀ ಸ್ಮಾಂದಿಮೆಹಾಪುರಾಣಂ 


ವಿಮಾನವರೆಸೆಂಸ್ಥೃಂ ತೆಂ ಗಚ್ಛೆಂತಂ ವಿಷ್ಣು ಸನ್ನಿಧಿಂ । 

ದೀಕ್ಸಿತಶ್ಹೊ €ಲನೃಪತಿರ್ನಿಷ್ಟು ದಾಸಂ ದದರ್ಶ ಸಃ ॥೧೯॥ 

ವೈಕುಂಠಭುವನಂ ಯಾಂತಂ ವಿಷ್ಣುದಾಸಂ ವಿಲೋಕ್ಯ ಸಃ । 

ಸ್ವಗುರುಂ ಮುದ್ಗಲಂ ವೇಗಾದಾಹೂಯೇತ್ಕಂ ವಚೋಬ್ರವೀತ್‌ ॥೨೦॥ 
ಚೋಲ ಉವಾಚ: 


ಯೆತ್ಸರ್ನೆಯಾ ಮೂಯಾ ಚೈವ ಯಜ್ಞ ದಾನಾದಿಕಂ ಕೃತಂ I 


ಸ ವಿಷ್ಣುರೂಪಧೃಗ್ವಿಪ್ರೋ ಯಾತಿ ವೈಕುಂಠಮಂದಿರಂ ॥೨೧॥ 

ದೀಕ್ಷಿತೇನ ಮಯಾ ಸಮ್ಯಕ್‌ ಸತ್ರೇಂಸ್ಮಿನ್ಸೈಷ್ಣವೇ ತ್ವಯಾ । 

ಹುತಮಗ್ಗೌ ಕೃತಾ ವಿಪ್ರಾ ದಾನಾದ್ಯೈಃ ಪೂರ್ಣಮಾನಸಾಃ ೫ ೨೨ ॥ 

ನೈನಾದ್ಯಾಪಿ ಸಮೇ ದೇವಃ ಪ್ರಸನ್ನೋ ಜಾಯತೇ ಧ್ರುವಂ । 

ನಿಷ್ಣುದಾಸಸ್ಯ ಭಕ್ಕೈನ ಸಾಕ್ಸಾತ್ಕಾರಂ ದದೌ ಹರಿಃ ॥ ೨೩ ॥ 

ತಸ್ಮಾದ್ಹಾನೈಶ್ಹ್ಚ ಯಜ್ಞ್ಜೈಶ್ಚ ನೈವ ನಿಷ್ಣುಃ ಪ್ರಸೀದತಿ । 

ಭಕ್ತಿರೇನ ಪರಂ ತಸ್ಯ ನಿದಾನಂ ದರ್ಶನೇ ನಿಭೋಃ ॥ ೨೪ ॥ 
ಗಣಾವೂಚತೊುಃ ಃ-- 

ಇತ್ಯುಕ್ತ್ವಾ ಭಾಗಿನೇಯಂ ಸ್ವಮಭ್ಯಷಿಂಚನ್ನುಪಾಸೆನೇ । 

ಆಬಾಲ್ಯ್ಯದ್ದೀಕ್ಷಿತೋ ಯಜ್ಞೆ € ಹ್ಯಪುತ್ರತ್ವಮುಗಾದ್ಯತಃ ॥ ೨೫ ॥ 


೧೯. ಶ್ರೇಷ್ಠವಾದ ವಿಮಾನದ ಮೇಲೇರಿ ವಿಷ್ಣುಸಸ್ಸಿಧಿಗೆ ಹೋಗುತ್ತಿದ್ದೆ 
ಆ ವಿಷ್ಣುದಾಸನನ್ನು ದೀಕ್ಸಿತನಾಗಿದ್ದ ಜೋಲರಾಜನು ನೋಡಿದನು. 

೨೦. ವಿಷ್ಣುದಾಸನು ವೈಕುಂಠಲೋಕಕ್ಕೆ ಹೋದುದನ್ನು ಕಂಡು ಅವನು 
ತನ್ನಗುರುವಾದ ಮುದ್ದ ಲನನ್ನು ಬೇಗನೆ ಕರೆಸಿಕೊಂಡು ಈ ಮಾತನ್ನುಹೇಳಿದನು. 

೨೧. ಚೋಲನು ಹೇಳುತ್ತಾನೆ:-- ನಾನು ಯಾವನಲ್ಲಿ ಸ್ಪರ್ಧೆಯಿಂದ 
ಯಜ್ಞ ದಾನಾದಿಗಳನ್ನು ಮಾಡಿದೆನೊ, ಆ ವಿಪ್ರನು ವಿಷ್ಣುರೂಪಧಾರಿಯಾಗಿ 
ವೈಕುಂಠಲೋಕಕ್ಕೆ ಹೋಗುತ್ತಿದ್ದಾನೆ. 

೨೨, ಈ ವೈಷ್ಣವವ್ರತದಲ್ಲಿ ದೀಕ್ರಿತನಾಗಿ ನಾನು ನಿನ್ನ ಮೂಲಕ ಅಗ್ನಿ 
ಯಲ್ಲಿ ಹೋಮಮಾಡಿದೆನು; ದಾನಾದಿಗಳಿಂದ ವಿಪ್ರರ ಮನೋರಥಗಳನ್ನು 
ಪರಿಪೂರ್ಣಮಾಡಿದೆನು. 

೨೩-೨೪. ಆ ದೇವನು ಇನ್ನೂ ನನಗೆ ಪ್ರಸನ್ನನಾಗಲಿಲ್ಲ. ವಿಷ್ಣುದಾಸನ 
ಭಕ್ತಿಯಿಂದಲೇ ಹರಿಯು ಅವನಿಗೆ ಸಾಕ್ಸಾತ್ಕಾರವನ್ನು ದಯೆಪಾಲಿಸಿದನು. 
ಆದುದರಿಂದ ದಾನಗಳಿಂದಾಗಲಿ, ಯಜ್ಞಗಳಿಂದಾಗಲಿ ವಿಷ್ಣುವು ಪ್ರಸನ್ನನಾಗು 
ವುದೇ ಇಲ್ಲ. ಆ ಪ್ರಭುವಿನ ದರ್ಶನಮಾಡಲು ಭಕ್ತಿಯೊಂದೇ ಸಾಧನವು. 

೨೫. ಗಣಗಳು ಹೇಳುತ್ತಾರೆ:--ಹೀಗೆ ನುಡಿದು, ತನ್ನ ತಂಗಿಯ ಮಗ 


ಸಪ್ತವಿಂಶೋಳ$ಧ್ಯಾಯಃ ಫ್ಲಿಜಚಿಪ್ಸಿ 


ತಸ್ಮಾದದ್ಯಾಪಿ ತದ್ದೇಶೇ ಸದಾ ರಾಜ್ಯಾಂಶಭಾಗಿನಃ । 





ಸ್ವಸ್ತಿಯಾ ಏವ ಜಾಯಂತೇ ತತೃತಾನಧಿವರ್ತಿನಃ ॥ ೨೬ ॥ 
ಯಜ್ಞನಾಟಂ ತತೊಇಭ್ಯೇತ್ಯ ಯಜ್ಞ ಕುಂಡಾಗ್ರತಃಸ್ಥಿತಃ | 
ತ್ರಿರುಚ್ಚೈರ್ವ್ಯಾಜಹಾರಾಶು ವಿಷ್ಣುಂ ಸಂಬೋಧಯಂಸ್ತದಾ 1 ೨೭॥ 
ನಿಷ್ಠ್ಣೋ ಭಕ್ತಿಂ ಸ್ಥಿರಾಂ ದೇಹಿ ಮನೋವಾಕ್ಕಾಯಕರ್ಮಭಿಃ | 
ಇತ್ಯುಕ್ತ್ವಾ ಸೊೋಂಪತದ್ವಹ್ನೌ ಸರ್ವೇಷಾಮೇವ ಪಶ್ಯತಾಂ ॥ ೨೮ ॥ 
ಮುದ್ಧಲಸ್ತು ತದಾ ಕ್ರೋಧಾಜೈ ಖಾಮುತ್ಪಾಟಯತ್ಸ್ಪಕಾಂ । 
ತತಸ್ತೃದ್ಯಾಪಿ ತದ್ಗೋಶ್ರೇ ಮುದ್ಧಲಾ ವಿಶಿಖಾ ಬಭುಃ ॥ ೨೯॥ 
ತಾನದಾವಿರಭೂದ್ವಿಸ್ಸುಃ ಕುಂಡಾಗ್ನ್‌ ಭಕ್ತವತ್ಸಲಃ । 

ತಮಾಲಿಂಗ್ಯ ನಿಮಾನಾಗ್ರ್ಯಂ ಸಮಾರೋಹಯದಚ್ಯುತಃ ॥೩೦॥ 
ತಮಾಲಿಂಗ್ಯಾಂ5ತ್ಮಸಾರೂಪ್ಯಂ ದತ್ವಾ ವೈಕುಂಠಮಂದಿರಂ । 

ತೇನೈವ ಸಹ ದೇವೇಶೋ ಜಗಾನು ತ್ರಿದಶೈರ್ವ್ವತಃ ॥೩೧॥ 


ನನ್ನು ನೃಪಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕ ಮಾಡಿದನು. ಆ ರಾಜನು ಬಾಲ್ಯ 
ದಿಂದಲೂ ಯಜ್ಞ ದಲ್ಲಿಯೆ ದೀಕ್ಸಿತನಾಗಿದ್ದುದರಿಂದ ಅವನಿಗೆ ಮಕ್ಕಳಿರಲಿಲ್ಲವು. 

೨೬. ಆದ್ದರಿಂದ ಈಗಲೂ ಕೂಡ ಆ ರಾಜ್ಯದಲ್ಲಿ ಆ ರಾಜನು ಮಾಡಿದ 
ನಿಯಮವನ್ನೇ ಅನುಸರಿಸಿ ಸೋದರಿಯ ಮಕ್ಕಳೇ ರಾಜ್ಯಾಂಶಕ್ಕೆ ಭಾಗಿಗಳಾಗ: 
ತ್ತಾರೆ. 

೨೭-೨೮. ಬಳಿಕ ಅವನು ಯಜ್ಞ ವಾಟಕ್ಕೆ ಹೋಗಿ ಯಜ್ಞ ಕುಂಡದ 
ಮುಂದೆ ನಿಂತು ವಿಷ್ಣುವನ್ನು ಸಂಬೋಧಿಸುತ್ತಾ " ಎಲ್ಫೈ ನಿಷ್ಣುವೆ! ಮನೋವಾ 
ಕ್ಕಾಯ ಕರ್ಮಗಳಲ್ಲಿ ನನಗೆ ಸ್ಥಿರವಾದ ಭಕ್ತಿಯನ್ನು ದಯೆಪಾಲಿಸು” ಎಂದು 
ಮೂರುಸಾರಿ ಬೇಗ ಬೇಗ ಗಟ್ಟಿಯಾಗಿ ನುಡಿದು ಎಲ್ಲರೂ ನೋಡುತ್ತಿರಲು 
ಅವರೆದುರಿಗೆ ಬೆಂಕಿಯಲ್ಲಿ ಹಾರಿದನು. 

೨೯. ಆಗ ಮುದ್ದ ಲನು ಕ್ರೋಧದಿಂದ ತನ್ನ ಶಿಖೆಯನ್ನು ಕಿತ್ತುಹಾಕಿ 
ದನು. ಆದ್ದರಿಂದ ಇಂದಿಗೂ ಕೂಡ ಆ ಗೋತ್ರದವರಾದ ಮುದ್ಗಲರು 
ತಿಖೆಯಿಲ್ಲದವರಾದರು. 

೩೦. ಅಷ್ಟರಲ್ಲ ಭಕ್ತವತ್ಸಲನಾದ ವಿಷ್ಣುವು ಕುಂಡಾಗ್ನಿಯಲ್ಲಿ ಕಾಣಿಸಿ 
ಕೊಂಡನು. ಆ ರಾಜನನ್ನು ಆಲಿಂಗಿಸಿ ಆ ಅಚ್ಯುತನು ಅವನನ್ನು ವಿಮಾನದ 
ಮೇಲೇರಿಸಿಕೊಂಡನು. 

೩೧. ಅವನನ್ನು ಆಲಿಂಗಿಸಿಕೊಂಡು ತನ್ನ ಸಾರೂಪ್ಯವನ್ನು ದಯೆಪಾಲಿಸಿ 
ಆ ದೇವೇಶನು ದೇವತೆಗಳಿಂದ ಪರಿವೃತನಾಗಿ ಅವನನ್ನು ಸಂಗಡ ಕರೆದು 
ಕೊಂಡು ಹೊರಟುಹೋದನು. 


೩೫೪ ತ್ರೀ ಸ್ಯಾಂದಮಹಾಪುರಾಣಂ 


ನಾರದ ಉವಾಚ :- 
ಯೋ ವಿಷ್ಣುದಾಸಸ್ಸ ತು ಪುಣ್ಯಶೀಲೋ 
ಯಶ್ಚೋಲಭೂಪಸ್ಸ ಸುಶೀಲನಾಮಾ । 
ಏತಾವುಭೌ ತತ್ಸ್ಫಮರೂಪಭಾಜೌ 
ದ್ವಾಃಸ್ಟೌ ಕೃತೌ ತೇನ ರಮಾಪ್ರಿಯೇಣ ॥ ಪ೨॥ 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ "" ಚೋಲ ವಿಷಠ್ಣದಾಸ 
ಮುಕ್ತಿ ಕಥನಂ? ನಾಮ ಸಪ್ತವಿಂಶೋಂಧ್ಯಾಯಃ 





೩೨. ನಾರದನು ಹೇಳುತ್ತಾನೆ ;:--ಯಾವನು ವಿಷ್ಣುದಾಸನಾಗಿದ್ದನೋ 
ಅವನೇ ಪುಣ್ಯಶೀಲನು. ಯಾವನು ಚೋಲರಾಜನಾಗಿದ್ದನೋ ಅವನೇ ಸುಶೀಲ 
ನೆಂಬವನು. ಅವನಿಗೆ ಸಮಾನವಾದ ರೂಪವುಳ್ಳ ವರಾದ ಇವರಿಬ್ಬರನ್ನೂ 
ಆ ರಮಾಪ್ರಿಯನು ದ್ವಾರಪಾಲಕರನ್ನಾಗಿ ಮಾಡಿದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದವಾದ 
ಶ್ರೀಸ್ಕಾಂದಮಹಾಪುರಾಣದೆ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಮ್ಯ ದಲ್ಲಿ 
““ ಚೋಲ ವಿಷ್ಮುದಾಸರ ಮುಕ್ತಿಕಥನ?”ವೆಂಬ 
ಇಪ್ಪತ್ತೇಳನೆಯ ಅಧ್ಯಾಯವು ಮುಗಿದುದು 


೫ ಶ್ರಿ 
ಅಥಾಷ್ಟವಿಂಶೋಧ್ಯಾಯಃ 
ಧರ್ಮದತ್ತಮೋಕ್ಪ ಪ್ರಾಪ್ತಿ ಕಫೆನಂ 

ಧರ್ಮದತ್ತ ಉವಾಚ :-- 


ಜಯುಶ್ಚ ವಿಜಯಶ್ಚೈವ ವಿಷ್ಣೋರ್ಡ್ವಾರ್ಸ್ಸೌ ಶೃತೌ ಮಯಾ ಟ 


ಕಿಂನು ತಾಭ್ಯಾಂ ಪುರಾ ಚೀರ್ಣಂ ತಸ್ಮಾತ್ತದ್ರೂಪಧಾರಿಣಾ ೪೧8 
ಗೆಣಾವೂಚತುಃ :-- 

ತೃಣಬಿಂದೋಸ್ತು ಕನ್ಯಾಯಾಂ ದೇವಹೂತ್ಯಾಂ ಪುರಾ ದ್ವಿಜ । 

ಕರ್ದ್ವಮಸ್ಯ ತು ದೃಷ್ಟ್ಯೈನ ಪುತ್ರೌ ದ್ವೌ ಸಂಬಭೂವತುಃ ॥೨॥ 

ಜ್ಯೇಸ್ಕ್ಮೋ ಜಯಃ ಕನಿಷ್ಕೋಂಭೂತ್‌ ವಿಜಯಶ್ಚೈವ ನಾಮತಃ । 

ತಸ್ಯಾಮೇವಾಭವತ್ಪಶ್ಹಾತ್ಮಸಿಲೋ ಯೋಗಧರ್ಮವಿತ್‌ 4 

ಜಯಶ್ಚ ವಿಜಯಶ್ಚೈವ ವಿಷ್ಣುಭಕ್ತಿರತೌ ಸದಾ । 

ತೌ ತನ್ನಿಸ್ಮ್ಕೇಂದ್ರಿಯೆಗ್ರಾವಕೌ ಧರ್ಮಶೀಲೌ ಬಭೂವತುಃ uv 

ನಿತ್ಯಮಷ್ಟಾಕ್ಸರೀಜಸ್ಕ್‌ ವಿಷ್ಣು ವ್ರತಕರಾವುಭೌ। 

ಸಾಕ್ಸಾತ್ಕಾರಂ ದದೌ ವಿಷ್ಣುಸ್ತಯೋರ್ನಿತ್ಯಾರ್ಚನೇ ಸದಾ usw 





ಕನ್ನಡದ ಅನುವಾದ 
ಧರ್ಮದತ್ತಮೋಕ್ಪ ಪ್ರಾಪ್ತಿ ಕಥನ 


ಅಹಿ ws 

೧. ಧರ್ಮದತ್ತನು ಹೇಳುತ್ತಾನೆ: ಜಯ ವಿಜಯರು ವಿಷ್ಣುವಿನ 
ದ್ವಾರಪಾಲಕರೆಂದು ಕೇಳಿದ್ದೇನೆ. ಅವರು ಪೂರ್ವದಲ್ಲಿ ಏನುಮಾಡಿ ವಿಷ್ಣುರೂಪ 
ಧಾರಿಗಳಾದರು??? 

೨. ಗಣಗಳು ಹೇಳುತ್ತಾರೆ:--ಎಲೈ ದ್ವಿಜನೇ! ಪೂರ್ವದಲ್ಲಿ ತೃಣಬಿಂದು 
ವಿನ ಮಗಳಾದ ದೇವಹೂತಿಯಲ್ಲಿ ಕರ್ದಮಮುನಿಯ ದೃಷ್ಟಿಮಾತ್ರದಿಂದಲೇ 
ಇಬ್ಬರು ಪುತ್ರರು ಸಂಭವಿಸಿದರು. 

೩. ಹಿರಿಯವನು ಜಯನೆಂದೂ, ಕಿರಿಯವನು ವಿಜಯನೆಂದೂ ಹೆಸರು 
ಗಳನ್ನು ಪಡೆದರು. ಆ ಬಳಿಕ ಅವಳಲ್ಲಿಯೇ ಯೋಗಧರ್ಮಜ್ಞನಾದ ಳಪಿಲನೂ 
ಹುಟ್ಟಿದನು. 

೪. ಜಯನೂ, ವಿಜಯನೂ ಸದಾಕಾಲವೂ ವಿಷ್ಣುಭಕ್ತಿಯಲ್ಲಿಯೇ ಆಸಕ್ತ 
ರಾಗಿದ್ದರು. ಅವರಿಬ್ಬರೂ ಅವನಲ್ಲಿಯೇ ನೆಟ್ಟ ಇಂದ್ರಿಯಸಮೂಹವುಳ್ಳವರಾಗಿ 
ಧರ್ಮತಶೀಲರಾದರು. 


ಜೆ. ಇಬ್ಬರೂ ನಿತ್ಯವೂ ಅಷ್ಟಾಕ್ಟುರಿಯನ 


೩೦ 
ಸ 
ಲ್ಪಿಂ 
25 
ಭ್ರ 

ನೆ 
ಬ 
[48 

ಳಿ 
2೭ 
@ 
ಮ 
ಯ 
(4 
ಹ 


೩೫೬ ಶ್ರೀ ಸ್ಕಾಂದಮಹಾಪುರಾಣಂ 


ಮರುತ್ತೇನ ಕದಾಚಿತ್ತಾನಾಹೂತೌ ಯಜ್ಞಕರ್ಮಣೆ । 


ಜಗ್ಮತುರ್ಯಜ್ಞಕುಶಲೌ ದೇವರ್ಷಿಗಣಪೂಜಿತೌ ॥೬॥ 
ಜಯಸ್ತತ್ರಾಭವದ್ಬ್ರಹ್ಮಾ ಯಾಜಕೋ ವಿಜಯೋ ಭವತ್‌ । 

ತತೋ ಯಜ್ಞವಿಧಿಂ ಕೃತ್ಸಂ ಪರಿಪೂರ್ಣಂ ಚ ಚಕ್ರತುಃ Wa 
ಮರುತ್ತೋವಭ ಫಸ್ನಾತಸ್ತಾ ಭ್ಯಾಂ ವಿತ್ತಂ ದದೌ | 
ತತ್ಸಮಾವಾಯ ತ ವಿತ್ತಂ ಜಗ ತುಸ್ಪ್ಪಾಶ್ರಮಂ ಪ್ರ Hon 
ಯಜನಾಯ ಪೃಥಗ್ಗಿಷ್ಟೋಸ್ತು ಷ್ಟ್ಯೈರ್ಥಂ ತೌ ತತೋ ಹ್‌ | 
ತದ್ಧನಂ ವಿಭಜಂತೌ ತು ಪಸ್ಪರ್ಧಾತೇ ಪರಸ್ಪರಂ nen 
ಜಯೊೋಬ್ರವೀತ್ಸಮೋ ಭಾಗಃ ಕ್ರಿಯತಾಮಿತಿ ತತ್ರ ಸಃ । 
ವಿಜಯಶ್ಚಾಬ್ರವೀನ್ಸೈತದ್ಯಲ್ಲ ಲ್ಲಬ್ಧಂ ಯೇನ ತಸ್ಯ ತತ್‌ ॥ ೧೦॥ 
ತತೋಂಶಸಜ್ಜ ಯಃ ಕ್ರೋಧಾದ್ವಿ ಜಯಂ ಲುಬ್ಧಮಾನಸಂ । 

ಗೃಹೀತ್ವಾ ನ 'ದದಾಸ್ಯೆ ಆತ್ತಸ್ಮಾದ್ದಾಾಹೋ ಭನೇತಿ ತೆಂ H 0H 


ನಡೆಸುತ್ತಿದ್ದರು. ಅವರಿಬ್ಬರಿಗೂ ಥಿತ್ಯಾರ್ಚನೆಯಲ್ಲಿ ಹರಿಯು ಸಾಕ್ಷಾತ್ಕಾರ 
ವನ್ನು ಕೊಡುತ್ತಿದ್ದನು. 

೬. ಒಂದಾನೊಂದು ಸಲ ಮರುತ್ತನು ಅವರನ್ನು ಯಜ್ಞ ಕರ್ಮಕ್ಕೆ 
ಆಹ್ವಾನಿಸಿದನು. ಯಜ್ಞ ಕುಶಲರೂ ದೇವರ್ಷಿಗಣಪೂಜಿತರೂ ಆಗಿ ಅವರು 
ಯಜ್ಞ ಕೈ ಹೋದರು. 

ಜು ಆ ಯಜ್ಞ ದಲ್ಲಿ ಜಯನು ಬ ಬ್ರಹ್ಮನಾದನು ; ವಿಜಯನು ಯಾಜಕ 
ನಾದನು. ಅವರು ಯಜ್ಞ ವಿಧಿಯೆಲ್ಲವನ್ನೂ ಪರಿಪೂರ್ಣವಾಗಿ ಮಾಡಿ ಮುಗಿಸಿದರು. 

೮. ಮರುತ್ತನು ಅವಭೃಥಸ್ನಾ ಇಾನಮಾಡಿ ಅವರಿಬ ನ್ಬಿರಿಗೂ ಬಹುಧನವನ್ನು 
ಕೊಟ್ಟನು. ಆ ಧನವನ್ನು ತೆಗೆದುಕೊಂಡು ಎನ ತಮ್ಮ ಆಶ್ರ ಮಕ್ಕೆ 
ಹೊರಟುಹೋದರು. 

೯. ಬಳಿಕ ಆ ಇಬ್ಬರು ಮುನಿಗಳೂ ಯಜ್ಞ ಕ್ಕೂ ವಿಷ್ಣುವಿನ ಸಂತುಷ್ಟಿಗೂ 
ಆ ಹಣವನ್ನು ಹಂಚತೊಡಗಿ ಒಬ್ಬರೊಡನೊಬ್ಬರು ಸ್ಪರ್ಧಿಸಲು ಮೊದಲು 
ಮಾಡಿದರು. 

೧೦. ಸಮಭಾಗ ಮಾಡಬೇಕು?” ಎಂದು ಜಯನು ಹೇಳಿದನು. 
ವಿಜಯನು "" ಹಾಗಲ್ಲ; ಯಾವುದರಿಂದ ಯಾವುದು ದೊರೆಯಿತೋ ಅದು 
ಅದಕ್ಕೆ ಸೇರಬೇಕು?” ಎಂದನು. 

೧೧. ಆಗ ಜಯನು ವಿಜಯನನ್ನು ಲುಬ್ಬಮನಸ್ಸಿನವನೆಂದೆಣಿಸಿ, «ಹಣ 
ವನ್ನೆಲ್ಲ ತೆಗೆದುಕೊಂಡು, ಕೊಡುವುದಿಲ್ಲ ಎಂದು ಹೇಳುವೆಯಾದುದರಿಂದ ಮೊಸಳೆ 
ಯಾಗು”? ಎಂದು ಶಪಿಸಿದನು. 


ಆಷ್ಮವಿಂಶೋಳಧ್ಯಾಯಃ ೩೫೭ 


ವಿಜಯಸ್ತಸ್ಯ ತಂ ಶಾಪಂ ಶೃತ್ವಾ ಸೋಂ ಸ್ಯಶಪಚ್ಚ ತಂ 
ಮದಭ್ರಾಂತೋಶಪಸ್ತ್ವ © ತ ತಸ್ಮಾನ್ಮಾ ತಂಗೆತಾಂ ವ್ರಜ ॥೧೨॥ 
ತತ್ತದಾಚಖ್ಯತುರ್ನಿಷ್ಟು 2 ದೃಷ್ಟ್ಯಾ ನಿತ್ಯಾ ರ್ಚೆನೇ ನಿಭುಂ | | 


ಶಾಸಯೋಶೈ ನಿವೃತ್ತಿಂ ತೌ ಯಯಾಚಾತೇ ರಮಾಪತಿಂ ॥ ೧೩ ॥ 
ಜಯನಿಜಯಾವೂಚತುಃ :- 

ಭಕ್ತಾನಾವಾಂ ಕಥಂ ದೇವ ಗ್ರಾಹೆಮಾತಾಂಗಯೋನಿನೌ । 

ಭವಿಷ್ಯಾವಃ ಕೃಪಾಸಿಂಥೋ ತಚ್ಛಾ ಚ್ಛಾಪೋ ವಿನಿವತ್ಯ ೯ತಾಂ ॥ ೧೪ ॥ 


ಶ್ರೀ ESS — 
ಮದ್ಭಕ್ತ, ಯೋರ್ವಚೋಸತ ್ಯಂ ನ ಕದಾಜಿದ ೈೈವಿಷ್ಯತಿ | 


ಮಯಾಫಿ ನಾನ್ಯಥಾ ಚತ ಶಕ್ಕತೇ ತತ್ಕದಾಚನ ॥ ೧೫ ॥ 
ಸೆ ಸ್ರಿಹ್ಲಾಡವಚೆಸಾ ಸ್ವಂಭೇ ಪ್ಯಾ ನಿರ ಹ್ಯಹಂ ಪುರಾ । 
ತಥಾಂಬರೀಷ ವಾಕ್ಯೇನ ಜಾತ! ಗರ್ಭೇ ಸ್ವಯಂ ಕಲ ॥ ೧೬ ॥ 
ತಸ್ಮಾದ್ಯೂವಾಮಿವೌ ಶಾಪಾವನುಭೂಯ ಸ್ವಯಂ ಕೃತೌ । 

ಲಭೇಥಾಂ ಮತ್ಸದಂ ನಿತ್ಯಂ ಇತ್ಯುಕ್ತ್ವಾಂತರ್ದಧಥೇ ಹರಿಃ ॥ ೧೭ ॥ 


೧೨. ವಿಜಯನು ಆ ಶಾಪವನ್ನಾಲಿಸಿ, "ಮದಭ್ರಾಂತನಾಗಿ ನೀನು ನನ್ನನ್ನು 
ಶಪಿಸಿಡೆ. ಆದುದರಿಂದ ನೀನು ಆನೆಯಾಗು? ಎಂದು ತಾನೂ ಅವನನ್ನು 
ಶಪಿಸಿದನು. 

೧೩. ಇಬ್ಬರೂ ನಿತ್ಯಾರ್ಚನೆಯಲ್ಲಿ ವಿಭುವಾದ ವಿಷ್ಣುವನ್ನು ಕಂಡು 
ಆ ಸಂಗತಿಯನ್ನು ಅರಿಕೆಮಾಡಿಕೊಂಡರು. ತಮ್ಮ ಶಾಪಕ್ಕೆ ವಿಮೋಚನೆಯನ್ನು 
ಕೊಡಬೇಕೆಂದೂ ಆ ರಮಾಪತಿಯನ್ನು ಇಬ್ಬರೂ ಬೇಡಿಕೊಂಡರು. 

೧೪. ಜಯ ವಿಜಯರು ಹೇಳುತ್ತಾರೆ :-- ದೇವಾ! ನಾವಿಬ್ಬರೂ ನಿನ್ನ 
ಭಕ್ತರು. ಆನೆ ಮೊಸಳೆಗಳ ಜಾತಿಗಳಲ್ಲಿ ಹುಟ್ಟು ವುದು ಹೇಗೆ? ಕ ಪಾಸಿಂಧುವೇ! 
ಆ ಶಾಪವು ನಿವಾರಣೆಯಾಗಲಿ'' ಎಂದು ಪ್ರಾ 'ರಸಿದರು. 

೧೫. ಶ್ರೀಭಗವಂತನು ಹೇಳುತ್ತಾನೆ: “ನನ್ನೆ ಭಕ್ತರ ಮಾತು ಎಂದಿಗೂ 
ಸುಳ್ಳಾಗುವುದಿಲ್ಲ. ಅದನ್ನು ಬದಲಿಸಿ ಬೇರೆಮಾಡುವುದಕ್ಕೆ ನನ್ನಿಂದ ಯಾವಾಗಲೂ 
ಶಕ್ಯ ವಿಲ್ಲ. 

೧೬-೧೭. ನಾನು ಪೂರ್ವದಲ್ಲಿ ಪ್ರಹ್ಲಾ ದನ ಮಾತಿನಿಂದ ಕಂಬದಲ್ಲಿ ಕೂಡೆ 

ಹುಟ್ಟ ಬಂದೆನು. ಹಾಗೆಯೇ ಜಂ ಬೀಜ. ಮಾತಿನಪ್ರಕಾರ ಅವನ ಗರ್ಭದಲ್ಲಿ 
ನಾ ಸೇ ಹುಟ್ಟ ದನು. ಆದುದರಿಂದ ನೀವು ಸ ಸ್ವಯ ಯಂಕ್ಕ ತವಾದ ಈ ಶಾಪಗಳನ್ನು 
ಅನುಭವಿಸಿ 'ಆ ಬಳಿಕ ಶಾಶ್ವತವಾದ ನನ್ನ ಪದವಿಯನ್ನು ಪಡೆಯಿರಿ?' ಎಂದು 
ನುಡಿದು ಶ್ರೀಹರಿಯು ಅಂತರ್ಧಾನಹೊಂದಿದನು. 





೩೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಗಣಾವೂಚತುಃಃ-- 

ತತಸ್ತೌ ಗ್ರಾಹಮಾತಂಗಾವಭೂತಾಂ ಗಂಡಕೀತಟೀ। 
ಜಾತಿಸ್ಮರೌ ತು ತದ್ಯೋನ್ಯಾಮಪಿ ವಿಷ್ಣುವ್ರತೇ ಸ್ಥಿತೌ ॥ ೧೮ ॥ 
ಕೆದಾಚಿತ್ಸ ಗಜಃ ಸ್ಪಾತುಂ ಕಾರ್ತಿಕೇ ಗಂಡಕೀಂ ಗತಃ । 
ತಾವಜ್ಜಗ್ರಾಹ ತಂ ಗ್ರಾಹಸ್ಸಂಸ್ಮರನ್‌ ಶಾಷಕಾರಣಂ ॥೧೯॥ 
ಗ್ರಾಹಗ್ರಸ್ತೋ ಹ್ಯಸೌ ನಾಗಸ್ಸಸ್ಮಾರ ಶ್ರೀಪತಿಂ ತದಾ 1 
ತಾವದಾವಿರಭೂದ್ದಿಷ್ಣುಶ್ಚಕ್ರಶಂಖಗದಾಧರಃ 1 ೨೦॥ 
ತತಸ್ತೌ ಗ್ರಾಹಮಾತಂಗೌ ಚಕ್ರಂ ಕ್ಲಿಸ್ತ್ಯಾ ಸಮುದ್ಧೃತೌ। 
ಪತ್ತೈವ ನಿಜಸಾರೂಪೃಂ ವೈಕುಂಠಮನಯದ್ವಿಛುಃ ॥ ೨೧॥ 
ತತಃ ಪ್ರಭೃತಿ ತತ್ಸ್ಪ್ಯಾನಂ ಹರಿಕ್ಸೇತ್ರಮಿತಿ ಸ್ಮೃತಂ । 
ಚಕ್ರಸಂಘರ್ಷಣಾದಸ್ಮಿನ್ಸಾವಾಣೋಪಿ ಹಿ ಲಾಂಛಿತಾಃ ॥೨೨॥ 
ತಾವುಭೌ ನಿಶೃತೌ ಲೋಕೇ ಜಯುಶ್ಚ ನಿಜಯಸ್ತಥಾ । 
ನಿತ್ಯಂ ವಿಷ್ಣುಪ್ರಿಯೌ ದ್ವಾಃಸ್ಗೌ ಸೃಷ್ಟಾ ಯಕೌ ಹಿ ತ್ವಯಾ ದ್ವಿಜ ॥ ೨೩॥ 
ಅತಸ್ತ್ವಮಹಿ ಧರ್ಮಜ್ಞ ನಿತ್ಯಂ ನಿಷ್ಣುವ್ರತೇ ಸ್ಥಿತಃ । 
ತ್ಯಕ್ತಮಾತ್ಸರ್ಯದಂಭೋಪಿ ಭವಸ್ಥೆ ಸಮದರ್ಶನಃ ॥ ೨೪॥ 

೧೮. ಗಣಗಳು ಹೇಳುತ್ತಾರೆ:--ಬಳಿಕ ಅವರಿಬ್ಬರೂ ಗಂಡಕೀ ತೀರದಲ್ಲಿ 
ಆನೆ ಮೊಸಳೆಗಳಾಗಿ ಹುಟ್ಟಿದರು. ಆ ಜನ್ಮದಲ್ಲಿ ಕೂಡ ಅವರು ಪೂರ್ವಜನ್ಮದ 
ಸ್ಮರಣೆಯುಳ್ಳವರಾಗಿ ವಿಷ್ಣುವ್ರತದಲ್ಲಿ ತೊಡಗಿದ್ದರು. 

೧೯-೨೨, ಹೀಗಿರಲು ಒಂದಾನೊಂದು ದಿನ ಕಾರ್ತಿಕಮಾಸದಲ್ಲಿ 
ಆ ಆನೆಯು ಸ್ನಾನಮಾಡಲು ಗಂಡಕೀ ನದಿಗೆ ಹೋಯಿತು. ಮೊಸಳೆಯು 
ಆ ಶಾಸಕಾರಣವನ್ನು ಸ್ಮರಿಸಿ ಅದನ್ನು ಹಿಡಿದುಕೊಂಡಿತು. ಮೊಸಳೆಯು ಹಿಡಿದ 
ಆ ಸಮಯದಲ್ಲಿ ಆನೆಯು ಶ್ರೀಪತಿಯನ್ನು ಸ್ಮರಿಸಿತು. ಆ ಕ್ಸಣವೆ ವಿಷ್ಣುವು 
ಶಂಖಚಕ್ರಗದಾಧಾರಿಯಾಗಿ ಅಲ್ಲಿಯೆ ಆವಿರ್ಭವಿಸಿದನು. ಬಳಿಕ ಆ ಆನೆ ಮೊಸಳೆ 
ಗಳನ್ನು ಚಕ್ರವನ್ನೆಸೆದು ಮೇಲೆತ್ತಿ ಉದ್ದರಿಸಿ ತನ್ನ ಸಾರೂಪ್ಯವನ್ನು ಕೊಟ್ಟು 
ಆ ವಿಭುವು ಅವರನ್ನು ವೈಕುಂಠಕ್ಕೆ ಕರೆದುಕೊಂಡುಹೋದನು. ಅಂದು ಮೊದಲು 
ಗೊಂಡು ಆ ಸ್ಥಾನವು ಹೆರಿಕ್ಟೇತ್ರವೆಂದು ಹೆಸರನ್ನು ಹೊಂದಿತು. ಚಕ್ರದ 
ಸಂಘರ್ಷಣದಿಂದ ಅಲ್ಲಿನ ಕಲ್ಲುಗಳಲ್ಲಿ ಕೂಡ ಚಕ್ರಲಾಂಛನವುಂಟಾಯಿತು. 

೨೩. ಆ ಇಬ್ಬರೂ ಲೋಕದಲ್ಲಿ ಜಯೆನೆಂದೂ, ವಿಜಯನೆಂದೂ ಪ್ರಸಿದ್ಧ 
ರಾದರು. ಅವರು ಸದಾ ವಿಷ್ಣುವಿಗೆ ಪ್ರಿಯರಾದ ದ್ವಾರಪಾಲಕರಾದರು. 
ಎಲ್ಫೈ ದ್ವಿಜನೇ! ಅವರನ್ನು ಕುರಿತಲ್ಲವೇ ನೀನು ಪ್ರಶ್ನೆಮಾಡಿದ್ದು. 

೨೪. ಎಲ್ಫೈ ಧರ್ಮಜ್ಞನೇ | ಆದುದರಿಂದ ನೀನು ಕೂಡ ನಿತ್ಯವೂ ವಿಷ್ಣುವ್ರತ 


ಅಷ್ಟವಿಂಶೋ$ಧ್ಯಾಯಃ ೩೫೯ 


ತುಲಾಮುಕರಮೇಷೇಷು ಪ್ರಾತಃಸ್ಟ್ಮಾಯಾ ಸದಾ ಭವ । 


ಏಕಾದಶೀವ್ರತೇ ತಿಷ್ಠ ತುಲಸೀವನಪಾಲಕಃ ॥ ೨೫ 1 
ಬ್ರಾಹ್ಮಣಾನಥ ಗಾಶ್ತಾಪಿ ವೈಷ್ಣವಾಂಶ್ಚ ಸದಾ ಭಜ । 
ಮಸೂರಿಕಾಮಾರನಾಲಂ ವೃಂತಾಕಾನ್ಯಪಿ ಖಾದ ಮಾ H ೨೬ ॥ 


ಏವಂ ತ್ವಮಪಿ ದೇಹಾಂತೇ ತದ್ವಿಷ್ಟೋಃ ಪರಮಂ ಪದಂ । 
ಪ್ರಾಪ್ನೋಷಿ ಧರ್ಮದತ್ತ ತ್ವಂ ತದ್ಭಕ್ರೈವ ಯಥಾ ವಯಂ ॥೨೭॥ 
ತಾವಜ್ಜನ್ಮವ್ರತಾದಸ್ಮಾತ್‌ ವಿಷ್ಣುಸಂತುಷ್ಟಿಕಾರಕಾತ್‌ । 
ನ ಯಜ್ಞಾ ನ ಚ ದಾನಾನಿ ನ ತೀರ್ಥಾನ್ಯಧಿಕಾನಿ ವೈ ॥ ೨೮ ॥ 
ಧನ್ಕೋಸಿ ವಿಪ್ಪಾಗ್ರ್ಯ ಯತಸ್ಸ್ವಯೈತ 
ದ್ವ್ರತೆಂ ಕೃತಂ ತುಷ್ಟಿಕರಂ ಜಗದ್ಗುರೋಃ । 
ಯದರ್ಧಭಾಗಾಪ್ತಫಲಾ ಮುರಾರೇಃ 
ಪ್ರಣೇಯತೇಂಸ್ಮಾಭಿರಿಯಂ ಸಲೋಕತಾಂ ॥ ೨೯॥ 


ದಲ್ಲಿ ನೆಲಸಿದವನೂ, ಮಾತ್ಸರ್ಯವನ್ನೂ, ದಂಭವನ್ನೂ ತೊರೆದವನೂ 
ಸಮದೃಷ್ಟಿಯುಳ್ಳವನೂ ಆಗಿರು. 

೨೫. ತುಲಾ, ಮಕರ ಮತ್ತು ಮೇಷ ಮಾಸಗಳಲ್ಲಿ ಯಾವಾಗಲೂ ಪ್ರಾತಃ 
ಸ್ನಾನವನ್ನು ಮಾಡುವವನಾಗು. ಏಕಾದಶೀ ವ್ರತದಲ್ಲಿ ತೊಡಗಿರು. ತುಲಸಿ 
ಯನ್ನು ಬೆಳಸಿ ಪಾಲನಮಾಡು. 

೨೬. ಬ್ರಾ ಹ್ಮಣರನ್ನೂ ಗೋವುಗಳನ್ನೂ ವೈಸ್ಣವರನ್ನೂ ಸದಾ ಸೇವಿಸು 
ತಿರು. ಮಸೂರಿಕಾ (ಮಸೂರಿಕೆ ಕಾಳು), ಆರನಾಲ (ಆರನಾಲದ ಗೆಡ್ಡೆ), 
ಬದನೆಕಾಯಿ-- ಇವನ್ನು ತಿನ್ನಬೇಡ. 

೨೭. ಎಲೈ ಧರ್ಮದತ್ತನೇ! ಹೀಗಿದ್ದು, ನೀನು ಕೂಡ ದೇಹಾಂತ್ಯದಲ್ಲಿ, 
ನಮ್ಮಂತೆಯೇ ವಿಷ್ಣುವಿನ ಆ ಪರಮಪದವನ್ನು ಪಡೆಯುತ್ತೀಯೆ. 

೨೮. ವಿಷ್ಣುವಿಗೆ ಸಂತುಷ್ಟಿಯನ್ನುಂಟುಮಾಡುವುದಾದ ಈ ಆಜನ್ಮನ್ರತ 
ಕೈಂತಲೂ ಯಜ್ಞ ಗಳೇ ಆಗಲಿ, ದಾನಗಳೇ ಆಗಲಿ ತೀರ್ಥಗಳೇ ಆಗಲಿ 
ಯಾವುವೂ ಹೆಚ್ಚಲ್ಲ. 

೨೯, ಎಲೈ ವಿಪ್ರಶ್ರೇಷ್ಠನೇ! ಆ ಜಗದ್ಗು ರುವಿಗೆ ಸಂತೋಷಕರವಾದ 
ಈ ವ್ರತವನ್ನು ಮಾಡಿದುದರಿಂದ ನೀನು ಧನ್ಯನಾಗಿದ್ದೀಯೆ. ನಿನ್ನ ಆ ವ್ರತದ 
ಫಲದಲ್ಲಿ ಅರ್ಧವನ್ನು ಪಡೆದ ಇವಳನ್ನು ಮುರಾರಿಯ ಲೋಕಕ್ಕೇ ಕರೆದುಕೊಂಡು 
ಹೋಗುತ್ತಿದ್ದೇವೆ. 

F 


ಷಿ೬ಂ ಶ್ರೀ ಸ್ಕಾಂದಮಹಾಪುರಾಣಂ 


ನಾರದೆ ಉವಾಚ :-- 
ಇತ್ಯಂ ತೌ ಧರ್ಮದತ್ತಂ ತಮುಪದಿಶ್ಯ ನಿಮಾನಗೌ । 
ತಯಾ ಕಲಹಯಾ ಸಾರ್ಧಂ ವೈಕುಂಠಭವನಂ ಗತೌ 
ಧರ್ಮುದತ್ತೋ ಹ್ಯಸೌ ಜಾತಪ್ಪ ತ್ಯಯಸ್ತೆದ್ದ್ರತೇ ಸ್ಥಿತಃ । 
ದೇಹಾಂತೇತದಿ ಭೋಃ ಸಾ ) ನಂಭಾರ್ಯಾಭಸ್ಯಾಂಸಂಯುತೋಂಭಯಾತ್‌ಃ 
ಜಾ ಸರದ ಪುರಾಭವಂ 
ಶೃಣುತೇ ಶ್ರಾನಯಶೇ ಚ ಯಃ ಪುಮಾನ್‌ । 
ಹರಿ ಸಂನಿಧಿಕಾರಿಣೀಂ ಮತಿಂ 
ಲಭತೇಸೌ ಕೃಷಯಾ ಜಗದ್ಗುರೋಃ ॥ ೩೨ ॥ 


॥ ೩೦೪ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿ ತೀಯೇ ವೈಷ್ಣನಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ 1 ಧರ್ಮದತ್ತ ಮೋಕ್ಟ 
ಪ್ರಾಪ್ತಿ ಕಥನಂ” ನಾಮಾಷ್ಟ್ರವಿಂಶೋಂಧ್ಯಾಯಃ 

೩೦. ನಾರದನಿಂತೆಂದನು :--ಈ ರೀತಿ ಅವರಿಬ್ಬರೂ ಆ ಧರ್ಮದತ್ತನಿಗೆ 
ಉಪದೇಶಮಾಡಿ ವಿಮಾನವನ್ನೇರಿ ಆ ಕಲಹೆಯೊಡಗೂಡಿ ವೈಕುಂಠಲೋಕಕ್ಕೆ 
ಹೋದರು. 

೩೧. ಧರ್ಮದತ್ತನಾದರೋ, ಚೆನ್ನಾಗಿ ನಂಬಿಕೆ ಹುಟ್ಟ ಆ ವ್ರತದಲ್ಲಿಯೇ 
ನೆಲೆಯಾಗಿ ನಿಂತನು. ದೇಹಾವಸಾನದಲ್ಲಿ ತನ್ನ ಇಬ್ಬರು ಹೆಂಡತಿಯರಿಂದಲೂ 
ಹೊಡಿದವನಾಗಿ ಆ ವಿಭುವಿನ ಸಾ ನಕ್ಕೆ ಹೋದನು. 

೩೨. ಪೂರ್ವದಲ್ಲಿ ನಡೆದ ಈ ಇತಿಹಾಸವನ್ನು ಯಾವ ಮನುಷ್ಯನು ಕೇಳು 
ನನೋ ಮತ್ತು ಕೇಳಿಸುವನೋ ಅವನು ಜಗದ್ಗು ರುವಾದ ಮಹಾವಿಷ್ಣುವಿನ 
ಕೃಪೆಯಿಂದ ಆತನ ಸನ್ನಿಧಿಯನ್ನು ಸೇರಲು ಕಾರಣವಾದ ಬುದ್ಧಿಯನ್ನು 
ಪಡೆಯುತ್ತಾನೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮ ಹಾಪುರಾಣದ ಎರಡನೆಯ ವೈಷ್ಠವಖಂಡದ ಕಾರ್ತಿಕಮಾಸಮಹಾತ್ಮ್ಮ್ಯದಲ್ಲಿ 
 ಧರ್ಮದತ್ತ ಮೋಕ್ಷಪ್ರಾಪ್ತಿಕಥನ'?”ವೆಂಬ 
ಇಪ್ಪತ್ತೆಂಟಿನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ್ರೆಕೋನತ್ರಿಂಶೊಇಧ್ಯಾಯಃ 
ಧನೇಶ್ವರ ಯಕ್ಷಜನ್ಮಪ್ರಾಪ್ತಿವರ್ಣನಂ 
ಶ್ರೀ ಕೃಷ್ಣ ಉವಾಚ ;-- 
ಇತಿ ತದ್ವಚನಂ ಶೃತ್ವಾ ಪೃಥುರ್ವಿಸ್ಮಿತಮಾನಸಃ । 


ಸಂಪೂಜ್ಯ ನಾರದಂ ಸವ್ಯೂಗ್ವಿಸಸರ್ಜ ತದಾ ಪ್ರಿಯೇ non 

ಪುರಾಂವಂತೀಪುರೇ ಕಶ್ಲಿದ್ವಿಪ್ರ ಆಸೀದ್ಸ ನೇಶ್ವರಃ । 

ಬ್ರಹ್ಮಕರ್ಮಪರಿಭ್ರಷ್ಟಃ ಪಾಪಕರ್ಮಾ ಸುಮರ್ಮುತಿಃ ॥೨॥ 

ದೇಶಾದ್ದೇಶಾಂತರಂ ಗಚ್ಛನ್‌ ಕ್ರಯವಿಕ್ರಯಕಾರಣಾತ್‌ । 

ಮಾಹಿಷ್ಮತೀಂ ಪುರೀಮಾಗಾತ್ವದಾಚಿತ್ಸ ಧನೇಶ್ವರಃ 4 

ಮಹಿಷೇಣ ಕೃತಾ ಪೂರ್ವಂ ತಸ್ಮಾನ್ಮಾಹಿಷ್ಕತೀತಿ ಸಾ 

ಯಸ್ಯಾ ವಪ್ರಗತಾ ಭಾತಿ ನರ್ಮದಾ ಪಾಪನಾಶಿನೀ nH Yu 

ಕಾರ್ತಿಕವ್ರತಿನಸ್ತತ್ರ ನಾನಾದೇಶಾಗತಾನ್ನರಾನ್‌ । 

ಸ ದೃಷ್ಟ್ವಾ ವಿಕ್ರಯಂ ಕುರ್ವನ್ಮಾಸಮೇಕಮುವಾಸ ಸಃ ॥೫॥ 
ಕನ್ನಡದ ಅನುವಾದ 


ಧನೇಶ್ವ ರ ಯಕ್ಷಜನ್ಮಪ್ಪಾಪ್ತಿವರ್ಣನ 


ಭಃ ಶ್ರೀಕೃಷ್ಣ ನಿಂತೆಂದನು ಈ ರೀತಿಯಾಗಿ ಆ ಮಾತುಗಳನ್ನಾಲಿಸಿ 
ಪೃಥುವು ಮನಸ್ಸಿನಲ್ಲಿ ಬಹಳ ವಿಸ್ಮಯಗೊಂಡನು. ಎಲೌ ಪ್ರಿಯಳೆ! ಆಗ 
ಆತನು ನಾರದನನ್ನು ಚೆನ್ನಾಗಿ ಅರ್ಚಿಸಿ ಕಳುಹಿಸಿಕೊಟ್ಟನು. 

೨. ಪೂರ್ವದಲ್ಲಿ ಅವಂತೀಪುರದಲ್ಲಿ ಬಹು ಧನವಂತನಾದ ಒಬ್ಬಾ ನೊಬ್ಬ 
ಬ್ರಾಹ್ಮಣನಿದ್ದನು. ಅವನು ಬ್ರಾಹ್ಮಣ ಕರ್ಮಗಳನ್ನೆಲ್ಲ ಕೈಬಿಟ್ಟು ಪಾಪಕರ್ಮ 
ಗಳಲ್ಲಿ ತೊಡಗಿ ಬಹು ದುರ್ಮತಿಯಾಗಿದ್ದನು. 

೩. ಕ್ರಯವಿಕ್ರಯ ಮಾಡುವುದಕ್ಕಾಗಿ ದೇಶದೇಶಾಂತರಗಳನ್ನಲೆಯುತ್ತಾ 
ಒಂದಾನೊಂದು ಸಲ ಆ ಧನೇಶ್ವರನು ಮಾಹಿಷ್ಮತೀ ಪಟ್ಟಣಕ್ಕೆ ಹೋದನು. 

೪. ಅದು ಪೂರ್ವದಲ್ಲಿ ಮಹಿಷನಿಂದ ನಿರ್ಮಿಸಲ್ಪಟ್ಟುದುದು. ಆದುದ 
ರಿಂದಲೇ ಅದಕ್ಕೆ ಮಾಹಿಷ್ಮತಿಯೆಂಬ ಹೆಸರು ಬಂದಿತು. ಅದರ ಕೋಟಿಯ 
ಪಕ್ಕದಲ್ಲೇ ಪಾಸನಾಶಿನಿಯಾದ ನರ್ಮದಾನದಿಯು ಹರಿಯುತ್ತಿದ್ದಿತು. 

೫. ನಾನಾ ದೇಶಗಳಿಂದ ಕಾರ್ತಿಕವ್ರತಿಗಳಾದ ಜನರು ಅಲ್ಲಿಗೆ ಬಂದು 
ಸೇರಿದ್ದರು. ಆ ಧನಿಕ ಬ್ರಾಹ್ಮಣನು ಅವರನ್ನು ಕಂಡು, ವಿಕ್ರೆಯಮಾಡುತ್ತಾ 
ಒಂದು ತಿಂಗಳವಕೆನಿಗೂ ಅಲ್ಲಿಯೇ ವಾಸಮಾಡಿದನು. 


ಎ೬೨ ಶ್ರೀ ಸ್ಥಾಂದಮಹಾಪುರಾಣಂ 


ಸ ನಿತ್ಯಂ ನರ್ಮದಾತೀರೇ ಭ್ರಮನ್ನ್ವಿಕ್ರಯಕಾರಣಾತ್‌ । 


ದದರ್ಶ ಬ್ರಾಹ್ಮಣಾನ್‌ ಸ್ಪಾನಜಪದೇವಾರ್ಚನೇ ಸ್ಲಿತಾನ್‌ ॥೬॥ 

ಕಾಂಶ್ಚಿತ್ಪುರಾಣಂ ಪಠತಃ ಕಾಂಶ್ಚಿಚ್ಚ ಶ್ರವಣೇ ರತಾನ್‌ । 

ನೃತ್ಯಗಾಯನವಾದಿತ್ರವಿಷ್ಣ್ಟುಶ್ರವಣತತ್ಸರಾನ್‌ ॥೭॥ 

ES ಸಕ್ತಾನ್ಯಾಂಶ್ಚಿಜ್ಜಾಗರಣೇ ರತಾನ್‌ । 
ಪ್ರಗೋಪೂಜನರತಾನ್‌ ದೀಪದಾನರತಾಂಸ್ತಥಾ HC 

poi ಕೌತುಕಾವಿಷ್ಟಸ್ತತ್ರ ತತ್ರ ಧನೇಶ್ವರಃ । 

ನಿತ್ಯಂ ಪರಿಭ್ರಮಂಸ್ತತ್ರ ದರ್ಶನಸ್ಪರ್ಶಭಾಷಣಾತ್‌ ॥೯॥ 

ವೈಷ್ಣವಾನಾಂ ಸು ನಿಷ್ಕೋರ್ನಾನುಶ್ರಾವಾದಿ ಸೋಂಲಭತ್‌ । 

ಏವಂ ಮಾಸಂ ಸ್ಥಿತಸ್ತಸ್ಯ ನರ್ಮುದಾಯಾಸ್ತಟೇ ದ್ವಿಜಃ ॥೧೦॥ 

ತಾವತೃಷ್ಣಾ ಹಿನಾ | ಸ್ಟ ನಿಹ್ಮಲಸ್ಸ ಪಪಾತ ಹ | 

ಅಥ ದೇಹಪರಿತ್ಯಕ್ತಂ ಸ ಬದ್ಧಾ ಯಮುತಾಕರಾಃ ॥ ೧೧॥ 

ಯಮಾಜ್ಞಂಯಾ ತುಂಭಿಪಾಕೇ “ಜಲ ಪುಸ್ತ ೦ ಧನೇಶ್ವರಂ । 

ಯಾವತ್ಚ್ಟಿಪ್ತಶ್ಚ ತತ್ರಾಸೌ ತಾನಚ್ಛೇತಲತಾಂ ಯಯೌ ॥ ೧೨॥ 





೬-೭, ಅವನು ದಿನ ದಿನವೂ ವಿಕ್ರಯಮಾಡುವುದಕ್ಕಾಗಿ ನರ್ಮದಾತೀರ 
ದಲ್ಲಿ ಸುತ್ತುತ್ತಾ, ಸ್ನಾನ, ಜನ, ದೇವತಾರ್ಚನೆಗಳಲ್ಲಿ ನಿರತರಾಗಿದ್ದ ಬ್ರಾಹ್ಮಣ 
ರನ್ನು ಕಾಣುತ್ತಿದ್ದನು. ಕೆಲವರು ಬ್ರಾಹ್ಮಣರು ಪುರಾಣವನ್ನು ಪಠಿಸುತ್ತಿದ್ದರು. 
ಕೆಲವರು ಅದನ್ನು ಆಸಕ್ತಿಯಿಂದ ಕೇಳುತ್ತಿದ್ದರು. ಕೆಲವರು ನೃತ್ಯ, ಗಾಯನ, 
ವಾದ್ಯವಾದನ, ವಿಷ್ಣು ನಾಮಸ್ಮ! ರಣೆ- ಇವುಗಳಲ್ಲಿ ಆಸ ಸಕ್ತರಾಗಿದ್ದರು. 

೮. ಕೆಲವರು ಉದ್ಯಾಪ ಸನ ಮಾಡುತ್ತಿದ್ದರು. ಮತ್ತೆ ಕೆಲವರು ಜಾಗರಣೆ 
ಯಲ್ಲಿ ನಿರತರಾಗಿದ್ದರು. ಕೆಲವರು ಗೋಬ್ರಾ, ಹ್ಮಣ ಪೂಜೆಗಳಲ್ಲಿ ತೊಡಗಿದ್ದರು. 
ಮತ್ತೆ ಕೆಲವರು ದೀಪದಾನದಲ್ಲಿ ನಿರತರಾಗಿದ್ದರು. 

೯-೧೦. ಹೀಗೆ ವ್ರತನಡೆಸುತ್ತಿದ್ದವರನ್ನು ಅಲ್ಲಲ್ಲೆ ಕಂಡು ಆ ಧನೇಶ್ವರನು 
ಕೌತುಕಗೊಂಡನು. ನಿತ್ಯವೂ ಅಲ್ಲಿ ಸುತ್ತಾ ಡುತ್ತಾ ವ್ರತಧಾರಿಗಳಾದ ವೈಷ್ಣವರ 
ದರ್ಶನಸ್ಪರ್ಶಗಳನ್ನು ಪಡೆದನು. ಅವರ ಭಾಷಣಗಳನ್ನಾ, ಲಿಸಿದನು. ಅದರಿಂದ 
ಅನನು ವಿಷ್ಣುನಾಮಶ್ರವಣ ಮೊದಲಾದುವನ್ನೂ ಪಡೆದನು ಈ ರೀತಿ 
ಆ ಬ್ರಾಹೆ ನು. ನರ್ಮದಾತೀರದಲ್ಲಿ ಒಂದು ತಿಂಗಳವರೆವಿಗೂ ತುತ್ತು 

೧೧. ತಿಂಗಳು ತುಂಬುವಷ್ಟ ರಲ್ಲಿ ಕೃ ಸ್ಥಸರ್ಪದಿಂದ ಕಡಿಯಲ್ಪ ಟ್ಟು 
ಅವನು ವಿಹ್ವಲನಾಗಿ ಬಿದ್ದುಬಿಟ್ಟ ಜ್ಯ ಬಳಿಕ ದೀಪನ ಪರಿತ್ಯಾಗ ಮಾಡಿದ ಅವನನ್ನು 
ಯಮಕಿಂಕರರು ಬಂಧಿಸಿದರು. 

೧೨. ಈ ರೀತಿ ಬಂಧಿಸಿದ ಬಳಿಕ ಅವರು ಯಮನ ಆಜ್ಞೆಯ ಪ್ರಕಾರ 


ಏಕೋನತ್ರಿಂಶೋಳ9ಧ್ಯಾಯಃ 


ತಿ೬ತ್ಟಿ 
ಕುಂಭೀಪಾಕೇ ಯಥಾ ವಹ್ನಿಃ ಪ್ರಹ್ಲಾದಕ್ಸೇಪಣಾತ್ಪುರಾ । 
ಯಮಸ್ತು ಕೌತುಕಂ ದೃಷ್ಟ್ಯಾ ಪಪ್ರಚ್ಛಾನೀಯ ತಂ ತತಃ ॥ ೧೩8 
ತಾವದಭ್ಯಾಗತಸ್ತತ್ರ ನಾರದಃ ಪ್ರಾಹ ಸತ್ವರೆಂ । 

ನಾರದ ಉವಾಚ :-- 
ನೈವಾಯಂ ನಿರಯಾನ್ಫೋಕ್ತುಮುರ್ಹೊೋ ಹ್ಯರರಿಣನಂದನ ॥ ೧೪॥ 
ಯಸ್ಮಾದಂತೇಸ್ಯ ಸಂಜಾತಂ ಕರ್ಮ ಯನ್ನಿರಯಾಪಹಂ । 
ಯಃ ಪ್ರಣ್ಯಕರ್ನೀಣಾಂ ಕುರ್ಯಾದ್ದರ್ಶನಸ್ಪರ್ಶಭಾಷಣಂ ॥ ೧೫ ॥ 
ತತಪ್ಪಡಂಶಮಾಪ್ಟೋತಿ ಪುಣ್ಯಸ್ಯ ನಿಯತಂ ನರಃ । 
ಸಖ್ಯಂ ತು ತೈಸ್ತು ಸಂಸರ್ಗೆಂ ಕೃತನಾನ್ವೈ ಧನೇಶ್ವರಃ ॥ ೧೬ ॥ 
ಹಾರ್ತಿಕವ 5 ತಿಭಿರ್ಮಾಸಂ ತೇಷಾಂ ಪುಣ್ಯಾಂಶಭಾಗಯಂ ॥ ೧೭॥ 
ತಸ್ಮಾದಕಾಮ ಪುಣ್ಕೋ ಹಿ ಯಕ್ಷ ಕ್ಲಿಯೋನಿಸ್ಥಿತೋ ಹ್ಯ ಯಂ । 
ವಿಲೋಕ್ಯ ನಿರಯಾನ್ಸರ್ವಾನ್‌ ಪಾ ಪಭೋಗಪ್ರ ತತ್‌ ॥ ೧೮॥ 


ಕ 





ವಾಗಿ ಆ ಧನೇಶ್ವರನನ್ನು ಕುಂಭೀಪಾಕವೆಂಬ ನರಕಕ್ಕೆ ಎಸೆದರು. ಅವನನ್ನು 
ಅಲ್ಲಿ ಎಸೆದೊಡನೆಯೇ ಅವನಿಗೆ ಅದು ಶೀತಲವಾಯಿತು. 

೧೩. ಪೂರ್ವದಲ್ಲಿ ಪ್ರಹ್ಲಾದನಕ್ಕೆಸೆದ ಬೆಂಕಿಯು ತಣ್ಣಗಾದಂತೆ ಆ 
ಸುಂಭೀಪಾಕವು ರಯ ಯೆಮನು ಆ ಕಾತುಕವನ್ನು ಕಂಡು, 
ಬಳಿಕ ಅವನನ್ನು ಕರೆಸಿ ಕೇಳಿದನು. 

೧೪. ಅಷ್ಟ ರಲ್ಲಿ ಅಲ್ಲಿಗೆ ಬಂದ ನಾರದನು ಬೇಗ ಉತ್ತ ರ ಕೊಟ್ಟನು. 
ನಾರದನು ಹೇರುತ್ತಾ ನೆ 4ಎಲ್ಫೆ ಅರುಣನಂದನನೇ! ಇವನು ಕ 
ಗಳನ್ನನುಭವಿಸಲು ಅರ್ಹನಲ್ಲವೇ ಅಲ್ಲವು. 

೧೫-೧೭. ಯಾವುದು ನರಕಗಳನ್ನು ನಿವಾರಣೆಮಾಡುವುದೋ ಅಂತಹೆ 
ಕರ್ಮವು ಇವನಿಗೆ ಅಂತ್ಯಕಾಲದಲ್ಲಿ ಉಂಟಾಗಿದೆ. ಯಾವನು ಪುಣ್ಯಕರ್ಮ 
ಗಳನ್ನು ಮಾಡುವವರ ದರ್ಶನಸ್ಪ ರ್ಶನ ಭಾಷಣಗಳನ್ನು ಮಾಡುವನೋ ಅವನು 
ಆ ಪುಣ್ಯದ ಆರನೆಯ ಒಂದು ಭಾಗವನ್ನು ಪಡೆಯುತ್ತಾನೆ. ಇದು ಸತ್ಯವು. 
ಈ ಧನೇಶ್ವ ರನಾದರೋ ಕಾರ್ತಿಕವ್ರತಧಾರಿಗಳಾದ ಅವರೊಡನೆ ಒಂದು ತಿಂಗಳ 
ಕಾಲ ಸಹವಾಸವನ್ನೂ ಸಖ ವನ್ನೂ ಪ ಪಡೆದಿರುವನಷ್ಟೆ. ಅವರಿಗೆ ದೊರೆಯುವೆ 
ಪುಣ್ಯದ ಒಂದು ಅಂಶಕ್ಕೆ ನು ಭಾಗಿಯಾಗಿದ್ದಾ ತ 

೧೮. ಆದುದರಿಂದ ಬಯಸದೆಯೆ ಪುಣ್ಯವನ್ನು ಪಡೆದ ಇವನು ಪಾಪ 
ಭೋಗಪ್ರದರ್ಶಕಗಳಾದ ನರಕಗಳೆಲ್ಲವನ್ನೂ ನೋಡಿ ಯಕ್ಸ ಜನ್ಮದಲ್ಲಿ ನಿಲ್ಲತಕ್ಕ 
ವನು” ಎಂದನು. 


೩೬೪ ಶ್ರೀ ಸ್ಕ್ಯಾಂದೆಮಹಾಪುರಾಣಂ 


ಶ್ರೀ ಕೃಷ್ಣ ಉವಾಚ:- 
ಇತ್ಯುಕ್ತ್ವಾ ಗತವತಿ ನಾರದೇ ಸ ಸೌರಿ 
ಸ್ತದ್ಧಾಕ್ಯಶ್ರ ವಣನಿಬುದ್ಧತತ್ಸುಕರ್ಮಾ। 
ತಂ ವಿಪ್ರಂ ಪುನರನಯತ್ಸ್ಯೃಕಿಂಕರೇಣ 


ತಾನ್ಸರ್ವಾನ್ನಿರಯಗಣಾನ್ನ ಫ್ರೈ ದರ್ಶಯಿಷ್ಯನ್‌ Horn 
ತತೋ ಧನೇಶ್ವರಂ ನೀತ್ಕಾ ನಿರಯಾನ್ಟ್ರೇತಪೋಬ್ರವೀತ್‌ । 
ದರ್ಶಯಿಷ್ಯಂಸ್ತು ತಾನ್ಸರ್ನಾನ್ಯಮಾನುಜ್ಞಾಕರಸ್ತದಾ ॥೨೦॥ 


ಪ್ರೇತಪ ಉವಾಚ :-- 
ಪಶ್ಶೇಮಾಸ್ನಿರಯಾನ್ಫೋರಾನ್‌ ಧನೇಶ್ವರ ಮಹಾಭಯಾನ್‌ । 


ಏಷು ಪಾಪಕರಾ ನಿತ್ಯಂ ಪಚ್ಯಂತೇ ಯಮಂಕಿಂಕಕ್ಕಃ ಚ ೨೧ 
ಅಕಾಮಾತ್ಪಾತಕಂ ಶುಷ್ಕಂ ಕಾಮಾದಾರ್ದಮುದಾಪೈತೆಂ 1 
ಆರ್ದ್ರಶುಷ್ಕಾದಿಭಿಃ ಪಾಪೈರ್ದಿಪ್ರಕಾರಾನವಸ್ಥಿ ತಾನ್‌ ॥ ೨೨ ॥ 
ಚತುರಾಶೀತಿಸಂಖ್ಯಾಕೈಃ ಪೃಥಗ್ಭೇದೈರವಸ್ಮಿ ತಾನ್‌ I 

ಯಂತೆ ಕ್ರ ಕೀರ್ಣಮಪಾಂಕ್ಲೇಯಂ ಮಲಿನೀಕರಣಂ ತಥಾ ॥ ೨೩ ॥ 








೧೯. ಶ್ರೀಕೃಷ್ಣನು ಹೇಳುತ್ತಾನೆ :--ಹೀಗೆ ನುಡಿದು ನಾರದನು ಹೊರಟು 
ಹೋಗಲು, ಆ ಸೂರ್ಯಪುತ್ರನಾದ ಯಮನು ಆ ವಾಕ್ಯಗಳಿಂದ ಆ ಬ್ರಾಹ್ಮಣನ 
ಸತ್ಕರ್ಮಗಳನ್ನರಿತುಕೊಂಡನು. ಆ ವಿಪ್ರನಿಗೆ ಸಮಸ್ತ ನರಕಸಮೂಹ 
ಗಳನ್ನೂ ತೋರಿಸುವುದಕ್ಕಾಗಿ ತನ್ನ ಕಿಂಕರನ ಸಂಗಡ ಅವನನ್ನು ಮತ್ತೆ 
ಕಳುಹಿಸಿದನು. 

೨೦. ಬಳಿಕ ಧನೇಶ್ವರನನ್ನು ಕರೆದುಕೊಂಡುಹೋಗಿ ಅವನಿಗೆ ಆ ನರಕ 
ಗಳನ್ನೆಲ್ಲ ತೋರಿಸುತ್ತಾ ಯಮನ ಆಜ್ಞಾ ಪಾಲಕನಾದ ಪ್ರೇತಪತಿಯು ಅವನಿಗೆ 
ಹೀಗೆ ಹೇಳಿದನು. 

೨೧. ಪ್ರೇತಪತಿಯು ಹೇಳುತ್ತಾನೆ:--"" ಎಲೈ ಧನೇಶ್ವರನೇ! ಮಹಾ 
ಭಯಂಕರಗಳಾದ ಈ ಘೋರ ನರಕಗಳನ್ನು ನೋಡು. ಇವುಗಳಲ್ಲಿ ಪಾಪಮಾಡಿ 
ದವರು ನಿತ್ಯವೂ ಯಮಕಿಂಕರರಿಂದ ಬೇಯಿಸಲ್ಪಡುತ್ತಾರೆ. 

೨೨. ಅಕಾಮದಿಂದ (ಎಂದರೆ ಬಯಸದೆಯೆ ಮಾಡುವುದರಿಂದ) ಪಾತಕವು 
:ಶುಷ್ಪ' (ಒಣಕಲು) ಎನಿಸುತ್ತದೆ. ಕಾಮದಿಂದ (ಬೇಕೆಂದು ಮಾಡುವುದ 
ರಿಂದ) "ಆರ್ದ್ರ? (ಒದ್ದೆ) ಎನ್ನಲ್ಪಡುವುದು. ಆರ್ದ್ರ, ಶುಷ್ಕಗಳೆಂಬ ಭೇದ 
ಗಳುಳ್ಳ ಪಾಪಗಳಿಂದ ನರಕಗಳು ಎರಡು ಪ್ರಕಾರವಾಗಿವೆ. 

೨೩-೨೪. ಎಂಬತ್ತನಾಲ್ಡುಸಾವಿರ ಸಂಖ್ಯೆಯ ಈ ನರಕಗಳು ಹಲವು 
ಭೇದಗಳುಳ್ಳವಾಗಿ ಬೇರೆ ಬೇರೆಯಾಗಿವೆ. ಪ್ರಕೀರ್ಣ, ಅಪಾಂಕ್ಲೇಯ, ಮಲಿನೀ 


ಏಕೋನತ್ರಿಂಶೋ9$ಧ್ಯಾಯಃ ಶ೬೫ 


ಜಾತಿಭ್ರಂಶಕರಂ ತದ್ವತ್‌ ಉಪಪಾತಕೆಸಂಜ್ಞಕಂ | 


ಅತಿಪಾಪೆಂ ಮಹಾಪಾಷೆಂ ಸಪ್ತಧಾ ಪಾತಕಂ ಸ್ಮೃತಂ ॥ ೨೪॥ 
ಏಭಿಸ್ಸಪ್ತಸು ಪಚ್ಯಂತೇ ನಿರಯೇಷು ಯಥಾಕ್ರಮಂ । 
ಕಾರ್ತಿಕವ್ರತಿಭಿರ್ಯಸ್ಮಾ ತ್ಸಂಸರ್ಗೊೋ ಹ್ಯಭವತ್ತವ ॥ ೨೫ ॥ 


ತತ್ಪ್ಸುಣ್ಯೋಪಚಯಾದೇಶೇ ನಿರ್ವೈತಾ ನಿರಯಾಃ ಖಲು । 

ಶ್ರೀ ಕೃಷ್ಣ ಉವಾಚ :-- 
ದರ್ಶಯಿತ್ವೇತಿ ನಿರಯಾನ್ಸೇತಪಸ್ತಮಥಾಹರತ್‌ ॥ ೨೬ ॥ 
ಧನೇಶ್ವರಂ ಯಕ್ಷ ಲೋಕಂ ಯಕ್ಸ್ಪಶ್ಹಾಭೂತ್ಸ ತತ್ರ ಹಿ। 
ಧನದಸ್ಯಾನುಗಸ್ಫೋ ಯಂ ಧನಯಕ್ಸೇತಿ ವಿಶೃತಃ H ೨೭ 

ಸೂತ ಉವಾಚ :-- 
ಇತ್ಯುಕ್ತ್ವಾ ವಾಸುದೇವೋಸೌ ಸತ್ಯಭಾಮಾಮತಿಪ್ರಿಯಾಂ । 
ಸಾಯಂಸಂಧ್ಯಾವಿಧಿಂ ಕರ್ತುಂ ಜಗಾಮ ಜನನೀಗೃಹಂ ॥ ೨೮ ॥ 

ಬ್ರಹ್ಮೋವಾಚ :-- 

ಏವಂ ಪ್ರಭಾವಃ ಖಲು ಕಾರ್ತಿಕೋಯಂ 
ಮುಕ್ತಿಪ್ರದೋ ಭಕ್ತಿಕರಶ್ಹ್ಚ ಯಸ್ಮಾತ್‌ । 


ಕರಣ, ಜಾತಿಭ್ರಂಶಕರ, ಉಪಪಾತಕ್ಕ ಅತಿಪಾಸ್ಕ ಮಹಾಪಾಪ--ಎಂದು 
ಪಾತಕವು ಏಳುಬಗೆಯಾಗಿದೆ. 

೨೫-೨೭. ಈ ಪಾಪಗಳಿಂದ ಕ್ರಮವಾಗಿ ಏಳು ನರಕಗಳಲ್ಲಿಯೂ ಪಾಪಿಗಳು 
ಪಕ್ವಮಾಡಲ್ಪಡುತ್ತಾರೆ. ನಿನಗೆ ಕಾರ್ತಿಕವ್ರತಿಗಳೊಡನೆ ಸಂಪರ್ಕವುಂಟಾ 
ಯಿತಪ್ಟೆ; ಆ ಪುಣ್ಯದ ಕೂಡುವಿಕೆಯಿಂದ ಈ ನರಕಗಳೆಲ್ಲ ನಿನಗೆ ಪರಿಹಾರವಾಗಿ 
ಹೋದುವು?” ಎಂದನು. ಶ್ರೀಕೃಷ್ಣನೆಂದನು ಹೀಗೆ ನರಕಗಳನ್ನು ತೋರಿಸಿ 
ಆ ಬಳಿಕ ಆ ಧನೇಶ್ವರನನ್ನು ಪ್ರೇತಪತಿಯು ಯಕ್ಬಲೋಕಕ್ಕೆ ಕರೆದುಕೊಂಡು 
ಹೋದನು. ಅವನು ಅಲ್ಲಿ ಯಕ್ಸನಾದನು. ಅವನು ಕುಬೇರನ ಅನುಚರನಾಗಿ 
ಧನಯಕ್ಪನೆಂದು ಪ್ರಸಿದ್ಧನಾದನು. 

೨೮. ಸೂತಪುರಾಣಿಕನು ಹೇಳುತ್ತಾನೆ:--ವಾಸುದೇವನು ನಲ್ಲೆಯಾದ 
ಸತ್ಯಭಾಮೆಯನ್ನು ಕುರಿತು ಈ ರೀತಿ ನುಡಿದು, ಸಾಯಂಸಂಧ್ಯೆಯನ್ನು ಮಾಡು 
ಪುದಕ್ಕಾಗಿ ತಾಯಿಯ ಮನೆಗೆ ಹೋದನು. 

೨೯. ಬ್ರಹ್ಮನಿಂತೆಂದನು:-- ಈ ಕಾರ್ತಿಕಮಾಸವು ಇಷ್ಟು ಪ್ರಭಾವ 
ವುಳ್ಳದ್ದು; ಇದು ಮುಕ್ತಿಪ್ರದವೂ ಭಕ್ತಿಯನ್ನು ಕೊಡತಕ್ಕದ್ದೂ ಆಗಿರುವುದು. 


ಷಿ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಯಾಂತ್ಯನೇಕಾರ್ಜಿತಪಾತಕಾನಿ 
ವ್ರತಸ್ಯ ಸಂದರ್ಶನತೋಪಿ ಮುಕ್ತಿಂ ॥ ೨೯॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ $5 ಧನೇಶ್ವರ ಯಕ್ಪಜನ್ಮ 
ಪ್ರಾಪ್ತಿ ವರ್ಣನಂ? ನಾಮೈೈ ಕೋನತ್ರಿಂಶೋಧ್ಯಾಯಃ 








ಅನೇಕ ಬಗೆಯಾಗಿ ಆರ್ಜಿಸಿರುವ ಪಾತಕಗಳೆಲ್ಲವೂ ಇದರಿಂದ ಪರಿಹಾರವಾಗಿ 


ಹೋಗುತ್ತವೆ. ಈ ವ್ರತವನ್ನು ನೋಡುವವನಿಗೂ ಕೂಡ ಮುಕ್ತಿಯು 
ದೊರಕುವುದರಲ್ಲಿ ಸಂಶಯವಿಲ್ಲವು. 


ಇಲ್ಲಿಗೆ ಎಂಬತ್ತೊಂದುಸಾಪವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಯಾಂದಮಹಾಪುರಾಣದ ಎರಡನೆಯ ವೈಷ್ಣನಖಂಡದ ಕಾರ್ತಿಕಮಾಸಮಾಹಾತ್ಮ್ಯೃದಲ್ಲಿ 
" ಧನೇಶ್ವರ ಯಕ್ಸೃಜನ್ಮಪ್ರಾಪ್ತಿವರ್ಣನ''ವೆಂಬ 
ಇಪ್ಪಶೊಂಬತ್ತನೆಯ ಅಧ್ಯಾಯವು ಮಂಗಿದುದು 


8 ಶ್ರೀಃ 
ಅಥ ತ್ರಿಂಶೋಧ್ಯಾಯಃ 
ದತ್ತಪುಣ್ಯಪಾಪಫಲಪ್ರಾಪ್ತಿವರ್ಣನಪೂರ್ವಕ ಮಾಸೋಸವಾಸನ್ರತವಿಧಿಕಥನಂ 
ನಾರದ ಉವಾಚ :-- 
ಅದ್ಭುತೋಯಂ ತ್ವಯಾ ಪ್ರೋಕ್ತೋ ಮಹಿಮಾ ಕಾರ್ತಿಕಸ್ಯ ತು । 
ಸ್ವಸ್ಯ ಕರ್ತುಮಸಾಮರ್ಥ್ಯಂ ಕಥಮೇತತೃತಂ ಭವೇತ್‌ Hou 
ಬ್ರಹ್ಮೋವಾಚ :- 
ನಾಸ್ತಿ ಕರ್ತುಂ ಸ್ವಸಾಮರ್ಫ್ಯಮುಪಾಯಾತ್ತ್ರಾಸ್ಯತೇ ಫಲಂ ! 
ದ್ರವ್ಯಂ ದತ್ವಾ ಬ್ರಾಹ್ಮಣಾಯ ಗೃಹ್ಞೀಯಾತ್ಸಲಮುತ್ತಮಂ ॥೨॥ 
ಶಿಷ್ಯಾದ್ವಾ ಭೃತ್ಯನರ್ಗಾದ್ವಾ ಸ್ವ್ರೀಭ್ಯೋ ವಾಪ್ತಾಚ್ಚೆ ಕಾರಯೇತ್‌ । 
ತಸ್ಮಾದಪಿ ಫಲಂ ಗೃಹ್ನನ್ಫ ಲಭಾಗ್ಹಾಯತೇ ನರಃ ॥೩॥ 
ನಾರದ ಉವಾಚ :- 
ಅವತ್ತಾನ್ಯಸಿ ಪುಣ್ಯಾನಿ ಪ್ರಾಪ್ಯಂತೇ ಕೇನಚಿತ್ಕೃಚಿತ್‌ । 
ಏತದಿಚ್ಛಾನ್ಯುಹಂ ಶ್ರೋತುಂ ಕೌತುಕಂ ಮಮ ವರ್ತತೇ ॥೪॥ 


ಕನ್ನಡದ ಅನುವಾದ 
ದತ್ತಪುಣ್ಯಪಾ ಪಫಲಪ್ರಾಪ್ತಿ ವರ್ಣನಪೂರ್ವಕ ಮಾಸೋಸಪನವಾಸೆವ್ರತವಿಧಿಕಥನ 


೧. ನಾರದನು ಹೇಳುತ್ತಾನೆ: ನೀನು ಹೇಳಿದ ಈ ಕಾರ್ತಿಕದ ಮಹಿ 
ಮೆಯು ಅದ್ಭುತವಾಗಿರುವುದು: ತಾನು ಸ್ವಂತವಾಗಿ `ಮಾಡಲು ಅಸಾಮರ್ಥ್ಯ 
ವಿರುವುದಾದರೆ, ಇದನ್ನು ನಡೆಸುವುದು ಹೇಗೆ??? ಎಂದು ಕೇಳಿದನು. 

೨. ಬ್ರಹ್ಮನು ಹೇಳುತ್ತಾನೆ: ತಾನೇ ಮಾಡಲು ಸಾಮರ್ಥವಿಲ್ಲದಾಗ 
ಉಪಾಯದಿಂದ ಆ ಫಲವನ್ನು ಪಡೆಯಬಹುದು. ಬ್ರಾಹ್ಮಣನಿಗೆ ದ್ರವ್ಯವನ್ನು 
ಕೊಟ್ಟು ಉತ್ತಮವಾದ ಫಲವನ್ನು ಪರಿಗ್ರಹಿಸಬೇಕು. 

೩. ಶಿಷ್ಯನಿಂದಲೊ, ಭೃತ್ಯವರ್ಗದಿಂದಲ್ಕೊ ಸ್ತ್ರೀಯರಿಂದಲೋ, ಆಪ್ತ 
ರಿಂದಲೋ ವ್ರತವನ್ನು ಮಾಡಿಸಬೇಕು. ಅವರಿಂದ ಕೂಡ ಫಲವನ್ನು ಪರಿಗ್ರಹಿಸು 
ವುದರಿಂದ ನರನು ಫಲಕ್ಕೆ ಭಾಗಿಯಾಗುತ್ತಾನೆ.3? 

೪. ನಾರದನು ಹೇಳುತ್ತಾನೆ:-- ಯಾರು ದಾನಮಾಡಿ ಕೊಡದೆ ಇದ್ದರೂ 
ಎಲ್ಲಾದರೂ ಒಮ್ಮೆ ಯಾವನಾದರೊಬ್ಬನು ಪುಣ್ಯಗಳನ್ನು ಪಡೆಯುವನಲ್ಲವೆ? 
ಇದನ್ನು ಕೇಳಲು ನಾನು ಇಚ್ಛಿಸುತ್ತೇನೆ. ಇದರಲ್ಲಿ ನನಗೆ ಕುತೂಹಲವಿದೆ. 


ಷ೬೮ ಶ್ರೀ ಸ್ಥಾಂದಮೆಹಾಪುರಾಣಂ 


ಬ್ರಹ್ಮೋವಾಚ ಕವಿ 
ಅದತ್ತಾನ್ಯಪಿ ಪುಣ್ಯಾನಿ ಲಭಂತೇ ಪಾತೆಕಾನ್ಯಪಿ | 
ಯೇನೋಪಷಾಯೇನ ತದ್ವಚ್ಮಿ ಶೈಣುಷ್ಟೈಕಮನಾ ದ್ವಿಜ ॥೫॥ 
ಸುಕೃತಂ ವಾ ದುಷ್ಕೃತಂ ವಾ ಕೃತಮೇಕೇನ ಯತೃತೇ। 
ಜಾಯತೇ ತಸ್ಯ ತದ್ರಾಷ್ಟ್ರೇ ತ್ರೇತಾಯಾಂ ತು ಪುರೋ ಭವೇತ್‌ ॥೬॥ 
ದ್ವಾಪರೇ ವಂಶಮಥ್ಯೇ ತು ಕಲೌ ಕರ್ತೈವ ಕೇವಲಂ ಚ 


ಅಜ್ಞಾನಾದ್ಯತೃತಂ ಕರ್ಮ ಬಾಲ್ಕೇ ಸ್ಪಷ್ಟೇ ತು ತತ್ಛಲಂ 12 
ಅಜ್ಞಾನಾದ್ಯಚ್ಚೆ ತಾರುಣ್ಯೇ ಬಾಲ್ಯೇ ತಸ್ಯ ಫಲಂ ಭವೇತ್‌ । 

ಜ್ಞಾನ ಪೂರ್ವಂ ಕೃತಂ ಕರ್ಮ ಆಜನ್ಮಾಂತಂ ಚೆ ತೆತ್ಸಲಂ ॥೮॥ 
ಷಣ್ಮಾಸಂ ಪಾಪಿಸಂಗೇನ ನರಃ ಪಾಪೀ ಪ್ರಜಾಯತೇ । 

ಪಾಪಿನಾಂ ವಾ ಧವಿರ್ನಿಣಾಂ ವಾ ಸಂಸರ್ಗಾದ್ದಶಮಾಸಿಕಂ HF 
ಭೋಜನಾದೇಕಪಜಕ್ತಾ ಚೆ ನಿಂಶಾಂಶಃ ಪುಣ್ಯಸಾಪಯೋಕ ! 

ಏಕಾಸನೇ ದ್ವಯೋರ್ವಾಸಾತ್ಸಹಸ್ರಾಂಶೇನ ಲಿಪ್ಯತೇ ॥ ೧೦॥ 


೫. ಆ ನುಡಿಯನ್ನಾಲಿಸಿ ಬ್ರಹ್ಮನಿಂತೆಂದನು :--"" ದಾನವಾಗಿ ಕೊಡದಿರು 
ವುದಾದರೂ ಪುಣ್ಯಗಳನ್ನು, ಹಾಗೆಯೇ ಪಾಪಗಳನ್ನು ಕೂಡ, ಯಾವ ಉಪಾಯ 
ದಿಂದ ಪಡೆಯಬಹುದೋ ಅದನ್ನು ಹೇಳುತ್ತೇನೆ. ಎಲೈ ದ್ವಿಜನೇ! ಒಮ್ಮನ 
ದಿಂದ ಕೇಳು. 

೬, ಒಬ್ಬನು ಪುಣ್ಯವನ್ನೇ ಆಗಲಿ ಪಾಪವನ್ನೇ ಆಗಲಿ ಮಾಡಿದರೆ ಅದರ 
ಫಲವು ಕೃತಯುಗದಲ್ಲಿ ಅವನ ರಾಷ್ಟ್ರಕ್ಕೇ ಉಂಟಾಗುತ್ತದೆ; ತ್ರೇತಾಯುಗದಲ್ಲಿ 
ಪಟ್ಟಣಕ್ಕೆ ಮಾತ್ರ ಆಗುತ್ತದೆ. 

೭. ದ್ವಾಪರದಲ್ಲಿ ಆ ಫಲವು ಮಾಡಿದಾತನ ವಂಶಮಧ್ಯದಲ್ಲಿ ಸಂಭವಿಸು 
ತ್ರದ; ಕಲಿಯುಗದಲ್ಲಿ ಮಾಡಿದವನಿಗೆ ಮಾತ್ರ ಅದರ ಫಲವು ಸೇರುತ್ತದೆ. 
ಬಾಲ್ಯದಲ್ಲಿ ಅಜ್ಞಾನದಿಂದ ಯಾವುದು ಮಾಡಲ್ಪಡುವುಹೋ ಅದರ ಫಲವು 
ಸ್ವಪ್ನದಲ್ಲಿ ಸಂಭವಿಸುತ್ತದೆ. 

೮. ತಾರುಣ್ಯದಲ್ಲಿ ಅಜ್ಞಾನದಿಂದ ಪ್ರೆಣ್ಯಪಾಪಗಳನ್ನು ಮಾಡಿದ್ದರೆ ಫಲವು 
ಬಾಲ್ಯದಲ್ಲಿ ಉಂಟಾಗುತ್ತದೆ.  ಜ್ಞಾನಪೂರ್ವಕವಾಗಿ ಮಾಡಿದ ಫಲವನ್ನು 
ಆಜನ್ಮಾಂತವಾಗಿ ಅನುಭವಿಸಬೇಕಾಗುತ್ತದೆ. 

೯. ಆರು ತಿಂಗಳವರೆವಿಗೆ ಪಾಪಿಗಳ ಸಹವಾಸದಲ್ಲಿದ್ದರೆ ಆ ನರನು ಪಾಪಿ 
ಯಾಗುತ್ತಾನೆ. ಪಾಪಿಗಳ ಅಥವಾ ಧರ್ಮಾತ್ಮರ ಸಂಸರ್ಗದಿಂದ ಹೆತ್ತು 
ತಿಂಗಳಲ್ಲಿ ಪಾಪಿ ಅಥವಾ ಪುಣ್ಯವಂತನಾಗುತ್ತಾನೆ. 

೧೦. ಒಂದೇ ಪಜಸ್ತಿಯಲ್ಲಿ ಕುಳಿತು ಭೋಜನಮಾಡುವುದರಿಂದ ಪುಣ್ಯ 


ತ್ರಿಂಶೋಳ$ಧ್ಯಾಯಃ 


ಯೋ ನೈ ಯಸ್ಕಾನ್ನಮಶ್ನಾತಿ ಸ ಭಂಜಕ್ತೀ ತಸ್ಯ ಕಿಲ್ಬಿಷಂ । 
ಜಪಾದೌ ಪಾಹಿಸಂಸರ್ಗಾತ್ಸೋಡಶಾಂಶೋ ವಿನಶ್ಯತಿ 
ಪರಸ್ಯ ಸ್ತವನಾದ್ಯಾನಾತ್‌ ಏಕಪಾತ್ರಸ್ಥಭೋಜನಾತ್‌ । 
ಏಕಶಯ್ಯಾಪ್ರಾವರಣಾತ್ಸ್ಮಷ್ಮಾಂಶಃ ಪುಣ್ಯಸಾಪಯೋಃ ॥ ೧೨ ॥ 
ಪುರುಷೋ ಹರತೇ ಸರ್ವಂ ಭಾರ್ಯಾಯಾ ಔರಸಸ್ಯ ಚ । 
ಅರ್ಥಂ ಶಿಷ್ಯಾಚ್ಚತುರ್ಥಾಂಶಂ ಪಾಪಂ ಪುಣ್ಯಂ ತಥೈವ ಚ 
ಭರ್ತುರಾಜ್ಞ್ಯಾಕರೀ ನಾರೀ ಭರ್ತುರರ್ಧಂ ವೃಷಂ ಹರೇತ್‌ । 
ಯದ್ಧಸ್ವಸಕ್ಕೆಂ ಭುಂಜೀಯಾದ್ದೆ ಶಾಂಶಂ ತದಘಂ ಹರೇತ್‌ 
ವರ್ಷಾಶನಂ ತು ಯೋ ದತ್ತೇ ತದರ್ಧಾಘಸ್ಯ ಭಾಗಯಂ | 
ವರ್ಷಾಶನಾರ್ಥಂ ಪುಣ್ಯಂ ತು ಭುಂಕ್ತೇ ವರ್ಷಾಶನೀ ನರಃ ॥ ೧೫ ॥ 
ಪುರೋಹಿತಸ್ಯ ಷಷ್ಠಾಶಂ ಪಾಪಂ ವಾ ಪುಣ್ಯಮೇವ ವಾ। 
ಯಜಮಾನೋ ಭುನಕ್ರ್ಯೇವ ತದ್ದಶಾಂಶಂ ಪುರೋಹಿತಃ 


1 ೧೧॥ 


॥೧೭॥ 


1 ೧೪ ॥ 


॥ ೧೬ ॥ 
ಪಾಪಗಳ ಇಪ್ಪತ್ತನೆಯ ಒಂದು ಭಾಗವು ಬಂದು ಸೇರುತ್ತದೆ. ಇಬ್ಬರೂ 


ಏಕಾಸನದಲ್ಲಿ ಕುಳಿತಿರುವುದರಿಂದ ಸಹಸ್ರದಲ್ಲಿ ಒಂದು ಭಾಗ ಲೇಪವಾಗುತ್ತದೆ. 

೧೧. ಯಾರು ಯಾರ ಅನ್ನವನ್ನು ತಿನ್ನುತ್ತಾರೋ ಅವರು ಅವರ ಪಾಪ 
ವನ್ನು ಅನುಭವಿಸುತ್ತಾರೆ. ಜಪಕಾಲದಲ್ಲಿ ಪಾಪಿಯ ಸಂಸರ್ಗವುಂಟಾದರೆ ಫಲದ 
ಹದಿನಾರನೆಯ ಒಂದು ಭಾಗವು ನಾಶವಾಗುತ್ತದೆ. 

೧೨. ಬೇಕೊಬ್ಬನನ್ನು ಸ್ಲುತಿಸುವುದರಿಂದ್ದ ಅವನೊಡನೆ ಒಂದು ವಾಹನ 
ವನ್ನೇರಿ ಪ್ರಯಾಣಮಾಡುವುದರಿಂದ, ಒಂದೇ ಪಾತ್ರೆಯಲ್ಲಿ ಭೋಜನಮಾಡು 
ವುದರಿಂದ, ಒಂದೇ ಹಾಸಿಗೆ ಹೊದ್ದಿಕೆಗಳನ್ನು ಬಳಸುವುದರಿಂದ ಪುಣ್ಯಪಾಪಗಳಲ್ಲಿ 
ಆರನೆಯ ಒಂದು ಭಾಗವು ಪ್ರಾಪ್ತವಾಗುತ್ತದೆ. 

೧೩. ಪಾಪವೇ ಆಗಲಿ, ಪುಣ್ಯವೇ ಆಗಲಿ, ಹೆಂಡತಿಯದೆಲ್ಲವೂ, ಔರಸ 
ಪುತ್ರನದರಲ್ಲಿ ಅರ್ಧವೂ, ಶಿಷ್ಯನದರಲ್ಲಿ ನಾಲ್ಕನೆಯ ಒಂದು ಭಾಗವೂ ಪುರುಷನಿಗೆ 
ಸೇರುತ್ತದೆ. 

೧೪-೧೫. ಗಂಡನ ಅಪ್ಪಣೆಯನ್ನು ನಡೆಸುವ ನಾರಿಯು ಗಂಡನ ಧರ್ಮ 
ದಲ್ಲಿ ಅರ್ಧವನ್ನು ಪಡೆಯುತ್ತಾಳೆ. ಯಾರ ಕೈಯ ಅಡಿಗೆಯನ್ನು ಊಟ 
ಮಾಡಿದರೂ ಅವರ ಪಾಪದ ಹತ್ತನೆಯ ಒಂದು ಭಾಗವು ಊಟಮಾಡಿದವರಿಗೆ 
ಬರುತ್ತದೆ. ಯಾವನು ವರ್ಷಾಶನವನ್ನು ಕೊಡುತ್ತಾನೋ ಅವನ ಪಾಪದ 
ಅರ್ಧಭಾಗವು ಆ ವರ್ಷಾಶನವನ್ನ ನುಭವಿಸುವವನಿಗೆ ಸೇರುತ್ತದೆ. ಅನುಭವಿಸು 
ವವನ ಅರ್ಧ ಪುಣ್ಯವನ್ನು ವರ್ಷಾಶನ ಕೊಟ್ಟ ಮನುಷ್ಯನು ಪಡೆಯುತ್ತಾನೆ. 

೧೬, ಪುರೋಹಿತನ ಪಾಪದಲ್ಲಿಯೇ ಆಗಲಿ ಪುಣ್ಯದಲ್ಲೆ ಆಗಲಿ ಆರನೆಯ 


೩೭೦ ಶ್ರೀ ಸ್ಕಾಲಂದಮಹಾಪ್ರುರಾಣಂ 


ಉದ್ಯೋಗೀ ಚಾನುಮಂತಾ ಚ ಯಶ್ಚ್ಹೋಪಕರಣಪ್ರದಃ | 


ಷಷ್ಮಾಂಶಂ ಪುಣ್ಯಪಾಪಾನಾಂ ಉಪದ್ರಷ್ಟಾ ದಶಾಂಶಕಂ ॥ ೧೭ ॥ 
ಯದ್ಭಸ್ತಾತ್ಕಾರ್ಯತೇ ಕರ್ಮ ನಾನ್ನಮಸ್ಮೈ ಪ್ರಯಚ್ಛತಿ । 

ವಿನಾ ಭೃತಕಶಿಷ್ಯಾಭ್ಯಾಂ ಷಷ್ಮಾಂಶಂ ಪುಣ್ಯಮಾಹರೇತ್‌ ಚ ೧೮ ॥ 
ವ್ಯನಹಾರಾತ್ರಥಾ ಪ್ರೀತ್ಯಾ ನಿತ್ಯಂ ಸಂಭಾಷಣಾದಿಭಿಃ । 

ದೆಶಾಂಶಂ ಪುಣ್ಯಪಾಪಾನಾಂ ಲಭತೇ ನಾಂತ್ರ ಸಂಶಯಃ ॥ ೧೯॥ 
ಸಂಸರ್ಗಪುಣ್ಯಯೋಗೇನ ಏಕದಂತೋ ದ್ವಿಜಾಧಮಃ । 
ನರಕಾಸ್ವಿವಿಧಾನ್‌ದೃಷ್ಟ್ಟ್ವಾ ಸ್ವರ್ಗಂ ಪ್ರಾಪ ತದೈನಹಿ ॥೨೦॥ 





ಒಂದಂಶವನ್ನು ಯಜಮಾನನು ಪಡೆದೇ ಪಡೆಯುತ್ತಾನೆ. ಯಜಮಾನನ ಪುಣ್ಯ 
ಪಾಪಗಳ ಹತ್ತನೆಯ ಒಂದು ಪಾಲು ಪೆರೋಹಿತನಿಗೆ ಸೇರುತ್ತದೆ. 

೧೭-೧೮, ಉದ್ಯೋಗ ಮಾಡುವವನು, ಅದಕ್ಕೆ ಅನುಮತಿ ಕೊಡುವವನು, 
ಉಪಕರಣಗಳನ್ನು ಒದಗಿಸುವವನು--ಇವರು ಪುಣ್ಯ ಪಾಪಗಳಲ್ಲಿ ಆರನೆಯ 
'ಒಂದಂಶಕ್ಕೆ ಭಾಗಿಗಳಾಗುತ್ತಾರೆ. ನೋಡುತ್ತಿರುವವನು ಹತ್ತನೆಯ ಒಂದು 
ಪಾಲನ್ನು ಪಡೆಯುತ್ತಾನೆ. ಯಾರ ಕೈಯಿಂದ ಕೆಲಸಮಾಡಿಸಿ ಅವನಿಗೆ ಅನ್ನ 
ಹಾಕುವುದಿಲ್ಲವೋ ಅವನು ಶಿಷ್ಯ ಮತ್ತು ಭೃತ್ಯರು ಹೊರತಾಗಿ, ಪುಣ್ಯದ ಆರನೆಯ 
ಒಂದು ಪಾಲನ್ನು ತೆಗೆದುಕೊಳ್ಳುತ್ತಾನೆ. 

೧೯. ವ್ಯವಹಾರ ಮಾಡುವುದರಿಂದ, ಪ್ರೀತಿಯಿಂದ, ನಿತ್ಯವೂ ಸಂಭಾಷ 
ಹಾದಿಗಳನ್ನು ನಡೆಸುವುದರಿಂದ ಪುಣ್ಯಪಾಪಗಳ ಹತ್ತನೆಯ ಒಂದು ಪಾಲನ್ನು 
ಪಡೆಯುತ್ತಾನೆ. ಇದರಲ್ಲಿ ಸಂಶಯವಿಲ್ಲವು. 

೨೦. ಹಿಂದೆ ಏಕದಂತನೆಂಬ ದ್ವಿಜಾಧಮನು, ಸಂಸರ್ಗಪುಣ್ಯವು ಸೇರಿದ್ದ 
ರಿಂದ ವಿವಿಧ ನರಕಗಳನ್ನು ನೋಡಿ ಆಗಲೇ ಸ್ವರ್ಗಕ್ಕೆ ಹೋದನು.” * 


೫ ಸನತ್ಕುಮಾರ ಸಂಹಿತೆಯಲ್ಲಿ ಈ ಕಥೆ ಪ್ರಸಿದ್ಧವಾಗಿದೆ: ಹಿಂದೆ ವಾರಾಣಸಿ 
ಯಲ್ಲಿ ಭಾರದ್ವಾಜ ಗೋತ್ರದವನಾದ ಕರ್ಮದತ್ತನೆಂಬ ವಿಪ್ರನೋರ್ವನಿದ್ದನು. ಅವನಿಗೆ 
ಎಕದಂತನೆಂಬ ಒಬ್ಬ ಮಗನಾದನು. ಅವನು ವಿದ್ವಾಂಸನಾದರೂ ದೈವಯೋಗದಿಂದ 
ಪತಿವ್ರತೆಯಾದ ತನ್ನ ಹೆಂಡತಿಯನ್ನು ತೊರೆದು ಸೂಳೆಯ ಸಹವಾಸದಲ್ಲಿಯೇ ಹಗಲಿರುಳೂ 
ಕಳೆಯುತ್ತಿದ್ದನು. ತಂದೆಯ ಆಸ್ತಿಯೆಲ್ಲ ಕರಗಿದ ಮೇಲೆ ಅವನು ಕಳ್ಳತನಕ್ಕೆ 
ಮೊದಲಿಟ್ಟೂ ಜೀವಿಕೆಯೆನ್ನು ನಡೆಸುತ್ತಿದ್ದನು. 

ಹೀಗೆ ಕೇವಲ ದುಷ್ಟವ್ಯಾಪಾರದಲ್ಲಿ ತೊಡಗಿ ದೇಶದಿಂದ ದೇಶಕ್ಕೆ ಅಲೆಯುತ್ತ 
ಒಂದಾನೊಂದು ದಿನ ಯೆಂಮಂಂನಾ ನದಿಗೆ ಬಂದನು. ಅಲ್ಲಿ ಕಾರ್ತಿಕಸ್ನಾನಕ್ಕಾಗಿ ಬಂದಿದ್ದ 
ದಾನಧರ್ಮ ವ್ರತಸಂಪನ್ನರಾದ ಜನರನ್ನು ಕಂಡು, ಅವರು ಮಾಡುತ್ತಿದ್ದ ಪೂಜೆ 
ಪುರಸ್ಕಾರಗಳನ್ನೂ, ಪುರಾಣಶ್ರವಣವನ್ನೂ ಕಂಡು ಅವನು ಅಲ್ಲಿಯೆ ಒಂದು ತಿಂಗಳ 
ಹಾಲ ನೆಲಸಿದನು. 


ತ್ರಿಂಶೋ$ಧ್ಯಾಯಃ ೩೭೧ 
ನಾರದ ಉವಾಚೆ:- 


ಈದೃಶಂ ಕಾರ್ತಿಕಪ್ರತನಮುಲ್ಬಾಯಾಸಂ ಮಹತ್ಛಲಂ। 
ನ ಕಂರ್ವಂತಿ ಜನಾಃ ಕೇಜಿತ್ರಿ ನುರ್ಥಂ ವೈ ಪಿತಾಮಹ ॥ ೨೧ 
ಬ್ರಹ್ಮೋವಾಚ :-- 
ಸ್ಥಸೃಷಿ ವೃ ದ ಯೇ ವೇಧಾ ಧರ್ಮಾಧವರ್ತೌ ಸಸರ್ಜ ಹ। 

ವಾಟ ಪ್ರಾಪ್ಪುನಂತಿ ಶುಭಾಂ ಗತಿಂ Wu ೨೨ ॥ 
ಅಧರ್ಮಮನುತಿಷ್ಠಂತೋ ಯಾಂತಿ ತೇ: ಘೋಗತಿಂ ನರಾಃ 1 
ಪುಣ್ಯಕರ್ಮಫಲಂ ನಾಕೋ ನರಕಸ್ತದ್ಧಿಷರ್ಯಯಃ ॥ ೨೩॥ 
ತಯೋಃ ಪಾಲನಕರ್ತಾರೌ ದ್ವಾವೇನ ವಿಧಿನಾ ಕೃತೌ। 
ಶತಕ್ರತುಯಮಾೌ ತೌ ಚ ಪುಣ್ಯಪಾಪಾನುಸಾರಿಣೌ ॥ ೨೪ ॥ 





೨೧. ನಾರದನು ಕೇಳುತ್ತಾನೆ: “ ಎಲ್ಲೆ ನಿತಾಮಹನೇ! ಈ ರೀತಿ 
ಯಾದ ಕಾರ್ತಿಕವ್ರ ತಕ್ಕ ಆಯಾಸವು ಸ್ವಲ್ಪ ; ಫಲವು ಮಹತ್ತಾದುದು. ಜನರು 
ಇದನ್ನು ಮಾಡುವುದಿಲ್ಲನೇಕೆ?” 

ಬ್ರಹ್ಮನು ಹೇಳುತ್ತಾನೆ: ಬ್ರಹ್ಮನು ತನ್ನ ಸೃಷ್ಟಿಯು ವೃದ್ಧಿ 
ಯಾಗಲೆಂದು ಧರ್ಮಾಧರ್ಮಗಳನ್ನು ಸೃಷ್ಟಿಸಿದನು. ಧರ್ಮವನ್ನೇ ಆಚರಿಸು 
ವವರು ಶುಭವಾದ ಗತಿಯನ್ನು ಹೊಂದುತ್ತಾರೆ. 


೨೩. ಯಾವ ನರರು ಅಧರ್ಮವನ್ನು ಆಚರಿಸುತ್ತಾರೆಯೋ ಅವರು ಅಥೋ 
ಗತಿಯನ್ನೆ ಪದುತ್ತಾ ಕೆ. ಪುಣ್ಯಕರ್ಮಕ್ಕೆ ಫಲವು ಸ್ವರ್ಗ. ಪಾನದ ಫಲ ಅದಕ್ಕೆ 
ವಿರುದ್ಧ ವಾದ ನರಕ. 


೨೪. ಅವುಗಳ ಪಾಲನಕ್ಕಾಗಿ ವಿಧಿಯಿಂದ ನಿಯಮಿತರಾಗಿರುವವರು 
ಇಬ್ಬರೇ... ಇಂದ್ರ ಮತ್ತು ಯಮ. ಅವರಿಬ್ಬರೂ ಪುಣ್ಯ ಪಾಪಗಳನ್ನು 
ಅನುಸರಿಸತಕ್ಕವರು. 


ತರುವಾಯ ಒಂದು ದಿನ ಅವನು ಅತ್ತಿತ್ತ ಅಲೆಯುತ್ತಿರಲು ಹಾವು ಕಚ್ಚಿ 
ಅವನು ಮಡಿಯೆಲು ಯಮದೂತರು ಅವನನ್ನು ಒಡನೆಯೆ ಯಮಲೋಕಕ್ಕೊಯ್ದರು. 
ಆಗ ಯೆಮನು ಅವನನ್ನು ತಪ್ತಕಟಾಹನೆಂಬ ಕುಂಭೀಪಾಕ ನರಕದಲ್ಲಿ ಹಾಕಿಸಿದನು. 
ಆದರೂ ಅದು ಅವನಿಗೆ ಬಹು ಸುಖಶೀತಳೆವಾಗಿ ಪರಿಣಮಿಸಿತು. ಅದನ್ನು ಕಂಡು 
ಯಮನು "ಇದು ಯಾವ ಸುಕೃ ತದ ಫಲವೋ!” ಎಂದು ಯೋಟಚಿಸುತ್ತಿರುವಂತೆಯೆ 
ನಾರದನಲ್ಲಿಗೆ ಬಂದು "* ಅಯ್ಯಾ ಯೆಮನೇ! ನೀನು ಯೋಚಿಸುತ್ತಿರುವುದು ಸರಿ. 
ಇವನು ಕಾರ್ತಿಕವ್ರ ತಿಗಳಾದ ಸಜ್ಜ ನರ ಸಹವಾಸದಲ್ಲಿ ಯಮುನಾ ತೀರದಲ್ಲಿ ಒಂದು 
ತಿಂಗಳು ಕಳೆದಿದ್ದಾನೆ ನೆ. ಇದು ಆ ಸತ್ಯರ್ಮ೯ದೆ ಫಲವೇ! ಇವನು ನರಕಭಾಗಿಯಲ್ಲ. 
ಆದುದರಿಂದೆ ಇವನನ್ನು ಬಿಡುಗಡೆ ಮಾಡಿ ಸ್ವ ರ್ಗಕ್ಕೆ ಕಳುಹು?' ಎಂದು ಬೋಧಿಸಿದನು. 


ಅಂತೆಯೆ ಯಮನು ಅವನನ್ನು ಆ ಸವಂತ ಹೊರಗೆ ಬರಮಾಡಿ ಅವನ 
ಪಾಪಕ್ಕೆ ಫಲವಾಗಿ ನರಕಗಳನ್ನೆಲ್ಲ ಅವನಿಗೆ ತೋರಿಸಿ ಆಮೇಲೆ ಸ್ವರ್ಗಕ್ಕೆ ಕಳುಹಿದನು. 


೩೭೨ ಶ್ರೀ ಸ್ಕಾಂದಮಹಾಪುರಾಣಂ 


ಗುರುತಲ್ಪಾದಯಃ ಪುತ್ರಾಃ ಕಾಮಸ್ಯ ಪ್ರಥಿತಾ ಭುವಿ । 


ಕ್ರೋಧಸ್ಯ ಪಿತ್ರಘಾತಾದ್ಯಾ ಲೋಭಸ್ಯ ತನಯಾಂಚ್ಛೃಣಂ ॥ ೨೫ ॥ 
ಬ್ರಹ್ಮಸ್ಪಹರಣಾದ್ಯಾಶ್ಹ ಏತೇ ನೆರಕನಾಯಂಕಾಃ । 
ಕೃತಾ ಯಮೇನ ತೈರ್ವ್ಯಾಪ್ತಾ ಮನುಜಾ ನಹಿಕುರ್ವತೇ ॥೨೬॥ 


ವ್ರತಾದಿಧರ್ಮಕೃತ್ಯಂ ಯೈಸ್ತೈನರ್ನಕ್ತಾಸ್ತೇಹಿ ಕುರ್ವತೇ ॥೨೭॥ 
ಶ್ರವ್ಠಾಮೇಧಾವಿಫಾತಿನ್ಯೌ ವರ್ತತೇ ಭುವಿ ಸರ್ವದಾ । 

ತಾಭ್ಯಾಂ ವ್ಯಾಪ್ತಸ್ತು ಮನುಜಃ ಶ್ರೀವಿಷ್ಣೋಶ್ಚ್ರವಣಾದಿಕಂ ॥ ೨೮ ॥ 
ನ ಕರೋತಿ ಸುದುರ್ಮೇಧಾ ಯೇನಾಂಧಂ ಯಾತಿ ವೈ ತಮಃ । 
ಕೃಷ್ಣೇನ ಸತ್ಯಭಾಮಾಯೈ ಯಂದುಕ್ತಂ ತದ್ವದಾಮಿ ತೇ ॥ ೨೯॥ 
ಅಧ್ಯಾಪನಾವದ್ಯಾಜನಾದ್ವಾಂಹ್ಯೇಕಪಜ್ಯಶನಾದಪಿ | 

ತುರ್ಯಾಂ ಶಪುಣ್ಯಪಾಪಾನಾಂ ಪಕೋಕ್ಸಂ ಲಭತೇ ನರಃ ॥೩೦॥ 
ಏಕಾಸನಾದೇಕಯಾನಾಸ್ನಿಶ್ವಾಸಸ್ಯಾಂಗಸಂಗತಃ । 

ಷಡಂಶಂ ಫಲಭಾಗೀ ಸ್ಯಾನ್ಲಿಯೆತಂ ಪುಣ್ಯಸಾಸಯೋಃ ॥ ೩೧॥ 








೨೫. ಗುರುತಲ್ಪಗಮನವೇ ಮೊದಲಾದವು ಕಾಮದ ಮಕ್ಕಳೆಂದು ಲೋಕ 
ದಲ್ಲಿ ಪ್ರಸಿದ್ಧವಾಗಿದೆ. ಕ್ರೋಧದ ಮಕ್ಕಳು ಪಿತೃಹೆತ್ಯೆ ಮೊದಲಾದುವು. 
ಲೋಭದ ಮಕ್ಕಳು ಯಾರೆಂದು ಹೇಳುವೆನು, ಕೇಳು. 

೨೬-೨೭. ಬ್ರಹ್ಮಸ್ವಹರಣ (ಬಾಹ್ಮಣ ದ್ರವ್ಯಾಸಹಾರ) ಮೊದಲಾದುವೇ 
ಲೋಭದ ಮಕ್ಕಳು. ಯಮನಿಂದ ಇವರೇ ನರಕದ ನಾಯಕರಾಗಿ ನಿಯಮಿ 
ಸಲ್ಪಟ್ಟರು. ಅವುಗಳಿಂದ ವ್ಯಾಪ್ತರಾದ ಮನುಷ್ಯರು ವ್ರತ ಮೊದಲಾದ ಧರ್ಮ 
ಕೃತ್ಯಗಳನ್ನು ಮಾಡುವುದಿಲ್ಲ. ಯಾರು ಅವುಗಳಿಂದ ಮುಕ್ತರಾಗಿರುವರೋ 
ಅವರು ಮಾಡುತ್ತಾರೆ. 

೨೮-೨೯. ಶ್ರದ್ಧೆಯನ್ನೂ ಮೇಥೆ (ಬುದ್ಧಿಶಕ್ತಿ) ಯನ್ನೂ ಹಾಳುಮಾಡುವ 
ಪಾಪಗಳೆರಡು ಭೂಮಿಯಲ್ಲಿ ಸದಾ ಇರುತ್ತವೆ. ಅವುಗಳಿಂದ ವ್ಯಾಪ್ತನಾದ 
ಮನುಷ್ಯನು ಶ್ರೀವಿಷ್ಣುವಿನ ಶ್ರವಣ ಮೊದಲಾದುವನ್ನು ಮಾಡುವುದಿಲ್ಲ. 
ಅದರಿಂದ ಆ ದುರ್ಮತಿಯು ಅಂಧಂತಮಸ್ಸೆಂಬ ನರಕಕ್ಕೆ ಹೋಗುತ್ತಾನೆ. 
ಶ್ರೀಕೃಷ್ಣನು ಸತ್ಯಭಾಮೆಗೆ ಹೇಳಿದ್ದನ್ನು ನಿನಗೆ ಹೇಳುತ್ತೇನೆ. 

೩೦. ಪಾಠ ಹೇಳುವುದರಿಂದ, ಯಜ್ಞ ಮಾಡಿಸುವುದರಿಂದ, ಒಂದೇ ಪಜ, 
ಯಲ್ಲಿ ಊಟಮಾಡುವುದೆರಿಂದ, ಪುಣ್ಯ ಪಾಪಗಳಲ್ಲಿ ನಾಲ್ವನೆಯ ಒಂದು ಭಾಗ 
ವನ್ನು ನರನು ಹೊಂದುತ್ತಾನೆ. 

೩೧. ಒಂದೇ ಪೀಠದಲ್ಲಿ ಕೂರುವುದು, ಒಂದೇ ವಾಹನದಲ್ಲಿ ಹೋಗುವುದು, 
ನಿಶ್ವಾಸನು ಅಂಗಕ್ಕೆ ಸೋಕುವುದು-- ಇವುಗಳಿಂದ ಮಾನವನು ಪುಣ್ಯ ಪಾಸ 
ಗಳಲ್ಲಿ ಆರನೆಯ ಒಂದು ಭಾಗಕ್ಕೆ ತಪ್ಪದೆ ಭಾಗಿಯಾಗುತ್ತಾನೆ. 


ತ್ರಿಂಶೋರಧ್ಯಾಯೆಃ 


ತಿಷ 
ಸ್ಪರ್ಶನಾದ್ಭಾಷಣಾದ್ಧಾಪಿ ಪರಸ್ಸಂಸ್ತವನಾದಪಿ । 

ಪಶಾಂಶಂ ಪುಣ್ಯಸಾಪಾನಾಂ ನಿತ್ಯಂ ಪ್ರಾಪ್ನೋತಿ ಮಾನವಃ ॥ ೩೨ ॥ 
ದರ್ಶನಶ್ರವಣಾಭ್ಯಾಂ ಚೆ ಮನೋಧ್ಯಾನಾತ್ತಥೈವ ಚೆ 1 

ಪರಸ್ಕ ಪುಣ್ಯಸಾಪಾನಾಂ ಶತಾಂಶಂ ಪ್ರಾಪ್ಲುಯಾನ್ನೆರಃ ॥ ೩೩1 
ಪರಸ್ಯ ನಿಂದಾಂ ಪೈಶುನ್ಯಂ ಧಿಕ್ಕಾರಂ ಚ ಕರೋತಿ ಯಂಃ 1 

ತತೃತಂ ಪಾತಕಂ ಪ್ರಾಪ್ಯ ಸ್ವಪುಣ್ಯಂ ಪ್ರದದಾತಿ ಸಃ ॥ ೩೪॥ 
ಕುರ್ವತಃ ಪುಣ್ಯಕರ್ಮಾಣಿ ಸೇವಾಂ ಯಃ ಕುರುತೇ ನರಃ । 
ಪತ್ಚೀಭೃತಕಶಿಸ್ಯೇಭ್ಯೋ ಯದನ್ಯಃ ಕೋಪಿ ಮಾನವಃ ॥ ೩೫॥ 
ತಸ್ಯ ಸೇವಾನುರೂಪಂ ಚೆ ದ್ರವ್ಯಂ ಕಿಂಚಿನ್ನ ದೀಯತೇ 1 

ಸೋಪಿ ಸೇವಾನುರೂಪೇಣ ತತ್ಪುಣ್ಯಫಲಭಾಗ್ಬನವೇತ್‌ ॥ ೩೬ ॥ 
ಏಕಪಜ್ರಿಸ್ನಿತಂ ಯಸ್ತು ಲಂಘಯೇತ್ಪರಿನೇಷಣಂ । 

ತತ್ಪುಣ್ಯಸ್ಯ ಷಡಂಶಂ ಚ ಲಭೇದ್ಯಸ್ತು ನಿಲಂಘಿತಃ ॥ ೩೭॥ 


೩೨. ಪರರ ಸ್ಪರ್ಶನದಿಂದಲೂ ಅವರೊಡನೆ ಭಾಷಣದಿಂದಲೂ ಅವರನ್ನು 
ಸ್ತುತಿಸುವುದರಿಂದಲೂ ಪುಣ್ಯಪಾಪಗಳ ಹೆತ್ತನೆಯ ಒಂದು ಭಾಗವನ್ನು 
ಮಾನವನು ಪಡೆಯುತ್ತಾನೆ. 

೩೩. ನರನು ಬೇರೊಬ್ಬನ ದರ್ಶನ ಶ್ರವಣಗಳಿಂದಲೂ ಅವನನ್ನು ಕುರಿತು 
ಮನಸ್ಸಿನಲ್ಲಿ ಧ್ಯಾನಮಾಡುವುದರಿಂದಲೂ ಅವನ ಪುಣ್ಯಪಾಪಗಳಲ್ಲಿ ನೂರನೆಯ 
ಒಂದಂಶವನ್ನು ಪಡೆಯುತ್ತಾನೆ. 

೩೪. ಯಾವನು ಪರರ ನಿಂದೆ ಧಿಕ್ಕಾರಗಳನ್ನು ಮಾಡುವನೊ, ಪರರ 
ಮೇಲೆ ಚಾಡಿ ಹೇಳುವನೋ ಅವನು, ಅವರು ಮಾಡಿದ ಪಾತಕಗಳನ್ನು ಪಡೆದು 
ತನ್ನ ಪುಣ್ಯವನ್ನು ಕೊಟ್ಟುಬಿಡುತ್ತಾನೆ. 

೩೫-೩೬. ಪುಣ್ಯಕರ್ಮಗಳನ್ನು ಮಾಡುವವನಿಗೆ ಸೇವೆಯನ್ನು ಯಾವ 
ಮನುಷ್ಯನು ಮಾಡುತ್ತಾನೆಯೋ ಪತ್ನಿ ಭೃತ್ಯರು, ಮತ್ತು ಶಿಷ್ಯರುಗಳ ಮೂಲಕ 
ಮತ್ತಾರಾದರೂ ಒಬ್ಬನ ಸೇವೆ ಸಲ್ಲಿಸುತ್ತಾನೆಯೋ, ಮತ್ತು, ಹಾಗೆ ಸೇವೆಮಾಡಿ 
ದ್ವಜ್ಳೆ ಅನುರೂಪವಾದ ಪ್ರತಿಫಲವಾಗಿ ಸ್ವಲ್ಪವೂ ದ್ರವ್ಯವನ್ನು ಯಾವನು ತೆಗೆದು 
ಕೊಳ್ಳುವುದಿಲ್ಲವೋ, ಅವನು ಕೂಡ ತನ್ನ ಸೇವೆಗೆ ಅನುರೂಪವಾಗಿ ಆ ಪುಣ್ಯ 
ಫಲಕ್ಕೆ ಭಾಗಿಯಾಗುತ್ತಾನೆ. 

೩೭. ಒಂದೇ ಪಜಕ್ಮಿಯಲ್ಲಿ ಕುಳಿತಿರುವವನ ಪರಿಷೇಚನವನ್ನು ಯಾವನು 
ಮಾರುತ್ತಾನೆಯೋ ಅವನ ಪುಣ್ಯದ ಆರನೆಯ ಒಂದಂಶವನ್ನು ಹಾಗೆ ಮಾರಿಸ 
ಲ್ವಟ್ಟವನು ಪಡೆಯುತ್ತಾನೆ. 


೩೭೪ ಶ್ರೀ ಸ್ಥಾಂದಮಹಾಪುರಾಣಂ 


ಸ್ನಾನಸಂಧ್ಯಾದಿಕಂ ಕುರ್ನನ್ಯಃ ಸ್ಪೃಶೇದ್ವಾಥ ಭಾಷತೇ। 


ಸ ಕರ್ಮಪುಣ್ಯಷಷ್ಠಾಂಶಂ ದದ್ಯಾತ್ಮಸ್ಮ್ಮೈ ವಿನಿಶ್ಚಿತಂ ॥ ೩೮ ॥ 
ಧರ್ಮೊೋದ್ದೇಶೇನ ಯೋ ದ್ರವ್ಯಮಪರಂ ಯಾಚತೇ ನರಃ । 
ತತ್ಸುಣ್ಯಕರ್ಮಜಂ ತಸ್ಯ ಧನದಸ್ಟ್ಯಾಪ್ಲುಯಾತ್ಛಲಂ HAF 
ಅಪಪೃತ್ಯ ಪರದ್ರವ್ಯಂ ಪುಣ್ಯಕರ್ಮ ಕರೋತಿ ಯಃ 1 
ಕರ್ಮಕೃತ್ಪಾಪಭಾಕ್ತೆತ್ರೆ ಧನಿನೆಸ್ತದ್ದನಂ ಫಲಂ 1 ೪೦॥ 
ಸಾಪಕೃತ್ಯ ಯಣಂ ಯಸ್ತು ಪರಸ್ಯ ವ್ರೌಯತೇ ನರಃ । 

ಧನೀ ತತ್ಪ್ಸುಣ್ಯಮಾಧತ್ತೇ ತದ್ಭನಸ್ಯಾನುರೂಪತಃ ॥೪೧॥ 
ಬುದ್ಧಿದಾತಾನುಮಂತಾ ಚ ಯಶ್ಚೋಪಕರಣಪ್ರದಃ । 

ಬಲಕೃಚ್ಚಾಸಿ ಷಸ್ಮಾಂಶಂ ಪ್ರಾಸ್ಪ್ನುಯಾಶ್ಟುಣ್ಯಪಾಷೆಯೋಃ ೫ ೪೨॥ 
ಪ್ರಜಾಭ್ಯಃ ಪುಣ್ಯಸಾಪಾನಾಂ ರಾಜಾ ಷಷ್ಠಾಂಶನರಿದ್ದರೇತ್‌ | 
ಶಿಷ್ಯಾದ್ಲುರುಃ ಸ್ತ್ರಿಯೋ ಭರ್ತಾ ಪಿತಾ ಪುತ್ರಾತ್ತಥೈವ ಚ ॥೪೩॥ 





೩೮. ಸ್ನಾನಸಂಧ್ಯಾದಿಗಳನ್ನು ಮಾಡುತ್ತಿರುವಾಗ ಯಾವನು ಬೇರೊಬ್ಬ 
ನನ್ನು ಮುಟ್ಟುತ್ತಾನೆಯೋ ಅಥವಾ ಅವನೊಡನೆ ಮಾತಾಡುತ್ತಾನೆಯೋ ಅವನು 
ತಾನು ಮಾಡುವ ಕರ್ಮದ ಆರನೆಯ ಒಂದಂಶವನ್ನು ಕೊಟ್ಟುಬಿಡುತ್ತಾನೆ. 
ಇದು ನಿಶ್ಚಯವು. 

೩೯. ಧರ್ಮೊದ್ದೇಶದಿಂದೆ ಯಾವನು ಬೇರೊಬ್ಬನ ಹಣವನ್ನು ಯಾಚಿಸು 
ತ್ರ್ಯಾನೋ ಅವನು ಮಾಡುವ ಪುಣ್ಯಕರ್ಮದ ಫಲವನ್ನು ಹಣ ಕೊಟ್ಟವನು 
ಪಡೆಯುತ್ತಾಕೆ. 

೪೦. ಪರದ್ರವ್ಯವನ್ನು ಅಪಹರಿಸಿ ಯಾವನಾದರೂ ಪುಣ್ಯಕರ್ಮಮಾಡಿದರೆ, 
ಆ ಕರ್ಮಕರ್ತನು ಪಾಪಭಾಗಿಯಾಗುತ್ತಾನೆ; ಆ ಕರ್ಮದ ಫಲವು ಹಣವು 
ಯಾರದೋ ಅವನಿಗೆ ಸೇರುತ್ತದೆ. 

೪೧. ಸರರ ಖುಣವನ್ನು ತೀರಿಸದೆ ಯಾವನು ಮೃತನಾಗುತ್ತಾನೆಯೋ 
ಆ ನರನ ಪುಣ್ಯವನ್ನು ಅವನಿಗೆ ಸಾಲಕೊಟ್ಟಿ ಧನಿಕನು ತನ್ನ ಹಣಕ್ಕೆ ಅನುರೂಪ 
ವಾಗಿ ಪಡೆಯುತ್ತಾಕೆ. 

೪.೨. ಬುದ್ಧಿ ಹೇಳಿಕೊಟ್ಟವನು, ಅನುಮತಿಸಿದವನು, ಉಪಕರಣ ಒದಗಿಸಿ 
ಕೊಟ್ಟಿ ವನು, ಬೆಂಬಲಕೊಟ್ಟಿ ವನು ಇವರೆಲ್ಲರೂ ಪುಣ್ಯಪಾಪಗಳ ಆರನೆಯ 
ಅಂಶವನ್ನು ಹೊಂದುತ್ತಾರೆ. 

೪೩. ಪ್ರಜೆಗಳ ಪುಣ್ಯಪಾಪಗಳ ಆರನೆಯ ಒಂದು ಪಾಲನ್ನು ರಾಜನು 
ತೆಗೆದುಕೊಳ್ಳುತ್ತಾನೆ. ಅದೇ ರೀತಿ ಶಿಷ್ಯನಿಂದ ಗುರುವೂ, ಹೆಂಗಸಿನಿಂದ ಅವಳ 
ಗಂಡನೂ, ಮಗನಿಂದ ತಂದೆಯೂ ಆರನೆಯ ಒಂದಂಶವನ್ನು ಪಡೆಯುತ್ತಾರೆ. 


ತ್ರಿಂಶೋ$ಧ್ಯಾಯಃ ೩೭೫ 


ಸ್ವ್ಥಮತೇರಪಿ ಪುಣ್ಯಸ್ಯ ಯೋಹಿದರ್ಧಮವಾಪ್ಪುಯಾತ್‌ । 


ಚಿತ್ತಸ್ಯಾನುವ್ರತಾ ಶಶ್ಚತ್‌ ವರ್ತತೇ ತುಪ್ಟಿಕಾರಿಣೀ ॥ ೪೪॥ 
ಪರಹಸ್ತೇನ ದಾನಾನಿ ಕುರ್ವಂತಃ ಪುಣ್ಯಕರ್ಮಣಃ । 

ವಿನಾ ಭೃತಕಪುತ್ರಾಭ್ಯಾಂ ಕರ್ತಾ ಷಷ್ಮಾಂಶಮುದ್ಧರೇತ್‌ ॥ ೪೫ ॥ 
ವೃತ್ತಿದೋ ವೃತ್ತಿಸಂಭೋಕ್ತುಃ ಪುಣ್ಯಂ ಷಷ್ಮಾಂಶಮುದ್ಧರೇತ್‌ । 
ಆತ್ಮನೋ ನಾ ಪರಸ್ಕ್ಯಾಪಿ ಯದಿ ಸೇವಾಂ ನ ಕಾರಯೇತ್‌ ॥ ೪೬ ॥ 


ಇತ್ನೆಂ ಹೈದತ್ತಾನ್ಯಪಿ ಪುಣ್ಯಪಾಪಾ 
ನ್ಯಾಯಾಂತಿ ನಿತ್ಯಂ ಪರಸಂಚಿತಾನಿ । 
ಕಲೌ ತ್ವಯಂ ವೈ ನಿಯನೋ ನೆ ಕಾರ್ಯಃ 


ಕರ್ತೈವ ಭೋಕ್ತಾ ಖಲು ಪುಣ್ಯಪಾಷಯೋಃ ॥ ೪೭॥ 
ಕಲೌ ಜ್ಞಾನಂ ದೃಢಂ ನಾಸ್ತಿ ಕಲೌ ಗರ್ನೇಣ ಸತ್ಕ್ರ್ರಿಯಾ । 
ಕಲೌ ದಂಭಾನ್ವಿ ತೋ ಯೋಗೋ ನಶ್ಯತ್ಯೇವ ನ ಸಂಶಯಃ ॥ ೪೮ 
ತಪೋನಿಷ್ಠಃ ಪುರಾ ದಂಭೀ ಸತೀಶುದ್ಧಪ್ರಭಾವತಃ | 
ಪಿತ್ರೋಃ ಪೂಜಾದರ್ಶನೇನ ಚೋರ್ಜಸೇವೀ ಹರಂ ಗತಃ ॥೪೯॥ 


೪೪-೪೫. ಯಾವಾಗಲೂ ಸಂತೋಷಕಾರಿಣಿಯಾಗಿ ಚಿತ್ತವನ್ನು ಅನುವ 
ರ್ತಿಸಿ ಸರಿಯಾಗಿ ಧರ್ಮದಲ್ಲಿ ನಡೆಯುವ ಹೆಂಗಸು ತನ್ನ ಗಂಡನ ಪುಣ್ಯದಲ್ಲಿ 
ಅರ್ಧಭಾಗವನ್ನು ಪಡೆಯುತ್ತಾಳೆ. ಬೇರೆಯವರ ಕೈಯಿಂದ ದಾನಾದಿಗಳನ್ನು 
ಮಾಡುವಲ್ಲಿ ಭೃತ್ಯ ಮತ್ತು ಪುತ್ರರ ಹೊರತಾಗಿ ಉಳಿದ ಆ ಕರ್ಮಕರ್ತೃಗಳು 
ಆ ಪುಣ್ಯದ ಆರನೆಯ ಒಂದು ಭಾಗವನ್ನು ತೆಗೆದುಕೊಳ್ಳು ತ್ತಾರೆ. 

೪೬. ವೃತ್ತಿಯನ್ನು ಕೊಡುವವನು ತನ್ನ ಅಥವಾ ಪರರ ಸೇವೆಯನ್ನು 
ಮಾಡಿಸದಿದ್ದಲ್ಲಿ ಭೋಗಿಸುವವನ ಪುಣ್ಯದ ಆರನೆಯ ಒಂದು ಭಾಗವನ್ನು 
ಹೊಂದುತ್ತಾನೆ. 

೪೭. ಹೀಗೆ ಪರರು ಸಂಪಾದಿಸಿ ಕೊಡಿಸಿದ ಪುಣ್ಯ ಪಾಪಗಳು ಅವನ್ನು 
ದಾನಮಾಡಿ ಕೊಡದಿದ್ದರೂ ಸದಾ ಬಂದು ಸೇರುತ್ತಿರುತ್ತವೆ. ಕಲಿಯುಗದಲ್ಲಿ 
ಈ ನಿಯಮವನ್ನು ನಡೆಸತಕ್ಕದ್ದಲ್ಲ. ಪುಣ್ಯ ಪಾಪಗಳೆರಡನ್ನೂ ಕರ್ತನೇ 
ಅನುಭವಿಸುತ್ತಾನೆ. 

೪೮. ಕಲಿಯುಗದಲ್ಲಿ ಜ್ಞಾನವು ದೃಢವಾಗಿರುವುದಿಲ್ಲ. ಕಲಿಯುಗದಲ್ಲಿ 
ಗರ್ವದಿಂದ ಸತ್ಕಾರ್ಯ ಮಾಡುತ್ತಾರೆ. ಕಲಿಯುಗದಲ್ಲಿ ದಂಭದಿಂದ ಯೋಗ 
ನಡೆಸುತ್ತಾರೆ. ಇವೆಲ್ಲ ನಾಶವಾಗುತ್ತದೆ. 

೪೯. ಪೂರ್ವದಲ್ಲಿ ದಂಭಯುಕ್ತನಾದ ತಪೋನಿಷ್ಯನೆಂಬವನು ಪತಿವ್ರತೆಯ 


ಷಹ ಶ್ರೀ ಸ್ವಾಂದಮಹಾಪುರಾಣಂ 


ನಾರದ ಉವಾಚ :-- 


ಭಗನಂಚ್ಛೋತುಮಿಚ್ಛಾವಿಂ ವ್ರತಾನಾಮುತ್ತಮಂ ವ್ರತಂ । 
ವಿಧಿಂ ಮಾಸೋಪವಾಸಸ್ಯ ಫಲಂ ಚಾಸ್ಯ ಯಥೋಜಿತಂ ॥ ೫೦ ॥ 


ಪರಿಶುದ್ಧಪ್ರಭಾವದಿಂದಲೂ, ಪಿತೃಗಳಿಗೆ ನಡಸುತ್ತಿದ್ದ ಪೂಜೆಯ ದರ್ಶನ 
ದಿಂದಲೂ ಕಾರ್ತಿಕವ್ರತ ನಡೆಸುವವನಾಗಿ ಪರಮಪದವಿಯನ್ನು ಪಡೆದನು. * 

೫೦. ಇದನ್ನಾಲಿಸಿ ನಾರದನಿಂತೆಂದನು :--"" ಭಗವನ್‌! ವ್ರತಗಳಲ್ಲೆಲ್ಲ 
ಉತ್ತಮವಾದ ವ್ರತನೆನ್ನಿಸಿಕೊಂಡಿರುವ ಮಾಸೋಪವಾಸವ್ರತವನ್ನೂ, ಅದರ 
ವಿಧಿಯನ್ನೂ, ಯಥೋಚಿತವಾದ ಫಲವನ್ನೂ ಕೇಳಲಿಚ್ಛಿಸುತ್ತೇನೆ” ಎಂದನು. 


* ಬ್ರಾಹ್ಮಪುರಾಣದಲ್ಲಿ ತಪೋನಿಷ್ಕನ ಕಥೆ: ತ್ರೇತಾಯುಗದಲ್ಲಿ ತಪೋನಿಷ್ಮ 
ನೆಂಬ ಬ್ರಾಹ್ಮಣನೊಬ್ಬನಿದ್ದನು. ಅವನು ಬಹಳ ಜಂಭಗಾರ. ಅವನಲ್ಲಿ ಅನೇಕ 
ದ್ವಂದ್ವಗಳಿದ್ದವು. ಒಂದಾನೊಂದು ದಿನ ಅವನು ಭಿಕ್ಷೆಗಾಗಿ ಹೊರಟನು. ಅದೇ 
ಸಮಯದಲ್ಲಿ ಅಂತರಿಕ್ಷ ದಲ್ಲಿ ಹಾರುತ್ತಿದ್ದ ಬಲಾಕಪಕ್ಸಿಗಳಲ್ಲಿ ಒಂದು ಹೆಣ್ಣಿ ಪಕ್ಸಿಯು 
ಅನ್ನೆ ತುಂಬಿದ್ದ ಅವನ ಪಾತ್ರೆಯಲ್ಲಿ ಹೇಸಿಗೆ ಮಾಡಿತು. ಒಡನೆಯೇ ತಪೋನಿಷ್ಮನು. 
ಕೋಪದಿಂದ ಮೇಲೆ ನೋಡಿದನು. ತತ್‌ಕ್ಸಣವೇ ಆ ಪಕ್ಸಿಯ ಸತ್ತು ಕೆಳಗೆ ಬಿದ್ದಿತು. 
ಆಗ ತಪೋನಿಸ್ಮನು ತನ್ನೆ ಪ್ರಭಾವಕ್ಕೆ ತಾನೇ ಮೆಚ್ಚಿಕೊಂಡು ಗರ್ಪಿಸಿದನು. 

ಮತ್ತೊಂದು ಸಲ ಅವನು ಭಿಕ್ಷೆಗಾಗಿ ಒಂದು ಮನೆಗೆ ಬಂದನು. ಆ ಮನೆಯಲ್ಲಿದ್ದ 
ಪತಿವ್ರತೆಯನ್ನು ಕುರಿತು, "" ಭವತಿ, ಭಿಕ್ಸೆ?' ಎಂದು ಕೂಗಿದನು. ಆಗಲಾ ಪತಿವ್ರತೆಯು 
ಗಂಡನಿಗೆ ಬಡಿಸುತ್ತಿದ್ದಳು. ಆಕೆಯು ಗಂಡನಿಗೆ ಎಲ್ಲ ಉಪಚಾರಗಳನ್ನೂ ಮಾಡಿ 
ಮುಗಿಸಿ ಅವನು ಮಲಗಿ ನಿದ್ರಿಸಿದ ಬಳಿಕ ಭಿಕ್ಷೆಯನ್ನು ತೆಗೆದುಕೊಂಡು ಹೊರಕ್ಕೆ 
ಬಂದು, " ವಿಪ್ರ! ಭಿಕ್ಟೆಯನ್ನು ಪರಿಗ್ರಹಿಸು?? ಎಂದು ಕೊಡಹೋದಳು. ಆ 
ತಪೋನಿಷ್ಠನು ರೇಗಿ ಹೂಂಕಾರ ಮಾಡಿ ಭಿಕ್ಷೆಯನ್ನು ತೆಗೆದುಕೊಳ್ಳದೆ ಸುಮ್ಮನಿ. 
ದ್ದನು. ಅಗ ಪತಿವ್ರತೆಯಂ, ಅಯ್ಯಾ ಬ್ರಾಹ್ಮಣನೇ! ನಾನು ಬಲಾಕಪಕ್ಸಿಯಲ್ಲ. 
ನಿನ್ನ ಕೋಪ ನನ್ನ ಮೇಲೆ ಏನೂ ಪರಿಣಾಮವಾಗುವುದಿಲ್ಲ. ಸುಮ್ಮನೆ ಭಿಕ್ಪವನ್ನು 
ತೆಗೆದುಕೋ 3 ಎಂದಳು. 

ಈ ಮಾತನ್ನು ಕೇಳಿದೊಡನೆಯೆ ತಪೋನಿಷ್ಮನಿಗೆ ಆಶ್ಚರ್ಯವಾಯಿತು. ಭಯವೂ. 
ಆಯಿತು. ಕೈಲಿದ್ದ ಪಾತ್ರೆಯು ತಾನಾಗಿಯೇ ಕಳಚಿಬಿದ್ದಿತು. ಕೈಜೋಡಿಸಿಕೊಂಡು, 
"" ಅಮ್ಮ! ನಿನಗೆ ಬಲಾಕದ ಸುದ್ದಿ ತಿಳಿದ ಬಗೆ ಹೇಗೆ??? ಎಂದು ಕೇಳಿದನು. 
ಪತಿವ್ರತೆಯಂ, "" ಎಲೈ ವಿಪ್ರನೇ! ನೀನು ಭಯಪಡಬೇಡ. ಇದು ಮಂತ್ರಪ್ರಭಾವವಲ್ಲ. 
ಇದು ನನಗೆ ಸ್ವಭಾವ. ಯಾರಯಾರ ಹೃದಯದಲ್ಲಿ ಅಚ್ಯುತನು ನೆಲಸಿರುವನೋ 
ಅವರಲ್ಲೆಲ್ಲ ಈ ಪ್ರಭಾವವು ಸಾಮಾನ್ಯವಾದುದೇ! ಕರ್ಮರಠರಾದವರಿಗೆ ಅಗ್ನಿಯೇ 
ಶ್ರೀಮಹಾವಿಷ್ಮುವು. ಮಕ್ಕಳಿಗೆ ತಾಯಿ ತಂದೆಗಳೂ, ಸ್ತ್ರೀಯರಿಗೆ ಗಂಡನೂ, ಶಿಷ್ಯರಿಗೆ 
ಗುರುವೂ ಸಮಸ್ತ ವರ್ಣಗಳವರಿಗೂ ಬ್ರಾಹ್ಮೆಣನೂ ವಿಷ್ಣುಸ್ವರೂಪರೆಂದು ತಿಳಿದವರು 
ಹೇಳುತ್ತಾರೆ. ಅಲ್ಬಬುದ್ಧಿಯುಳ್ಳವರಿಗೆ ಪ್ರತಿಮೆಗಳಲ್ಲಿಯೂ, ಯೋಗಿಗಳ ಹೈದಯ 
ದಲ್ಲಿಯೂ ಏಿಷ್ಮುವು ಇರುತ್ತಾನೆ. ಅಂಥ ಪುರಾಣಪುರುಷನಾದ ಶ್ರೀಹರಿಯೇ ನನ್ನ 
ಪ್ರತ್ಯಕ್ಪದೈವವಾಗಿರುವನು. ತಂದೆ, ತಾಯಿ, ಗುರು, ರಕ್ಬಕ, ನೆಂಟರು, ಗೆಳೆಯರು, 
ಮಕ್ಕಳು, ಎಲ್ಲರೂ ನನಗೆ ನನ್ನ ಪತಿಯೇ ದಿಟವು. ಆತನ ಶುಶ್ರೂಷೆಯಿಂದ ನನಗೆ 


ತ್ರಿಂಶೋ$ಧ್ಯಾಯೆಃ ೩೭೭ 


ಬ್ರಹ್ಮೋವಾಚ :- 
ಸಾಧು ನಾರದ ಸರ್ವಂ ತೇ ಯತ್ಸೃಷ್ಟಂ ಪ್ರಬ್ರುವೇಂನಘ । 
ಭಕ್ತ್ಯಾ ಮತಿಮತಾಂ ಶ್ರೇಷ್ಠ ಶೃಜುಷ  ಗಡತೋ ಮನು ॥ ೫೧॥ 
ಬಸಿ ಚ ಯಥಾ ವಿಷ್ಣುಸ್ತಪ ಕತ ಚ ಯಥಾ ರವಿಃ। 
ಮೇರುಶ್ಶಿ ಖರಿಣಾಂ ಯದೃದ್ಭೈನತೇಯತಶ್ಚ ಸಕ್ಸಿಣಾಂ ॥ ೫೨॥ 
ಶ್ರೇಷ್ಠಂ ಸರ್ವವ್ರ ತಾನಾಂ ತು ತದ್ವನ್ಮಾ: ಸೋಷನಾಸನಂ 
ಸರ್ವವ್ರತೇಷು "ಯತ್ಪುಣ್ಯಂ ಸರ್ವತೀರ್ಥೇಷು ಚ್ಛೈವ ಹಿ 1 ೫೩ ॥ 


—— 





೫೧. ನಾರದನಿಗೆ ಬ್ರ ಹೈನು ಈ ರೀತಿ ಮರುನುಡಿದನು:- ಸಾಧು, 
ನಾರದಾ, ಸಾಧು. ಎಲ್ಲೆ ಅನಘಾ! ನೀನು ಪ್ರಶ್ನೆಮಾಡಿದ್ದನ್ನೆಲ್ಲ ನಿನಗೆ ತಿಳಿಸು 


ತ್ತೇನೆ. ಬುದ್ಧಿ ವಂತರಲ್ಲೆ ಲ್ಲ ಕ್ರೀಷ್ಮನಾಡವನೇ! ನಾನು ಹೇಳುವ ಮಾತುಗಳನ್ನು 
ಭಕ್ತಿಯಿಂದ ಆಲಿಸು. 


೫೨-೫೪. ದೇವತೆಗಳಲ್ಲೆಲ್ಲ ವಿಷ್ಣುವು ಹೇಗೋ, ಬೆಳಗುವ ವಸ್ತುಗಳಲ್ಲೆಲ್ಲ 
ಸೂರ್ಯನು ಹೇಗೋ, ಪರ್ವತಗಳಲ್ಲೆಲ್ಲ ಮೇರುಪರ್ವತವು ಹೇಗೋ, ಪಕ್ಷಿಗಳಲ್ಲಿ 
ಗರುಡನು ಹೇಗೋ, ಹಾಗೆ ಸರ್ವವ್ರ ತಗಳಲ್ಲಿಯೂ ಮಾಸೋಸವಾಸ ವ ವ್ರತವು 


ಈ ಜ್ಞಾನವುಂಬಾಗಿದೆ. ಇಹಪರಗಳೆರಡೂ ನನಗೆ ಸುಲಭ್ಯಗಳೂ ಆಗಿವೆ. ನಾನು 
ಹೆಂಗಸು; ಇತರರೊಡನೆ ಹೀಗೆ ಮಾತನಾಡಬಾರದು. ಇಷು, ಮಾತನಾಡಿದೂ 
ಅಪರಾಧನೆ! ಇದನ್ನು ನನ್ನ ವಿಷ್ಣುವು ಕ್ಸವಿಂಸಲಿ. ನೀನು ಧರ್ಮವಿಚಾರವನ್ನು 
ಹೆಚ್ಚಾಗಿ ಕೇಳಬಯ ಸಿದರೆ ವಾರಾಣಸಿಗೆ ಹೋಗು. ಅಲ್ಲಿ ಮಾಂಸ ಮಾರುವ 
ವ್ಯಾಧನೊಬ್ಬನಿರುವನು. ಅವನನ್ನು ಕೇಳು, ಹೇಳುತ್ತಾನೆ? ಎಂದು ಉತ್ತರನಿತ್ತಳು. 
ಆ ಪತಿವ್ರೃತೆಯಂ ಹೀಗೆ ಉತ್ತರಪಿತ್ತು ಮನೆಯೊಳಕ್ಕೆ ಹೊರಟು ಹೋದಳು. 
ತರುವಾಯ ತಪೋನಿಷ್ಠ್ಮನು ಆಕೆಯಂ ಹೇಳಿದಂತೆಯೇ ವಾರಾಣಸಿಗೆ ಹೋಗಿ ಮಾಂಸ 
ಮಾರುವವನಾದ ಧರ್ಮವ್ಯಾಧನನ್ನು ಕಂಡನು. ಅವನಾದರೊ, "" ಅಯ್ಯಾ ವಿಪ್ರನೇ! 
ನಿನಗೆ ಸ್ವಾಗತವು. ಪತಿವ್ರತೆಯು ನಿನ್ನನ್ನು ಇಲ್ಲಿಗೆ ಕಳೆಸಿದಳಲ್ಲವೆ. ಬಾ? ಎಂದನು. 
ಅದನ್ನು ಕೇಳಿ ತಪೋನಿಷ್ಮ ನಗೆ ಇನ್ನೂ 'ಆಶ್ಲರ್ಯವಾಯಿತು. “ ಇದನ್ನು ನೀನು ಹೇಗೆ 
ತಿಳಿದೆ? ಎಂದು ಕೇಳಿದೆನು. ಧರ್ಮವ್ಯಾಧನು, 66 ಅಯ್ಯಾ 1 ಇದು ಮಂತ್ರಪ್ರಭಾವ 
ವಲ್‌ ಇದು ನನಗೆ ಸಹಜವಾಗಿ ಬಂದುದು. ನಾನು ಪ ್ರತಿದಿನವೂ ತಾಯಿ ತಂದೆಗಳನ್ನು 
ಮಸ್ತರಿಸಿ ಉನಚರಿಸಾಸಿ Fi ಪ್ರಭಾವನಿದು 5 ಎಂದನು.  ತಫೋನಿಷ್ಮ ನು, 
56 ಡಾ! ನೀನು ನನಗೆ ಧರ್ನೊಪದೇಶ ಮಾಡಬೇಕು?” ಎಂದು ಕೇಳಿದನು. 
ಧರ್ಮವ್ಯಾಧನು, «4 ನಾನು ಶೂದ್ರ! ಉಪದೇಶಾಧಿಕಾರ ನನಗಿಲ್ಲ. ಪೆಂಚನದೆ 
ಕ್ಸ್ಟೇತ್ರದಲ್ಲಿ ಜಿಂದುಯಷಿಯಿಂರುವನು. ಆತಸಿಂದ ನೀನು ಉಪದೇಶವನ್ನು ಪಡೆ? 
ಎಂದು ಹೇಳಿದನು. 
ಬಳಿಕ ತಪೋಸಿಷ್ಮನು ಧರ್ಮವ್ಯಾಧನು ಹೇಳಿದಂತೆ ಬಿಂದುಯಸಿಯ ಬಳಿಗೆ 
ಬಂದು ಧರ್ಮವನ್ನು ತಿಳಿದು ಕಾರ್ತಿಕದ್ರ ತವನ್ನಾ ಚರಿಸಿ ಕಡೆಗೆ ವಿಷ್ಣು ಲೋಕವನ್ನು 
ಸೇರಿದನು. 


೩೭೮ ಶ್ರೀ ಸ್ಕಾಂದಮಹಾಪುರಾಣಂ 


ಸರ್ನದಾನೋದ್ಭವಂ ಚೈನ ಯಜ್ಞ್ಜೈಶ್ಚ ಭೂರಿದಕ್ಸಿಣೈಃ । 


ನ ತತ್ಪುಣ್ಯಮುವಾಸ್ಟೋತಿ ಯನ್ಮಾಸಪರಿಲಂಘನಾತ್‌ ॥ ೫೪ ॥ 
ಗುರೋರಾಜ್ಞಾಂ ತತೋ ಲಬ್ಧಾ ಕುರ್ಯಾನ್ಮಾಸೋಪವಾಸನಂ ! 
ಅತಿಕೃಚ್ಛ್ರ್ರಂ ಚೆ ಪಾರಾಕಂ ಕೃತ್ವಾ ಚಾಂದ್ರಾಯಣಂ ತತಃ ॥ ೫೫ ॥ 
ಮಾಸೋಪವಾಸಂ ಕುರ್ವೀತ ಜ್ಞಾತ್ವಾ ದೇಹಬಲಾಬಲಂ 1 
ವಾನಪ್ರಸ್ಕೋ ಯತಿರ್ವಾಪಿ ನಾರೀ ವಾ ನಿಧನಾ ಮುನೇ ॥ ೫೬ ॥ 
ಮಾಸೋಪವಾಸಂ ಕುರ್ವೀತ ಗುರೋರ್ನಿಪ್ರಾಜ್ಞಯಾ ತತಃ । 
ಆಶ್ವಿನಸ್ಯಾಮಲೇ ಪಕ್ಸೇ ಏಕಾದಶ್ಯಾಮುಪೋಷಿತಃ ॥ ೫೭ ॥ 
ವ್ರತಮೇತತ್ತು ಗೃಹ್ಲೀಯಾದ್ಯಾನತ್ರಿಂಶದ್ದಿನಾನಿ ತು । 
ಅಚ್ಯುತಸ್ಯಾಲಯೇ ಭಕ್ತ್ಯಾ ತ್ರಿಕಾಲಂ ಪೂಜಯೇದ್ಧರಿಂ ॥ ೫೮ ॥ 
ನೈನೇದ್ಯಧೂಪದೀಷಾದ್ಯೈಃ ಪುಷ್ಪೈರ್ನಾನಾವಿಫೈರಪಿ । 

ಮನಸಾ ಕರ್ಮಣಾ ವಾಚಾ ಪೂಜಯೇದ್ದರುಡಧ್ಯಜಂ ॥೫೯ ೫ 





ಶ್ರೇಷ್ಠವಾದದ್ದು. ಸರ್ವವ್ರತಗಳಲ್ಲಿಯೂ ಯಾವ ಪುಣ್ಯವು ದೊರೆಯುವುದೋ, 
ಸರ್ವತೀರ್ಥಗಳಲ್ಲಿಯೂ ಯಾವ ಪುಣ್ಯವಿರುವುದೋ, ಸರ್ವದಾನಗಳಿಂದಲೂ 
ಭೂರಿದಕ್ಸಿಣೆಗಳಿಂದ ಕೂಡಿದ ಯಜ್ಞ ಗಳಿಂದಲೂ ಯಾವ ಪುಣ್ಯವುಂಟಾಗು 
ವುದೋ ಆ ಪುಣ್ಯವು ಮಾಸೋಪವಾಸವ್ರತದ ಪುಣ್ಯಕ್ಕೆ ಸಮನಲ್ಲ. ಒಂದು 
ಮಾಸಕಾಲ ಉಪವಾಸ ಮಾಡುವುದರಿಂದ ಯಾವ ಪುಣ್ಯವುಂಟಾಗುವುದೋ 
ಆ ಪುಣ್ಯವು ಆ ತೀರ್ಥಾದಿಗಳಿಂದ ದೊರೆಯುವುದಿಲ್ಲ. 

೫೫. ಗುರುವಿನ ಆಜ್ಞೆಯನ್ನು ಪಡೆದು ಅತಿ ಕೃಚ್ಛ್ರ್ರವನ್ನೂ ಪಾರಾಕವನ್ನೂ 
ಚಾಂದ್ರಾಯಣವನ್ನೂ ನಡೆಸಿ ಬಳಿಕ ಮಾಸೋಪವಾಸವನ್ನು ಮಾಡಬೇಕು. 

೫೬, ವಾನಪ್ರಸ್ಥನಾಗಲಿ, ಯತಿಯಾಗಲಿ, ನಾರಿಯಾಗಲಿ, ವಿಧವೆಯಾಗಲಿ 
ತಮ್ಮ ತಮ್ಮ ದೇಹದ ಬಲಾಬಲಗಳನ್ನು ತಿಳಿದುಕೊಂಡು ಮಾಸೋಪವಾಸವನ್ನು 
ಮಾಡಬೇಕು. 

೫೭. ಆಶ್ವೀಜಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಉಪವಾಸಮಾಡಿ 
ಗುರುವಿಪ್ರರ ಆಚ್ಚೆಯಿಂದ ಮಾಸೋಪವಾಸವನ್ನು ಮಾಡಬೇಕು. 

೫೮. ಮೂವತ್ತು ದಿನಗಳು ಮುಗಿಯುವವರೆಗೂ ಈ ವ್ರತವನ್ನು ಆಚರಿಸ 
ಬೇಕು. ಅಚ್ಯುತನ ಆಲಯದಲ್ಲಿ ಮೂರು ಹೊತ್ತು ಭಕ್ತಿಯಿಂದ ಹರಿಯನ್ನು 
ಪೂಜಿಸಬೇಕು. 

ರ್ಜ. ನೈವೇದ್ಯ, ಧೂಪ, ದೀಪ-- ಇವೇ ಮೊದಲಾದುವುಗಳಿಂದಲೂ, 
ನಾನಾ ವಿಧವಾದ ಹೂವುಗಳಿಂದಲೂ ಮನಸ್ಸು, ಕರ್ಮ, ವಾಕ್ಯು-- ಇವು 
ಗಳಿಂದ ಗರುಡಧ್ವಜನನ್ನು ಪೂಜಿಸಬೇಕು. 


ತ್ರಿಂಶೋಳಧ್ಯಾಯಃ ೩೭೯ 


ನರಃ ಸ್ವಧರ್ಮನಿರತಃ ಸಧವಾ ಚ ಜಿತೇಂದ್ರಿಯಾ ! 

ನಾರೀ ವಾ ವಿಧವಾ ಸಾಧ್ವೀ ವಾಸುದೇವಂ ಸಮರ್ಚಯೇತ್‌ ॥8 ೬೦॥ 
ವಸ್ತ್ಯಾಲೋಕನಗಂಧಾದಿ ಸ್ವಾದಿತಂ ಪರಿಕೀರ್ತಿತಂ । 

ಅನ್ಯಸ್ಯ ವರ್ಜಯೇದ್ಹಾ್‌ಸಂ ಗ್ರಾಸಾನಾಂ ಸಂಪ್ರಮೋಕ್ಸೃಣಂ 8೫ ೬೧8 
ಗಾತ್ರಾಭ್ಯಂಗೆಂ ಶಿಶೋಭ್ಯಂಗೆಂ ತಾಂಬೂಲಂ ಸವಿಲೇಪನಂ । 


ವ್ರತಾರ್ಥೀ ನರ್ಜಯೇತ್ಸರ್ವಂ ಯುಚ್ಛಾ ನ್ಯ ಚ್ಜೆ ನಿರಾಕೃತಂ ॥೬೨॥ 
ನ” ವ್ರ ತಸ್ಮ ಸ್ಟ ಎಶೇತ್ಮ ಜಿತ್‌ ವಿಕರ್ಮಸ್ಥ 0೦ ನ Me | 
ಜೀವತಾಯತನೇ ತಿಸ್ಮ ನ್‌ಗೃ ಹಸ್ಥ ಶಾ _ಚರೇದ್ವ್ರ ತಂ ॥ ೬೩ ॥ 
ಕೃತ್ವಾ ಮಾಸೋಪವಾಸಂ ಭತ ಯಥೋಕ್ತ ಭಿವಿನಾ ನರಃ । 

ಅನೂ ನಾಧಿಕಮೇವಂ ತು ವ್ರತಂ ತ್ರಿಂಶದ್ದಿನೈರಿತಿ ॥ ೬೪ ॥ 
ತತೋಂರ್ಚಯೇದೇನ ಪುಣ್ಯಂ ದ್ವಾದಶ್ಯಾಂ ಗೆರುಡಧ್ಯಜಂ । 

ವಸ ಸ್ತ್ರದಾನಾದಿಭಿಶ್ಚೈವ ಭೋಜಯಿತ್ಕಾ ದ್ವಿಜೋತ್ತಮಾನ್‌ ॥೬೫॥ 
ದಡ್ಯಾಚ್ಚ ದಕ್ಷಿಣಾಂ ತೇಭ್ಯಃ ಪ್ರಣಿಪ ತ್ಯ ಕ್ಸ ಮಾಹಯೇತ್‌ ।ಟ 

ನಿಷಾ ನ್ಯ ಮಾಷೆಯಿತ್ವಾ ಸ ನಿಸಜಾ ಜ್ಯಾಭ್ಯಚ್ಛ ೯ ಪೂಜ್ಯ ಚ ॥೬೬॥ 





೬೦-೬೧. ಸ್ವಧರ್ಮಥಿರತನಾದ ನರನೂ, ಜಿತೇಂದ್ರಿಯಳಾದ ಮುತ್ತೆ ತೈ 
ದೆಯೂ ಅಥವಾ ಸಾಧ್ವಿಯಾದ ವಿಧವೆಯೂ ವಾಸುಡೀವನನ್ನು ಅರ್ಚಿಸಬೇಕು. 
ಪರಾನ್ನವನ್ನು ಭಿ ಯಥಾಶಕ್ತಿ ಅನ್ನದಾನ ಮಾಡಬೇಕು. 

೬೨, ಗಾತ್ರಾಭ್ಯಂಗ (ಮೈಗೆಲ್ಲ ಎಣ್ಣೆ ಸಿ ಹೆಚ್ಚಿಕೊಂಡು ಎರೆದುಕೊಳ್ಳುವುದು), 
ಶಿಕೋಭ್ಯಂಗ (ತಲೆಗೆ ಮಾತ್ರ ಎಣ್ಣೆ ನೀಕೆಕೆದುಕೊಳ್ಳುವುದು), ತಾಂಬೂಲ, 
ಗಂಧಾದಿಪರಿಮಳ ಲೇಪನ-- ಇವನ್ನೂ , ಬೇರೆಡೆಗಳಲ್ಲಿ ನಿರಾಕರಿಸಲ್ಪಟ್ಟಿರುವು. 
ವೆಲ್ಲವನ್ನೂ ವ್ರ ವೃತಸ್ತ ಸೈ ನಾದವನು ವರ್ಜಿಸಬೇಕು. 

೬೩. ವು ಸ್ಥ ನು ವಿಕರ್ಮ (ಪಾಪಕರ್ಮ) ಮಾಡುತ್ತಿರುವ ಯಾವ 
ನನ್ನೂ ಮುಟ್ಟ ಚೆ ಅವನನ್ನು ಮಾತನಾಡಿಸಲೂಬಾರದು. ಗೃ ಓಹಸ್ಟನು 
ದೇವಸ್ಥಾ ಸ್ಥಾನದಲ್ಲಿ ಇರುತ್ತ ವ್ರತ ಮಾಡಬೇಕು. 

೬೪-೬೬. ಇದಕ್ಕೆ ಹೇಳಲ್ಪಟ್ಟಿರುವ ವಿಧಿಪ್ರಕಾರವಾಗಿ ಹೆಚ್ಚುಕಡಮೆ 
ಗಳುಂಟಾಗದಂತೆ ಮೂವತ್ತು ದಿನಗಳೂ ಮಾಸೋಪವಾಸವ್ರ ತವನ್ನು ಮಾಡಿ, 
ಬಳಿಕ ಪ್ರೆ ಪುಣ್ಯ ಸ್ವ ರೂಪನಾದ ಗರುಡಧ ಜನೆನ್ನು ದ್ವಾದಶೀ ದಿನದಲ್ಲಿ ಅರ್ಚಿಸಬೇಕು. 
ಬ್ರಾಹ್ಮ ರಿಗೆ. ಭೋಜನಮಾಡಿಸಿ ವಸ್ತ್ರ ದಾನಾದಿಗಳಿಂದ ಅವರಿಗೆ ದಕ್ಷಿಣೆಕೊಟ್ಟು 
ಪ್ರಣಾದುಮಾಡಿ ಕ್ಸ ಕ್ಸಮೆ ಕೇಳಿಕೊಳ್ಳ) ಕು. ಬ್ರಾಹ್ಮಣರನ್ನು ತಮೆ ಕೇಳಿ 
ಕೊಂಡು ಅರ್ಚಿಸಿ ಪೂಜಿಸಿ ಕೇಕು. 


ಷಿಲಂ ಶ್ರೀ ಸ್ವಾಂದಮಹಾಪುರಾಣಂ 


ಏನಂ ಮಾಸೋಪವಾಸಾಂತೇ ಕ್ಸ ತ್ವಾ ವಿಪ್ರಾ ಸ ಕ್ರೈಯೋದಶ | 


ಕಾರಯೇದೆ ಸಷ್ಣ ವಂ ಯಜ್ಞಂ ಚೂ ,ಮುಪೋಷಸಿತಃ ॥೬೭॥ 
ತತೋಂನುಭೋಜಯೇದ್ವಿಸ ಪ್ರಾನ್ನಮಸ್ಥಾ ರಪುರಸ್ಸ ರಂ। 

ತಾಂಬೂಲವಸ್ತ್ರ ಯುಗ್ಮಾನಿ ಭೋಜನಾಚ್ಛಾ ವನಾನಿ ಚ ॥ ೬೮॥ 
ಯೋಗಪಟ್ಟಾನಿ ನಿ ಸೂತ್ರಾ “ಕ ಶಯ್ಯಾಂ ಸೋಷ ಸ್ಕರಾಂ ತಥಾ । 

ದತ್ತಾ ಚ್ಛೈನದ್ದಿ ವ್ವಿಜಾಗ್ರೀಭ್ಯಃ ಪೂಜಯಿತ್ವಾ ನಿಸರ್ಜಯೇತ್‌ ॥ ೬೯ ॥ 
ವಿಧಿರ್ಮಾಸೋಷನಾಸಸ ಯಥಾನತ್ಪರಿಕೀರ್ತಿತಃ । 

ಅತಃ ಪರಂ ಪ ಕ್ರವಕ್ಸಾ $3೦ ನವಮ್ಯಾದಿತಿಥೌ ವಿಧಿಂ ॥೭೦॥ 
ಯಷಿಭ್ಕೋ ನಾಲಖಿಲ್ಕೆ ತ್ತೆ ಸ್ರೋಕ್ತಂ ತೆಂ ಶೃಜು ನಾರದ ॥೭೧॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿ ತೀಯೇ ವೈಷ ಸ್ಲವಖಂಡೇ ಕಾರ್ತಿಕಮಾಸಮಾಹಾತೆ ಹೋ yr ದತ ತ್ರಪುಣ್ಯಪಾಪಫಲ 
ಪ್ರಾಪ್ತಿ ವಣ ನಪೂರ್ವಕ ವಮಾಾಸೋಪವಾಸವ ೈತನಿಧಿಕಥನಂ 4 ನಾಮ 
ತಿ 3 ಂಶೋಂಧ್ಯಾಯಃ 





೬೭. ಹೀಗೆ ಮಾಸೋಪವಾಸಮಾಡಿ ಕೊನೆಯಲ್ಲಿ ಹದಿಮೂರು ಜನ 
ಬ್ರಾಹ್ಮಣರನ್ನು ಕರೆಯಿಸಿ ಏಕಾದಶಿಯಲ್ಲಿ ಉಪವಾಸವಿದ್ದು ವೈಷ್ಣ ವಯಜ್ಞ 
ವನ್ನು ನಡೆಸಬೇಕು. 

೬೮-೬೯. ಬಳಿಕ ಬ್ರಾಹ್ಮಣರ ಭೋಜನವಾದಮೇಲೆ ಅವರಿಗೆ ನಮಸ್ಕಾರ 
ಮಾಡಿ ತಾನು ಭೋಜನಮಾಡಬೇಕು. ತಾಂಬೂಲ್ಕ ವಸ್ತ್ರಯುಗ್ಮ (ಧೋತ್ರದ 
ಜೊತೆ), ಹೊದಿಕೆಗಳು, ಯೋಗಪಟ್ಟಗಳು, ಸೂತ್ರಗಳು, ಸಲಕರಣೆಗಳಿಂದೊಡ 
ಗೂಡಿದ ಶಯ್ಯೆ ಇವೇ ಮೊದಲಾದುವನ್ನು ದ್ವಿಜಶ್ರೇಷ್ಠರಿಗೆ ಕೊಟ್ಟು ಪೂಜಿಸಿ 
ಕಳಿಸಿಕೊಡಬೇಕು. 

೭೦. ಮಾಸೋಪವಾಸದ ವಿಧಿಯನ್ನು ಯಥಾವತ್ತಾಗಿ ಹೇಳಿದ್ದಾಯಿತು. 
ಇನ್ನುಮುಂದೆ ನವಮಿ ಮೊದಲಾದ ತಿಥಿಗಳಲ್ಲಿ ನಡೆಸಬೇಕಾದ ನಿಧಿಯನ್ನು 
ವಿವರಿಸುತ್ತೇನೆ. 

೭೧. ವಾಲಖಿಲ್ಯರು ಅದನ್ನು ಖುಷಿಗಳಿಗೆ ಹೇಳಿದರು. ನಾರದಾ! ಅದನ್ನು 
ಆಲಿಸಿ ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧ ವಾದ 
ಶ್ರೀಸಾ [೦ದಮಹಾಪುರಾಣದ ಎರಡನೆಯ ವೈ ಷ್ಠವಖಂಡದೆ ಕಾರ್ತಿಕಮಾಸಮಾಹಾತ್ಮ್ಯೃ್ಯ 
ದಲಿ ಆಲೆ ದತ ತೃಪುಣ್ಯಪಾ *ಪಫಲಪ್ರಾಪಿ ವರ್ಣನಪೂರ್ಶಕ ಮಾಸೋಪವಾಸವ್ರ ತವಿಧಿಕಥನ ೫ 
ವೆಂಬ ಮೂನತ್ತನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥೈಕತ್ರಿಂಶೋಧ್ಯಾಯಃ 
ಕುಷ್ಮಾಂಡನವಮಿತಾ ತುಲಸೀ ವಿವಾಹವಿಧಿವನರ್ಣನಂ 
ವಾಲಖಿಲ್ಯಾ ಊಚುಃ: 
ಕಾರ್ತಿಕೇ ಶುಕ್ಲನನನೀ ತತ್ರಾಭೂವ್ಹಾಪರಂ ಯುಗಂ | 
ಪೂರ್ವಾಪರಾಹ್ನಗಾ ಗ್ರಾಹ್ಯಾ ಕ್ರಮಾದ್ದಾನೋಹವಾಸಯೋ8 ॥೧॥ 
ಅತ್ರ ಕೂಷ್ಮಾಂಡಕೋನಾಮ ಹತೋ ದೈತ್ಯಸ್ತು ವಿಷ್ಣುನಾ । 





ತದ್ರೋಮಭಿಸ್ಸಮುದ್ಭೂತಾ ವಲ್ಲ್ಯಃ ಕೂಷ್ಮಾಂಡಸಂಭವಾಃ ॥೨॥ 
ತಸ್ಮಾತ್ಕೂಷ್ಮಾಂಡದಾನೇನ ಫಲಮಾಪ್ಟೋತಿ ನಿಶ್ಚಿತಂ । 

ಅಸ್ಯಾಮೇವ ನನಮ್ಯಾಂ ತು ಕುರ್ಯಾತ್ಯಷ್ಣೋತ್ಸವಂ ನರಃ ೩ 
ಸ್ವಶಾಖೋಕ್ತೇನ ವಿಧಿನಾ ತುಲಸ್ಯಾಃ ಕರಪೀಡನಂ । 

ಕನ್ಯಾದಾನಫಲಂ ತಸ್ಕ ಜಾಯತೇ ನಾತ್ರ ಸಂಶಯಃ 1೪॥ 
ಕಾರ್ತಿಕೇ ಶುಕ್ಲನವನಿನಾಮವಾಪ್ಯ ವಿಜಿತೇಂದ್ರಿಯಃ । 

ಹರಿಂ ನಿಧಾಯ ಸೌನರ್ಣಂ ತುಲಸ್ಯಾ ಸಹಿತಂ ಶುಭಂ ॥೫॥ 


ಕನ್ನಡದ ಅನುವಾದ 
ಕೂಷ್ಮಾಂಡ ನವವಿತಾ ತುಲಸೀ ವಿವಾಹವಿಧಿವರ್ಣನ 

೧. ವಾಲಖಿಲ್ಯರು ಹೇಳುತ್ತಾರೆ:--ಕಾರ್ತಿಕದಲ್ಲಿ ಶುಕ್ಲನವಮಿಯ ದಿನ 
ದ್ವಾಪರಯುಗವು ಮೊದಲಾಯಿತು. ಪೂರ್ವಾಹ್ಞೆ ಮತ್ತು ಅಸರಾಹ್ಞೆಗಳಲ್ಲಿ 
ವ್ಯಾಪಿಸಿರುವ ನವಮಾ ತಿಥಿಯನ್ನು ಕ್ರಮವಾಗಿ ದಾನ ಉಪವಾಸಗಳಿಗೆ ತಕ್ಕ 
ವುಗಳೆಂದು ಗ್ರಹಿಸಬೇಕು. 

೨. ಆ ದಿನ ಕೂಷ್ಮಾಂಡಕನೆಂಬ ದೈತ್ಯನು ವಿಷ್ಣುವಿನಿಂದ ಹೆತನಾದನು. 
ಅವನ ರೋಮಗಳಿಂದ ಕೂಷ್ಮಾಂಡ (ಕುಂಬಳ) ವೆಂಬ ಹೆಸರಿನ ಬಳ್ಳಿಗಳು. 
ಉದ್ಭವಿಸಿದವು. 

೩. ಆದ್ದರಿಂದ ನರರು ಕೂಷ್ಮಾಂಡದಾನವನ್ನು ಮಾಡಿದರೆ ಅದರಿಂದ 
ನಿಶ್ಚಿತವಾಗಿ ಫಲವನ್ನು ಪಡೆಯುತ್ತಾರೆ. ಈ ನವಮಿಯಲ್ಲಿಯೇ ಕೃಷ್ಣೋತ್ಸವ 
ವನ್ನು ಮಾಡಬೇಕು. 

೪. ತನ್ನ ಶಾಖೆಗೆ ಹೇಳಿರುವೆ ವಿಧಿಯನ್ನನುಸರಿಸಿ ತುಲಸಿಯ ವಿವಾಹವನ್ನು 
ನಡೆಸಬೇಕು. ಇದರಿಂದ ಅವನಿಗೆ ಕನ್ಯಾದಾನದ ಫಲವುಂಟಾಗುತ್ತದೆ. ಇದರಲ್ಲಿ 
ಸಂಶಯವಿಲ್ಲವು. 

೫-೬. ಕಾರ್ತಿಕಮಾಸದಲ್ಲಿ ಶುಕ್ಲ ನವಮಾ ತಿಥಿಯು ಬರಲು ಜಿತೇಂದ್ರಿಯ 
ಗಿ, ಸುವರ್ಣದಿಂದ ಹರಿಯ ಮೂರ್ತಿಯನ್ನು ಮಾಡಿ ಆ ಮಂಗಳಮೂರ್ತಿ 


| 


2 


೩ಿಲ೨ ಶ್ರೀ ಸ್ಕಾಂದಮಹಾಪುರಾಣಂ 


ಪೂಜಯೇದ್ದಿಧಿವದ್ಭಕ್ತ್ಯಾ ವ್ರತೀ ತತ್ರ ದಿನತ್ರಯಂ | 


ಏನಂ ಯಥೋಕ್ತವಿಧಿನಾ ಕುರ್ಯಾದ್ವೈವಾಹಿಕಂ ವಿಧಿಂ ॥೬॥ 
ಗ್ರಾಹ್ಯಂ ತ್ರಿರಾತ್ರಮತ್ತೈನ ನವಮ್ಯಾದ್ಯನುರೋಧತಃ I 
ಮಧ್ಯಾಹ್ನೆವ್ಯಾಪಿನೀ ಗ್ರಾಹ್ಯಾ ನವಮಾ ಪೂರ್ವವೇಧಿತಾ un 
ಧಾತ್ರ್ಯಶ್ವತ್ನೌ ಯ ಏಕತ್ರ ಪಾಲಯಿತ್ವಾ ಸಮುದ್ವಹೇತ್‌ | 

ನ ನಶ್ಯತೇ ತಸ್ಯ ಪುಣ್ಯಂ ಕಲ್ಪಕೋಟಶತೈರಪಿ ॥೮॥ 
ಕನಕಸ್ಯ ಸುತಾ ಪೂರ್ವಂ ಏಕಾದಶ್ಯಾಂ ಕಿಶೋರಿಕಾ । 

ಚಕಾರ ಭಕ್ತಿತಸ್ಸಾಯಂ ತುಲಸ್ಯುದ್ವಾಹಜಂ ವಿಧಿಂ ॥೯॥ 
ತೇನ ವೈಧನ್ಯದೋಷೇಣ ನಿರ್ಮುಕ್ತಾಸೀತ್ಸುಲೋಚನಾ । 
ತಸ್ಮಾತ್ಸಾಯಂ ಪ್ರಕರ್ತವ್ಯಃ ತುಲಸ್ಕುದ್ಧ್ಯಾಹೆಜೋ ವಿಧಿಃ Hoon 


ಅವಶ್ಯಮೇವ ಕರ್ತವ್ಯಃ ಪ್ರತಿನರ್ಷಂ ತು ವೈಷ್ಣವೈಃ I 

ವಿಧಿಂ ತಸ್ಯ ಪ್ರವಕ್ಸ್ಯಾನಿ ಯಥಾ ಸಾಂಗಾ ಕ್ರಿಯಾ ಭವೇತ್‌ ॥ ೧೧॥ 
ನಿಷ್ಣೋಸ್ತು ಪ್ರತಿಮಾಂ ಕುರ್ಯಾತ್ಸಲಸ್ಯ ಸ್ವರ್ಣಜಾಂ ಶುಭಾಂ । 
ತದರ್ಧಾರ್ಧಂ ತದರ್ಧಾರ್ಧಂ ಯಥಾಶಕ್ಕಾ ಪ್ರಕಲ್ಪಯೇತ್‌ ॥ ೧೨॥ 





ಯನ್ನು ತುಲಸಿಯೊಡನೆ ಕೂಡಿಸಿ, ವ್ರತಿಯು ಭಕ್ತಿಯಿಂದ ವಿಧಿಪೂರ್ವಕವಾಗಿ 
ಮೂರು ದಿನಗಳವರೆಗೆ ಪೂಜೆ ಮಾಡಬೇಕು. ಹೀಗೆ ಯಥೋಕ್ತವಿಧಿಯಿಂದ 
ವಿವಾಹವಿಧಿಯನ್ನು ನಡಸಬೇಕು. 

೭-೮. ಇಲ್ಲಿ ನವಮಿಯಿಂದ ಮೊದಲುಗೊಂಡು ಮೂರು ರಾತ್ರಿಗಳನ್ನು 
ಗ್ರಹಿಸಬೇಕು. ಪೂರ್ವವೇಧೆಯುಳ್ಳದ್ದಾಗಿಯೂ ಮಧ್ಯಾಹ್ನದಲ್ಲಿ ವ್ಯಾಪನೆಯುಳ್ಳ 
ದ್ಹಾಗಿಯೂ ಇರುವ ನವಮಿಯನ್ನು ಗ್ರಹಿಸಬೇಕು. ಯಾವನು ಧಾತ್ರಿ (ನೆಲ್ಲಿ) 
ಮತ್ತು, ಅಶ್ವತ್ಥಗಳನ್ನು ಒಂದೇ ಕಡೆ ಬೆಳಸಿ ಅವಕ್ಕೆ ವಿವಾಹ ಮಾಡುತ್ತಾನೋ 
ಅವನ ಪುಣ್ಯವು ನೂರಾರು ಕಲ್ಪಕೋಟಗಳಲ್ಲಿಯೂ ನಾಶವಾಗುವುದಿಲ್ಲ. 

೯. ಪೂರ್ವದಲ್ಲಿ ಕನಕನ ಮಗಳು ಕಿಶೋರಿಕಾವಸ್ಥೆ ಯಲ್ಲಿದ್ದು ಏಕಾದಶಿಯ 
ಸಾಯಂಕಾಲ ಭಕ್ತಿಯಿಂದ ತುಲಸೀವಿವಾಹವನ್ನು ನಡೆಸಿದಳು. 

೧೦. ಆ ವಿವಾಹೆವ್ರತವನ್ನು ನಡೆಸಿದ್ದರಿಂದ, ಆ ಸುಲೋಚನೆಯು 
ವೈಧವ್ಯದೋಷದಿಂದ ವಿಮೋಚನೆಯನು ಹೊಂದಿದಳು. ಆದ್ದರಿಂದ ತುಲಸಿಯ 
ವಿನಾಹವಿಧಿಯನ್ನು ಸಾಯಂಕಾಲ ನಡೆಸಬೇಕು. 

೧೧. ವೈಷ್ಣವರು ಪ್ರತಿವರ್ಷವೂ (ಈ ತುಲಸೀ ವಿವಾಹವನ್ನು) ಅವಶ್ಯ 
ವಾಗಿ ಮಾಡತಕ್ಕದ್ದು. ಈ ಕ್ರಿಯೆಯು ಸಾಂಗವಾಗುವುದಕ್ಕೆ ಅನುಸರಿಸಬೇಕಾದ 
ಅದರ ವಿಧಿಯನ್ನು ವಿವರಿಸುತ್ತೇನೆ; ಕೇಳು. 

೧೨. ಒಂದು ಪಲತೂಕದ ಚಿನ್ನದಿಂದ ಶುಭವಾದ ವಿಷ್ಣುಪ್ರತಿಮೆಯನ್ನು 


ಏಕತ್ರಿ೦ಂಶೋ9ಧ್ಯಾಯಃ ಶ್ನಿಲಷ್ಠಿ 


ಪ್ರಾಣಪ್ರತಿಷ್ಠಾಂ ಕೃತ್ವೈವ ತುಲಸೀವಿಷ್ಣುರೂಪಯೋಃ | 


ತತ ಉತ್ಸಾ ಪಯೇದ್ಲೇನಂ ಪೂರ್ವೋಕ್ತೈಶ್ಚ ಸ್ತವಾದಿಭಿಃ u ೧೩॥ 
ಉಪಚಾರೈಷ್ಸೋಡಶಭಿಃ ಪೂಜಯೇತ್‌ ಪುರುಷೋಕ್ತಿಭಿಃ । 
ದೇಶಕಾಲೌ ತತಸ್ಸ್ಮೃತ್ವ್ವಾ ಗಣೇಶಂ ತತ್ರ ಪೂಜಯೇತ್‌ ॥ ೧೪ ॥ 


ಪುಣ್ಯಾಹಂ ವಾಚಯಿತ್ವಾಥ ನಾಂದೀಶ್ರಾವ್ಧಂ ಸಮಾಚರೇತ್‌ । 
ವೇದವಾದ್ಯಾದಿನಿರ್ಫೊೋಷೈರ್ವಿಷ್ಟುಮೂರ್ತಿಂ ಸಮಾನಯೇತ್‌ ॥ ೧೫ ॥ 
ತುಲಸೀನಿಕಟೇ ಸಾ ತು ಸ್ಥಾಸ್ಯಾ ಚಾಂತರ್ಹಿತಾ ಪಟೈಃ । 


ಆಗಚ್ಛೆ ಭಗವನ್‌ ದೇನ ಅರ್ಚಯಿಷ್ಯಾಮಿ ಕೇಶನ ॥ ೧೬ ॥ 
ತುಭ್ಯಂ ದಾಸ್ಕಾನಿಂ ತುಲಸೀಂ ಸರ್ವಕಾಮುಪ್ರದೋ ಭವ । 
ದದ್ಯಾತ್ರಿನಾರನುರ್ಫ್ಯಂ ಚ ಪಾದ್ಯಂ ವಿಷ್ಟರಮೇವ ಚ ॥ ೧೭॥ 
ತತ ಆಚೆನುನೀಯೆಂ ಚ ತ್ರಿರುಕ್ತ್ವಾ ಚ ಪ್ರದಾಸಯೇತ್‌ । 
ತತೋ ದಧಿ ಫೃತಂ ಕ್ಸೀರಂ ಕಾಂಸ್ಕಪಾತ್ರಪುಟೀಕೃತಂ ॥ ೧೮ ॥ 


ಮಾಡಬೇಕು. ಅದರ ಅರ್ಧದ ಅರ್ಧ, ಅದರ ಅರ್ಧದ ಅರ್ಧ ಚಿನ್ನ--ಹೀಗೆ 
ಯಥಾಶಕ್ತಿಯಾಗಿ ಪ್ರತಿಮೆಯನ್ನು ನಿರ್ಮಿಸಬೇಕು. 

೧೩. ತುಲಸೀವಿಷ್ಣುರೂಪಗಳಿಗೆ ಪ್ರಾಣಪ್ರತಿಷ್ಠೆ ಮಾಡಿ ಬಳಿಕ ಈ ಮೊದಲೇ 
ಹೇಳಿರುವ ಸ್ತವಾದಿಗಳಿಂದ ದೇವದೇವನನ್ನು ಎಚ್ಚರಗೊಳಿಸಬೇಕು. 

೧೪. ಪುರುಷೋಕ್ತಿಗಳಿಂದ (ಪುರುಷಸೂಕ್ತದ ಮಂತ್ರಗಳಿಂದ) ಸೋಡ 
ಶೋಪಚಾರ ಪೂಜೆಯನ್ನು ಮಾಡಬೇಕು. ಬಳಿಕ ದೇಶಕಾಲಗಳನ್ನು ಸ್ಮರಿಸಿ 
ಗಣೇಶನನ್ನು ಪೂಜಿಸಬೇಕು. 

೧೫. ಆಮೇಲೆ ಪುಣ್ಯಾಹವಾಚನೆಮಾಡಿ ನಾಂದೀಶ್ರಾದ್ಧವನ್ನು ಮಾಡ 
ಬೇಕು. ವೇದ, ವಾದ್ಯ ಮೊದಲಾದುವುಗಳ ಘೋಷದಿಂದ ವಿಷ್ಣುಮೂರ್ತಿ 
ಯನ್ನು ತೆಗೆದುಕೊಂಡು ಬರಬೇಕು. 

೧೬. ಆ ಮೂರ್ತಿಯನ್ನು ತುಲಸಿಯ ಸಮಾಪದಲ್ಲಿಟ್ಟು ಪಟಗಳಿಂದ 
ಮರೆಮಾಡಿರಬೇಕು. “ಭಗವನ್‌, ದೇವಾ, ಕೇಶವಾ, ಇಲ್ಲಿ ಬಿಜಿಮಾಡು! 
ಸಿನ್ನನ್ನು ಅರ್ಚಿಸುತ್ತೇನೆ. 

೧೭. ನಿನಗೆ ತುಲಸಿಯನ್ನು ಕೊಡುತ್ತೇನೆ. ಸಮಸ್ತ ಇಷ್ಟಾರ್ಥಗಳನ್ನೂ 
ಸೀಡುವವನಾಗು ಎಂದು ಹೇಳಿ ಮೂರು ಸಾರಿ ಅರ್ಥ ಕೊಡಬೇಕು. 
ಪಾದ್ಯವನ್ನೂ ಪೀಠವನ್ನೂ ಅರ್ಪಿಸಬೇಕು. 

೧೮-೧೯. ಬಳಿಕ ಆಚಮನೀಯವನ್ನು ಮೂರು ಸಲ ಹೇಳಿ ಕೊಡಬೇಕು. 
ಒಳಿಕ ಮೊಸರು, ತುಪ್ಪ, ಹಾಲುಗಳನ್ನು ಕಂಚಿನ ಪಾತ್ರೆಯಲ್ಲಿ ಮಿಶ್ರಮಾಡಿ, 
*" ಮಧುಪರ್ಕವನ್ನು ನೀನು ಸ್ವೀಕರಿಸು. ವಾಸುದೇವಾ ಸಿನಗೆ ನಮಸ್ಕಾರ'' 

33 


ಷಿಆ೪ ಶ್ರೀ ಸ್ಕಾಂದಮಹಾಪುರಾಣಂ 


ಮಧುಪರ್ಕಂ ಗೃಹಾಣ ತ್ವಂ ವಾಸುದೇವ ನಮೋಸ್ತು ಶೇ। 
ಹರಿದ್ರಾಲೇಸನಾಭ್ಯಂಗೆಕಾರ್ಯಂ ಸರ್ವಂ ವಿಧಾಯ ಚ ॥೧೯॥ 
ಗೋಧೂಲಿಸಮಯೇ ಪೂಜ್ಯೌ ತುಲಸೀಕೇಶವೌ ಪುನಃ । 
ಪೃಥಕ್ಪೃಥಕ್ತಥಾ ಕಾರ್ಯಾ ಸೆಮ್ಮೂಖೌ ಮಂಗಲಂ ಪಠೇತ್‌ ॥೨೦॥ 
ಈಷದ್ದೃಶ್ಯೇ ಭಾಸ್ಕರೇ ತು ಸಂಕಲ್ಪಂ ತು ಸಮುಚ್ಚರೇತ್‌ । 


ಸ್ಪಗೋತ್ರಪ್ರವರಾನುಕ್ವ್ವಾ ತಥಾ ತ್ರಿಪುರುಷಾದಿಕಂ ॥ 201 
ಅನಾದಿಮಧ್ಯನಿಧನ ತ್ರೈಲೋಕ್ಕಪ್ರತಿಸಾಲಕ I 

ಇಮಾಂ ಗೃಹಾಣ ತುಲಸೀಂ ನಿವಾಹನಿಧಿನೇಶ್ವರ ॥ ೨೨॥ 
ಪಾರ್ವತೀಬೀಜಸಂಭೂತಾಂ ವೃಂದಾಭಸ್ಮನಿ ಸಂಸ್ಥಿತಾಂ | 
ಅನಾದಿಮಧ್ಯನಿಧನಾಂ ವಲ್ಲಭಾಂ ತೇ ದದಾಮ್ಯಹಂ ॥ ೨೩ ೫ 


ಪಯೋಫಘಟೈಶ್ನ ಸೇವಾಭಿ॥ ಕನ್ಯಾವದ್ವರ್ಧಿತಾ ಮಯಾ । 
ತ್ವತ್ಪ್ರಿಯಾಂ ತುಲಸೀಂ ತುಭ್ಯಂ ದದಾಮಿ ತ್ವಂ ಗೃಹಾಣ ಭೋ ॥ ೨೪॥ 
ಏವಂ ದತ್ವಾ ಚ ತುಲಸೀಂ ಪಶ್ಚಾತ್ತೌ ಸೂಜಯೇತ್ತತಃ । 
ರಾತ್ರೌ ಜಾಗರಣಂ ಕುರ್ಯಾದ್ವಿವಾಹೋತ್ಸವಸೂರ್ವಕಂ ॥ ೨೫ ॥ 





ಎಂದು ನುಡಿಯುತ್ತಾ ಮಧುಪರ್ಕವನ್ನು ಅರ್ಪಿಸಬೇಕು. ಆಮೇಲೆ ಹರಿದ್ರಾ 
ಲೇಪನ, ಅಭ್ಯಂಗಕಾರ್ಯ--ಎಲ್ಲವನ್ನೂ ನೆರವೇರಿಸಬೇಕು. 

೨೦. ಗೋಧೂಲಿ ಸಮಯದಲ್ಲಿ ತುಲಸೀಕೇಶವರನ್ನು ಮತ್ತೆ ಬೇರೆ ಬೇಕೆ 
ಯಾಗಿ ಪೂಜಿಸಬೇಕು. ಬಳಿಕ ಎದುರುಬದುರಾಗಿ ಕೂಡಿಸಿ ಮಂಗಳವನ್ನು 
ಪಠಿಸಬೇಕು. 

೨೧. ಸೂರ್ಯನು ಇನ್ನೂ ಸ್ವಲ್ಪಮಾತ್ರ ಕಾಣುತ್ತಿರುವಾಗ ತನ್ನ ಗೋತ್ರ 
ಪ್ರವರಗಳನ್ನೂ ಮೂರುತಲೆಯವರೆಗೆ ಹಿಂದಿನ ಪಿತೃಪುರುಷರನ್ನೂ ಹೇಳಿ ಸಂಕಲ್ಪ 
ವನ್ನುಚ್ಚರಿಸಬೇಕು. 

೨೨-೨೩. « ಆದಿ, ಮಧ್ಯ, ಅಂತಗಳಿಲ್ಲದವನೆ! ಮೂರು ಲೋಕಗಳನ್ನು 
ಪರಿಪಾಲಿಸುವವನೇ, ಈಶ್ವರಾ! ಈ ತುಲಸಿಯನ್ನು ವಿವಾಹೆವಿಧಿಯಿಂದ 
ಪರಿಗ್ರಹಿಸು. ಪಾರ್ವತಿಯು ಕೊಟ್ಟ ಬೀಜದಿಂದ ಹುಟ್ಟದವಳೂ, ವೈಂದೆಯ 
ಭಸ್ಮದಲ್ಲಿ ನೆಲಸಿದವಳ್ಕೂ ಆದಿಮಧ್ಯಾಂತಗಳಿಲ್ಲದವಳೂ ಆದ ಈ ತುಲಸಿಯನ್ನು 
ನಿನ್ನ ವಲ್ಲಭೆಯಾಗಿ ಕೊಡುತ್ತೇನೆ. 

೨೪. ಸಯೋಘಟ (ಹಾಲಿನ, ನೀರಿನ ಗಡಿಗೆ) ಗಳಿಂದಲೂ ಸೇವೆಗ 
ಳಿಂದಲೂ ಕನ್ಯೈಯಂತೆ ನಾನು ಇವಳನ್ನು ಬೆಳಸಿದ್ದೇನೆ. ನಿನಗೆ ಪ್ರಿಯಳಾದ 
ಈ ತುಲಸಿಯನ್ನು ನಿನಗೆ ಕೊಡುತ್ತೇನೆ ಸ್ವಾಮಿಾಾ; ಸ್ವೀಕರಿಸು.” 

೨೫. ಎಂದು ಈ ರೀತಿಯಾಗಿ ತುಲಸಿಯನ್ನು ಶ್ರೀಹರಿಗೆ ದಾನಮಾಡ 


ಏಕತ್ರಿಂಶೋಕಿಭ್ಯಾಯಃ॥ ಷಿಲಜ 


ತತಃ ಪ್ರಭಾತಸಮಯೇ ತುಲಸೀಂ ವಿಷ್ಣು ಮರ್ಜಯೇತ್‌ । 
ವಹ್ನಿಸಂಸ್ಥಾಪನಂ ಕೃತ್ವಾ ದ್ರ್ಯಾದಶಾಕ್ಸರವಿದ್ಯಯಾ ॥ ೨೬ ॥ 
ಷಾಯಸಾಜ್ಯಕ್ಸ್‌ ದ್ರತಿಲೈರ್ಜುಹ್ಯಾದಷ್ಟೋತ್ತರೆಂ ಶತಂ । 

ತತಃ ಸ್ವಿಷ್ಟಕೃತಂ ಹುತ್ವಾ ದದ್ಯಾತ್ಪೂರ್ಣಾಹುತಿಂ ತತಃ ! 

ಆಚಾರ್ಯಂ ಚೆ ಸಮಭ್ಯರ್ಜ್ಯ ಹೋಮಶೇಷಂ ಸಮಾಪಯೇತ್‌ ॥ ೨೭ ॥ 
ಚತುರೋ ವಾರ್ಷಿಕಾನ್‌ ಮಾಸಾಸ್ನಿಯಮೋ ಯೇನ ಯಃ ಕೃತಃ । 


ಕಥಯಿತ್ವಾ ವ್ವಿಜೇಭ್ಯಸ್ತತ್ತ ಥಾನ್ಯತ್ಪರಿಪೂರಯೇೋತ್‌ ॥ ೨೮ ॥ 
ಇದಂ ವ್ರತಂ ಮುಯಾ ದೇವ ಕೃತಂ ಪ್ರೀತ್ಯೈ ತನ ಪ್ರಭೋ 
ನ್ಯೂನಂ ಸಂಪೂರ್ಣತಾಂ ಯಾತು ತೈತ್ರ್ರಸಾದಾಜ್ಜನಾರ್ದನ ॥೨೯॥ 


ಶರೇನತೀತುರ್ಯಚರಣೇ ದ್ವಾದಶೀಸಂಯುಶೇ ನರಃ । 

ನ ಕುರ್ಯಾತ್ಪಾರಣಂ ಕುರ್ವನ್ಹ್ರತಂ ನಿಷ್ಟಲತಾಂ ನಯೇತ್‌ ॥ ೩೦॥ 
ತತೋ ಯೇಷಾಂ ಪದಾರ್ಥಾನಾಂ ವರ್ಜನಂ ತು ಕೃತಂ ಭವೇತ್‌ । 
ಚಾತುರ್ಮಾಸ್ಯೇಥವಾ ಚೋರ್ಜೇೇ ಬ್ರಾಹ್ಮಣೇಭ ಸ್ಹಮರ್ಪಯೇತ್‌ ಟ 


ಸು 
ತತಸ್ಸರ್ವಂ ಸಮಶ್ಚೀಯಾದ್ಯದ್ಯತ್ತ್ಯಕ್ಕಂ ವ್ರತೇ ಸ್ಥಿತಂ ॥೩೧॥ 








ಬೇಕು. ಬಳಿಕ ಇಬ್ಬರನ್ನೂ ಪೂಜಿಸಬೇಕು. ವಿವಾಹೋತ್ಸವಪೂರ್ವಕವಾಗಿ 
ರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು. 

೨೬-೨೭. ಆಮೇಲೆ ಪ್ರಭಾತಕಾಲದಲ್ಲಿ ತುಲಸಿಯನ್ನೂ ವಿನ್ಣುವನ್ನೂ 
ಅರ್ಚಿಸಬೇಕು. ಅಗ್ನಿ ಸ್ರತಿಷ್ಠೆಯನ್ನು ಮಾಡಿ ದ್ವಾದಶಾಕ್ಸರ ವಿದ್ಯೆಯಿಂದ, 
ಪಾಯಸ್ಕ ತುಪ್ಪ, ಜೇನುತುಪ್ಪ, ಎಳ್ಳು--ಇವುಗಳನ್ನು ನೂರೆಂಟುಸಲ ಹೋಮ 
ಮಾಡಬೇಕು. ಆಮೇಲೆ ಸ್ವಿಷ್ಟಕೃತ್‌ ಹೋಮಮಾಡಿ ಬಳಿಕ ಪೂರ್ಣಾಹುತಿಯನ್ನು 
ಕೊಡಬೇಕು. ಆಚಾರ್ಯನನ್ನು ಅರ್ಚಿಸಿ ಹೋಮ ಶೇಷವನ್ನು ಮುಗಿಸಬೇಕು. 

೨೮. ವರ್ಷಾಕಾಲದ ನಾಲ್ರು ಮಾಸಗಳಲ್ಲಿ ಈ ರೀತಿ ನಿಯಮಮಾಡಿ 
ಕೊಂಡು ಆ ನಿಯಮವನ್ನು ದ್ವಿಜರಿಗೆ ತಿಳಿಸಿ ಅದರಂತೆ ನಡೆಸಬೇಕು. 

ಹತ ಟು ಎಲೈ ದೇವನೇ, ಪ್ರಭುವೇ! ಈ ವ್ರತವನ್ನು ನಿನ್ನ ಪ್ರೀತಿಗಾಗಿ 
ನಾನು ಮಾಡಿದೆನು. ಜನಾರ್ದನಾ! ನಿನ್ನ ಅನುಗ್ರಹದಿಂದ ನ್ಯೂನತೆಯೆಲ್ಲ 
ಸಂಪೂರ್ಣತೆಯನ್ನು ನಡೆಯಲಿ? ಎಂದು ಸಂಕಲ್ಪ ಮಾಡಬೇಕು. 

೩೦. ರೇವತಿಯ ನಾಲ್ಕನೆಯ ಪಾದವು ದ್ವಾದಶಿಯೊಡನೆ ಸೇರಿರಲಾಗಿ 
ಪಾರಣೆಮಾಡಬಾರದು. ಪಾರಣೆಮಾಡಿದ ನರನು ನಿಷ್ಭಲತ್ವವನ್ನು ಹೊಂದುತ್ತಾನೆ. 

೩೧. ಬಳಿಕ, ಚಾಶುರ್ಮಾಸ್ಯದಲ್ಲಾಗಲಿ, ಕಾರ್ತಿಕದಲ್ಲಾಗಲಿ ಯಾವ 
ಪದಾರ್ಥಗಳ ವರ್ಜನೆ ಮಾಡಲಾಗಿದೆಯೋ ಅವನ್ನು ಬ್ರಾಹ್ಮಣರಿಗೆ ಸಮರ್ಪಿಸ 
ಬೇಕು. ಬಳಿಕ ವ್ರತದ ಯಾವಯಾವುದನ್ನು ತ್ಯಾಗಮಾಡಲಾಗಿದೆಯೋ 


೮೬ ಶ್ರೀ ಸ್ಕಾಂದಮ ಹಾಪುರಾಣಂ 


ದಂಪತಿಭ್ಯಾಂ ಸಹೈವಾತ್ರ ಭೋಕ್ತವ್ಯಂ ಚೆ ದ್ವಿಜೈಸ್ಸಹ ॥ ೩೨ ॥ 
ತತೋ ಭಕ್ಕುತ್ತರಂ ಯಾನಿ ಗಲಿತಾಸಿ ದಲಾನಿ ಚ । 

ತಾನಿ ಭುಕ್ತ್ವಾ ತುಲಸ್ಕಾಶ್ಚ ಸ್ನಯಂ ಪಾಪೈಃ ಪ್ರಮುಚ್ಯತೇ ॥೩೩॥ 
ಇಕ್ಲುದಂಡಂ ತಥಾ ಧಾತ್ರೀಫಲಂ ಕೋಲಫಲಂ ತಥಾ । 

ಭುಕ್ತ್ವಾ ತು ಭೋಜನಸ್ಯಾಂತೇ ತಸ್ಯೋಚೈಷ್ಟಂ ವಿನಶ್ಯತಿ ॥ ೩೪॥ 


ಏಷು ತ್ರಿಷು ನ ಭುಕ್ತಂ ಚೇತ್‌ ಏಕೈಕಮುಪಿ ಯೇನ ತು! 

ಜ್ಞೇಯ ಉಚ್ಛಿಷ್ಟ ಆನರ್ಷಂ ನರೋಸೌ ನಾತ್ರ ಸಂಶಯಃ 8 ೩೫॥ 
ತತಸ್ಸಾಯಂ ಪುನಃ ಪೂಜ್ಯಾವಿಕ್ಸುದಂಡೈಶ್ಚ ಶೋಭಿತೈಃ । 
ತುಲಸೀವಾಸುದೇವೌ ಚ ಕೃತಕೃತ್ಯೋ ಭವೇತ್ತತಃ ॥ ೩೬ ॥ 
ತತೋ ವಿಸರ್ಜನಂ ಕೃತ್ವಾ ದತ್ಯಾ ದಾಯಾದಿಕಂ ಹರೇಃ-! 

ವೈಕುಂಠಂ ಗಚ್ಛ ಭಗವನ್‌ ತುಲಸೀಸಹಿತಂ ಪ್ರಭೋ । 


ಮತೃತಂ ಪೂಜನಂ ಗೃಹ್ಯ ಸಂತುಷ್ಟೋ ಭವನ ಸರ್ವದಾ ೩೭ ॥ 
ಗಚ್ಛ ಗಚ್ಛ ಸುರಶ್ರೇಷ್ಠ ಸ್ವಸ್ಥಾನಂ ಪರಮೇಶ್ವರ | 
ಯತ್ರ ಬ್ರಹ್ಮಾದಯೋ ದೇವಾ ತತ್ರ ಗಚ್ಛ ಜನಾರ್ದನ ॥ ೩೮ ॥ 


೩೨-೩೩. ದಂಪತಿಗಳಿಬ್ಬರೂ ಬ್ರಾಹ್ಮಣಸಮೇತರಾಗಿ ಅಲ್ಲಿಯೇ ಭೋಜನ 
ಮಾಡಬೇಕು. ಭೋಜನವಾದಮೇಲೆ ತುಲಸಿಯ ದಳಗಳಲ್ಲಿ ಯಾವುವು ಗಳಿತ 
ವಾಗಿವೆಯೋ ಅವನ್ನು ತಿನ್ನಬೇಕು. ಈ ರೀತಿ ತಿಂದುದಾದರೆ ಪಾಪಗಳಿಂದ 
ಬಿಡಲ್ಪಡುತ್ತಾನೆ. 

೩೪. ಭೋಜನದ ಕೊನೆಯಲ್ಲಿ ಕಬ್ಬಿನ ಜಳವೆ, ಧಾತ್ರೀಫಲ (ನೆಲ್ಲಿಯ. 
ಕಾಯಿ), ಕೋಲಫಲ (ಬದರಿಫಲ)--ಇವನ್ನು ತಿನ್ನಬೇಕು. ಹಾಗೆ ತಿಂದವನಿಗೆ 
ಉಚ್ಛೆ ಷ್ಕದೋಷವು ಪರಿಹಾರವಾಗುತ್ತದೆ. 

೩೫. ಈ ಮೂರರಲ್ಲಿ ಒಂದೊಂದನ್ನಾದರೂ ಯಾವನು ತಿನ್ನುವುದಿಲ್ಲವೋ 
ಆ ನರನು ಒಂದು ವರ್ಷದವರೆಗೂ ಉಚ್ಛಿಷ್ಮನೆಂದು ಭಾವಿಸಬೇಕು. ಇದರಲ್ಲಿ 
ಸಂಶಯವಿಲ್ಲವು. 

೩೬-೩೭. ಬಳಿಕ ಸಾಯಂಕಾಲದಲ್ಲಿ ತುಲಸೀ ವಾಸುಡೇವರನ್ನು ಕಬ್ಬಿನ 
ಜಲ್ಲೆಗಳಿಂದ ಮತ್ತೆ ಪೂಜಿಸಬೇಕು. ಆಗ ಕೃತ್ಯಗಳನ್ನೆಲ್ಲ ಮಾಡಿ ಮುಗಿಸಿ 
ದಂತಾಗುತ್ತದೆ. (ಪ್ರತಿಯು ಕೃತಕೃತ್ಯನಾಗುತ್ತಾನೆ.) ಅಮೇಲೆ ವಿಸರ್ಜನೆ 
ಮಾಡಿ ಹರಿಗೆ ದಾಯ ಮೊದಲಾದುವನ್ನು ಕೊಟ್ಟು, «ಭಗವನ್‌, ವೈಕುಂಠಕ್ಕೆ 
ಹೋಗು. ತುಲಸಿಯೊಡಗೂಡಿದ ಎಲ್ಫೈ ಪ್ರಭುವೇ! ನಾನು ಮಾಡಿದ 
ಈ ಪೂಜೆಯನ್ನು ಪರಿಗ್ರಹಿಸಿ ಸರ್ವದಾ ಸಂತುಷ್ಟನಾಗಿರು. 

೩೮. ಎಲ್ಫೈ ಸುರಶ್ರೇಷ್ಮನೇ, ಪರಮೇಶ್ವರಾ ! ನಿನ್ನೆ ಸ್ವಂತಸ್ಮಳಕ್ಕೆ ಹೋಗು. 


ಏಕತ್ರಿಂಶೋ$ಧ್ಯಾಯಃ ೩೮೭ 


ಏವಂ ವಿಸೃಜ್ಯ ದೇನೇಶಂ ಆಚಾರ್ಯಾಯ ಪ್ರದಾಪಯೇತ್‌ । 
ಮೂರ್ತ್ಯಾದಿಕಂ ಸರ್ವ ಏನ ಕೃತಕೃತ್ಯೋ ಭವೇನ್ನರಃ ॥೩೯॥ 
ಪ್ರತಿವರ್ಷಂ ತು ಯಃ ಕುರ್ಯಾತ್ತುಲಸೀಕರಪೀಡನಂ । 

ಭಕ್ತಿಮಾನ್‌ ಧನಧಾನ್ಯೈಸ್ಸ ಯುಕ್ತೋ ಭವತಿ ನಿಶ್ಚಿತಂ । 

ಇಹಲೋಕೇ ಪರತ್ರಾಪಿ ವಿಪುಲಂ ಚ ಯಶೋ ಲಭೇತ್‌ ॥ ೪೦ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಶಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ « ಕೂಷ್ಮಾಂಡ ನವವಿಕಾ 
ತುಲಸೀವಿವಾಹವಿಧಿವರ್ಣನಂ?' ನಾಮೈಕತ್ರಿಂಶೋಂಧ್ಯಾಯಃ 


ಎಲ್ಲೆ ಜನಾರ್ದನನೇ! ಬ್ರಹ್ಮಾದಿಗಳು ಎಲ್ಲಿರುವರೋ ಅಲ್ಲಿಗೆ ಹೋಗು” ಎಂದು 
ಪ್ರಾರ್ಥಿಸಬೇಕು. 

ರ೯. ಈ ರೀತಿ ದೇವೇಶನನ್ನು ವಿಸರ್ಜನೆಮಾಡಿ ಆಚಾರ್ಯನಿಗೆ ಮೂರ್ತಿ 
ಮೊದಲಾದುವೆಲ್ಲವನ್ನು ಕೊಟ್ಟುಬಿಡಬೇಕು. ಹೀಗೆ ಮಾಡಿದ ನರನು ಕೃತಕೃತ್ಯ 
ನಾಗುತ್ತಾನೆ. 

೪೦. ಪ್ರತಿವರ್ಷವೂ ಯಾವನು ಭಕ್ತಿವಂತನಾಗಿ ತುಲಸೀ ವಿವಾಹವನ್ನು 
ಮಾಡುತ್ತಾನೆಯೋ ಅವನು ಧನಧಾನ್ಯಗಳಿಂದ ಯುಕ್ತನಾಗಿರುತ್ತಾನೆ. ಇದು 
ನಿಶ್ಚಯವು. ಅವನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಬಹಳವಾಗಿ 
ಯಶಸ್ಸನ್ನು ಪಡೆಯುತ್ತಾನೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮ ಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಾಹಾತ್ಮ್ಯದಲ್ಲಿ 
« ಕೂಷ್ಮಾಂಡನವಖಾ - ತುಲಸೀನಿವಾಹೆನಿಧಿವರ್ಣನ?”ವೆಂಬ 
“ಮೂವತ್ತೊಂದನೆಯೆ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 


ಅಥ ದಾ ತ್ರಿಂಶೋಧ್ಯಾಯಃ 
ಭೀಷ್ಮಪಂಚೆಕವ್ರತಮಾಹಾತ್ಮ್ಯವರ್ಣನಂ 
ವಾಲಖಿಲ್ಯಾ ಊಚುಃ :-- 
ಕಾರ್ತಿಕಸ್ಯಾಮಲೇ ಪ ಫೇ ಸ್ನಾತ್ವಾ ಸಮ್ಮಗ್ಯತವ್ರತಃ | 
ಏಕಾದಶ್ಯಾಂ ತು ಗೃಹ್ಣೀಯಾದ್ದ್ವ ತಂ ಪಂಚದಿನಾತ್ಮಕಂ ॥೧॥ 
ಶರಪಂಜರಸುಸ್ಕೇನ ಭೀಷ್ಮೇಣ ತು ಮಹಾತ್ಮನಾ । 
ರಾಜಧರ್ಮಾ ನೋಕ್ಚಧರ್ಮಾ ದಾನಧರ್ಮಾಸ್ತತಃ ಪರಂ । 
ಇಥಿತಾಃ ಪಾಂಡುದಾಯಾದೈಃ ಕೃಷ್ಣೇನಾಸಿ ಶ್ರುತಾಸ್ತದಾ ॥೨॥ 
ತತಃ ಪ್ರೀತೇನ ಮನಸಾ ವಾಸುದೇವೇನ ಭಾಷಿತಂ | 
ಧನ್ಯ ಧನ್ಯೋಸಿ ಭೀಷ್ಮ ತ್ವಂ ಧರ್ಮಾಸ್ಸಂಶ್ರಾವಿತಾಃ ಸ್ವಯಾ ॥ ೩॥ 
ಏಕಾದಶ್ಯಾಂ ಕಾರ್ತಿಕಸ್ಯ ಯಾಚಿತಂ ಚೆ ಜಲಂ ತ್ವಯಾ । 
ಅರ್ಜುನೇನ ಸಮಾನೀತಂ ಗಾಂಗಂ ಬಾಣಸ್ಯ ವೇಗತಃ ॥೪॥ 
ತುಷ್ಟಾನಿ ತನ ಗಾತ್ರಾಣಿ ತಸ್ಮಾದದ್ಯ ದಿನಾವಧಿ । 
ಪೂರ್ಣಾಂತಂ ಸರ್ವಲೋಕಾಸ್ತ್ವಾಂ ತರ್ಷಯುಂತ್ಚರ್ಥ್ಯದಾನತಃ ॥ ೫ ॥ 


ಕನ್ನಡದ ಅನುವಾದ 
ಭೀ ಷ್ಮಸಂಚೆಕವ್ರತಮಾಹಾತ್ಮ್ಯ ನರ್ಣನವು 

೧. ವಾಲಖಿಲ್ಯರು ಹೇಳುತ್ತಾರೆ: ಕಾರ್ತಿಕದ ಶುಕ್ಲಪಕ್ಷದಲ್ಲಿ ಸ್ನಾನ 
ಮಾಡಿ ವಿಧ್ಯುಕ್ತವಾಗಿ ಏಕಾದಶಿಯಲ್ಲಿ ಪಂಚದಿನಾತ್ಮಕವಾದ (ಐದು ದಿನಗಳ 
ವರೆಗೆ ನಡಸಬೇಕಾದ) ವ್ರತವನ್ನು ಹಿಡಿಯ ಬೇಕು. 

೨. ಶರಪಂಜರದಲ್ಲಿ ಮಲಗಿದ ಮಹಾತ್ಮನಾದ ಭೀಷ್ಮನು ರಾಜಧರ್ಮ 
ಗಳನ್ನೂ, ಮೋಕ್ಸೈೆಧರ್ಮಗಳನ್ನೂ ಆ ಬಳಿಕ ದಾನಧರ್ಮಗಳ ವಿಚಾರವನ್ನೂ 
ಫಾಂಡುಪುತ್ರರಿಗೆ ಹೇಳಿದನು. ಆಗ ಶ್ರೀಕೃಷ್ಣನೂ ಅವನ್ನು ಕುರಿತು ಹೇಳಿದನು. 

೩. ಬಳಿಕ ಪ್ರೀತಿಯುಳ್ಳ ಮನಸ್ಸಿನಿಂದ ವಾಸುದೇವನು ಈ ರೀತಿ ಹೇಳಿ 
ದನು:-- ಭೀಷ್ಮಾ! ನೀನೇ ಧನ್ಯ, ಧನ್ಯ, ಧರ್ಮಗಳನ್ರೆ ಲ್ಲ ನೀನು ಕೇಳಿಸಿರುವೆ. 

೪. ಕಾರ್ತಿಕಮಾಸದ ಏಕಾದಶಿಯ ದಿನ ನೀನು ಜಲವನ್ನು ಯಾಚಿಸಿದೆ. 
ಅರ್ಜುನನು ಬಾಣದ ವೇಗದಿಂದ ಗಂಗೆಯ ಜಲವನ್ನು ತಂದುಕೊಟ್ಟನು. 

೫. ಆ ಜಲದಿಂದ ನಿನ್ನ ಅಂಗಗಳು ಸಂತುಷ್ಟಿಹೊಂದಿದವು. ಆದ್ದರಿಂದ 
ಈ ದಿನ ಮೊದಲುಗೊಂಡು ಪೂರ್ಣಿಮೆಯು ಮುಗಿಯುವವರೆಗೂ ಸರ್ವಲೋಕ 
ಗಳೂ ನಿನ್ನನ್ನು ಅರ್ಫ್ಯದಾನದಿಂದ ತೃಪ್ತಿ ಪಡಿಸಲಿ. 


ದ್ವಾತ್ರಿಂಶೋ5ಧ್ಯಾಯಃ ೩೮೯ 


ತಸ್ಮಾತ್ಸರ್ವಪ್ರಯತ್ನೇನ ಮನು ಸಂತುಷ್ಟಿಕಾರಕಂ । 


ಏತದ್ವ್ರತಂ ಪ್ರಕುರ್ವಂತು ಭೀಷ್ಮಪಂಚಕಸಂಜ್ಥೆ ತಂ ॥೬॥ 
ಕಾರ್ತಿಕಸ್ಯ ವ್ರತಂ ಕೃತ್ವಾನ ಕುರ್ಯಾದ್ಭೀಷ್ಮಪಂಚಕಂ | 

ಸಮಗ್ರಂ ಕಾರ್ತಿಕವ್ರತಂ ವೃಥಾ ತಸ್ಯೆ ಭವಿಷ್ಯತಿ ॥೭॥ 
ಅಶಕ್ತಶ್ಚೇನ್ನರೋ ಭೂಯಾದಸಮರ್ಥಶ್ಚ ಕಾರ್ತಿಕೇ। 

ಭೀಷ್ಮಸ್ಯ ಪೆಂಚಕಂ ಕೃತ್ವಾ ಕಾರ್ತಿಕಸ್ಯ ಫಲಂ ಲಭೇತ್‌ ॥೮॥ 
ಸತ್ಯವ್ರತಾಯ ಶುಚಯೇ ಗಾಂಗೇಯಾಯ ಮಹಾತ್ಮನೇ । 
ಭೀಸ್ಮಾಯೈತದ್ಮದಾಮ್ಯರ್ಥ್ಯಮಾಜನ್ಮಬ್ರಹ್ಮಚಾರಿಣೇ ॥೯॥ 
ಸವ್ಯೇನಾನೇನ ಮಂತ್ರೇಣ ಅರ್ಪಣಂ ಸಾರ್ವವರ್ಣಿಕಂ ॥ ೧೦॥ 
ವ್ರತಾಂಗತ್ಕಾತ್ಪೋರ್ಣಿ ಮಾಯಾಂ ಪ್ರದೇಯಃ ಪಾಪಪೂರುಷಃ । 
ಅಪುತ್ರೇಣ ಪ್ರೆಕರ್ತವ್ಯಂ ಸರ್ವಥಾ ಭೀಷ್ಮಪಂಚಕಂ ॥ ೧೧ ೪ 
ಯಃ ಪುತ್ರಾರ್ಥಂ ವ್ರತಂ ಕುರ್ಯಾತ್ಸಸ್ತ್ರೀಕೋ ಭೀಷ್ಮಸಂಚಕಂ | 
ಪ್ರದತ್ವಾ ಪಾಪಪುರುಷಂ ನರ್ಷಮಧ್ಯೇ ಸುತಂ ಲಭೇತ್‌ ॥ ೧೨ ॥ 





೬. ಆದುದರಿಂದ ಮಾನವರೆಲ್ಲರೂ ನನಗೆ ಸಂತುಷ್ಟಿಯನ್ನುಂಟುಮಾಡುವ 
ಈ ಭೀಷ್ಮಸಂಚಕವೆಂಬ ಹೆಸರುಳ್ಳ ಈ ವ್ರತವನ್ನು ಸರ್ವಪ್ರಯತ್ನದಿಂದಲೂ 
ಮಾಡಲಿ. 

೭. ಕಾರ್ತಿಕದ ವ್ರತವನ್ನು ಮಾಡಿ ಭೀಷ್ಮಸಂಚಕವನ್ನು ಮಾಡದಿದ್ದರೆ, 
ಅವನಿಗೆ ಸಮಗ್ರ ಕಾರ್ತಿಕವ್ರತವೂ ವ್ಯರ್ಥವಾಗುತ್ತದೆ. 

೮. ಕಾರ್ತಿಕವ್ರತ ಮಾಡಲು ಅಶಕ್ತನೂ ಅಸಮರ್ಥನೂ ಆಗಿರುವ 
ಪಕ್ಬದಲ್ಲಿ ಆ ನರನು ಭೀಷ್ಮಸಂಚಕವನ್ನು ಮಾಡಿ ಕಾರ್ತಿಕದ ಫಲವನ್ನು 
ಪಡೆಯುತ್ತಾನೆ. 

೯-೧೦. "ಸತ್ಯವ್ರತನೂ, ಶುಚಿಯೂ, ಗಂಗೇಯನೂ, ಮಹಾತ್ಮನೂ, 
ಆಜನ್ಮ ಬ್ರಹ್ಮೆಚಾರಿಯೂ ಆದ ಭೀಷ್ಮನಿಗೆ ಈ ಅರ್ಫೈವನ್ನು ಕೊಡುತ್ತೇನೆ” 
ಎಂಬ ಈ ಮಂತ್ರದಿಂದ ಸರ್ವ ವರ್ಣದವರೂ ತರ್ಪಣ ಕೊಡತಕ್ಕುದು. 

೧೧. ವ್ರತದ ಅಂಗವಾಗಿ ಪೂರ್ಣಿಮೆಯ ದಿನ ಪಾಪಪುರಷನ ಪ್ರತಿಮೆ 
ಯನ್ನು ದಾನ ಕೊಡಬೇಕು. ಅಪುತ್ರನಾದವನು ಭೀಷ್ಮಸಂಚಕವನ್ನು ಸರ್ವ 
ಪ್ರಯತ್ನದಿಂದಲೂ ಮಾಡಿಯೇ ತೀರಬೇಕು. 

೨. ಯಾವನು ಸತ್ಲೀಸಮೇತನಾಗಿ ಪುತ್ರಾರ್ಥವಾಗಿ ಭೀಷ್ಮಸಂಚಕವ್ರತ 
ವನ್ನು ಮಾಡುವನೋ ಅವನು ಪಾಪ ಪುರುಷನನ್ನು ದಾನಮಾಡಿ ವರ್ಷಮಧ್ಯ 
ದಯೆ ಸುತನನ್ನು ಪಡೆಯುತ್ತಾನೆ. 


೩೯೦ ಶ್ರೀ ಸಾ ೦ಂದಮಹಾಪುರಾಣಂ 


ಅನಶ್ಯನೇವ ಕರ್ತವ್ಯಂ ತಸ್ಮಾದ್ರೀಷ್ಮಸ್ಯ ಪಂಚಕಂ ಟ 


ವಿಷ್ಣುಪ್ರೀತಿಕರಂ ಪ್ರೋಕ್ತಂ ಮಯಾ ಭೀಷ್ಮಸ್ಯ ಸಂಚಕಂ ॥೧೩॥ 
ಶೃಣ್ಣಂತು ಯಷಯಸ್ಸರ್ವೇ ವಿಶೇಷೋ ಭೀಷ್ಮಸಂಚಕೇ। 
ಕಾರ್ತಿಕೇಯಾಯ ರುದ್ರೇಣ ಪುರಾ ಪ್ರೋಕ್ತಸ್ಸವಿಸ್ತರಾತ್‌ 1 ೧೪॥ 


ಈಶ್ವರ ಉವಾಚ :-- 
ಪ್ರವಕ್ಸ್ಯಾಮಿ ಮಹಾಪುಣ್ಯಂ ವ್ರತಂ ವ್ರತನತಾಂ ವರ । 


ಭೀಷ್ಮೇಣೈತದ್ಯತಃ ಪ್ರಾಪ್ತಂ ವ್ರತಂ ಪಂಚೆದಿನಾತ್ಮಕಂ ॥ ೧೫ ॥ 
ಸಕಾಶಾವ್ವಾಸುದೇವಸ್ಯ ತೇನೋಕ್ತಂ ಭೀಷ್ಮಪಂಚಕಂ । 

ವ್ರತಸ್ಕಾಸ್ಯ ಗುಣಾನ್ಹಕ್ತುಂ ಕಶ್ಶಕ್ತಃ ಕೇಶವಾದೃತೇ ॥ ೧೬ ॥ 
ಕಾರ್ತಿಕೇ ಶುಕ್ಲ ಸಕ್ಸೇತು ಶೃಣು ಧರ್ಮಂ ಪುರಾತನಂ | 
ವಸಿಷ್ಠಭೃಗುಗರ್ಗಾದ್ಯೈಶ್ಚೀರ್ಣಂ ಕೃತಯುಗಾದಿಷು ॥ ೧೭ ॥ 
ಅಂಬರೀಷೇಣ ಭೋಗಾದ್ಯೆ ತಶ್ವೀರ್ಣಂ ತ್ರೇತಾಯುಗಾದಿಷು । 
ಬ್ರಾಹ್ಮಣೈರ್ಬ್ರಹ್ಮಚರ್ಯೇಣ ಜಸಹೋಮಕ್ರಿಯಾದಿಭಿಃ ॥ ೧೮॥ 


೧೩. ಆದ್ದರಿಂದ ಭೀಷ್ಮಸಂಚಕವನ್ನು ಅವಶ್ಯವಾಗಿ ಮಾಡಬೇಕು. ಭೀಷ್ಮ 
ಪಂಚಕವು ವಿಷ್ಣುಪ್ರೀತಿಕರವೆಂದು ನನ್ನಿಂದ ಹೇಳಲ್ಪಟ್ಟಿದೆ.” 

೧೪. ಸೊತಪುರಾಣಿಕನು ಹೀಗೆ ಮುಂದುವರಿಸಿದನು ಎಲ್ಲೆ ಖಯಷಿಗಳೆ! 
ಭೀಷ್ಮಸಂಚಕದಲ್ಲಿನ ವಿಶೇಷವನ್ನು ನೀವೆಲ್ಲರೂ ಲಾಲಿಸಿರಿ. ಪೂರ್ವದಲ್ಲಿ ರುದ್ರನು 
ಸಾರ್ತಿಕೇಯನಿಗೆ ಇದನ್ನು ವಿಸ್ತಾರವಾಗಿ ವಿವರಿಸಿದನು. 

೧೫-೧೬. ಈಶ್ವರಥಿಂತೆಂದನು :-"" ವ್ರತಧಾರಿಗಳಲ್ಲೆಲ್ಲ ಶ್ರೇಷ್ಠನಾದವನೇ! 
ಮಹಾಪುಣ್ಯಕರವಾದ ವು ತವನ್ನು ನಿನಗೆ ತಿಳಿಸುತ್ತೇನೆ. ಪಂಚದಿನಾತ್ಮಕವಾದ 
ವ್ರತವು ಭೀಷ್ಮನಿಗೆ ವಾಸುದೇವನಿಂದ ಲಭಿಸಿತು. ಆದುದರಿಂದ ಇದು ಭೀಷ್ಮ 
ಪಂಚಕವೆಂದು ಕರೆಯಲ್ಪಟ್ಟಿತು. ಈ ವ್ರತದ ಗುಣಗಳನ್ನು ಹೇಳಲು ಕೇಶವ 
ನನ್ನುಳಿದು ಯಾವನುತಾನೆ ಶಕ್ತನಾಗುವನು? 

೧೭. ಕಾರ್ತಿಕ ಶುಕ್ಲಪಕ್ಬದಲ್ಲಿ ನಡೆಸುವ ಪುರಾತನ ಧರ್ಮವನ್ನು ಕೇಳು 
ವವನಾಗು. ವಸಿಷ್ಠ, ಭೃಗು, ಗರ್ಗ, ಮೊದಲಾದವರಿಂದ ಇದು ಕೃತಯುಗಾದಿ 
ಗಳಲ್ಲಿ ನಡೆಸಲ್ಪಟ್ಟತು. 

೧೮. ತ್ರೇತಾಯುಗಾದಿಗಳಲ್ಲಿ ಅಂಬರೀಷನಿಂದ ಇದು ಭೋಗಾದಿಗಳಿಂದ 
ನಡೆಸಲ್ಪಟ್ಟತು. ಬ್ರಾಹ್ಮಣರು ಬ್ರಹ್ಮಚರ್ಯದಿಂದಲೂ, ಜನ, ಹೋಮ, ಕ್ರಿಯೆ 
ಮೊದಲಾದುವುಗಳಿಂದಲೂ ಈ ವ್ರತವನ್ನು ನಡೆಸತಕ್ಕುದು. 


ದ್ವಾತ್ರಿಂಶೋ9ಧ್ಯಾಯಃ ೩೯೦೧ 


ಕ್ಸತ್ರಿಯ್ಕೆಶ್ನ ತಥಾ ವೈಶ್ಯೈಸ್ಸತ್ಯಶೌಚಸರಾಯಣೈಃ | 
ದುಷ ರಂ ಸತ್ಯಹೀನಾನಾಮಶಕ್ಯಂ ಬಾಲಚೇತೆಸಾಂ 1೧೯೫ 
ದುಷ್ಕರಂ ಭೀಷ್ಮಮಿತ್ಯಾಹುರ್ನ ಶಕ್ಯಂ ಸ್ಟಾ ತ್ರಕೃತೈರ್ನರೈಃ । 
ಯಸ್ಮಾತ್ಕರೋತಿ ನಿಪ್ರೇಂಪ್ರ ತೇನ ಸರ್ವಂ ಕೃತಂ ಭವೇತ್‌ 1೨೦ ॥ 
ವ್ರತಂ ಚೈತನ್ಮಹಾಪುಣ್ಯಂ ಮಹಾಪಾತಕನಾಶನಂ | 


ಅತೋ ನಕ್ಕೆಃ ಪ್ರಯತ್ನೇನ ಕರ್ತವ್ಯಂ ಭೀಷ್ಮಪಂಚಕಂ ॥೨೧॥ 
ಕಾರ್ತಿಕಸ್ಯಾಮಲೇ ಪಕ್ಸೇ ಸ್ಟಾತ್ಕಾ ಸಮ್ಮಗ್ಡಿಧಾನತಃ | 
ಏಕಾಡಶ್ಕಾಂ ತು ಗೃಹ್ಣೀಯಾದ್ದ್ವ ಎತೆಂ ಪಂಚದಿನಾತ್ಮಕಂ ॥ ೨೨ ॥ 


ಪ್ರಾತಃ ಸ್ನಾತ್ವಾ ವಿಶೇಷೇಣ ಮಧ್ಯಾಹ್ನೇ ಚ ತಥಾ ವ್ರತೀ। 
ನದ್ಯಾಂ ನಿರ್ಬುರತೋಯೇ ವಾ ಸಮಾಲಭ್ಯ ಚ ಗೋವಂಯಂ ॥ ೨೩ ॥ಏ 


ಯವನವ್ರೀಹಿತಿಲೈಸ್ಸಮ್ಯಕ್ಟಿತ್ಳೂನ್ಸಂತರ್ಪಯೇತ್ಕ್ವ್ರಮಾತ್‌ | 


ಸ್ನಾತ್ವಾ ಮೌನಂ ನರಃ ಕೃತ್ವಾ ಧೌತವಾಸಾ ದೃಢವ್ರತಃ ॥ ೨೪ ॥ 
ಭೀಷ್ಮಾಯೋದಕದಾನಂ ಚ ಅರ್ಥ್ಯಂ ಚೈನ ಪ್ರಯತ್ನತಃ । 
ಪೂಜಾ ಭೀಷ್ಮಸ್ಯ ಕರ್ತವ್ಯಾ ದಾನಂ ದದ್ಯಾತ್ಪ್ರಯತ್ನತಃ ॥ ೨೫ ॥ 





೧೯-೨೦. ಶ್ಪತ್ರಿಯರೂ, ವೈಶ್ಯರೂ ಸತ್ಯಶೌಚಗಳಲ್ಲಿ ತತ್ಪರರಾಗಿ ಇದನ್ನು 
ಆಚರಿಸತಕ್ಕದ್ದು. ಸತ್ಯಹೀನರಾದವರಿಗೆ ಇದು ಬಹು ಕಷ್ಟಸಾಧ್ಯ. ಬಾಲಬುದ್ಧಿ 
ಯುಳ್ಳವರಿಗೆ ಇದು ಅಶಕ್ಯವು. ದುಷ್ಟರವಾದ್ದರಿಂದ ಇದನ್ನು ಭೀಷ್ಮವ್ರತವೆಂದು 
ಹೇಳುತ್ತಾರೆ. ಪ್ರಾಕೃತರಾದ ನರರಿಗೆ ಇದು ಶಕ್ಯವಲ್ಲ. ವಿಪ್ರೇಂದ್ರಾ! ಇದನು 
ಮಾಡುವುದರಿಂದ ಅವನು ಎಲ್ಲವನ್ನೂ ಮಾಡಿದಂತಾಗುತ್ತದೆ. 

೨೧. ಈ ವ್ರತವು ಮಹಾ ಪುಣ್ಯಕರವಾದುದು, ಮಹಾಪಾತಕಗಳನ್ನು 
ನಾಶಮಾಡುವಂತಹುದು. ಆದ್ದರಿಂದ ಈ ಭೀಷ್ಮಸಂಚಕವನ್ನು ನರರು ಪ್ರಯತ್ನ 
ಪಟ್ಟು ನಡೆಸಬೇಕು. 

೨೨. ಕಾರ್ತಿಕಶುಕ್ಲಪಕ್ಟದ ಏಕಾದಶಿಯಲ್ಲಿ ವಿಧಿಪೂರ್ವಕವಾಗಿ ಚೆನ್ನಾಗಿ 
ಸ್ನಾನಮಾಡಿ ಪಂಚದಿನಾತ್ಮಕವಾದ ಈ ವ್ರತವನ್ನು ಹಿಡಿಯಬೇಕು. 

೨೩. ವ್ರತ ಧರಿಸಿದವನು ಪ್ರಾತಃಕಾಲದಲ್ಲಿ ವಿಶೇಷವಾಗಿ ನದಿಯಲ್ಲಿ 
ಅಥವಾ ರುರಿಯ ನೀರಿನಲ್ಲಿ ಸ್ಪಾನಮಾಡಿ, ಮಧ್ಯಾಹ್ನದಲ್ಲಿಯೂ ಹಾಗೆಯೇ 
ಸ್ಪಾನಮಾಡಿ ಗೋಮಯವನ್ನು ಸಂಪಾದಿಸಬೇಕು. 

೨೪. ಸ್ಲಾನಮಾಡಿ ಮೌನವನ್ನು ಧರಿಸಿ ಮಡಿಬಟ್ಟೆ ಯುಟ್ಟು ದೃಢವ್ರತಿ 
ಯಾಗಿ ಯವ (ಜವೆಗೋಧಿ), ಬತ್ತ, ಎಳ್ಳು, ಇವುಗಳಿಂದ ಸ್ರೆಮವಾಗಿ ನಿತ್ಯ 
ಗಳಿಗೆ ತರ್ಪಣಗಳನ್ನು ಕೊಡಬೇಕು. 


5೫. ಭೀಷ್ಮನಿಗೆ ಉದಕದಾನ (ತರ್ಪಣ)ವನ್ನೊ ಅರ್ಥ್ಯವನ್ನೂ ಪ್ರಯತ್ನ 


ಶಿ ಲ 
KF 


೩ೀ೨ ಶ್ರೀ ಸ್ಮಾಂದಮ ಹಾಪುರಾಣಂ 


ಪೆಂಚೆರತ್ನಂ ವಿಶೇಷೇಣ ದತ್ತಾ ನಿಪ್ರಾಯ ಯತ್ನತಃ । 
ವಾಸುದೇವೋಪಿ ಸಂಪೂಜ್ಯೋ ಲಕ್ಷ್ಮೀಯುಕ್ತಸ್ಸದಾ ಪ್ರಭುಃ ॥ ೨೬॥ 


ಪಂಚಕೇ ಪೂಜಯಿತ್ವಾ ತು ಹೋಟಜನ್ಮನಿ ತುಷ್ಯತಿ ॥೨೭॥ 
ಯತ್ಸಿಂಚಿದ್ದದತೇ ಮರ್ತ್ಯಃ ಪಂಚಧಾತುಪ್ರಕಲ್ಪಿತಂ । 
ಸಂವತ್ಸರವ್ರತಾನಾಂ ಸ ಲಭತೇ ಸಕಲಂ ಫಲಂ ॥ ೨೮ ॥ 
ಕೃತ್ವಾ ತೂದಕದಾನಂ ತು ತಥಾರ್ಥ್ಯಸ್ಯ ಚ ದಾಪನಂ । 
ಮಂತ್ರೇಣಾನೇನ ಯಃ ಕುರ್ಯಾನ್ಮುಕ್ತಿಭಾಗೀ ಭವೇನ್ನರಃ. 1 ೨೯॥ 
ವೈಯಾಫುಷಾದಗೋತ್ರಾಯ ಸಾಂಕೃತ್ಯಪ್ರನರಾಯ ಚ । 
ಅನಸತ್ಯಾಯ ಭೀಷ್ಮಾಯ ಉದಕಂ ಭೀಷ್ಮಕರ್ಮಣೇ ॥೩೦॥ 
ವಸೂನಾಮವನತಾರಾಯ ಶಂತನೋರಾತ್ಮಜಾಯ ಚ । 

ಅರ್ಥ್ಯಂ ದದಾಮಿ ಭೀಷ್ಮಾಯ ಆಜನ್ಮಬ್ರಹ್ಮಚಾರಿಣೇ ॥೩೧॥ 
ಅನೇನ ವಿಧಿನಾ ಯಸ್ತು ಪಂಚಕಂ ತು ಸಮಾಪಯೇತ್‌ | 
ಅಶ್ವಮೇಧಸಮಂ ಪುಣ್ಯಂ ಪ್ರಾಸ್ನೋತ್ಯತ್ರ ನ ಸಂಶಯಃ 4 ೩೨॥ 








ಪೂರ್ವಕವಾಗಿ ಕೊಡಬೇಕು. ಭೀಷ್ಮನಿಗೆ ಪೂಜೆಯನ್ನ ರ್ಪಿಸಬೇಕು. ಪ್ರಯತ್ನ 
ಪೂರ್ವಕವಾಗಿ ದಾನ ಮಾಡಬೇಕು. 

೨೬. ವಿಶೇಷವಾಗಿ ಬ್ರಾಹ್ಮಣನಿಗೆ ಪ್ರಯತ್ನಪೂರ್ವಕವಾಗಿ ಪಂಚರತ್ನ 
ಗಳನ್ನು ಕೊಟ್ಟು, ಲಕ್ಷ್ಮೀಸಮೇತನೂ, ಪ್ರಭುವೂ ಆದ ವಾಸುದೇವನನ್ನು ಕೂಡ 
ಚೆನ್ನಾಗಿ ಪೂಜಿಸಬೇಕು. 

೨೭. ಈ ಭೀಷ್ಮಸಂಚಕದಲ್ಲಿ ವ್ರತತೊಟ್ಟು ಪೂಜೆ ಮಾಡಿದರೆ ಮಾನವನು 
ಕೋಟ ಜನ್ಮಗಳಲ್ಲಿ ಸಂತುಷ್ಟನಾಗಿರುತ್ತಾನೆ. 

೨೮. ಮರ್ತ್ಯನು ಪಂಚಧಾತುಗಳಿಂದ ನಿರ್ಮಿಸಿದ ಯಾವುಜೊಂದನ್ನಾದರೂ 
ದಾನಮಾಡಿದನಾದರೆ, ಅವನು ಸಂವತ್ಸರವ್ರತಗಳ ಸಕಲ ಫಲಗಳನ್ನೂ 
ಪಡೆಯುತ್ತಾನೆ. 

೨೯. ಈ ಮಂತ್ರದಿಂದ ಯಾವ ನರನು ಉದಕದಾನವನ್ನೂ, ಅರ್ಥ್ಯದಾನ 
ವನ್ನೂ ಮಾಡುತ್ತಾನೋ ಅವನು ಮುಕ್ತಿಭಾಗಿಯಾಗುತ್ತಾನೆ. 

೩೦-೩೧. "ವ್ಯಾಘ್ರ ಪಾದ ಗೋತ್ರದಲ್ಲಿ ಹುಟ್ಟದವನೂ, ಸಾಂಕೃತ್ಯಪ್ರವರ 
ವುಳ್ಳವನೂ, ಅನಪತ್ಯನೂ (ಮಕ್ಕಳಿಲ್ಲದವನೂ), ಭೀಷ್ಮನೂ (ಭಯಂಕರನೂ), 
ಭೀಷ್ಮನೆಂಬ ಹೆಸರುಳ್ಳ ವನೂ ಆದ ಮಹಾತ್ಮನಿಗೆ ಉದಕವನ್ನು ಕೊಡುತ್ತೇನೆ. 
ವಸುಗಳ ಅವತಾರನಾದವನೂ, ಶಂತನುವಿನ ಆತ್ಮಜನೂ, ಭೀಷ್ಮನೂ, ಆಜನ್ಮ 
ಬ್ರಹ್ಮೆಚಾರಿಯೂ ಆದ ಪುಣ್ಯಾತ್ಮನಿಗೆ ಅರ್ಫುವನ್ನು ಕೊಡುತ್ತೇನೆ? ಇದು 
ಅರ್ಫುದ ಮಂತ್ರ. 


ದ್ವಾತ್ರಿಂಶೋ$ಧ್ಯಾಯೆಃ 


೩೯ತ್ಲಿ 
ಪಂಚಾಹಮಪಫಿ ಕರ್ತೆವ್ಯಂ ನಿಯಮಂ ಚ ಪ್ರಯತ್ನತಃ । 

ನಿಯಮೇನ ನಿನಾ ಯತ್ರ ನ ಭಾವ್ಯಂ ವರವರ್ಣಿನಾ ॥ ೩೩॥ 
ಉತ್ತ ವಜಾ ಭೀಷ್ಮ್ಮಾ( ಯತ ಪ್ರದದೌ ಹರಿಃ । 
ಉತ್ತರಾಯಣಹೀನೇಪಿ ಶುದ್ಧಲಗ್ನಂ ಸುತೋಸಿತಃ ॥ ೩೪ ॥ 
ತತಸ್ಸಂಪೂಜಯೇದ್ದೇನಂ ಸರ್ವಪಾಪಹರಂ ಹರಿಂ । 

ಅನಂತರಂ ಪ್ರಯತ್ನೇನ ಕರ್ತವ್ಯಂ ಭೀಷ್ಮಪಂಚಕಂ ॥ ೩೫ ॥ 
ಸ್ನಾಪಯೇತ ಜಲೈರ್ಭಕ್ಕ್ಯಾ ಮಧುಸ್ಸೀರಘೃತೇನ ಚ । 

ತಥೈವ ಸಂಚಗನ್ಯೇನ ಗಂಧಚಂದನವಾರಿಣಾ ॥ ೩೬ ॥ 
ಚಂದನೇನ ಸುಗಂಧೇನ ಕುಂಕುಮೇನಾಥ ಕೇಶವಂ | 
ಕರ್ಪೂರೋಶೀರನಿಶ್ರೇಣ ಲೇಸಯೇದ್ಗ ರುಡಧ್ಯ ಜಂ ॥೩೭॥ 


ಅರ್ಚಯೇದ್ರುಚಿಕೈಃ ಪುಷ್ಪೆ ಫರ್ಗಂಧಧೂಪಸ ಮಸ್ತಿ ತೈಃ । 
ಗುಗ್ಗುಲುಂ ಫೃ ತಸ ey ೦ ದದೇತೃ ಷ್ಣಾ ಯೆ yk ಮಾನ್‌ ॥ ೩೮ ॥ 


೩೨. ಈ ವಿಧಿಯಿಂದ ಯಾವನು ಭೀಷ್ಮ; ಸಂಚಕವನ್ನು ಸಮಾಪ್ತಿ 
ಮಾಡುತ್ತಾನೆಯೋ ಅವನು ಅಶ್ಲ ್ರಮೇಧಕ್ಕೆ ಸಾ ಪುಣ್ಯವನ್ನು 
ಪಡೆಯುತ್ತಾನೆ. ಇದರಲ್ಲಿ ಸಂಶಯವಿಲ್ಲವು. 

೩೩. ಐದು ದಿನವೂ ಪ್ರಯತ್ನಪೂರ್ವಕವಾಗಿ ಈ ನಿಯಮವನ್ನು ನಡೆಸ 
ಬೇಕು. ನಿಯಮವಿಲ್ಲದುದನ್ನು ಉತ್ತಮನಾದವನು ಮನಸ್ಸಿನಲ್ಲಿಯೂ ಭಾವಿಸ 
ಬಾರದು. 

೩೪. ಉತ್ತಾರಾಯಣಹೀನನಾದ ಭೀಷ್ಮನಲ್ಲಿ ಹರಿಯು ತುಂಬ ಸಂತುಷ್ಟ 
ನಾಗಿ ಉತ್ತರಾಯಣವಿಲ್ಲದಿದ್ದರೂ ಶುದ್ಧವಾದ ಲಗೃವನ್ನು ಕೊಟ್ಟನು. 

೩೫. ಆದುದರಿಂದ ಸರ್ವಪಾಪಪರಿಹಾರಕನಾದ ಶ್ರೀಹೆರಿಯನ್ನು ಪೂಜಿಸ 
ಬೇಕು. ಅನಂತರ ಪ್ರಯತ್ನಪೂರ್ವಕವಾಗಿ ಭೀಷ್ಮಸಂಚಕವನ್ನು ನಡೆಸಬೇಕು. 

೩೬. ಭಕ್ತಿಯಿಂದ ಹರಿಯನ್ನು ಜಲಗಳಿಂದಲೂ, ಜೇನು, ಹಾಲು, ತುಪ್ಪ 
ಗಳಿಂದಲೂ ಅದೇ ರೀತಿ ಪಂಚಗವ್ಯದಿಂದಲೂ ಗಂಧಚಂದನಮಿಶ್ರವಾದ ನೀರಿ 
ನಿಂದಲೂ ಸ್ಟಾನ ಮಾಡಿಸಬೇಕು. 

೩೭. ಚಂದನದಿಂದಲೂ, ಸುಗಂಧದಿಂದಲೂ, ಕುಂಕುಮದಿಂದಲೂ 
ಕೇಶವನನ್ನು ಲೇಪಿಸಬೇಕು. ಕರ್ಪೂರ, ಉಶೀರಮಿಶ್ರಿತ ಗಂಧವನ್ನು ಗರುಡ 
ಧ_ಜನಿಗೆ ಬಳಿಯಬೇಕು. 

ನ ಲ. ಗಂಧ ಧೂಪ ಸಮೇತವಾಗಿ ಮನೋಹರಗಳಾದ ಪುಷ್ಪಗಳಿಂದ 
ನ ಭಕ್ತಿವಂಶನಾಗಿ ತುಪ ಥ್ರ ದಿಂದೊಡಗೂಡಿದ ಗುಗ್ಗು ಳವನ್ನು 
ಷ್ಣ ಕಿಗೆ ಅರ್ಪಿಸಬೇಕು. 


೩೯೪ ಶ್ರೀ ಸ್ಕಾಂದಮಹಾಪುರಾಣಂ 


ದೀಪಕಂ ತು ದಿವಾರಾತ್ರೌ ದದ್ಯಾತ್ಸಂಚದಿನಾನಿ ತುಟ 


ಇ 
ಸೈನೇದ್ಯಂ ದೇವದೇನಸ್ಯ ಸರಮಾನ್ನೆಂ ನಿನೇದಯೇತ್‌ "arn 
ಏನಮಭ್ಯರ್ಚಯೇದ್ದೇನಂ ಸಂಸ್ಕೈತ್ಯ ಚ ಪ್ರಣಮ್ಯ ಚ । 
ಓಂ ನನೋ ವಾಸುದೇನಾಯೇತಿ ಜಹೇದಷ್ಟೋತ್ತರಂ ಶತಂ ॥೪೦॥ 
ಜುಹುಯಾಚ್ಚೆ ಫೃತಾಭ್ಯಕ್ಕೈಸ್ತಿಲವ್ರೀಹಿಯವಾದಿಭಿಃ I 
ಷಡಕ್ಸರೇಣ ಮಂತ್ರೇಣ ಸ್ವಾಹಾಕಾರಾನ್ವಿತೇನ ಚ ॥ VON 
ಉಪಾಸ್ಕ ಪಶ್ಚಿಮಾಂ ಸಂಧ್ಯಾಂ ಪ್ರಣಮ್ಯ ಗರುಡಧ್ವಜಂ । 
ಜಪಿತ್ಕಾ ಪೂರ್ವನನ್ಮಂತ್ರಂ ಕ್ಸಿತಿಶಾಯಿಾ ಭವೇತ್ಸದಾ ॥ ೪೨ ॥ 
ಸರ್ವಮೇತದ್ಧಿಧಾನಂ ತು ಕಾರ್ಯಂ ಪಂಚದಿನಾನಿ ತು । 
ವಿಶೇಷೋತ್ರ ವ್ರತೇ ಹ್ಯಸ್ಮಿನ್ಯದನ್ಯೂನಂ ಶೃಣುಷ್ಟ ತತ್‌ ॥ ೪೩ ॥ 
ಪ್ರಫಮೇೇಹ ್ಲಿ ಹರೇಃ ಪಾದೌ ಪೂಜಯೇತ್ಯಮಲೈಥವರ್ನ್ರತೀ । 
ದ್ವಿತೀಯೇ ಬಿಲ್ಮಪತ್ರೇಣ ಜಾನುದೇಶಂ ಸಮರ್ಜಯೇತ್‌ ॥ ೪೪॥ 
ತತೋನು ಪೊಜಯೋಚ್ಛೀರ್ಷಂ ಮಾಲತ್ಯಾ ಚಕ್ರಪಾಣಿನಃ ! 


ಕಾರ್ತಿಕ್ಯಾಂ ದೇವದೇನಸ್ಯ ಭಕ್ತ್ಯಾ ತದ್ಗತಮಾನಸಃ 1 ೪೫ ॥ 


೩೯, ಐದು ದಿನವೂ ಹಗಲೂ ರಾತ್ರಿ ದೀಪವನ್ನಿಟ್ಟರಬೇಕು. ದೇವ 
ದೇವನಿಗೆ ಪರಮಾನ್ನ ನೈವೇದ್ಯವನ್ನು ನಿವೇದನ ಮಾಡಬೇಕು. 

೪೦-೪೧. ಈ ರೀತಿಯಾಗಿ ದೇವನನ್ನು ಸ್ಮರಿಸಿ ಪ್ರಣಾಮಮಾಡುತ್ತಾ 
ಅರ್ಚಿಸಬೇಕು. "ಓಂ ನಮೋ ವಾಸುದೇವಾಯ? ಎಂದು ನೂರೆಂಟು ಸಲ ಜನ 
ಮಾಡಬೇಕು. ಸಡಕ್ಸರ ಮಂತ್ರಕ್ಕೆ ಸ್ವಾಹಾಕಾರವನ್ನು ಕೂಡಿಸಿ ಅದರಿಂದ, 
ತುಪ್ಪದಲ್ಲಿ ನೆನಸಿದ ಎಳ್ಳು, ಬತ್ತ, ಯವ ಮೊದಲಾದುವುಗಳನ್ನು ಹೋಮ 
ಮಾಡಬೇಕು. ("ಓಂ ನಮೋ ವಿಷ್ಣವೇ'--ಎಂಬುದು ಹೋಮಮಂತ್ರ). 

೪೨. ಪಶ್ಚಿಮ (ಸಾಯಂ) ಸಂಧ್ಯಯನ್ನುಉಪಾಸನೆಮಾಡಿ ಗರುಡಧ್ವಜನಿಗೆ 
ಪ್ರಣಾಮಮಾಡಿ ಮೊದಲಿನಂತೆಯೇ ಮಂತ್ರವನ್ನು ಜಪಿಸಿ ಸದಾ ನೆಲದ 
ಮೇಲೆಯೇ ಮಲಗಬೇಕು. 

೪೩-೪೪. ಈ ಎಲ್ಲ ವಿಧಾನವನ್ನು ಐದು ದಿನಗಳವರೆಗೂ ಆಚರಿಸಬೇಕು. 
ಈ ವ್ರತದಲ್ಲಿ ಯಾವ ವಿಶೇಷವುಂಟೋ ಅದನ್ನು ಕುಂದಿಲ್ಲದಂತೆ ಹೇಳುವೆನು, 
ಕೇಳು. ವ್ರತಧಾರಿಯು ಕಮಲಗಳಿಂದ ಹೆರಿಯ ಪಾದಗಳನ್ನು ಪೂಜಿಸಬೇಕು. 
ಎರಡನೆಯ ದಿನ ಬಿಲ್ವಪತ್ರಗಳಿಂದ ಜಾನು ಪ್ರದೇಶವನ್ನು (ಮೊಣಕಾಲನ್ನು) 
ಅರ್ಚಿಸಬೇಕು. 

೪೫, ಬಳಿಕ ಕಾರ್ತಿಕಮಾಸದಲ್ಲಿ ದೇವದೇವನಾದ ಚಕ್ರಪಾಣಿಯ ಶಿರಸ್ಸನ್ನು 
ಭಕ್ತಿಯಿಂದ ಅವನಲ್ಲೆ ಮನಸ್ಸು ನೆಟ್ಟು ಮಾಲತೀ ಪುಷ್ಪಗಳಿಂದ ಪೂಜಿಸಬೇಕು. 


ದ್ವಾತ್ರಿಂಶೋ9$ಧ್ಯಾಯಃ ೩೯೫ 


ಅರ್ಚಿತ್ವಾ ತಂ ಪೃಷೀಕೇಶಮೇಕಾದಶ್ಯಾಂ ಸಮಾಸತಃ । 

ತ್ರಿೀಪ್ರಾಶ್ಯ ಗೋಮಯಂ ಸಮ್ಯಗೇಕಾದಶ್ಯಾಮುಪಾವಸೇತ್‌ ॥ ೪೬॥ 
ಗೋಮೂತ್ರಂ ಮಂತ್ರವದ್ಧೂಮೌ ದ್ವಾದಶ್ಯಾಂ ಪ್ರಾಶಯೇಜ್ವ್ರತೀ । 
ಕ್ಷೀರಂ ಚೈವ ತ್ರಯೋದಶ್ಯಾಂ ಚೆತುರ್ದಶ್ಯಾಂ ತಥಾ ದಧಿ ॥ ೪೭॥ 
ಸಂಪ್ರಾಶ್ಯ ಕಾಯಶುದ್ಧ್ಯರ್ಥಂ ಲಂಘಯಿತ್ವಾ ಚತುರ್ದಿನಂ । 

ಪೆಂಚಮೇ ದಿವಸೇ ಸ್ನಾತ್ವಾ ವಿಧಿವತ್ಸೂಜ್ಯ ಕೇಶವಂ । 
“ಭೋಜಯೇದ್ಬಾ ಎಹ್ಮೆಣಾನ್ಸಕ್ಕಾ ತೇಭ್ಯೋ ದದ್ಯಾಚ್ಚ ದಕ್ಷಿಣಾಂ ॥ ೪೮ ॥ 
ಷಾಪಬುದ್ಧಿಂ ಪರಿತ್ಯಜ್ಯ ಬ್ರಹ್ಮಚರ್ಯೇಣ ಧೀಮತಾ । 


ಮದ್ಯಂ ಮಾಂಸಂ ಪರಿತ್ಯಾಜ್ಯಂ ಮೈಥುನಂ ಸಾಪಕಾರಣಂ ॥೪೯॥ 
ಶಾಕಾಹಾರೇಣ ಮುನ್ಯನ್ನೈಃ ಕೃಷ್ಣಾರ್ಚನಪರೋ ನರಃ । 
ತತೋ ನಕ್ತಂ ಸಮಶ್ಚೀಯಾತ್ಪಂಚಗವ್ಯಪುರಸ್ಸರಂ 1೫೦॥ 


ಏನಂ ಸಮ್ಯಕ್ಸಮಾಪ್ಯಂ ಸ್ಯಾದ್ಯಥೋಕ್ತೆಂ ಫಲಮಾಪ್ಪುಯಾತ್‌ ॥ ೫೧॥ 


೪೬. ಆ ಹೈಷೀಕೇಶನನ್ನು ಏಕಾದಶಿಯಲ್ಲಿ ಎಲ್ಲವುಗಳಿಂದಲೂ ಅರ್ಚಿಸಿ, 
ಗೋಮಯವನ್ನು ಮೂರು ಬಾರಿ ಪ್ರಾಶನಮಾಡಿ ಏಕಾದಶಿಯಲ್ಲಿ ಉಪವಾಸ 
ಮಾಡಬೇಕು. 

೪೭. ಈ ವ್ರತವನ್ನು ಹಿಡಿದವನು ದ್ವಾದಶಿಯ ದಿನ ಮಂತ್ರಪೂತವಾದ 
“ಭೂಮಿಯಲ್ಲಿ ಗೋಮೂತ್ರವನ್ನು ಪ್ರಾಶನಮಾಡಬೇಕು. ತ್ರಯೋದಶಿಯಲ್ಲಿ 
ಹಾಲನ್ನು ಕುಡಿಯಬೇಕು. ಚತುರ್ದಶಿಯಲ್ಲಿ ಮೊಸರನ್ನು ಕುಡಿಯಬೇಕು. 

೪೮. ದೇಹೆಶುದ್ದಿಗಾಗಿ ಇವನ್ನು ಪ್ರಾಶನಮಾಡಿ ನಾಲ್ಕುದಿನವೂ ಉಪವಾಸ 
ಮಾಡಿ ಐದನೆಯ ದಿವಸ ಸ್ನಾನಮಾಡಿ ವಿಧಿವತ್ತಾಗಿ ಕೇಶವನನ್ನು ಪೂಜಿಸಿ 
ಭಕ್ತಿಯಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಅವರಿಗೆ ದಕ್ಷಿಣೆಯನ್ನು 
ಕೊಡಬೇಕು. 

೪೯, ಧೀಮಂತನಾದವನು ಪಾಪಬುದ್ಧಿಯನ್ನು ಪರಿತ್ಯಜಿಸಿ ಬ್ರಹ್ಮೆಚರ್ಯ 
ವನ್ನು ಧರಿಸಿ, ಪಾಪಕಾರಣವಾದ ಮದ್ಯವನ್ನೂ ಮಾಂಸವನ್ನೂ, ಮೈಥುನ 
ವನ್ನೂ ತೊರೆಯಬೇಕು. 

೫೦. ಈ ರೀತಿ ನರನು ಕೃಷ್ಣಾರ್ಚನಸರನಾಗಿರುತ್ತ ರಾತ್ರಿ ಯಹೊತ್ತು 
ಶಾಕಾಹಾರವನ್ನಾಗಲಿ ಮುನ್ಯನ್ನವನ್ನಾಗಲಿ ಪಂಚಗವ್ಯಪೂರ್ವಕವಾಗಿ ತೆಗೆದು 
ಕೊಳ್ಳಬೇಕು. 

೫೧. ಹೀಗೆ ಸರಿಯಾಗಿ ನಡೆದುಕೊಂಡು ವ್ರತವನ್ನು ಸಮಾಫ್ಮಿಮಾಡಿದರೆ 


ಬು) 
ಯಥೋಕ್ತವಾದ ಫಲವನ್ನು ಪಡೆಯಲಾಗುತ್ತದೆ. 


೪೯೬ ಶ್ರೀ ಸ್ಕಾಂದಮಹಾಪುರಾಣಂ 


ಮದ್ಯಪೋ ಯಃ ಪಿಬೇನ್ಮದ್ಯಂ ಜನ್ಮನೋ ಮುರಣಾಂತಿಕಂ । 


ಏತದ್ಭ್ರೀಷ್ಮನ್ರತಂ ಕೃತ್ವಾ ಪ್ರಾಸ್ಫೋತಿ ಪರಮಂ ಪದಂ ॥ ೫೨ ॥ 
ಸ್ತ್ರೀಭಿರ್ನಾ ಭರ್ತೃವಾಳ್ಕೇನ ಕರ್ತವ್ಯಂ ಧರ್ಮವರ್ಫನಂ । 
ವಿಧವಾಭಿಶ್ಚ ಕರ್ತವ್ಯಂ ಮೋಕ್ಸೆಸೌ ಖ್ಯಾತಿವೃದ್ಧಯೇ ॥ ೫೩ 0 


ಅಯೋಧ್ಯಾಯಾಂ ಪುರಾ ಕಶ್ಚಿದತಿಥಿರ್ನಾಮ ವೈ ನೃಪಃ । 
ವಸಿಷ್ಠವಚನಾತೃತ್ಥಾ ವ್ರತಮೇತತ್ಸುದುರ್ಲಭಂ । 

ಭುಕ್ತೇಹ ನಿಖಲಾನ್ಸೋಗಾನಂತೇ ವಿಷ್ಣುಪುರಂ ಯಯೌ ॥ ೫೪॥ 
ಇತ್ನೆಂ ಕುರ್ಯಾದ್ಬ್ರತಂ ನಿತ್ಯಂ ಪಂಚಕಂ ಭೀಷ್ಮಸಂಜ್ಞಿತಂ | 
ನಿಯಮೇನೋಪವಾಸೇನ ಪಂಚಗವ್ಯೇನ ವಾ ಪುನಃ। 


ಸಯೋಮೂಲಫಲಾಹಾರೈರ್ಹವಿಷ್ಯೈರ್ವ್ರತತತ್ಪರಃ ॥ ೫೫ ॥ 
ಪೌರ್ಣಮಾಸೀದಿನೇ ಪ್ರಾಪ್ತೇ ಪೂಜಾಂ ಕೃತ್ವಾ ತು ಸೂರ್ವವತ್‌ । 
ಬ್ರಾಹ್ಮಣಾನ್ಫೋಜಯೇದ್ಭಕ್ಕ್ಯಾ ಗಾಂ ಚ ದದ್ಯಾತ್ಸನತ್ಸಕಾಂ ॥ ೫೬॥ 


೫೨ ಯಾವ ಮದ್ಯಪಾಯಿಯು ಹುಟ್ಟಿದಾಗಿನಿಂದ ಸಾಯುವವರೆಗೂ 
ಮದ್ಯವನ್ನು ಪಾನಮಾನಮಾಡುತ್ತಿರುವನೋ ಅವನು ಸಹ ಈ ಭೀಷ್ಮವ್ರತವನ್ನು 
ಮಾಡಿ ಪರಮಪದವನ್ನು ಪಡೆಯುತ್ತಾನೆ. 

೫೩. ಸ್ತ್ರೀಯರು ಕೂಡ ಗಂಡನ ಮಾತಿನಪ್ರಕಾರ ಧರ್ಮವರ್ಥನವಾದ 
ಈ ವ್ರತವನ್ನು ಮಾಡತಕ್ಕುದು. ವಿಧವೆಯರು ಕೂಡ ಮೋಕ್ಸಸಾಖ್ಯದ ವೃದ್ಧಿ 
ಗಾಗಿ ಇದನ್ನು ಮಾಡತಕ್ಕುದು, 

೫೪. ಪೂರ್ವದಲ್ಲಿ ಅಯೋಧ್ಯೆಯಲ್ಲಿ ಅತಿಥಿಯೆಂಬ ಒಬ್ಬಾ ನೊಬ್ಬ 
ದೊರೆಯು ವಸಿಷ್ಠನ ಮಾತಿನಿಂದ ಬಹು ದುರ್ಲಭವಾದ ಈ ವ್ರತವನ್ನಾಚರಿಸಿ, 
ಈ ಲೋಕದಲ್ಲಿ ನಿಖಿಲ ಭೋಗಗಳನ್ನೂ ಅನುಭವಿಸಿ ಕೊನೆಯಲ್ಲಿ ವಿಷ್ಣುಪುರಕ್ಕೆ 
ಹೋದನು. 

೫೫. ಈ ರೀತಿಯಾಗಿ ನಿತ್ಯವೂ ಭಿನ್ಮಸಂಚಕವ್ರತವನ್ನು ನಿಯಮ 
ದಿಂದಲೂ ಉಪವಾಸದಿಂದಲೂ ಅಥವಾ ಪಂಚಗವ್ಯಪೂರ್ವಕವಾಗಿ ಹಾಲು, 
ಫಲ, ಮೂಲಗಳ ಆಹಾರದಿಂದಲೂ ಹವಿಷ್ಯನ್ನದಿಂದಲೂ ವ್ರತತತ್ಸರನಾದವನು 
ಈ ವ್ರತವನ್ನು ನಡೆಸಬೇಕು. 

೫೬. ಪೌರ್ಣಮಿಯ ದಿನವು ಬರಲು ಪೂರ್ವದಂತೆಯೇ ಪೂಜೆಮಾಡಿ 
ಭಕ್ತಿಯಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಕರುವಿನಿಂದ ಕೂಡಿದ 
ಗೋವನ್ನು ದಾನಮಾಡಬೇಕು. 


ಾ ತ್ರಿಂಶೋಕ$ಧ್ಯ್ಶಾಯಃ ರ್ಷೀ೭ 


ಯದ್ಭೀಷ್ಮಪಂಚಕಮಿತಿ ಪ್ರಥಿತಂ ಪೃಥಿವ್ಯಾ 
ಮೇಕಾದಶೀಪ್ರಭೃತಿ ಪೆಂಚದಶೀನಿರುದ್ದಂ | 

ಉಕ್ತಂ ನ ಭೋಜನಪರಸ್ಯ ತದಾ ನಿಷೇಧ 
ಸ್ತಸ್ಮಿನ್‌ ವ್ರತೇ ಶುಭಫಲಂ ಪ್ರದದಾತಿ ನಿಷ್ಣುಃ ॥ ೫೭ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 39 ಸಂಹಿತಾಯಾಂ 
ದ್ವಿತೀಯೇ ವೆ ಷ್ಟ ವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ “ಜೆ ಭೀಷ್ಮಪಂಚಕವ್ರತ 
ಮಾಡಾತ್ಮ 8 ವರ್ಣನೆಂ?? ನಾಮ ದ್ವಾತ್ರಿ ಂಶೋಂಧ್ಯಾ ಯಃ 


೫೭. ಏಕಾದಶಿಯ ದಿನ ಮೊದಲುಗೊಂಡು ಪೂರ್ಣಿಮೆಯವರೆಗೂ ಸೇರಿ 
ಭೀಷ್ಮಸಂಚಕವೆಂದು ಪೃಥಿನಿಯಲ್ಲಿ ಪ್ರಸಿದ್ಧವಾಗಿರುವ ವ್ರತವು ಭೋಜನ 
ಪರನಿಗೆ ಹೇಳಿದ್ದಲ್ಲ. ಭೋಜನಪರನಿಗಾದಕಿ ಆ ವ್ರತದಲ್ಲಿ ನಿಷೇಧವು ಉಕ್ತ 
ವಾಗಿದೆ. ಅವನೂ ಸಹ ಅದರಂತೆ ಆಚರಿಸಿದರೆ ವಿಷ್ಣುವು ಅವನಿಗೂ ಶುಭ 
ಫಲವನ್ನು ನೀಡುತ್ತಾನೆ.” 





ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ಪ ಪ್ರಸಿದ್ದವಾದ 
ಶ್ರಿ (ಸ್ಕಾ ೦ದಮಹಾಪುರಾಣದ ಎರಡನೆಯ ಷೆ ಷ್ಟ ವಖಂಡದ ಕಾರ್ತಿಕಮಾಸನಖಿಹಾತ್ಮ ದಲ್ಲಿ 
66 ಭೀಷ್ಮಪಂಚಕವುತ ಮಾಹಾತ್ಮ $ನರ್ಣನ??ವೆಂಬ 
ಮೂವತ್ತೆ ರಡನೆಯ ಅಧ್ಯಾ ಯವ ಮುಗಿದುದು 


॥| ಶ್ರೀಃ ॥| 
ಅಥ ತ್ರಯಸ್ತ್ರ್ಯಿಂಶೋಧ್ಯಾಯಃ 


ಪ್ರಬೋಧೋತ್ಸವ ದ್ವಾದಶೀ ತಿಥಿಕೃತ್ಯವರ್ಣನಂ 


ಈಶ್ವರ ಉವಾಚ :- 
ಪ್ರಜೋಧಿನ್ಯಾಶ್ಚ ಮಾಹಾತ್ಮ್ಯಂ ಪಾಪಫ್ಲುಂ ಪುಣ್ಯವರ್ಧನಂ । 
ಮುಕ್ತಿದಂ ತತ್ತ್ವಬುದ್ಧೀನಾಂ ಶೃಣುಷ್ಯ ಸುರಸತ್ತವು "on 
ತಾವದ್ಗರ್ಜತಿ ಸೇನಾನೀರ್ಗಂಗಾ ಭಾಗೀರಥೀ ಕ್ಸಿತೌ । 
ಯಾವತ್ರ್ರಯಾತಿ ಪಾಷಫ್ನೀ ಕಾರ್ತಿಕೇ ಹರಿಜೋಧಿನೀ Hon 
ತಾವದ್ದರ್ಜಂತಿ ತೀರ್ಥಾನಿ ಆಸಮುದ್ರಸರಾಂಸಿ ವೈ । 
ಯಾವತ್ರಚೋಧಿನೀ ವಿಷ್ಣೋಃ ಸ್ಥಿತಿರ್ನಾಯಾತಿ ಕಾರ್ತಿಳೇ Han 
ಅಶ್ವಮೇಧಸಹೆಸ್ರಾಣಿ ರಾಜಸೂಯಶತಾನಿ ಚೆ । 
ಏಕೇನೈವೋಪವಾಸೇನ ಪ್ರಜೋಧಿನ್ಯಾ ಯಥಾಂಭವತ್‌ Hn 
ದುರ್ಲಭಂ ಚೈವ ಮಪ್ರ್ರಾಸ್ಯಂ ತ್ರೈಲೋಕ್ಯೇ ಸಚರಾಚರೇ। 
ತದಪಿ ಪ್ರಾರ್ಥಿತಂ ವಿಪ್ರ ದದಾತಿ ಪ್ರತಿಜೋಧಿನೀ ॥೫॥ 





ಕನ್ನಡದ ಅನುವಾದೆ 
ಪ್ರಬೋಧೋತ್ಸವ ದ್ಯಾದಶೀತಿಥಿಕೃತ್ಯ ವರ್ಣನವು 

೧. ಈಶ್ವರನು ಹೇಳುತ್ತಾನೆ :--ಪ್ರಬೋಧಿನಿಯ ಮಾಹಾತ್ಮ್ಯವು ಪಾಪ 
ಪರಿಹಾರವನ್ನು ಮಾಡುವುದು; ಪುಣ್ಯವನ್ನು ವೃದ್ಧಿ ಪಡಿಸುವುದು; ತತ್ತ್ವಬುದ್ಧಿ 
ಯುಳ್ಳವರಿಗೆ ಮುಕ್ತಿಯನ್ಸೀಯುವುದು. ಸುರಶ್ರೇಷ್ಠ್ಮಾ! ಅದನ್ನಾಲಿಸು. 

೨. ಕಾರ್ತಿಕಮಾಸದಕ್ಲಿ ಹರಿಯನ್ನೆಚ್ಚರಿಸುವ ಪ್ರಬೋಧಿನಿಯು ಬರುವ 
ವರೆಗೂ ಸೇನಾನಿಯ್ಕೂ ಭಾಗೀರಥಿಯೂ ಎನಿಸಿದ ಗಂಗೆಯೂ ಭೂಮಿಯಲ್ಲಿ 
ಗರ್ಜಿಸುತ್ತಿರುತ್ತಾಳೆ. 

೩. ಕಾರ್ತಿಕಮಾಸವಲ್ಲಿ ವಿಷ್ಣುವಿನ ಪ್ರಜೋಧಿನೀತಿಥಿಯು ಎಲ್ಲಿಯವರೆಗೆ 
ಬರುವುದಿಲ್ಲವೋ ಅಕ್ಲಿಯವರೆಗೂ ಸರೋವರಗಳಿಂದ ಹಿಡಿದು ಸಮುದ್ರ 
ಪರ್ಯಂತವಾಗಿರುವ ತೀರ್ಥಗಳೆಲ್ಲವೂ ಗರ್ಜಿಸುತ್ತವೆ. 

೪. ಸಾವಿರಾರು ಅಶ್ವಮೇಧಗಳೂ ನೂರಾರು ರಾಜಸೂಯಗಳೂ ಪ್ರಜೋ 
ಧಿನಿಯ ಒಂದೇ ಒಂದು ಉಪವಾಸಕ್ಕೆ ಸಮವಾಗುವುವು. 

೫. ಎಲೈ ವಿಪ್ರನೇ! ಯಾವುದು ಚರಾಚರಗಳಿಂದ ಕೂಡಿದೆ ಮೂರು 
ಲೋಕಗಳಲ್ಲೂ ದುರ್ಲಭವೊ, ಪಡೆಯಲು ಬಹು ಕಷ್ಟವೊ ಅದನ್ನು ಪ್ರಾರ್ಥಿಸಿ 
ದರೂ, ಈ ಪ್ರಬೋಧಿನಿಯು ಕೊಟ್ಟುಬಿಡುತ್ತದೆ. 


ತ್ರಯಸ್ತ್ರಿಂಶೋ8ಧ್ಯಾಯೆಃ 


೩೯೯ 
ಐಶ್ವರ್ಯಂ ಸೆಂತತಿಂ ಜ್ಞಾನಂ ರಾಜ್ಯಂ ಚ ಸುಖಸಂಸದಃ । 
ದದಾತ್ಯುಪೋಷಿತಾ ವಿಪ್ರ ಹೇಲಯಾ ಹರಿಬೋಧಿನೀ ॥೬(/ 
ಮೇರುಮಂದರತುಲ್ಯಾನಿ ಪಾಪಾನ್ಯುಪಾರ್ಜಿತಾನಿ ಚೆ । 
ಏಕೇನೈಮೋಸವಾಸೇನ ದಹತೇ ಹರಿಜೋಧಿನೀ HU 
ಉಪವಾಸಂ ಪ್ರಜೋಧಿನ್ಯಾಂ ಯಃ ಕರೋತಿ ಸ್ವಭಾವತಃ । 
ವಿಧಿನಾ ನರಶಾರ್ದೂಲ ಯಥೋಕ್ತಂ ಲಭತೇ ಫಲಂ !೮॥ 
ಪೂರ್ವಜನ್ಮಸಹಸ್ಪೇಷು ಪಾಪಂ ಯತ್ಸಮುಪಾರ್ಜಿತಂ | 
ಜಾಗರೇಣ ಪ್ರಜೋಧಿನ್ಯಾಂ ದಹ್ಯತೇ ತೂಲರಾಶಿವತ್‌ 1೯॥ 
ಶೃಣು ಷಣ್ಮುಖ ನಕ್ಸ್ಯ್ಯಾಮಿ ಜಾಗರಸ್ಯ ಚ ಲಕ್ಷಣಂ! 
ತಸ್ಯ ವಿಜ್ಞಾನಮಾತ್ರೇಣ ದಂರ್ಲಭೋ ನ ಜನಾರ್ದನಃ ॥೧೦॥ 
ಗೀತಂ ಮಾದ್ಯಂ ಚ ನೃತ್ಯಂ ಚ ಪುರಾಣಪಠನಂ ತಥಾ । 
ಧೂಪಂ ದೀಪಂ ಚ ನೈವೇದ್ಯಂ ಪುಷ್ಪುಗಂಧಾನುಲೇಪನಂ ॥ ೧೧॥ 
ಫಲಮರ್ಫ್ಯಂ ಚ ಶ್ರದ್ಧಾ ಚ ದಾನವಿಂಂದ್ರಿಯಸಂಯಮಂ । 
ಸತ್ಯಾನ್ಹಿತಂ ವಿನಿಂದಂ ಚ ಮುದಾ ಯುಕ್ತಂ ಕ್ರಿಯಾಸ್ವಿತಂ ೫ ೧೨॥ 





೬. ಎಲೈ ವಿಪ್ರನೇ! ಹರಿಬೋಧಿನಿಯ ದಿನ ಉಪವಾಸ ಮಾಡಿದರೆ ಅದು, 
ಐಶ್ವರ್ಯ, ಸಂತತಿ, ಜ್ಞಾನ, ರಾಜ್ಯ, ಸುಖ ಸಂಪತ್ತು--ಇವುಗಳನ್ನೆಲ್ಲ ಲೀಲೆ 
ಯಿಂದಲೇ ಮಾನವನಿಗೆ ಕೊಡುತ್ತದೆ. 

೭. ಬಹುಕಾಲದಿಂದಲೂ ಸಂಪಾದಿಸಿರುವ ಪಾಪಗಳು ಮೇರುಮಂದರ 
ಪರ್ವತಗಳಷ್ಟಿದ್ದರೂ ಅವನ್ನೆಲ್ಲ ಹರಿಬೋಧಿನಿಯು ಒಂದು ಉಪವಾಸದಿಂದಲೇ 
ಸುಟ್ಟುಬಿಡುತ್ತದೆ. 

೮-೯. ಎಲೈ ಸುರಶ್ರೇಷ್ಠನೇ! ಯಾವನು ಪ್ರಬೋಧಿನಿಯಲ್ಲಿ ಸ್ವಭಾವ 
ವಾಗಿಯೇ ವಿಧಿಯಲ್ಲಿ ಹೇಳಿರುವಂತೆ ಉಪವಾಸ ಮಾಡುತ್ತಾನೆಯೋ ಅವನು, 
ಯಥೋಕ್ತ ಫಲವನ್ನು ಪಡೆಯುತ್ತಾನೆ. ಪೂರ್ವಜನ್ಮ ಸಹೆಸ್ಪ್ರಗಳಲ್ಲಿ ಯಾವ 
ಪಾಪವನ್ನು ಸಂಪಾದಿಸಿರುತ್ತಾಯೊ ಆ ಪಾಸವನ್ಸೆಲ್ಲ ಪ್ರಬೋಧಿನಿಯಲ್ಲಿ 
ಜಾಗರಣೆ ಮಾಡುವುದರಿಂದ ಹತ್ತಿಯ ರಾಶಿಯಂತೆ ಸುಟ್ಟುಹೋಗುವುದು. 

೧೦. ಷಣ್ಮುಖಾ! ಕೇಳು. ಜಾಗರಣೆಯ ಲಕ್ಬಣವನ್ನು ಹೇಳುತ್ತೇನೆ. 
ಅದನ್ನು ತಿಳಿದ ಮಾತ್ರದಿಂದಲೇ ಜನಾರ್ದನನು ದುರ್ಲಭನಲ್ಲವಾಗುತ್ತಾನೆ. 

೧೧. ಗೀತ, ವಾದ್ಯ, ನೃತ್ಯ, ಪುರಾಣಪಠನ,--ಇವನ್ನು ಮಾಡುತ್ತಿರ 
ಬೇಕು. ಧೂಪ, ದೀಪ, ನೈವೇದ್ಯ, ಪುಷ್ಪ, ಗಂಧಾದ್ಯನುಲೇಪನ--ಇವನ್ನು 
ಶ್ರೀಮನ್ಮಹಾವಿಷ್ಣುವಿಗೆ ಅರ್ಪಿಸುತ್ತಿರಬೇಕು. 

೧೨. ಫಲವನ್ಯೂ ಅರ್ಫ್ಯವನ್ನೂ ಅರ್ಪಿಸಬೇಕು. ಶ್ರದ್ಧೆ, ದಾನ, ಇಂದ್ರಿಯ 


೪೦೦ ಶ್ರೀ ಸ್ಥಾಂದಮಹಾಪುರಾಣಂ 


ಸಾಶ್ಲರ್ಯಂ ಚೈನ ಪ್ರೋತ್ಸಾಹಮಾಲಸ್ಯಾದಿವಿವರ್ಜಿತಂ । 
ಪ್ರದಕ್ಸಿಣಾದಿಸಂಯುಕ್ಕಂ ನಮುಸ್ಕಾರಪುರಸ್ಸರಂ ॥ ೧೩ ॥ 
ನೀರಾಜನಸಮಾಯುಕ್ತಮನಿರ್ವಿಣ್ಣೇನ ಚೇತಸಾ । 

ಯಾಮೇ ಯಾಮೇ ಮಹಾಭಾಗ ಕುರ್ವನ್ನೀರಾಜನಂ ಹರೇಃ ॥ ೧೪ ॥ 
ಏತೈರ್ಗುಣೈಸ್ಸಮಾಯುಕ್ತಂ ಕುರ್ಯಾಜ್ಞಾಗರಣಂ ನಿಭೋಃ | 


ಏಕಾಗ್ರಮನಸಾ ಯಸ್ತು ನ ಪುನರ್ಜಾಯತೇ ಭುವಿ ॥ ೧೫ ॥ 
ಯ ಏನಂ ಕುರುತೇ ಭಕ್ತ್ಯಾ ವಿತ್ತಶಾಶ್ಯವಿವರ್ಜಿತಃ । 

ಜಾಗರಂ ವಾಸರೇ ವಿಷ್ಣೋರೀಯತೇ ಪರಮಾತ್ಮನಿ ॥ ೧೬ ॥ 
ಪುರುಷಸೂಕ್ತೇನ ಯೋ ನಿತ್ಯಂ ಕಾರ್ತಿಕೇಂಥಾರ್ಜೆಯೇಷ್ಧರಿಂ । 
ವರ್ಷಕೋಟಿಸಹಸ್ರಾಣಿ ಪೂಜಿತಸ್ತೇನ ಕೇಶವಃ ॥ ೧೭ ॥ 
ಯಥೋಕ್ತೇನ ವಿಧಾನೇನ ಸಂಚರಾತ್ರೋದಿತೇನ ವೈ । 

ಕಾರ್ತಿಕೇ ತ್ವರ್ಚಯೇನ್ನಿತ್ಯಂ ಮುಕ್ತಿಭಾಗೀ ಭವೇನ್ನರಃ ॥ ೧೮ ॥ 





ಸಂಯಮ ಮತ್ತು ಸತ್ಯಗಳಿಂದ ಕೂಡಿರಬೇಕು. ನಿಂದೆಯನ್ನು ತೊರೆದು 
ಸಂತೋಷದಿಂದ ಕ್ರಿಯೆಗಳನ್ನು ನಡೆಸುತ್ತಿರಬೇಕು. 

೧೩. ಆಶ್ಚರ್ಯ ಪ್ರೋತ್ಸಾಹಗಳಿಂದ ಕೂಡಿರಬೇಕು. ಆಲಸ್ವಾದಿಗಳನ್ನು 
ಬಿಟ್ಟಿರಬೇಕು. ಪ್ರದಕ್ಸಿಣಾದಿಗಳಿಂದ ಸೇವಿಸಬೇಕು. ನಮಸ್ಕಾರ ಮಾಡುತ್ತಿರ 
ಬೇಕು. 

೧೪-೧೫. ಕುಗ್ಗದ ಮನಸ್ಸಿನಿಂದ ನೀರಾಜನ ಮಾಡುತ್ತಿರಬೇಕು. ಎಲ್ಫೆ 
ಮಹಾಭಾಗನೇ! ಯಾವು ಯಾವುದಲ್ಲಿಯೂ ಹರಿಗೆ ನೀರಾಜನವನ್ನು ಮಾಡು 
ತ್ರಿರಬೇಕು. ಈ ನಿಯಮಗಳಿಂದ ಕೂಡಿ ಯಾವನು ಏಕಾಗ್ರಮನಸ್ಸಿನಿಂದ 
ಆ ವಿಭುವಿನೆದುರಿಗೆ ಜಾಗರಣ ಮಾಡುತ್ತಾನೆಯೋ ಅವನು ಭೂಮಿಯಲ್ಲಿ ಮತ್ತೆ 
ಹುಟ್ಟುವುದಿಲ್ಲ. 

೧೬. ಯಾವನು ವಿಷ್ಣುವಿನ ಈ ವಾಸರದಲ್ಲಿ ಭಕ್ತಿಯಿಂದ ವಿತ್ತಶಾಠ್ಯ 
ವನ್ನು ತೊರೆದು ಹೀಗೆ ಜಾಗರಣೆಯನ್ನು ಮಾಡುತ್ತಾನೆಯೋ ಅವನು ಪರಮಾತ್ಮ 
ನಲ್ಲಿ ಲೀನನಾಗುತ್ತಾನೆ. 

೧೭. ಕಾರ್ತಿಕಮಾಸದಲ್ಲಿ ಯಾವನು ಶ್ರೀಹರಿಯನ್ನು ಪುರುಷಸೂಕ್ತದಿಂದ 
ನಿತ್ಯವೂ ಅರ್ಚಿಸುತ್ತಾನೆಯೋ ಅವನು ಕೋಟಸಹಸ್ರವರ್ಷಗಳು ಕೇಶವನನ್ನು 
ಪೂಜಿಸಿದಂತಾಗುತ್ತದೆ. 

೧೮. ಪಂಚರಾತ್ರ (ಆಗಮ)ದಲ್ಲಿ ಹೇಳಿರುವ ವಿಧಾನವನ್ನನುಸರಿಸಿ 
ಶಕಾರ್ಶಿಕದಲ್ಲಿ ಯಾವನು ನಿತ್ಯವೂ ಅರ್ಚಿಸುತ್ತಾನೆಯೋ ಆ ನರನು ಮುಕ್ತಿಗೆ 
ಭಾಗಿಯಾಗುತ್ತಾಕೆ. 


ತ್ರಯಸ್ವ್ರಿಂಶೋ$ಧ್ಯಾಯಃ 


೪೦೧ 
ನಮೋ ನಾರಾಯಣಾಯೇತಿ ಕಾರ್ತಿಕೇ ಯೋಂರ್ಚಯೇದ ರಿಂ। 
ಸ ಮುಕ್ತೋ ನಾರಕೈರ್ದುಃಖ್ಯೆಃ ಪದಂ ಗಚ್ಛೆತ್ಯನಾಮಯಂ ॥೧೯॥ 
ಹರೇರ್ನಾಮಸಹಸ್ರ್ಪಂ ಚ ಗಜರಾಜಸ್ಯ ಮೋಕ್ಬಣಂ । 
ಕಾರ್ತಿಕೇ ಪೆಠತೇ ಯಸ್ತು ಪುನರ್ಜನ್ಮ ನ ವಿಂದತಿ ॥ Son 
ಯುಗಕೋಟಸಹಸ್ರಾಣಿ ಮನ್ನಂತರಶತಾನಿ ಚ । 
ದ್ವಾದಶ್ಯಾಂ ಕಾರ್ತಿಕೇ ಮಾಸಿ ಜಾಗರೀ ವಸತೇ ದಿನಿ ॥೨೧॥ 
ಕುಲೇ ತಸ್ಯ ಚ ಯೇ ಜಾತಾಃ ಶತಶೋ ಸಹಸ್ರಶಃ । 
ಪ್ರಾಪ್ಲುವಂತಿ ಪದಂ ವಿಷ್ಣೋಸ್ತಸ್ಮಾತ್ಕುರ್ವೀತ ಜಾಗರಂ ॥ ೨೨ ॥ 
ಕಾರ್ತಿಕೇ ಪಶ್ಲಿಮೇ ಯಾನೇ ಸ್ತವಂ ಗಾನಂ ಕರೋತಿ ಯಃ । 
ಶ್ವೇತದ್ವೀಷೇ ತು ವಸತೇ ಪಿತೃಭಿಸ್ಸಹ ಸುವ್ರತ ॥ ೨೩ 
ನೈನೇದ್ಯದಾನಂ ಹರಯೇ ಕಾರ್ತಿಕೇ ದಿನಸಂಕ್ಸಯೇ 1 
ಯುಗಾನಿ ವಸತೇ ಸ್ವರ್ಗೇ ತಾವಂತಿ ಮುನಿಸತ್ತಮಾಃ ॥ ೨೪॥ 





೧೯. ಕಾರ್ತಿಕದಲ್ಲಿ ಯಾವನು "ನಮೋ ನಾರಾಯಣಾಯ? (ನಾರಾಯ 
ಣನಿಗೆ ನಮಸ್ಕಾರ) ಎಂದು ಮಂತ್ರದಿಂದ ಹರಿಯನ್ನು ಅರ್ಚಿಸುತ್ತಾನೆಯೋ 
ಅವನು ನರಕದುಃಖಗಳಿಂದ ಬಿಡುಗಡೆ ಹೊಂದಿದವನಾಗಿ ಅನಾಮಯವಾದ 
(ದುಃಖ ಸಂಕಟಗಳಿಲ್ಲದ) ಪದವಿಯನ್ನು ಹೊಂದುತ್ತಾನೆ. 

೨೦. ಯಾವನು ಕಾರ್ತಿಕಮಾಸದಲ್ಲಿ ಶ್ರೀಹರಿಯ ಸಹಸ್ತ್ರನಾಮವನ್ನೂ 
ಗಜೇಂದ್ರಮೋಕ್ಸವನ್ನೂ ಪಠಿಸುತ್ತಾನೆಯೋ ಅವನು ಪುನರ್ಜನ್ಮವನ್ನು 
ಹೊಂದುವುದಿಲ್ಲ. 

೨೧. ಕಾರ್ತಿಕಮಾಸದ ದ್ವಾದಶಿಯಲ್ಲಿ ಜಾಗರಣೆಮಾಡುವವನು ಕೋಟ 
ಸಹಸ್ತ್ರಯುಗಗಳವರೆಗೂ, ನೂರಾರು ಮನ್ವಂತರಗಳವರೆಗೂ ಸ್ವರ್ಗಲೋಕದಲ್ಲಿ 
ವಾಸಮಾಡುತ್ತಾಕೆ. 

೨೨. ಅವನ ಕುಲದಲ್ಲಿ ಯಾರು ಹುಟ್ಟುವರೋ ಅವರೂ ನೂರುಗಟ್ಟಳೆ, 
ಸಾವಿರಗಟ್ಟಳೆಯಾಗಿ ವಿಷ್ಣುವಿನ ಪದವಿಯನ್ನು ಪಡೆಯುತ್ತಾರೆ. ಆದ್ದರಿಂದ 
ಜಾಗರಣೆಯನ್ನು ಮಾಡಬೇಕು. 

೨೨೩. ಎಲ್ಛೈ ಸುವ್ರತನೇ! ಯಾವನು ಕಾರ್ತಿಕ ಪೌರ್ಣಮಿಯ ಪಶ್ಚಿಮ 
ಯಾಮದಲ್ಲಿ ಸ್ತೋತ್ರವನ್ನು ಗಾನಮಾಡುತ್ತಾನೆಯೋ ಅವನು ಶ್ವೇತದ್ವೀಪದಲ್ಲಿ 
ಹಿತೃಗಳೊಡನೆ ಸಮಸಮವಾಗಿ ವಾಸಮಾಡುತ್ತಾನೆ. 

೨೪. ಎಲ್ಫೆ ಮುನಿಶ್ರೇಷ್ಠರೇ! ಯಾರು ಕಾರ್ತಿಕಮಾಸದಲ್ಲಿ ಎಷ್ಟುದಿನ 
ಶ್ರೀಹರಿಗೆ ಸೈವೇದ್ಯವನ್ಸರ್ಪಿಸುತ್ತಾರೆಯೋ ಅವರು ಅಷ್ಟು ಯುಗಗಳವರೆಗೆ 
ಸ್ವರ್ಗದಲ್ಲಿ ವಾಸಮಾಡುತ್ತಾರೆ. 


ಡ್‌ 
೪೦೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಕ್ಷಯಂ ಮುನಿಶಾರ್ಮೂಲ ಮಾಲತೀಕಮಲಾರ್ಚನಂ । 
ಅರ್ಚಿಯೇದ್ದೆ ೀವದೇವೇಶಂ ಸ ಯಾತಿ ಪರಮಂ ಪದಂ 
ಫಾರ್ತಿಕೇ ಶುಕ್ಲ ಸಕ್ಸ €ತು ಕೃತ್ವಾ ಹ್ಯೇಕಾದಶೀಂ ನರಃ । 
ಪ್ರಾತರ್ದತ್ತ್ವಾ ಶುಭಾನ್‌ ಕುಂಭಾನ್ಸ ಯಾತಿ ಮಮ ಮಂದಿರಂ॥ ೨೬ ॥ 
ಅತ್ಸೈನ ತು ಪ್ರಕರ್ತವ್ಯಃ ಪ್ರಜೋಧಸ್ತು ಹರೇಃ ಖಗ । 

ಅತಃ ಶಂಖಾಸುರೋ ದೈತ್ಯೋ ನಭಸಃ ಶುಕ್ಲಪಕ್ಸಕೇ ॥ ೨೭॥ 
ಏಕಾದಶ್ಯಾಂ ತತೋ ವಿಷ್ಣುಶ್ವಾತುರ್ಮಾಸ್ಯೇ ಪ್ರಸುಪ್ತವಾನ್‌ । 
ಸ್ಪೇರಾಂಬೋಧಾ ಜಾಗೆ ತೋಸಾವೇಕಾದಶ್ಯಾಂ ತು ಕಾರ್ತಿಕೇ ॥ ೨೮ ॥ 
ಅತಃ ಪ್ರಜೋಧನಂ ಕಾರ್ಯಮೇಕಾವದಶ್ಯಾಂತುವೈ ಷ್ಠ ವೇ। 
ಉತ್ತ್ವಿಷ್ಕೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗೆರುಡಧ್ದ ಸ್ಟ 


॥ ೨೫ ॥ 


ಉತಿ ಷ್ಠ *ಮಲಾಕಾಂತ ತ್ರೈ ಲೋಕ್ಕ ೦ "ಮಂಗಲಂ pO 1 ೨೯ 
ಇತ್ಯುಕ್ತಾ , ಶಂಖಭೇಯಾಗದಿ ಪ್ರಾತಃಕಾಲೇ ತು ನಾದಯೇತ್‌ 1 
ನೀಣಾನೇಜುಮೃ ದಂಗಾದಿ ನೃ ತ್ರೆ ್ಯೈಗೀತಾದಿ ಕಾರಯೇತ್‌ WH ೩೦ ॥ 








೨೫. ಎಲೈ ಮುನಿಶ್ರೇಷ್ಠನೇ! ಮಾಲತಿ ಮತ್ತು ಕಮಲಪುಷ್ಪಗಳಿಂದ 
ಅರ್ಚನೆ ಮಾಡಿದರೆ ಅಕ್ಬಯ ಫಲವನ್ನು ಕೊಡುತ್ತದೆ. ಯಾವನು ಅವುಗಳಿಂದ 
ದೇವದೇವೇಶನನ್ನು ಅರ್ಚಿಸುತ್ತಾನೋ ಅವನು ಪರಮಪದವನ್ನು ಪಡೆಯು 
ತ್ತಾನೆ. 

೨೬. ಕಾರ್ತಿಕಮಾಸದ ಶುಕ್ಲಪಕ್ಷದ ಏಕಾದಶೀ ವ್ರತವನ್ನು ಮಾಡಿ 
ಯಾವ ನರನು ಪ್ರಾತಃಕಾಲದಲ್ಲಿ ಶುಭಕರವಾದ ಕುಂಭಗಳನ್ನು ದಾನ ಕೊಡು 
ತ್ತಾನೆಯೋ ಅವನು ನನ್ನ ಮಂದಿರಕ್ಕೆ ಹೋಗುತ್ತಾನೆ. 

೨೭-೨೮. ಎಲೈ ಗಗನಸಂಚಾರಿಯೇ! ಇಲ್ಲಿಯೇ ಹರಿಗೆ ಪ್ರಜೋಧೋ 
ತ್ಸವವನ್ನು ಮಾಡಬೇಕು. ಶಂಖಾಸುರನೆಂಬ ದೈತ್ಯನು ಆಷಾಢಮಾಸದ 
ಶುಕ್ಲ ಪಕ್ಸುವ ಏಕಾದಶಿಯಲ್ಲಿ ಹತನಾದನು. ಬಳಿಕ ವಿಷ್ಣುವು ಚಾತುರ್ಮಾಸ್ಯ 
ಕ್ಯಾಗಿ ಕ್ಸೀರಸಮುದ್ರದಲ್ಲಿ ಮಲಗಿ ನಿದ್ರಿಸಿದನು. ಕಾರ್ತಿಕದ ಏಕಾದಶಿಯಲ್ಲಿ 
ಎಚ್ಚತ್ತನು. 

೨೯. ಆದ್ದರಿಂದ ವೈ ಸ್ಥೃವರು ಏಕಾದಶಿಯಲ್ಲಿ ಪ್ರಜೋಧನವನ್ನಾಚರಿಸ 
ಬೇಕು. ಆಆ ಏಳು ಏಳು, rR ಏಳು, ಗರುಡಧ್ವಜಾ. ಕಮಲಾಕಾಂತಾ, 
ಏಳು. ಮೂರುಲೋಕಕ್ಕೂ ಮಂಗಳವನ್ನು ಮಾಡು.” 

೩೦. ಹೀಗೆಂದು ನುಡಿಯುತ್ತಾ, ಪ್ರಾತಃಕಾಲದಲ್ಲಿ ಶಂಖ, ಭೇರಿ ಮೊದ 
ಲಾದುವುಗಳನ್ನು ಬಾಜಿಸಬೇಕು. ವೀಣೆ, ಕೊಳಲು, ಮೃದಂಗ ಮೊದಲಾದು 
ವನ್ನು ಕುಡಿಸಬೇಕು. ನ ಸೈ ತ್ಯಗೀತಾದಿಗಳನ್ನು ಮಾಡಿಸಬೇಕು. 


ತ್ರಯಸ್ತ್ರಿಂಶೋ9$ಧ್ಯಾಯಃ 


೪ಂಪ್ಲಿ 
ಉತ್ಕಾಪೆಯಿತ್ತಾ ದೇನೇಶಂ ಪೂಜಾಂ ತಸ್ಯ ವಿಧಾಯ ಚ । 
ಸಾಯಂಕಾಲೇ ಪ್ರಕರ್ತವ್ಯಸ್ತುಲಸ್ಕುದ್ಯಾಹಜೋ ವಿಧಿಃ ॥ ೩೧॥ 
ಸರ್ವದೈಕಾದಶೀ ಪುಣ್ಯಾ ವಿಶೇಷಾತ್ಕಾರ್ತಿಕೇ ಸ್ಮೃತಾ । 
ಯಾನಿ ಕಾನಿ ಚೆ ಪಾಹಾನಿ ಬ್ರಹ್ಮಹತ್ಯಾದಿಕಾನಿ ಚ I ೩೨॥ 
ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೇ ಹರಿವಾಸರೇ । 
ಸ ಕೇನಲಮಘಂ ಭುಂಕ್ಲೇ ಯೋ ಭುಂಕ್ತೇ ಹೆರಿನಾಸರೀ ॥ ೩೩ ॥ 
ತಸ್ಮಾತ್ಸರ್ವಪ್ರಯತ್ನೇನ ಕುರ್ಯಾದೇಕಾದಶೀವ್ರತಂ । 
ನ ಕುರ್ಯಾದ್ಯದಿ ಮೋಹೇನ ಉಪವಾಸಂ ನರಾಧಮಃ Y 4೪ 
ನರಕೇ ನಿಯತೋ ವಾಸಃ ಪಿತೃಭಿಸ್ಸಹ ತಸ್ಯ ವೈ । 
ಸೂತಕೇ ಮೃತಕೇ ವಾಪಿ ನೋಪವಾಸಂ ತ್ಯಜೇದ್ಟುಧಃ  ಕ೫॥ 
ದಶವಿತಾವೇಧಸಂಯಂಕ್ತಾ ತ್ಯಾಜ್ಯಾ ಚೈಕಾದಶೀ ವ್ರತೇ । 
ಗಾಂಧಾರ್ಯಾಫಪಿ ಪುರಾ ತಸ್ಯಾಮುಪವಾಸಃ ಕೃತೋ ಗುಹ ॥೩೬॥ 
ತಸ್ಯಾಃ ಪುತ್ರಶತಂ ನಷ್ಟಂ ತಸ್ಮಾತ್ತಾಂ ನೇಧಜಾಂ ತ್ಯಜೇತ್‌ । 
ಏಕಾದಶೀಮುಪವನಸೇತ್ಸ್ಟಾನದಾನಪುರಸ್ಸರಂ ॥ ೩೭ ॥ 





೩೧. ದೇವೇಶನನ್ನು ಎಚ್ಚರಗೊಳಿಸಿ ಅವನಿಗೆ ಪೂಜೆಮಾಡಿ ಸಾಯಂಕಾಲ 
ದಲ್ಲಿ ತುಲಸೀವಿವಾಹವನ್ನು ನಡೆಸಬೇಕು. 

೩೨-೩೩. ಯಾವಾಗಲೇ ಆದರೂ ಏಕಾದಶಿಯು ಪುಣ್ಯಕರವು. ಅದರಲ್ಲೂ 
ವಿಶೇಷವಾಗಿ ಕಾರ್ತಿಕೆಮಾಸದಲ್ಲಿ ಅತ್ಯಂತ ಪುಣ್ಯಕರವು. ಬ್ರಹ್ಮೆಹೆತ್ಯವೇ 
ಮೊದಲಾದ ಯಾವ ಯಾವ ಪಾಪಗಳುಂಟೋ ಅವೆಲ್ಲವೂ ಹರಿವಾಸರವು ಬರಲಾಗಿ 
ಅನ್ಸವನ್ನಾಶ್ರಯಿಸಿ ಸೆಲಸಿರುತ್ತವೆ. ಹರಿವಾಸರದಲ್ಲಿ ಯಾವನು ಊಟಮಾಡು 
ತ್ರಾನೆಯೋ ಅವನು ಕೇವಲ ಪಾಪವನ್ನೇ ಊಟಿಮಾಡುತ್ತಾನೆ. 

೩೪-೩೬. ಆದ್ದರಿಂದ ಸರ್ವಪ್ರಯತ್ನದಿಂದಲೂ ಏಕಾದಶೀ ವ್ರತವನ್ನು 
ಮಾಡಬೇಕು. ನರಾಧಮನಾದವನು ಮೋಹದಿಂದೆ ಉಪವಾಸ ಮಾಡದಿದ್ದರೆ 
ಅವನಿಗೆ ಪಿತೃಗಳೊಡನೆ ನರಕದಲ್ಲಿ ವಾಸವು ನಿಯತವಾಗಿರುತ್ತದೆ. ಜಾತಾ 
ಶೌಚದಲ್ಲಾಗಲಿ, ಮೃತಾಶೌಚದಲ್ಲಾಗಲಿ ಪಂಡಿತನಾದವನು ಉಪವಾಸವನ್ನು 
ಬಿಡಬಾರದು. ದಶಮಿಯ ವೇಧಥೆಯಿಂದ ಕೂಡಿದ ಏಕಾದಶಿಯು ವ್ರತಕ್ಕೆ 
ತ್ಯಾಜ್ಯವು. ಎಲ್ಲೆ ಗುಹನೇ! ಪೂರ್ವದಲ್ಲಿ ಹಾಗೆ ದಶಮಿಯ ವೇಧೆಯುಳ್ಳ 
ಏಕಾದಶೀ ತಿಥಿಯಲ್ಲಿ ಗಾಂಧಾರಿಯು ಉಪವಾಸ ಮಾಡಿದಳು. 

೩೭. ಅದರಿಂದ ಅವಳ ನೂರು ಮಂದಿ ಪುತ್ರರೂ ಮಡಿದುಹೋದರು. 
ಆದ ರಿಂದ ವಧೆಗೆ ಕಾರಣವಾದ ಆ ಏಕಾದಶಿಯನ್ನು ತ್ಯಜಿಸಬೇಕು. ಸ್ನಾನ ದಾನ 
| 


0 


ಪೂರ್ವಕವಾಗಿ ಏಕಾದಶೀ ದಿನದಲ್ಲಿ ಉಪವಾಸವನ್ನು ಮಾಡಬೇಕು. 


೪೦೪ ಶ್ರೀ ಸ್ಕಾಂದಮಹಾಪುರಾಣಂ 


ರುಕ್ಕಾಂಗದೋಪಿ ರಾಜರ್ಷಿರ್ಮೋಹಿನ್ಯಾಸ್ಸಂಗಮೇನ ಚ । 
ಇಹಲೋಕೇ ಸುಖಂ ಭುಂಕ್ತ್ವಾ ಚಾಂತೇ ವಿಷ್ಣುಪುರಂ ಯಯ್‌ೌ!॥ ೩೮ ॥ 
ಇತಿ ಪ್ರಬೋಧೋತ್ಸವಃ 
ಅಥ ದ್ವಾದಶೀಮಾಹಾತ್ಮ್ಯಂ 

ದ್ವಾದಶೀ ಪುಣ್ಯದಾ ಪ್ರೋಕ್ತಾ ಸರ್ವಾಘೌ ಘವಿನಾಶಿನೀ । 
ಕಿಂ ದಾನೈಃ ಕಂ ತಪೋಭಿಶ್ಚ ಕಿನುಪೋಷ್ಯೇರ್ವ್ರತೈಶ್ಚ ಕಿಂ 0೩೯॥ 
ಕಿಮಿಷ್ಟೈಶ್ಚೈನ ಪುತ್ಪೆಶ್ಚ ವ್ಹಾದಶೀ ಯೇನ ಸೇವಿತಾ। 
ಗಂಗಾಯಾಂ ಚೈನ ದುರ್ಭ್ಚಿಕ್ಟೇ ಪ್ರತ್ಯಹಂ ಕೋಹಿಭೋಜನಾತ್‌॥ ೪೦ ॥ 
ಯತ್ಛಲಂ ತದವಾಸ್ಟೋತಿ ದ್ಯಾದಶ್ಯಾಮೇಕಭೋಜನಾತ್‌ | 
ಯದ್ದತ್ತಂ ಚಾರ್ಹತೇ ದಾನಂ ದ್ವಾದಶ್ಯಾಂ ತು ಸಿತೇ ಶುಭೇ ॥ ೪೧॥ 
ಸಿಕ್ಕೇ ಸಿಕ್ಕೇ ಚ ವೈ ತಸ್ಯ ಕತಿ ಬ್ರಾಹ್ಮಣಭೋಜನಂ | 
ತದಹಂ ನೈವ ಜಾನಾಮಿ ಮಹಿಮಾನಂ ಹಿ ಸುವ್ರತ ॥ ೪೨ ॥ 
ಶಾಲಗ್ರಾಮಶಿಲಾದಾನೆಂ ಯಃ ಕುರ್ಯಾದ್ದ್ವಾವಶೀದಿನೇ । 
ಸಪ್ತದ್ದೀಪನತೀಂ ಭೂವಿಂಂ ಗಂಗಾಯಾಂ ಚ ರವಿಗ್ರಹೇ। 
ದತ್ತಾ ಯತ್ಸಲಮಾಸ್ನೋತಿ ತತ್ಸಲಂ ಲಭತೇ ನರಃ ॥ ೪4 i 

೩೮. ರಾಜರ್ಹಿಯಾದ ರುಕ್ಮಾಂಗದನೂ ಕೂಡ ಮೋಹಿನಿಯ ಸಂಗಮ 
ದಿಂದ ಈ ಲೋಕದಲ್ಲಿ ಸುಖವನ್ನನುಭವಿಸಿ ಕಡೆಗೆ ವಿಷ್ಣು ಪುರಕ್ಕೆ ಹೋಗಿ 
ಸೇರಿದನು. 





ಇಂತು ಪ್ರಬೋಧೋತ್ಸವವು ಮುಗಿಯಿತು. 
ಇನ್ನು ದ್ವಾದಶೀ ಮಾಹಾತ್ಮ್ಯವು ಮೊದಲಾಗುವುದು. 

೩೯-೪೨, ದ್ವಾದಶಿಯು ಪುಣ್ಯಪ್ರದವೆಂದೂ, ಸಮಸ್ತ ಪಾಪಸಮೂಹ 
ಗಳನ್ನು ನಾಶಮಾಡತಕ್ಕ್ಯದ್ದೆಂದೂ ಹೇಳಲ್ಪಟ್ಟಿದೆ. ಯಾವನಿಂದ ದ್ವಾದಶಿಯು 
ಸೇವಿಸಲ್ಪಟ್ಟಿರುವುಜೋ ಅವನಿಗೆ ದಾನಗಳಿಂದೇನು ಪ್ರಯೋಜನ? ತಪಸ್ಸು 
ಗಳಿಂದತಾನೆ ಪ್ರಯೋಜನವೇನು? ಉಪವಾಸಗಳಿಂದಲೂ, ವ್ರತಗಳಿಂದಲೂ 
ಏನು ಪ್ರಯೋಜನ? ದುರ್ಭಿಕ್ಬಕಾಲದಲ್ಲಿ ಗಂಗಾತೀರದಲ್ಲಿ ಕೋಟ ಜನಕ್ಕೆ 
ಭೋಜನ ಮಾಡಿಸುವುದರಿಂದ ಯಾವ ಫಲವುಂಟೋ ಅದನ್ನು ದ್ವಾದಶಿಯಲ್ಲಿ 
ಒಬ್ಬನಿಗೆ ಭೋಜನಮಾಡಿಸುವುದರಿಂದ ಪಡೆಯಲಾಗುತ್ತದೆ. ಎಲ್ಫೈ ಸುವ್ರತನೇ! 
ಶುಕ್ಲ ಪಕ್ಸದ ನಿರ್ಮಲವಾದ ದ್ವಾದಶಿಯಲ್ಲಿ ಮಾಡಿದ ದಾನವು ತುತ್ತುತುತ್ತಿಗೂ 
ಒಬ್ಬನಿಗೆ ಎಷ್ಟು ಬ್ರಾಹ್ಮಣಭೋಜನದ ಫಲವನ್ನು ಉಂಟುಮಾಡುತ್ತದೆಯೆಂಬ 
ಆ ಮಹಿಮೆಯನ್ನು ತಿಳಿಯಲೇ ಆರದವನಾಗಿದ್ದೇನೆ. 

೪೩. ಯಾವನು ದ್ವಾದಶೀ ದಿನದಲ್ಲಿ ಸಾಲಗ್ರಾಮ ಶಿಲೆಯನ್ನು ದಾನ 


ತ್ರಯ ಸ್ತ್ರಿಂಶೋ6ಧ್ಯಾಯಃ 


೪೦೫ 
ಪಂಚಾಮೃತೈಸ್ತು ಯೋ ವಿಷ್ಣುಂ ಭಕ್ತ್ಯಾ ಸಂಸ್ಥಾಸಯೇದ್ದಿಜ । 
ಸಸರ್ವಂ ಕುಲಮುದ್ಭೃತ್ಯ ವಿಷ್ಣು ಲೋಕೇ ಮಹೀಯಂತೇ ॥ ೪೪ ॥ 
ಶುಕ್ಲೇ ಕಾರ್ತಿಕಮಾಸಸ್ಯ ದ್ವಾದಶ್ಯಾಂ ಪರಮೋತ್ಸವೇ । 
ಪ್ರಾತರಾರಭ್ಯ ಯಃ ಕುರ್ಯಾತ್ಸಾನದಾನಾದಿಕಂ ತಥಾ । 
ಸತು ಮೋಕ್ಸಮವಾಸ್ಟೋತಿ ನಾತ್ರ ಕಾರ್ಯಾ ವಿಚಾರಣಾ ॥ ೪೫ ॥ 
ದ್ವಾದಶ್ಯಾಂ ಕಾರ್ತಿಕೇ ಮಾಸಿ ಸ್ನಾನಸಂಧ್ಯಾದಿಕರ್ಮ ಚ । 
ಕೃತ್ವಾ ದಾಮೋದರಂ ಪೂಜ್ಯ ಭಕ್ತಿಶ್ರದ್ಧಾಸಮನ್ವಿತಃ ॥ ೪೬॥ 
ಯಸ್ತಸ್ಯಾಂ ಸೂಪನೈನೇದ್ಯಂ ನ ದದಾತಿ ನರಾಧಮಃ । 
ಸರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರುಮು ॥ ೪೭॥ 


ತಸ್ಮಾತ್ಸೂಸಸ್ಯ ನೈವೇದ್ಯಂ ದ್ವಾದಶ್ಯಾಂ ಕಾರ್ತಿಕೇ ಶುಭೇ । 
ದದ್ಯಾದ್ಭಕ್ತಿಯುತಂ ಬ್ರಹ್ಮನ್‌ ಚಾನ್ಯಥಾ ನರಕಂ ವ್ರಜೇತ್‌ 0 ೪೮॥ 
ಯಸ್ಥಸ್ಕಾಂ ದಂಪತೀನಾಂ ತು ಭೋಜನಂ ಕುರುತೇ ನರಃ । 
ನ ತಸ್ಯ ಫಲವಿಶ್ರಾಂತಿರ್ಮಯಾ ವಕ್ತುಂ ತು ಶಕ್ಯತೇ ॥೪೯॥ 





ರಾರಾ 


ಮಾಡುತ್ತಾನೆಯೋ ಆ ನರನು, ಸೂರ್ಯಗ್ರಹಣ ಕಾಲದಲ್ಲಿ ಗಂಗಾತೀರದಲ್ಲಿ 
ಸಪ್ತದ್ವೀಪಗಳನ್ನೂ ಒಳಕೊಂಡ ಭೂಮಿಯನ್ನು ದಾನಮಾಡಿದರೆ ಬರುವ 
ಫಲವನ್ನು ಪಡೆಯುತ್ತಾನೆ. 

೪೪. ಎಲ್ಫೈ ದ್ವಿಜನೇ ! ಯಾವನು ಭಕ್ತಿಯಿಂದೃವಿಷ್ಣುವನ್ನು ಪಂಚಾಮೃತ 
ಗಳಿಂದ ಅಭಿಷೇಕಿಸುವನೊ ಅವನು ತನ್ನ ಸರ್ವಕುಲವನ್ನು ಉದ್ಧರಿಸಿ ವಿಷ್ಣು 
ಲೋಕದಲ್ಲಿ ದೊಡ್ಡ ವನೆನಿಸಿಕೊಳ್ಳು ತ್ತಾನೆ. 

೪೫, ಕಾರ್ತಿಕಮಾಸದ ಶುಕ್ಲಪಕ್ಬದ ದ್ವಾವಶಿಯಲ್ಲಿ ಪರಮೋತ್ಸವದಿಂದೆ 
ಪ್ರಾತಃಕಾಲದಿಂದಲೂ, ಸ್ನಾನಾದಿಗಳನ್ನು ಯಾವನು ಮಾಡುವನೋ ಅವನು 
ಮೋಕ್ಬವನ್ನು ಪಡೆಯುತ್ತಾನೆ. ಈ ವಿಷಯದಲ್ಲಿ ವಿಚಾರಮಾಡಬೇಕಾದುದಿಲ್ಲ. 

೪೬-೪೭, ಕಾರ್ತಿಕಮಾಸದಲ್ಲಿ ದ್ವಾದಶಿಯ ದಿನ ಸ್ನಾನಸಂಧ್ಯಾದಿಕರ್ಮ 
ಗಳನ್ನು ಮಾಡಿ ಭಕ್ತಿ ಶ್ರದ್ಧೆಗಳಿಂದೊಡಗೂಡಿ ದಾಮೋದರನನ್ನು ಪೂಜಿಸಿ 
ಯಾವನು ಸೂಪ (ತೊವ್ವೆ) ನೈವೇದ್ಯವನ್ನು ಅರ್ಪಿಸುವುದಿಲ್ಲವೊ ಆ ನರಾಧಮನಿಗೆ 
ಫನರಕದನಿ ಖಂಡಿತವಾಗಿಯೂ ವಾಸವುಂಟಾಗುವುದೆಂದು ಕೇಳಿದ್ದೇವೆ. 

೪೮-೪೯. ಎಚ್ಚ ಬ್ರಾಹ್ಮಣನೇ! ಆದ್ದರಿಂದ, ಶುಭವಾದ ಕಾರ್ತಿಕಮಾಸ 
ದಲ್ಲಿ ಭಕ್ತಿಯುಕ್ಕನಾಗಿ ಸೂಪದ ನೈವೇದ್ಯವನ್ನು ನೀಡಜೇಕು. ಹಾಗಲ್ಲದಿದ್ದರೆ 
ನರಕಕ್ಕೆ ಹೋಗಬೇಕಾಗುತ್ತದೆ. ಯಾವನು ಆ ದ್ವಾದಶಿಯಲ್ಲಿ ದಂಪತಿಗಳಿಗೆ 
ಭೋಜನ ಮಾಡಿಸುತ್ತಾನೆಯೋ ಆ ನರನಿಗೆ ಫಲವು ಯಾವಾಗ ಕೊನೆಗಾಣು 
ವ್ರದೆಂಬುದನ್ನು ಹೇಳಲು ನನಗಂತೂ ಶಕ್ಯವಲ್ಲ. 


೪೦೬ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಧಾತ್ರೀಭಾಯಾಂ ಗತೋ ಯಸ್ತು ದ್ವಾದಶ್ಯಾಂ ಪೊಜಯೇದ್ಧರಿಂ | 
ತತ್ರೈವ ಭೋಜನಂ ಯಸ್ತು ಬ್ರಾಹ್ಮಣಾನಾಂ ತು ಕಾರಯೇತ್‌ ॥ ೫೦॥ 
ಸ್ವಯಂ ಚ ತತ್ರ ಭುಂಕ್ತೇ ಯಃ ಸೂಷೆಭೆಕ್ಸ್ರ್ಯ್ಯಾದಿಕಂ ತಥಾ । 


ನ ತಸ್ಯ ಪುನರಾವೃತ್ತಿಃ ಕಲ್ಪಕೋಟಶತೈರಪಿ ॥ ೫೧೫ 
ಏನಂ ಪ್ರಾತರ್ನಿಧಾಯಾಥ ಪೂಜಾಂ ದಾಮೋದರಸ್ಯ ಹಿ । 

ರಾತ್ರೌ ಪುನಃ ಪ್ರಕರ್ತವ್ಯಂ ಪೂಜಾಕರ್ಮ ಹರೇರ್ದ್ವಿಜ ॥ ೫೨ ॥ 
ತುಲಸೀಸನ್ನಿಧೌ ಕೃತ್ವಾ ಸಷತಾಕಾಧ್ಯಜಶೋಭಿತಂ | 
ಪುಷ್ಪಮಾಲಾಸಮಾಕೀರ್ಣಂ ನಾನಾರತ್ತ್ನೋಪಶೋಭಿತಂ ॥ ೫೩ ॥ 
ಮುಕ್ತಾದಾಮಭಿರಾಚ್ಛೆನ್ನಂ ಕೃತ್ವಾ ಮಂಡಪಮುತ್ತವಂಂ | 
ಪೂಜಯೇದ್ವಿಷ್ಟುಮವ್ಯಗ್ರಃ ತದ್ದ ತೈಕಾಗ್ರ ಮಾನಸಃ ॥ ೫೪ ॥ 
ಪಂಚರಾತ್ರೋಕ್ತಮಾರ್ಗೇಣ ಗೆಂಧಪುಷ್ಟಾಕ್ಬತಾದಿಭಿಃ । 

ನನನೀತಂ ದಧಿ ಕ್ಸೀರಂ ತಥೈನ ಚ ಘನಂ ಫೃತಂ ॥ ೫೫ ॥ 
ವಿವಿಧೈಃ ಖಾವ್ಯನೈನೇದ್ಯೈರ್ಜಲೇನ ಚ ಸುಗಂಧಿನಾ । 


ಯುಕ್ತಂ ನಿವೇದವಯೇದ್ದಿಷ್ಟೋಸ್ತಾಂಬೂಲಂ ಸಲವಂಗಕಂ ॥ ೫೬॥ 











೫೦-೫೧. ಯಾವನು ನೆಲ್ಲಿಮರದ ನೆರಳಿಗೆ ಹೋಗಿ ದ್ವಾದಶಿಯಲ್ಲಿ ಹರಿ 
ಯನ್ನು ಪೂಜಿಸುತ್ತಾನೆಯೋ, ಅಲ್ಲಿಯೇ ಯಾವನು ಬ್ರಾಹ್ಮಣರಿಗೆ ಭೋಜನ 
ಮಾಡಿಸುತ್ತಾನೆಯೋ, ಹಾಗೆಯೇ ತಾನು ಕೂಡ ಅಲ್ಲಿಯೇ ಸೂಸಭಕ್ಕ್ಟ್ಯಾದಿ 
ಗಳನ್ನು ಭೋಜನಮಾಡುತ್ತಾನೆಯೋ ಅವನಿಗೆ ನೂರಾರು ಕಲ್ಪಕೋಟಗಳು 
ರುಳಿದರೂ ಪುನರಾವೃತ್ತಿಯಿರುವುದಿಲ್ಲ. 

೫೨. ಎಲೈ ದ್ವಿಜನೇ! ಹೀಗೆ ಬೆಳಿಗ್ಗೆ ದಾಮೋದರನಿಗೆ ಪೂಜೆಮಾಡಿ 
ರಾತ್ರಿಯಲ್ಲಿ ಮತ್ತೆ ಹರಿಗೆ ಸೂಜಾಕರ್ಮವನ್ನು ನೆರವೇರಿಸಬೇಕು. 

೫೩. ತುಲಸಿಯ ಸನ್ನಿಧಿಯಲ್ಲಿ ಧ್ವಜಸತಾಕೆಗಳಿಂದ ಶೆೋಭಿತವಾಗಿಯ್ಕೂ 
ಹೂಮಾಲೆಗಳಿಂದ ತುಂಬಿದುದಾಗಿಯೂ, ನಾನಾ ರತ್ನಗಳಿಂದ ಶೋಭಿಸುವು 
ದಾಗಿಯೂ, ಮುತ್ತಿನ ಸರಗಳಿಂದ ಮುಚ್ಚಲ್ಪಟ್ಟಿದ್ದಾಗಿಯೂ ಇರುವ ಉತ್ತಮ 
ವಾದ ಮಂಟಪವನ್ನು ನಿರ್ಮಿಸಿ ಮನಸ್ಸಿನಲ್ಲಿ ಯಾವ ಕಳೆವಳೆವನ್ನೂ ಇಟ್ಟು 
ಕೊಳ್ಳದೆ ವಿಷ್ಣುವನ್ನೆ ನೆನೆಯುತ್ತ ಪೂಜಿಸಬೇಕು. 

೫೪-೫೬. ಪಂಚರಾತ್ರಾಗಮದಲ್ಲಿ ಹೇಳಿರುವ ಪ್ರಕಾರವಾಗಿ ಗಂಧ ಪುಷ್ಪ 
ಅಕ್ಬತಾದಿಗಳಿಂದ ಪೂಜಿಸಿ, ಬೆಣ್ಣೆ, ಮೊಸರು, ಹಾಲು, ಗಟ್ಟಿಯಾದ ತುಪ್ಪ, 
ವಿಧ ವಿಧವಾದ ರುಚಿಯಾದ ನೈನೇದ್ಯಗಳು, ಸುಗಂಧಯುಕ್ಕವಾದ ನೀರು, 
ಲವಂಗ ಸಮೇತವಾದ ತಾಂಬೂಲ-- ಇವನ್ನೆಲ್ಲ ನೈನೇದ್ಯಮಾಡಿ ವಿಷ್ಣುವಿಗೆ 
ಅರ್ಪಿಸಬೇಕು. 


ತ್ರಯೆಸ್ತಿಂಶೋ$ಧ್ಯಾಯಃ ೪೦೭ 


ಪುಷ್ಪಾಣಿ ಚ ವಿಚಿತ್ರಾಣಿ ಸುಗಂಧೀನಿ ಬಹೂನಿ ಚ । 
ಪ್ರೋಕ್ಸಯಿತ್ವಾ ಚ ನಿಭಧಿವದರ್ಸ್ಪಯಿತ್ವಾ ದಲೈಶ್ಶುಭೈಃ 
ತುಲಸ್ಕಾಶ್ಚಾಪಿ ಧಾತ್ರ್ಯಾಶ್ಚ ಫಲೈಶ್ನಾಸಿ ಪ್ರಪೂಜಯೇತ್‌ । 
ನೀರಾಜನಂ ತತಃ ಕೃತ್ವಾ ಮಂತ್ರಪುಷ್ಪಂ ಸಮರ್ಪಯೇತ್‌ ॥ ೫೮ ॥ 
ಅಭಿಷೇಕಂ ನಿನಾ ಸರ್ವಪೂಜಾಂ ಕೃತ್ವಾ ನಿಧಾನತಃ । 

ನಿಷ್ಣೋಃ ಪೂಜಾಂ ಸಮಾಷ್ಯಾಥ ಬ್ರಾಹ್ಮಣಾನಾಂ ಪ್ರೆಪೊಜನಂ ॥ ೫೯ ॥ 
ಶುರ್ಯಾದೃಕ್ತಿಯುತೋ ವಿಪ್ರ ದದ್ಯಾಚ್ಚೈವ ಫಲಾದಿಕಂ ಃ 
ತಾಂಬೂಲಂ ಚ ತತೋ ದತ್ತ್ವಾ ದಕ್ಷಿಣಾಂ ಶಕ್ತಿತೋಂರ್ಹಯೇತ್‌॥೬೦॥ 
ತತೋ ವೃದ್ಧಾಸ್ಪಿತ್ರೂನ್ಮಾತ್ರೂಃ ಪೂಜಯಿತ್ವಾ ವಿಧಾನತಃ । 

ತತಃ ಸ್ವಯಂ ಸಭಾರ್ಯಾಭಿರ್ಸ್ಯೈೈವೇದ್ಯಂ ಭಕ್ಸಯೇತ್‌ ಸುಧೀಃ ॥ ೬೧॥ 
ಇತ್ಯೇವಂ ತು ನವಿಧಾನೇನ ಯಃ ಕುರ್ಯಾದ್ದಾದಶೀ ವ್ರತಂ | 


1 ೫೭ ॥ 


ನ ತಸ್ಯ ಲೋಕಾಃ ಕ್ಸೀಯಂತೇ ಕಲ್ಪಕೋಟಚಶತೈರಪಿ ॥ ೬೨ ॥ 
ಪುತ್ರಪೌತ್ಪೈಃ ಸರಿವೃತೋ ಭುಕ್ತ್ವಾ ಭೋಗಾನ್ಮನೋಹರಾನ್‌ । 
ಭೋಗಾಂತೇ ಚ ವ್ರಜೇನ್ಮೋಕ್ಬಂ ಅತೀತಕುಲಸಪ್ತಕ್ಕೆಃ ॥ ೬೩ ॥ 


೫೭-೫೮. ವಿಚಿತ್ರಗಳಾಗಿಯೂ ಸುಗಂಧಯುಕ್ತಗಳಾಗಿಯೂ ಇರುವ 
ಬಹು ಪುಷ್ಪಗಳನ್ನು ವಿಧಿಪ್ರಕಾರವಾಗಿ ಪ್ರೋಕ್ಸಣೆಮಾಡಿ ಅರ್ಪಿಸಬೇಕು. ಶುಭ 
ವಾದ ತುಲಸಿಯ ದಳಗಳಿಂದಲೂ ಧಾತ್ರೀ ಫಲಗಳಿಂದಲೂ ಪೂಜೆಮಾಡಬೇಕು. 
ಬಳಿಕ್‌ನೀರಾಜನವನ್ನು ಮಾಡಿ ಮಂತ್ರಪುಷ್ಪವನ್ನು ಸಮರ್ಪಿಸಬೇಕು. 

೫೯. ಅಭಿಷೇಕವೊಂದು ಹೊರತು ಉಳಿದ ಎಲ್ಲ ಪೂಜೆಯನ್ನೂ ವಿಧಾನಕ್ಕೆ 
ಸರಿಯಾಗಿ ನಡಸಿ ವಿಷ್ಣುವಿನ ಪೂಜೆಯನ್ನು ಸಮಾಪ್ತಿಮಾಡಿ ಬ್ರಾಹ್ಮಣರನ್ನು 
ಪೂಜಿಸಬೇಕು. 

೬೦. ಎಲ್ಫೆ ವಿಪ್ರನೇ! ಭಕ್ತಿಯುಕ್ತನಾಗಿ ಬ್ರಾ ಹ್ಮಣಪೂಜೆಯನ್ನು ಮಾಡ 
ಬೀಕು. ಅವರಿಗೆ ಫಲಾದಿಗಳನ್ನು ಕೊಡಬೇಕು. ಬಳಿಕ ತಾಂಬೂಲವನ್ನು 
ಸೊಟ್ಟು ತನ್ನ ಶಕ್ತಿಯಿರುವಷ್ಟು ದಕ್ಸಿಣೆಯನ್ನರ್ಪಿಸಬೇಕು. 

೬೧. ಆಮೇಲೆ ವೃದ್ಧ ರಾದ ತಂದೆತಾಯಿಗಳನ್ನು ವಿಧಿಪ್ರಕಾರವಾಗಿ ಪೂಜೆ 
ಗಾಡಿ ಸದ್ಭುದ್ದಿಯುಳ್ಳಾ ತನು ತಾನು ತನ್ನೆ ಹೆಂಡತಿಯೊಡನೆ ನೈವೇದ್ಯವನ್ನು 
ಭಕ್ಬಿಸಬೇಕು. 

೬೨. ಈ ರೀತಿಯಾದ ವಿಧಾನದಿಂದ ದ್ವಾದಶೀವ್ರತವನ್ನು ಯಾವನು 
ನಡೆಸುತ್ತಾನೋ ಅವನಿಗೆ ನೂರಾರು ಕಲ್ಪಕೋಟಗಳಲ್ಲಿಯೂ ಪುಣ್ಯಲೋಕಗಳು 


೬೩. ಅವನು ಪುತ್ರಪೌತ್ರರಿಂದ ಪರಿವೃತನಾಗಿ ಮನೋಹೆರಗಳಾದ 


೪೦೮ ಶ್ರೀ ಸ್ಮಾಂದಮಹಾಪುರಾಣಂ 


ತೆಸ್ಮಾನ್ನಾರದ ಮಾಹಾತ್ಮ್ಯಂ ದ್ವಾದಶ್ಯಾಃ ಕಾರ್ತಿಕಸ ಚ । 


ನ ಮಯಾ ಶಕ್ಯತೇ ವಕ್ತುಂ ಕಿಮನ್ಯೈರ್ಮನುಜೈರಪಿ ॥೬೪॥ 
ದ್ವಾದಶ್ಯಾ ಹ್ಯುತ್ತಮಂ ಪುಣ್ಯಂ ಮಾಹಾತ್ಮ್ಯಂ ಯಃ ಪಠೇನ್ನರಃ । 
ಶೃಣುಯಾದ್ವಾ ಮುನಿಶ್ರೇಷ್ಠ ಸ ಯಾತಿ ಪರಮಾಂ ಗೆತಿಂ 1 ೬೫ ॥ 
ರಾಜರ್ಷಿರಂಬರೀಷೋಪಿ ಚಕಾರೈತದ್ವ್ರತಂ ಶುಭಂ! 

ಯಥಾವಿಧಿ ತಪೋನಿಷ್ಠಸ್ತೇನ ಮೋಕ್ಬ್ಚನಮವಾಪ್ತವಾನ್‌ ॥ ೬೬ ॥ 


ಇತಿ ಶ್ರೀ ಸ್ಮಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ " ಪ್ರಜೋಧೋತ್ಸವ 
ದ್ವಾದಶೀ ತಿಥಿಕೃತ್ಯವರ್ಣನಂ'' ನಾಮ ತ್ರಯಸ್ತಿಂಶೋಧ್ಯಾಯಃ 


ಭೋಗಗಳ ಮುಭವಿಸಿ, ಆ ಭೋಗಗಳು ಮುಗಿದಮೇಲೆ ಹಿಂದಿನ ಏಳುತಲೆಯ. 
ಪಿತೃಗಳೊಡನೆ ಮೋಕ್ಬವನ್ನ್ಸೈದುತ್ತಾನೆ. 

೬೪. ಎಲೈ ನಾರದಾ! ಆದ್ದರಿಂದ ಕಾರ್ತಿಕದ ದ್ವಾದಶಿಯ ಮಾಹಾತ್ಮ್ಯ 
ವನ್ನು ವಿವರಿಸುವುದಕ್ಕೆ ನನ್ನಿಂದ ಶಕ್ಯವಿಲ್ಲ. ಬೇರೆ ಸಾಧಾರಣ ಮನುಷ್ಯರಿಗೆ 
ಶಕ್ಯವಾದೀತೇ? 

೬೫. ಎಲೈ ಮುನಿಶ್ರೇಷ್ಠಾ! ಉತ್ತಮವೂ ಪುಣ್ಯಕರವೂ ಆದ ದ್ವಾದಶಿಯ 
ಮಾಹಾತ್ಮ್ಯವನ್ನು ಯಾವ ನರನು ಪಠಿಸುವನೋ ಅಥವಾ ಕೇಳುತ್ತಾನೋ, 
ಅವನು ಪರಮಗತಿಯನ್ನ್ಸೈದುತ್ತಾನೆ. 

೬೬. ರಾಜರ್ಷಿಯೂ ತಪೋನಿಷ್ಠನೂ ಆದ ಅಂಬರೀಷನು ಕೂಡ ಶುಭ 
ವಾದ ಈ ವ್ರತವನ್ನು ಯಥಾವಿಧಿಯಾಗಿ ನೆರವೇರಿಸಿದನು. ಅದರಿಂದ ಅವನು 
ಮೋಕ್ಬವನ್ನು ಪಡೆದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ತ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದೆಮ ಹಾಪುರಾಣದ ಎರಡನೆಯ ವೈಷ್ಣನಖಂಡದ ಕಾರ್ತಿಕಮಾಸಮಾಹಾತ್ಮ್ಮ್ಯದಲ್ಲಿ 
«4 ಪ್ರಬೋಧೋತ್ಸವ ದ್ವಾದಶೀತಿಥಿಕೃತ್ಯವರ್ಣನ ವೆಂಬ 
ಮೂವತ್ತಮೂರನೆಯ ಅಧ್ಯಾಯವು ಮೆಂಗಿದುದು 


॥ ಶ್ರೀಃ ॥ 
ಅಥ ಚತುಸ್ತಿಂಶೋಧ್ಯಾಯಃ 
ವ್ರತೋದ್ಯ್ಯಾಪನ ವಿಧಿಕಫನಂ 

ನಾರದ ಉವಾಚ pe 
ವ್ರತಾನಾಮಪಿ ಸರ್ವೇಷಾಂ ಬ್ರಹ್ಮನ್ನುದ್ಯಾಪನಂ ಸ್ಮೃತಂ 1 
ಅಭಾವೇ ತೂದ್ಯಾಪಸಸ್ಯ ಫಲಂ ನೈವಾಪ್ಪ್ಲುಯಾತ್ವ್ಯಚಿತ್‌ “HON 
ಕೃತವ್ರತಫಲಾಪ್ರೈರ್ಥಂ ಕುರ್ಯಾದುದ್ಯಾಪನಂ ಬುಧಃ | 
ಅನ್ಯಥಾ ನಿಷ್ಟಲಂ ಯಾತಿ ಕೃತಂ ವ್ರತಮನುತ್ತಮಂ ॥ ೨೫ 
ಕಾರ್ತಿಕೇಂಪಿ ಕೃತಂ ದೇವ ವ್ರತಾನಾಮುತ್ತಮಂ ವ್ರತಂ । 
ನ ತಸ್ಯೋದ್ಯಾಪನಾಭಾವೇ ನ್ರತೋಕ್ತಫಲಮಾಪ್ಟುಯಾತ್‌ Han 
ತಸ್ಮಾತ್ಕಾರ್ತಿಕಮಾಸಸ್ಯ ಚೋಡ್ಯಾಪನ ವಿಧಿಂಪ್ರಭೋ। 
ವದ ಮೇ ಶಿಷ್ಯವರ್ಯಾಯು ಪ್ರಪನ್ನಾಯಾನುವರ್ಶಿನೇ HH 

ಬ್ರಹ್ಮೋವಾಚ :- 
ಅಥೋರ್ಜೊದ್ಯಾಪನಂ ವಕ್ಬ್ಚ್ಯೇ ಸರ್ವಪಾಪಪ್ರಣಾಶನಂ । 
ತಚ್ಛೃಣುಷ್ಟ ಮಹಾಭಕ್ಕ್ಯಾ ಸವಿಧಾನಂ ಸಮಾಸತಃ ॥೫॥ 





ಕನ್ನಡದ ಅನುವಾದ 
ವ್ರತೋದ್ಯಾಹನ ವಿಧಿವರ್ಣನವು 

೧. ನಾರದನು ಹೇಳುತ್ತಾನೆ:--“ ಎಲೈ ಬ್ರಹ್ಮದೇವನೇ! ಎಲ್ಲಾ ವ್ರತ 
ಗಳಿಗೂ ಉದ್ಯಾಪನೆಯುಂಬಿಂದೂ, ಉದ್ಯಾಪನೆ ಮಾಡದಿದ್ದಲ್ಲಿ ವ್ರತದ ಫಲ 
ವನ್ನೆಂದಿಗೂ ಪಡೆಯಲಾಗುವುದಿಲ್ಲವೆಂದೂ ಕೇಳಿದ್ದೇನೆ. 

೨. ಪಂಡಿತನಾದವನು ಮಾಡಿದ ವ್ರತದ ಫಲವನ್ನು ಪಡೆಯುವುದಕ್ಕಾಗಿ 
ಉದ್ಯಾಪನೆಯನ್ನು ಮಾಡಬೇಕು. ಹಾಗಲ್ಲದಿದ್ದರೆ ಮಾಡಿದ ಉತ್ತಮ ವ್ರತವು 
ನಿಷ್ಫಲವಾಗುತ್ತದೆ. 

೩. ದೇವಾ! ಕಾರ್ಶಿಕಮಾಸದಲ್ಲಿಯೂ ಕೂಡ ವ್ರತಗಳಲ್ಲೆಲ್ಲ ಉತ್ತಮ 
ವಾದ ವ್ರತವನ್ನು ಮಾಡಿ ಅದಕ್ಕೆ ಉದ್ಯಾಸನೆಯನ್ನು ಮಾಡದೆಹೋದರೆ ವ್ರತ 
ದಲ್ಲಿ ಹೇಳಿರುವ ಫಲವನ್ನು ಸಡೆಯುನುದಿಲ್ಲ. 

೪. ಎಲ್ಫೆ ಪ್ರಭುವೇ! ಅದ್ದರಿಂದ ಶಿಷ್ಯನರ್ಯನೂ ಶರಣಾಗತನೂ 
ಅನುವರ್ತಿಯೂಆದ ನನಗೆ ಕಾರ್ತಿಕಮಾಸದ ಉದ್ಯಾಪನವಿಧಿಯನ್ನು ತಿಳಿಸು.” 

೫. ಬ್ರಹ್ಮನು ಹೇಳುತ್ತಾನೆ: “ಇನ್ನು ಸರ್ವಪಾಪಗಳನ್ನೂ ಪರಿಹರಿಸುವ 
ಶಾರ್ತಿಕವ್ರತದ ಉದ್ಯಾಪನವಿಧಿಯನ್ನು ವಿಧಾನಪೂರ್ವಕವಾಗಿ ಎಲ್ಲವನ್ನೂ 
ಹೇಳುತ್ತೇನೆ. ಮಹಾಭಕ್ತಿಯಿಂದ ಅದನ್ನಾಲಿಸು. 


೪೧೦ ಶ್ರೀ ಸ್ಕಾಂದಮಹಾಪುರಾಣಂ 


ಊರ್ಜೇ ಶುಕ್ಲ ಚತುರ್ದಶ್ಯಾಂ ಕುರ್ಯಾದುದ್ಯಾಪನಂ ವ್ರತೀ I 


ವ್ರತಸಂಪೂರಣಾರ್ಥಾಯ ವಿಷ್ಣುಪ್ರೀತ್ಯರ್ಥಹೇತನೇ ॥ ೬ ॥ 
ತುಲಸ್ಕಾ ಉಪರಿಷ್ಟಾತ್ತು ಕುರ್ಯಾನ್ಮಂಡಪಿಕಾಂ ಶುಭಾಂ! 
ಕದಳೀಸ್ತಂಭಸಂಯುಕ್ತಾಂ ನಾನಾಧಾತುವಿಚಿತ್ರಿತಾಂ ॥೭॥ 
ದೀಪಮಾಲಾ ಚತುರ್ದಿಕ್ಟು ಕಾರ್ಯಾ ತತ್ರ ಸುಶೋಭನಾ । 
ಸುತೋರಣಾಶ್ಚತುರ್ದ್ವಾರಃ ಪುಷ್ಪಚಾಮರೆಶೋಭಿತಾಃ non 
ದ್ವಾರೇಷು ದ್ವಾರಸಾಲಾಂಶ್ಚ ಪೂಜಯೇನ್ಮೃಣ್ಮಯಾನ್‌ ಪೃಥಕ್‌ । 
ಜಯಶ್ಚ ವಿಜಯಶ್ಚೈನ ಚಂಡಶ್ಚೈನ ಪ್ರಚಂಡಕಃ ॥೯॥ 
ನಂದಶ್ಚೈನ ಸುನಂದಶ್ಚ ಕುಮುದಃ ಕುಮುದಾಕ್ಸ ಕಃ । 
ಏತಾಂಶ್ಚತುರ್ಷು ದ್ವಾರೇಷು ಪೂಜಯೇದ್ಭಕ್ತಿಸಂಯುತಃ ॥ ೧೦॥ 
ತುಲಸೀಮೂಲದೇಶೇ ತು ಸರ್ವತೋಭದ್ರಸಂಜ್ಞಿ ತೆಂ [ 
ಚತುರ್ಭಿರ್ವರ್ಣಕಸೈಸ್ಸಮ್ಯಕ್ಳೋಭಾಢ್ಯಂ ಸಮಲಂಕೃತಂ ॥ ೧೧॥ 
ತಸ್ಯೋಪರಿಷ್ಟಾತ್ಕಲಶಂ ಪೂರ್ಣರತ್ನಸಮಸ್ಸಿತಂ । 

ತತ್ರ ಸಂಪೂಜಯೇದ್ದೇನಂ ಶಂಖಚಕ್ರಗದಾಧರಂ ॥ ೧೨ ॥ 





೬. ವ್ರತಿಯಾದವನು ಕಾರ್ತಿಕಮಾಸದ ಶುಕ್ಲ ಚತುರ್ದಶಿಯಲ್ಲಿ ವ್ರತವು. 
ಸಂಪೂರ್ಣವಾಗುವುದಕ್ಕೂ ವಿಷ್ಣುಪ್ರೀತಿಯುಂಬಾಗುವುದಕ್ಕೂ ಉದ್ಯಾಪನೆ 
ಯನ್ನು ಮಾಡಬೇಕು. 

೭. ತುಲಸಿಯ ಮೇಲುಗಡೆಯಲ್ಲಿ ಬಾಳೆಯ ಕಂಬಗಳಿಂದ ಕೂಡಿ ನಾನಾ 
ಧಾತುಗಳಿಂದ ವಿಚಿತ್ರವಾಗಿಯೂ ಇರುವ ಶುಭ ಮಂಟಪವನ್ನು ನಿರ್ಮಿಸಬೇಕು. 

೮. ಅಲ್ಲಿ ನಾಲ್ಕು ದಿಕ್ಕುಗಳಲ್ಲಿಯೂ ಶೋಭನವಾದ ದೀಪಮಾಲೆಯನ್ನಿಡ 
ಬೇಕು. ನಾಲ್ಕು ಬಾಗಿಲುಗಳಲ್ಲಿಯೂ ಚೆನ್ನಾಗಿ ತೋರಣಕಟ್ಟರಬೇಕು. 
ಹೂವಿನ ಚಾಮರಗಳಿಂದ ಶೋಭಿತಮಾಡಬೇಕು. 

೯-೧೦. ಬಾಗಿಲುಗಳಲ್ಲಿ ದ್ವಾರಪಾಲಕರನ್ನು ಬೇರೆ ಬೇರೆಯಾಗಿ ಮಣ್ಣಿ 
ನಿಂದೆ ಮಾಡಿಟ್ಟು ಪೂಜಿಸಬೇಕು. ಜಯ, ವಿಜಯ, ಚಂಡ, ಪ್ರಚಂಡ, ನಂದ, 
ಸುನಂಡ, ಕುಮುದ, ಕುಮುದಾಕ್ಬ--ಇವರನ್ನು ನಾಲ್ಕು ಬಾಗಿಲುಗಳಲ್ಲಿಯೂ 
ಭಕ್ತಿಯಿಂದ ಪೂಜಿಸಬೇಕು. 

೧೧. ತುಲಸಿಯ ಮೂಲಪ್ರದೇಶದಲ್ಲಿ ನಾಲುವರ್ಣಗಳಿಂದ ಸರ್ವತೋ 
ಭದ್ರಮಂಡಲವನ್ನು ಚೆನ್ನಾಗಿ ಕಳೆಮಂಬಿರುವಂತೆ ನಿರ್ಮಿಸಿ ಅಲಂಕರಿಸಬೇಕು. 

೧೨-೧೩. ಅದರಮೇಲೆ ಪೂರ್ಣರತ್ನಗಳಿಂದ ಕೂಡಿದ ಕಲಶವಸ್ಪಿಡಬೇಕು. 
ಅಲ್ಲಿ ಶಂಖಚಕ್ರ ಗದಾಧರನೂ, ರೇಷ್ಮೆಯ ಪೀತಾಂಬರವನ್ನು ಧರಿಸಿದವನೂ, 


ಚತು ಸ್ತ್ರಿಂಶೋ$ಧ್ಯಾಯಃ 


೪೧೧ 
ಕೌಶೇಯಪೀತನಸನಂ ಲಕ್ಸ್ಮ್ಮ್ಯಾ ಯುಕ್ತಂ ಪ್ರಪೂಜಯೇತ್‌ ! 
ಇಂದ್ರಾದಿಲೋಕಪಾಲಾಂಶ್ಚ ಮಂಡಹೇ ಪೂಜಯೇದ್ಹ್ರತೀ 18೧೩೬8 
ತಸ್ಯಾಮುಪವಸೇದ್ಭಕ್ತಾ ಶಾಂತಃ ಪ್ರಣತಮಾನಸಃ 
ರಾತ್ರೌ ಜಾಗರಣಂ ಕುರ್ಯಾತ್‌ ಗೀತವಾದ್ಯಾದಿಮಂಗೆಲ್ಲೆ $ ॥ ೧೪ ॥ 
ಗೀತಂ ಕುರ್ವಂತಿ ಯೇ ಭಕ್ತ್ಯಾ ಜಾಗರೇ ಚಕ್ರೆಪಾಣಿನಃ । 
ಜನ್ಮಾಂತರಶತೋದ್ಭ್ಬೂತೈಸ್ತೇ ಮುಕ್ತಾಃ ಹಾಪಸಂಚಯ್ಯಃ ॥ ೧೫ ॥ 
ತತಸ್ತು ಪೂರ್ಣಿಮಾಯಾಂ ತು ಸಪತ್ಲೀಕಾನ್‌ ದ್ವಿಜೋತ್ತಮಾನ್‌ । 
ತ್ರಿಂಶನ್ಮಿತಾನಥೈಕಂ ವಾ ಬ್ರಾಹ್ಮಣಾಂಶ್ಚ ನಿಮಂತ್ರಯೇತ್‌ ॥ ೧೬ ॥ 
ಪ್ರಾತಃಸ್ನಾನಂ ತತಃ ಕೃತ್ವಾ ದೇವಪೂಜಾಂ ತಥೈನ ಚ । 
ಸ್ಹಂಡಿಲಂ ಚ ತತಃ ಕೃತ್ವಾ ಸಮಾಧಾಯಾಗ್ನಿಮತ್ರ ಹಿ ॥ ೧೭ ॥ 
ಅತೋ ದೇವೇತಿ ಮಂತ್ರೇಣ ಜುಹುಯಾತ್ತಿಲಪಷಾಯಸಂ । 
ಪ್ರೀತ್ಯರ್ಥಂ ದೇವದೇವಸ್ಯ ದೇವಾನಾಂ ಚ ಪೃಥಕ್ಪೃಥಕ್‌ ॥ ೧೮ ॥ 
ಹೋಮಶೇಷಂ ಸಮಾಸ್ಯಾಥ ಬ್ರಾಹ್ಮಣಾನ್ಸೂಜ್ಯ ಭಕ್ತಿತಃ । 
ಬ್ರಾಹ್ಮಣೇಭ್ಯೋ ಯಥಾಶಕ್ಕ್ಯಾ ಪ್ರದದ್ಯಾದ್ದಕ್ಟಿಣಾಂ ನರಃ: ॥ ೧೯॥ 


ಲಕ್ಷ್ಮ್ಮೀಸಮೇತನೂ ಆದ ದೇವನನ್ನು ಪೂಜಿಸಬೇಕು. 
ಲೋಕಪಾಲಕರನ್ನು ಕೂಡ ಮಂಟಪದಲ್ಲಿ ಪೂಜಿಸಬೇಕು. 
೧೪. ಆದಿನ ಭಕ್ತಿಯಿಂದ ನಮ್ರವಾದ ಮನಸ್ಸುಳ್ಳವನಾಗಿ ಉಪವಾಸ 


ಮಾಡಬೇಕು. ರಾತ್ರಿ ಹೊತ್ತು ಗೀತವಾದ್ಯ ಮೊದಲಾದ ಮಂಗಳಗಳಿಂದ ಕೂಡಿ 
ಜಾಗರಣೆ ಮಾಡಬೇಕು. 


ವ್ರತಿಯು ಇಂದ್ರಾದಿ 


೧೫. ಜಾಗರಣೆಯಲ್ಲಿ ಚಕ್ರಪಾಣಿಗಾಗಿ ಯಾರು ಗೀತವನ್ನು ಭಕ್ತಿಯಿಂದೆ 
ಹಾಡುತ್ತಾರೋ ಅವರು ನೂರಾರು ಜನ್ಮಾಂತರಗಳಲ್ಲಿ ಉದ್ಭವಿಸಿದ ಪಾಪ 
ಸಂಚಯಗಳಂದ ಮುಕ್ತರಾಗುತ್ತಾರೆ. 

೧೬. ಬಳಿಕ ಪೌರ್ಣಮಿಯ ದಿನ ಪಶ್ಚೀಸಮೇತರಾದ ಮೂವತ್ತು ಮಂದಿ 
ಅಥವಾ ಒಬ್ಬ, ಬ್ರಾಹ್ಮಣೋತ್ತಮರನ್ನು (ಊಟಕ್ಕೆ) ಕರೆಯಬೇಕು. 

೧೭. ಬಳಿಕ ಪ್ರಾತಃಸ್ಟಾನವನ್ನೂ ದೇವಪೂಜೆಯನ್ನೂ ಮಾಡಿ ಆಮೇಲೆ 
ಸ್ಥಂಡಿಲವನ್ನು ಮಾಡಿ ಅಲ್ಲಿ ಅಗ್ಟಿ ಸಂಧಾನ ಮಾಡಬೇಕು. 

೧೮. "ಅತೋ ದೇವಾ? ಎಂಬ ಮಂತ್ರದಿಂದ ತಿಲಪಾಯಸಗಳನ್ನು ದೇವ 
ದೇವನ ಪ್ರೀತಿಗಾಗಿಯೂ ದೇವತೆಗಳ ಪ್ರೀತ್ಯರ್ಥವಾಗಿಯೂ ಬೇರೆಬೇರೆಯಾಗಿ 
ಹೋಮ ಮಾಡಬೇಕು. 

೧೯. ಹೋಮಶೇಷವನ್ನು ಸಮಾಪ್ತಿಮಾಡಿ ಭಕ್ತಿಯಿಂದ ಬ್ರಾಹ್ಮಣರನ್ನು 


ಪೂಜಿಸಿ 


ರೂಜಿಸ್ಕಿ ಆ ಬ್ರಾಹ್ಮಣರಿಗೆ ಶಕ್ರ್ಯನುಸಾರ ದಕ್ಬಿಣೆಯನ್ನು ಕೊಡಬೇಕು. 


೪೧೨ ಶ್ರೀ ಸ್ಕಾಂದಮಹಾಪುರಾಣಂ 


ತತೋ ಗಾಂ ಕಪಿಲಾಂ ತತ್ರ ಪೂಜಯೇದ್ವಿಧಿನದ್ವ ತೀ । 

ಸವತ್ಸಾಂ ಗಾಂ ತಥಾ ದದ್ಯಾತ್‌ ವಿಪ್ರಾಯ ಜೆ ಕುಟುಂಬಿನೇ ॥ ೨೦॥ 
ಗುರುಂ ವ್ರತೋಪದೇಷ್ಟಾರಂ ವಸ್ತ್ರಾಲಂಕಾರಭೂಷಣೈಃ I 

ಸಪತ್ಲೀಕಂ ಸಮಭ್ಯರ್ಚ್ಯ ಶಾಂಶ್ಚ ವಿಪ್ರಾನ್‌ ಕ್ಟಮಾಪಯೇತ್‌ ॥ ೨೧॥ 
ಯುಷ್ಮತ್ತೃಸಾವಾದ್ದೇನೇಶಃ ಪ್ರಸನ್ನೋಂಸ್ತು ಸದಾ ಮಮ । 


ವ್ರತಾದಸ್ಮಾಚ್ಹ ಯತ್ಪಾಪೆಂ ಸಸ್ತಜನ್ಮಕೃತಂ ಮಯಾ ॥ ೨೨ ॥ 
ತತ್ಸರ್ವಂ ನಾಶಮಾಯಾತು ಸ್ಲಿರಾ ಮೇ ಚಾಸ್ತು ಸಂತತಿಃ | 
ಮನೋರಥಾಸ್ತು ಸಫಲಾಸ್ಸಂತು ಭಕ್ತಿರ್ಹರೌ ಭವೇತ್‌ 1 ೨೩ ॥ 
ಸತಾಂ ಸಮಾಗಮೋ ಭೂಯಾನ್ಮಮು ಜನ್ಮನಿ ಜನ್ಮನಿ । 

ಇತಿ ಕ್ಲಮಾಪ್ಯ ತಾನ್ವಿಪ್ರಾನ್ಪೃಸಾದ್ಯ ಚ ನಿಸರ್ಜಯೇತ್‌ ॥ ೨೪ ॥ 
ಪ್ರತಿಮಾಂ ತಾಂ ಗುರೋರ್ಡವ್ಯಾತ್ಸವಸ್ತ್ರಾಾಂ ಮುನಿಪುಂಗವ । 
ತತಸ್ಸುಹೃದ್ಗುರುಯುತಸ್ಸ್ಟಯಂ ಭುಂಜೀತ ಭಕ್ತಿಮಾನ್‌ ॥ ೨೫ ॥ 
ದ್ವಾದಶ್ಯಾಂ ಪ್ರತಿಬುದ್ಧೋಂಸೌ ತ್ರಯೋದಶ್ಯಾಂ ಯುತಸ್ಸುಕೈಃ । 
ದೃಷ್ಟೋಇಂರ್ಜ್ಚಿತಶ್ಚತುರ್ದಶ್ಯಾಂ ತಸ್ಮಾತ್ಪೂಜ್ಯಸಿಿ ಥಾವಿಹ ॥ ೨೬ ॥ 








೨೦-೨೧. ಬಳಿಕ ವ್ರತಿಯು ಕರುವಿಥಿಂದ ಕೂಡಿದ ಕಪಿಲೆ (ಕರಿಯ) ಹಸು 
ವನ್ನು ವಿಧಿವತ್ತಾಗಿ ಪೂಜಿಸಬೇಕು. ಆ ಗೋವನ್ನು ಕುಟುಂಬವಂತನಾದ 
ವಿಪ್ರನಿಗೆ ದಾನ ಕೊಡಬೇಕು. ವ್ರತೋಪದೇಶ ಮಾಡಿದ ಗುರುವನ್ನೂ ಅವನ 
ಪತ್ಚಿಯನ್ನೂ ವಸ್ತ್ರಾಲಂಕಾರಭೂಷಣಗಳಿಂದ ಚೆನ್ನಾಗಿ ಪೂಜಿಸಿ ಆ ವಿಪ್ರರನ್ನು 
ಕ್ಸಮೆ ಕೇಳಿಕೊಳ್ಳಬೇಕು. 

೨೨-೨೪. ನಿಮ್ಮ ಅನುಗ್ರಹದಿಂದ ದೇವೇಶನು ನನಗೆ ಸದಾ ಪ್ರಸನ್ನ 
ನಾಗಲಿ. ಹಿಂದಿನ ಏಳು ಜನ್ಮಗಳಿಂದಲೂ ನಾನು ಯಾವ ಪಾಪಗಳನ್ನು 
ಮಾಡಿರುವೆನೋ ಅವೆಲ್ಲ ಈ ವ್ರತದಿಂದ ನಾಶವಾಗಲಿ. ನನ್ನ ಸಂತತಿಯು ಸ್ಥಿರ 
ವಾಗಿರಲಿ. ನನ್ನ ಮನೋರಥಗಳು ಸಫಲಗಳಾಗಲಿ. ಹರಿಯಲ್ಲಿ ನನಗೆ ಭಕ್ತಿ 
ಉಂಟಾಗಲಿ. ನನಗೆ ಜನ್ಮಜನ್ಮದಲ್ಲಿಯೂ ಸತ್ಪುರುಷರ ಸಮಾಗಮವುಂಟಾಗಲಿ.?' 
ಹೀಗೆಂದು ಕ್ಸಮೆಯನ್ನು ಯಾಚಿಸಿ ಆ ವಿಸ್ರರನ್ನು ಪ್ರಸನ್ನಗೊಳಿಸಿ ಕಳಿಸಿಕೊಡ 
ಬೇಕು. 

೨೫. ಮುನಿಶ್ರೇಷ್ಮಾ! ಆ ಪ್ರತಿಮೆಯನ್ನು ವಸ್ತ್ರ ಸಮೇತವಾಗಿ ಗುರುವಿಗೆ 
ಕೊಡಬೇಕು. ಆ ಬಳಿಕ ಸ್ನೇಹಿತರು ಮತ್ತು ಗುರುಗಳೊಡಗೂಡಿ ಭಕ್ತಿವಂತ 
ನಾಗಿ ತಾನೂ ಭೋಜನಮಾಡಬೇಕು. 

೨೬. ಈ ಶ್ರೀಮನ್ನಾರಾಯಣನು ದ್ವಾದಶಿಯಲ್ಲಿ (ನಿದ್ದೆಯಿಂದ) 
ಎದ್ದನು. ತ್ರಯೋದಶಿಯಲ್ಲಿ ದೇವತೆಗಳೊಡನೆ ಸೇರಿದನು. ಚತುರ್ದಶಿಯ 


ಚತುಸ್ತ್ರಿಂಶೋ5ಧ್ಯಾಯಃ ಲ೧ಷ್ಠಿ 
ಪೂಜಯೇದ್ದೇವದೇನೇಶಂ ಸೌವರ್ಣಂ ಗುರ್ವನುಜ್ಞಯಾ | 
ಪರಾತ್ರ ಸೌ ರ್ಣಮಾಸ್ಯಾಂ ತು ಯಾತ್ರಾ ಸ್ಯಾತ್ಪುಷ್ಠರಸ್ಯ ತು ॥8೨೭॥ 
ವರಾನ್‌ ದತ್ತಾ ಯತೋ ವಿಷ್ಣುರ್ಮತ್ಸೃರೂಪೋಇಭವತ್ತತಃ । 


ತಸ್ಯಾಂ ದತ್ತಂ ಹುತಂ ಜಪ್ತಂ ತದಕ್ಟಯ್ಯೂಫೆಲಂ ಭವೇತ್‌ Hu ೨೮ ॥ 
ಕಾರ್ತಿಕೇ ಮಾಸಿ ಕರ್ತವ್ಯೋ ವಿಧಿರೇಷ ಹಿ ನಾರದ । 
ಏನಂ ಯಃ ಕುರುತೇ ಸಮ್ಯಕ್ಕಾರ್ತಿಕಸ್ಯ ವ್ರತಂ ನರಃ HF 


ಯತ್ಛಲಂ ತದವಾಪ್ಫೋತಿ ವ್ರತಂ ಕೃತ್ವಾ ತು ಕಾರ್ತಿಕೇ 
ತೇ ಧನ್ಯಾಸ್ತೇ ಸದಾ ಪೂಜ್ಯಾಸ್ತೇಷಾಂ ವೈ ಸಫಲೋದಯಃ ॥೩೦॥ 
ವಿಷ್ಣುಭಕ್ತಿರತಾ ಯೇ ಸ್ಯುಃ ಕಾರ್ತಿಕೇ ವ್ರತಚಾರಿಣಃ 1 


ದೇಹಸ್ಥಿ ತಾನಿ ಪಾಪಾನಿ ವಿಲಯಂ ಯಾಂತಿ ತತ ಎಹೌಾತ್‌ ॥೩೧॥ 
ಕ್ರೌ ಯಾಮೋದ್ಯ ಭನತ್ಯೇಷ ಯಂಶೂರ್ಜವ್ರತಕೃನ್ನುರಃ । 

ಇತಿ ಸರ್ವಾಣಿ ಪಾಪಾನಿ ರಟಂತೀಹ ಪುನಃ ಪುನಃ ॥ ೩೨ ॥ 
ತಸ್ಮಾತ್ಕಾರ್ತಿಕಮಾಸಸ್ಯ ಸವೃಶಂ ನಹಿ ನಿಷ್ಯತೇ 1 

ಸರ್ವಪಾಪಸ್ಯ ದಹನೇ ಅಗ್ಲೇಸ್ಸೈದೃಶ ಉಚ್ಯತೇ Haan 





ದಿನ ದೃಷ್ಟಿ ಗೋಚರನಾಗಿ ಅರ್ಚಿಸಲ್ಪಟ್ಟನು. ಆದ್ದರಿಂದ ಈ ತಿಥಿಯಲ್ಲಿ 
ಅವನನ್ನು ಪೂಜಿಸಬೇಕು. 

೨೭-೨೮, ಸುವರ್ಣಮೂರ್ತಿಯಾಗಿ ನಿರ್ಮಿಸಿದ ದೇವಡೇವೇಶನನ್ನು 
ಗುರುಗಳ ಅನುಚ್ಚೆಯಿಂದ ಪೂಜೆ ಮಾಡಬೇಕು. ಪೂರ್ಣಿಮೆಯಲ್ಲಾದರೋ 
ಶ್ರೇಷ್ಠವಾದ ಪುಷ್ಕರದ ಯಾತ್ರೆಯನ್ನು ಮಾಡಬೇಕು. ಅಂದು ವಿಷ್ಣುವು ವರ 
ಗಳನ್ನು ಕೊಟ್ಟು ಬಳಿಕ ಮತ್ಸ್ಯರೂಪವನ್ನು ಧರಿಸಿದನು. ಆದ್ದರಿಂದ ಆ ದಿನ 
ಮಾಡಿದ ದಾನ, ಹೋಮ, ಜಪ--ಎಲ್ಲವೂ ಅಕ್ಬಯಫಲವುಳ್ಳದ್ದಾಗುವುದು. 

೨೯-೩೧. ನಾರದಾ! ಕಾರ್ತಿಕಮಾಸದಲ್ಲಿ ನಡೆಸಬೇಕಾದ ವಿಧಿಯಿದು. 
ಈರೀತಿಯಾಗಿ ಯಾವ ನರನು ಕಾರ್ತಿಕವ್ರತವನ್ನು ಚೆನ್ನಾಗಿ ನೆರವೇರಿಸುವನೋ 
ಅವನು ಕಾರ್ತಿಕದಲ್ಲಿ ವ್ರತಮಾಡಿದ್ದರಿಂದ ಬರಬೇಕಾದ ಫಲವು ಯಾವುದೋ 
ಅದನ್ನು ನಡೆಯುತ್ತಾನೆ. ಯಾರು ವಿಷ್ಣುಭಕ್ತಿಯಲ್ಲಿ ನಿರತರಾಗಿ ಕಾರ್ತಿಕದಲ್ಲಿ 
ವ್ರತಚಾರಿಗಳಾಗಿರುವರೋ ಅವರೇ ಧನ್ಯರು. ಅವರೇ ಸದಾ ಪೂಜ್ಯರು. ಅವರ 
ಜನ್ಮನೀಗ ಸಫಲವಾಯಿತೆನ್ನಬಹುದು. ಅವರ ದೇಹದಲ್ಲಿ ನೆಲಸಿದ್ದ ಪಾಪಗಳು 
ಆ ಕ್ಷಣವೇ ನಾಶವನ್ನೆ ಪಡುತ್ತವೆ. 

೩೨. "ಇವನು ಕಾರ್ತಿಕವ್ರತಮಾಡಿದವನಾಗಿದ್ದಾನೆ. ಈಗ ನಾವೆಲ್ಲಿ 
ಹೋಗೋಣ?” ಎಂದು ಸರ್ವಪಾಪಗಳೂ ಮತ್ತೆಮತ್ತೆ ಕೂಗಿಕೊಳ್ಳು ತ್ತವೆ. 

೩೩. ಆದುದರಿಂದ ಕಾರ್ತಿಕಮಾಸಕ್ಕೆ ಸಮಾನವಾದುದು ಇಲ್ಲವೇ ಇಲ್ಲ. 


೪೧೪ ಶ್ರೀ ಸ್ಕಾಂದಮಹಾಪುರಾಣಂ 


ಊರ್ಜೊೋದ್ಯಾ ಪನಮಾಹಾತ್ಮ್ಯ್ಯ ಶೈಣುಯಾಚ್ಛ ದೃಯಾಸ್ವಿ ತಃ । 


ಶ್ರಾ ನಯೇಜಾ. ಪುಮಾನ್ಯಸ್ತು ಜತ ತ ಸಾಯುಜ್ಯಮಾಸ್ರ್ಮಯಾತ್‌॥ ೩೪ ॥ 
ನಾರದ ಬಃ WN 


ಊರ್ಜೇವ ಶ್ರ ತೋದ್ಯಾಪನಾದಾವಶಕ್ಷಃ ಸಿದ್ದಿ )ಿಭಾಕ್‌ ಕೆಫೆಂ | 


ಕಥಂ ನಿಮುಚ್ಯತೇ ಜಂತುಃ ದುಃಖಸಂಸಾರಗ ಾಇಗರಾತ್‌ ॥ ೩೫ ॥ 
ಬ್ರಹ್ಮೊ ಹಟ ಪ 

ಕೃಣುಯಾದೂರ್ಜ ಮಾಹಾತ್ಮ 89 ನಿಯಮೇನ ಶುಜಿಃ ಪುಮಾನ್‌ । 

ಉದ್ಯಾಪನಫಲಂ ಪ್ರಾಪ್ಯ ನಿಷ್ಣುಲೋಕೇ ವಸೇಚ್ಹೆ ಸಃ ॥ ೩೬ ॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸಾ ತ್ರ್ಯಾನಿ ಸೆಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮೆ ತೆ ವ್ರತೋದಾ ) ಪನವಿಧಿ 
ಕಥನಂ? ನಾಮ ಚತುಸಿ ಶ್ರ್ರಿಂತೋಂಧ್ಯ್ಯಾ ಯಃ 





ಸರ್ವಪಾಪಗಳನ್ನು ದಹಿಸುವುದರಲ್ಲಿ ಅಗ್ನಿಗೆ ಸಮಾನವೆಂದು ಹೇಳೆಲ್ಬ್ಪಡು 
ತ್ತದೆ. 

೩೪. ಯಾವ ಮನುಷ್ಯನು ಕಾರ್ತಿಕವ್ರತದ ಉದ್ಯಾಪನೆಯ ಮಾಹಾತ್ಮ್ಯ 
ವನ್ನು ಶ್ರದ್ಧೆಯಿಂದ ಕೇಳುತ್ತಾನೋ ಅಥವಾ ಕೇಳಿಸುತ್ತಾನೋ ಅವನು 
ವಿಷ್ಣುವಿನ ಸಾಯುಜ್ಯವನ್ನು ಪಡೆಯುತ್ತಾನೆ.” 

೫೫. ನಾರದನು ಕೇಳುತ್ತಾನೆ:--"" ಕಾರ್ತಿಕದಲ್ಲಿ ವ್ರತೋ ದ್ಯಾಪನೆ 
ಮೊದಲಾದುವನ್ನು ಮಾಡಲು ಅಶಕ್ತನಾದವನು ಸಿದ್ಧಿಯನ್ನು ಪಡೆಯುವುದು 
ಹೇಗೆ? ಜಂತುವು ದುಃಖಪೂರ್ಣವಾದ ಸಂಸಾರಸಾಗರದಿಂದ ಬಿಡುಗಡೆ 
ಹೊಂದುವುದು ಹೇಗೆ?” 

೩೬. ಬ್ರಹ್ಮನು ಹೇಳುತ್ತಾನೆ: "ಯಾವ ಮನುಷ್ಯನು ಶುಚಿಯಾಗಿ 
ನಿಯಮದಿಂದ ಕಾರ್ತಿಕಮಾಹಾತ್ಮ್ಯವನ್ನು ಕೇಳುವನೋ ಅವನು ಉದ್ಯಾಪ 
ನೆಯ ಫಲವನ್ನು ಪಡೆದು ವಿಷ್ಣುಲೋಕದಲ್ಲಿ ವಾಸಮಾಡುತ್ತಾನೆ.” 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧ ವಾದ 
ಶ್ರೀಸ್ಕಾ ೦ದಮ ಹಾಪುರಾಣದ ಎರಡನೆಯ ವೈಷ್ಠವಖಂಡದ ಕಾರ್ತಿಕಮಾಸಮಾಹಾತ್ಮ »ದಲ್ಲಿ 
ಚ ವ್ರತೋದ್ಯಾಪನವಿಧಿಕಥನ''ವೆಂಬ ಮೂವತ್ತನಾಲ್ಕನೆಯ ಅಭ್ಯಾಯವು ಮುಗ ನು 


॥! ಶ್ರೀಃ ॥ 
ಅಥ ಪಂಚತ್ರಿಂಶೋಧ್ಯಾಯಃ 
ವೈಕುಂಠಚತುರ್ದಶೀ ತ್ರಿಪುರೀಪೂರ್ಣಿಮಾವ್ರತನಿಧಾನ ಕಥನಂ 

ಬ್ರಹ್ಮೋವಾಚ ಕ 
ವೈಕುಂಠಾಖ್ಯಚತುರ್ದಶ್ಯಾ ಮಾಹಾತ್ಮ 8° ತೇ ನದಾಮ್ಯುಹೆಂ | 
ವಾಲಖಿಲ್ಯೈಃ ಪುರಾ ಪ್ರೋಕ್ತಂ ಸಂಕ್ಸೇಸೇಣ ಶ್ರುಣುಷ್ಟ ತತ್‌ ॥೧॥ 

ವಾಲಖಿಲ್ಯಾ ಊಚುಃ ೭. 
ಕಾರ್ತಿಕಸ್ಯ ಸಿಶೇ ಪಕ್ಸೇ ಚತುರ್ದಶ್ಯಾಂ ಸಮಾಗಮತ್‌ । 


ವೈಕುಂಠೇಶಸ್ತು ವೈಕುಂಠಾದ್ವಾರಾಣಸ್ಕಾಂ ಕೃತೇ ಯುಗೇ ॥೨॥ 

ರಾತ್ರ್ಯಾಂ ತುರ್ಯಾಂಶಶೇಷಾಯಾಂ ಸ್ನಾತ್ವಾಸೌ ಮಣಿಕರ್ಣಿಕೇ । 

ಗೃಹೀತ್ವಾ ಹೇಮಪದ್ಮಾನಾಂ ಸಹಸ್ರಂ ವೈ ತತೋಂವ್ರಜತ್‌ WNT 

ಅತಿಭಕ್ತ್ಯಾ ಪೂಜಯಾತುಂ ಶಿವಯಾ ಸಹಿತಂ ಶಿವಂ । 

ವಿಧಾಯ ಪೂಜಾಂ ವೈಶ್ವೇಶೀಂ ತತಃ ಪದ್ಮೈರಪೂಜಯತ್‌ ॥೪॥ 

ಸಹಸ್ರಸಂಖ್ಯಾಂ ಕೃತ್ವಾದಾವೇಕನಾಮ್ನಾ ತತಃ ಪರಂ ! 

ಆರಬ್ಧಂ ಪೂಜನಂ ತೇನ ಶಿವಸ್ತದೃಕ್ತಿಮೈಕ್ಪತ ॥೫॥ 
ಕನ್ನಡದ ಅನುವಾದೆ 


ನೈಕುಂಠಚತುರ್ದಶೀ ತ್ರಿಪುರೀಪೂರ್ಣಿಮಾವ್ರತವಿಧಾನ ವರ್ಣನವು 

೧. ಬ್ರಹ್ಮನು ಹೇಳುತ್ತಾನೆ :ಎವೈಕುಂಠವೆಂಬ ಹೆಸರುಳ್ಳ ಚತುರ್ದಶಿಯ 
ಮಾಹಾತ್ಮ್ಮ್ಯವನ್ನು ನಿನಗೆ ಹೇಳುತ್ತೇನೆ. ಅದು ಪೂರ್ವದಲ್ಲಿ ವಾಲಖಿಲ್ಯರಿಂದ 
ಸಂಕ್ಸೇಸವಾಗಿ ಹೇಳಲ್ಪಟ್ಟಿದೆ. ಅದನ್ನು ಕೇಳು. 

೨. ವಾಲಖಲ್ಯರು ಕೇಳುತ್ತಾರೆ :-- ಕೃತಯುಗದಲ್ಲಿ ಕಾರ್ತಿಕಮಾಸದ 
ಶುಕ್ಲಪಕ್ಸದ ಚತುರ್ದಶಿಯಲ್ಲಿ ವೈಕುಂಠೇಶನು ವೈಕುಂಠದಿಂದ ವಾರಾಣಸಿಗೆ 
ಬಂದನು. 

೩. ರಾತ್ರಿಯಲ್ಲಿ ನಾಲ್ಕನೆಯ ಭಾಗ ಉಳಿದಿರುವಾಗ ಅವನು ಮಣಿಕರ್ಣಿಕೆ 
ಯಲ್ಲಿ ಸ್ನಾನಮಾಡಿ ಸಾವಿರ ಹೇಮ (ಚಿನ್ನದ) ಪದ್ಮಗಳನ್ನು ತೆಗೆದುಕೊಂಡು 
ಅಲ್ಲಿಂದ ಹೊರಟನು. 

೪-೫, ಪಾರ್ವತಿಯಿಂದ ಸಮೇತನಾದ ಶಿವನನ್ನು ಮಹಾ ಭಕ್ತಿಯಿಂದ 
ಪೂಜಿಸುವುದಕ್ಕಾಗಿ ಹೋದನು. ವಿಶ್ವೇಶನಿಗೆ ಪೂಜೆಮಾಡಿ ಬಳಿಕ ಪದ್ಮಗಳಿಂದ 
ಅರ್ಚಿಸಿದಕು. ಮೊದಲು ಸಹಸ್ರ ಸಂಖ್ಯೆಯಷ್ಟು ಹೂವುಗಳನ್ನು ಎಣಿಸಿಟ್ಟು 
ಆ ಬಳಿಕ ಒಂದೊಂದು ನಾಮಕ್ಕೆ ಒಂದೊಂದರಂತೆ ಪೂಜೆಮಾಡತೊಡಗಿದನು. 
ಶಿವನು ಅವನ ಭಕ್ತಿಯನ್ನು ಕಂಡನು. 

14 


೪೧೬ ಶ್ರೀ ಸ್ಕಾಂದಮಹಾಪುರಾಣಂ 


ಏಕಂ ಪದ್ಮಂ ಪದ್ಮಮಧ್ಯಾನ್ನಿಲೀಯಾತ್ತಂ ಹರೇಣ ತು । 

ತತಃ ಪೂಜಿತವಾನ್ಚಿಷ್ಟುರೇಕೋನಂ ಕಮಲಂ ತ್ವಭೂತ್‌ ॥೬॥ 
ಇತಸ್ತತಸ್ತೇಸದೃಷ್ಟಂ ಪದ್ಮಂ ತಿಷ್ಮತಿ ನ ಕ್ವಚಿತ್‌ । 

ಕಮಲೇಷು ಭ್ರಮೋ ಜಾತೋಥವಾ ನಾಮಸು ಮೋ ಭ್ರಮಃ ॥೭॥ 
ಫ್ಲೈಣಂ ನಿಚಾರ್ಯ ಸ ಹರಿರ್ನ ಮೇ ನಾಮುಭ್ರನೋಭವತ್‌ । 

ಪದ್ಮೇ ಚೈನ ಭ್ರಮೋ ಜಾತೋ ನಿಚಾರ್ಕೈನಂ ಪುನಃ ಪುನಃ ॥೮॥ 
ಸಹಸ್ತಪದ್ಮಸೆಂಕಲ್ಪಃ ಪೂಜಾರ್ಥಂ ತು ಕೃತೋ ಮಯಾ । 


ಅರ್ಚೈಃ ಕಥಂ ಮಹಾದೇವ ಏಕೋನಕಮಲೈರ್ಮಯಾ ॥೯॥ 
ಯದ್ಯಾನೇತುಂ ಗಮಿಷ್ಯಾಮಿ ಭಂಗಃ ಸ್ಯಾದಾಸನಸ್ಯ ತು । 

ಅತಃ ಪರಂ ಕ೦ ನಿಧೇಯಂ ಚಿಂತೋದ್ವಿಗ್ಟೋ ಪರಿಸ್ತದಾ ॥ ೧೦॥ 
ಏಕಃ ಪ್ರಕಾರ ಉತ್ಸನ್ನೋ ಹೃದಯೇಃಸ್ಯ ಮುನೀಶ್ವರಾಃ । 
ಪುಂಡರೀಕಾಕ್ಸ ಇತ್ಯೇವಂ ಮಾಂ ವದಂತಿ ಮುನೀಶ್ವರಾಃ ॥ ೧೧॥ 
ನೇತ್ರಂ ಮೇ ಪದ್ಮಸದೃಶಂ ಪದ್ಮಾರ್ಥೀ ತ್ಯರ್ಪಯಾಮ್ಯಹಂ | 

ಇತಿ ನಿಶ್ಚಿತ್ಯ ಮನಸಾ ದತ್ತಾ ತರ್ಜನಿಕಾಂ ಸತು ॥ ೧೨ ॥ 


೬, ಹರನು ಆ ಪದ್ಮಗಳಲ್ಲಿ ಒಂದು ಪದ್ಮವನ್ನು ಮುಚ್ಚಿಟ್ಟಿನು. ಆಮೇಲೆ 
ವಿಷ್ಣುವು ಪೂಜೆಮಾಡಿದನು. ಕಮಲಗಳು ಸಾವಿರಕ್ಕೊಂದು ಸಾಲದಂತಾಯಿತು. 

೭. ವಿಷ್ಣುವು ಅತ್ತಿತ್ತನೋಡಿ ಹುಡುಕಿದನು. ಎಲ್ಲಿಯೂ ಆ ಪದ್ಮವಿರಲಿಲ್ಲ. 
" ಪದ್ಮಸಂಖ್ಯೆಗಳಲ್ಲಿ ನನಗೆ ಭ್ರಮೆಯು ಬಂದಿತೋ? ಅಥವಾ ನಾಮಗಳಲ್ಲಿ 
ನನಗೆ ಭ್ರಮೆಯುಂಟಾಯಿತೋ?? 

೮. ಎಂದು ಹರಿಯು ಒಂದು ಕಣಕಾಲ ವಿಚಾರಮಾಡಿ "ನನಗೆ ನಾಮ 
ಗಳಲ್ಲಿ ಭ್ರಮೆಯಿನ್ಲ. ಪದ್ಮಗಳಲ್ಲೇ ಭ್ರಮೆಯಾಗಿರಬೇಕು? ಎಂದು ಮತ್ತೆ 
ಮತ್ತೆ ವಿಚಾರಮಾಡಿದನು. 

೯-೧೦. ಸಹಸ್ರಪದ್ಮಗಳಿಂದ ಪೂಜಿಸುವೆನೆಂದು ಸಂಕಲ್ಪವನ್ನು ಮಾಡಿದೆ. 
ಈ ಒಂದು ಕಡಮೆಯಾಗಿರುವ ಕಮಲಗಳಿಂದ ಮಹಾದೇವನನ್ನು ಪೂಜಿಸುವುದು 
ಹೇಗೆ? ತರುವುದಕ್ಕೆ ಹೋಗುವೆನೆಂದರೆ, ಆಸನಕ್ಕೆ ಭಂಗವಾಗುತ್ತದೆ. ಆ 
ಮೇಲೆ ಏನುಮಾಡತಕ್ಕದ್ದು?--ಹೀಗೆಂದು ಚಿಂತೆಯಿಂದ ಉದ್ವಿಗ್ನನಾದನು. 

೧೧. ಎಲ್ಛೈ ಮುನೀಶ್ವರರೇ! ಆಗ ಅವನ ಮನಸ್ಸಿನಲ್ಲಿ ಒಂದು ಪ್ರಕಾರ 
ವಾಗಿ ಭಾವವುಂಟಾಯಿತು. "ನನ್ನನ್ನು ಮುನೀಶ್ವರರು ಪುಂಡರೀಕಾಕ್ಸನೆನ್ನು 
ತ್ತಾರೆ. 

೧೨-೧೩. ಸನದ್ಮಕ್ಕೆ ಸಮಾನವಾದ ನನ್ನ ನೇತ್ರವನ್ನು ಸದ್ಮಕ್ಕೆ ಬದಲಾಗಿ 
ಅರ್ಪಿಸುತ್ತೇನೆ.” ಇಂತೆಂದು ಮನಸ್ಸಿನಲ್ಲಿ ನಿಶ್ಚಯಮಾಡಿಕೊಂಡು, ತರ್ಜನಿ 


ಪಂಚತ್ರಿಂಶೋತಧ್ಯಾಯಃ ೪೧೭ 


ನೇತ್ರಮಧ್ಯಾತ್ಮದುತ್ಸಾಟ್ಯ ಮಹಾದೇವಸ್ತು ಪೂಜಿತಃ । 
ತತೋ ಮಹೇಶ್ವರಸ್ತು ಷೊ € ವಾಕ್ಕಮೇತಮನಾಚ ಹ 


॥ ೧೩॥ 
ಮಹಾದೇವ ೫6: — 

ತೃತ್ಸಮೋ ನಾಸ್ತಿ ಮಡೃಕುಸ್ತ್ರ್ಯೊೋಲೋಕ್ಕೇ ಸಚರಾಚರೇ । 

ರಾಜ್ಯಂ ವತ್ತಂ ತ್ರಿ ಲೋಕ್ಯಾಸೆ ಸ್ತೇ ಭವ ತ್ವಂ ಲೋಕಪಾಲಕಃ ॥೧೪॥ 

ಅನ್ಯ ೦ ನರಯ ಭದ್ರ ಶೇ ಸ ಯನ್ಮ “ಸೆ ೇಪ್ಸಿತಂ । 

ಅವಶ್ಯನೇನ ದಾಸ್ಯಾವಿಂ ನಾತ್ರ ಕಾರ್ಯಾ Ra ॥ ೧೫ ॥ 


ಮದ್ಭಕ್ತಿಂ ತು ಸಮಾಲಂಬ್ಯ ಯೇ ದ್ವಿಷಂತಿ ಜನಾರ್ದನಂ । 

ತೇ ಮಜ್ಜೇಷ್ಯಾ ನರಾ ನಿಷ್ಣೋ ವ್ರಜೇಯಂರ್ನರಕಂ ಧ್ರುವಂ ॥ ೧೬॥ 
ನಿಷ್ಣುರುವಾಚ :-- 

ತ್ರೈಲೋಕ್ಯರಕ್ಸಾಕರಣಂ ಮಮಾದಿಷ್ಟಂ ಮಹೇಶ್ವರ । 

ದುರ್ಮದಾಶ್ಚ ಮಹಾಸತ್ಕಾ ದೈತ್ಯಾ ಮಾರ್ಯಾಃ ಕಥಂ ಮಯಾ॥ ೧೭ ॥ 
ಶಿವ ಉವಾಚ :- 

ಐತತ್ಸು ದರ್ಶನಂ ಚಕ್ರಂ ಮಹಾದೈತ್ಯಸಿಕೃಂತನಂ । 

ಗೃಹಾಣ ಭಗವಸ್ವಿಷ್ಟೋ ಮಯಾ ತುಭ್ಯಂ ನಿವೇದಿತಂ ॥ ೧೮ ॥ 








ಯನ್ನು (ತೋರುಬೆರಳನ್ನು ) ನೀಡಿ ಕೇತ ತ್ರಮಧ್ಯದಿಂದ ಅದನ್ನು ಕಿತ್ತು ಅರ್ಪಿಸಿ 
ಮಹಾಜೀವನನ್ನು ಪೂಜಿಸಿದರು. ಆಗ ಮಹೇಶ್ವ ರನು ಸಂತುಷ ನಾಗಿ ಈ 
ಮಾತನ್ನು ಹೇಳಿದನು: 

೧೪. ಮಹಾದೇವನು ಹೇಳುತ್ತಾನೆ: “ ಚರಾಚರಗಳಿಂದೊಡಗೂಡಿದ 
ಮೂರು ಲೋಕಗಳಲ್ಲಿಯೂ ನಿನ್ನ ಸಮನಾದ ಭಕ್ತ ನಾವನೂ ಇರುವುದಿಲ್ಲ. 
ಮೂರು ಲೋಕದ ರಾಜ ವನ್ನೂ ಎನಗೆ ಕೊಟ್ಟಡೆ. ನೀನು ಲೋಕಪಾಲಕನಾಗು. 

೧೫-೧೬. ನಿನ್ನ ಮನಸ್ಸಿ ಗೆ ಬೇಕಾಗಿರುವ ಬೇರೊಂದು ವರವನ್ನು ಬೇಡು. 
ನಿನಗೆ ಮಂಗಳವಾಗಲಿ. ಅವಶ್ಯವಾಗಿ ಅದನ್ನು ಕೊಡುತ್ತೇನೆ. ಈ ವಿಷಯದಲ್ಲಿ 
ವಿಚಾರಮಾಡಬೇಕಾದುದಿಲ್ಲವು. ಎಲ್ಫೈ ನಿಷ್ಣುವೇ! ನನ್ನೆ ಭಕ್ತಿ ಯನ್ನ ವಲಂಬಿಸಿ 
ಯಾರು ಜನಾರ್ದನನನ್ನು ದ್ವ ಷಿಸುತ್ತಾರೆಯೋ ಆ ನರರು ನನಗೂ ದ್ವೇಷಿಗಳು 
ಅವರು ಶಾಶ್ವತವಾದ ನರಕವನ್ನೆ ದುತ್ತಾ ಪೈ? 

೧೭. ಏಷ್ಟು ವುಕೆ ಳುತ್ತಾ 4. — ಮಹೇಶ್ವ ರಾ! ಮೂರು ಲೋಕಗಳನ್ನೂ 
ರಕ್ಟಣೆಮಾಡುವ "$ಲಸವನ್ನು `ನನಗೆ ಹೇಳಿದೆ. ನರರರಾಗಿಯೂ, ಮಹಾ 
ಬಲಶಾಲಿಗಳಾಗಿಂ ಯೂ ಇರುವ ದ್ಯ ತ್ಯರನ್ನು ನಾನು ಹೇಗೆತಾನೆ ಕೊಲ್ಲಲಿ??? 
ಎಂದು ಕೇಳಿದನು. 

೧೮. ಶಿವನು ಹೇಳುತ್ತಾನೆ: ಭೋ ಭಗವನ್‌! ವುಹಾ ದೈತ್ಯರನ್ನು 
ಹೆತ್ತ ಸಿಹಾಕುವ ಈ ಸುದರ್ಶನಚಕ್ತ ವನ್ನು ತೆಗೆದುಕೋ. ಎಲೈ ವಿಷ್ಣುವೆ | 
ದನ್ನು ನಿನಗೆ ನಾನು ಕೊಡುತ್ತೇನೆ. 

15 


ಗ್ಗೆ 
೪೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಅನೇನ ಸರ್ವದೈತ್ಯಾನಾಂ ಭಗವನ್‌ ಕದನಂ ಕುರು । 


ಏವಂ ಚಕ್ರಂ ಹರೇರ್ದತ್ತ್ವಾ ತತೋ ವಚನಮಬ್ರವೀತ್‌ ॥ ೧೯॥ 
ಶಿವ ಉವಾಚ ;-- 

ವರ್ಷೇ ಚ ಹೇಮಲಂಬಾಖ್ಯೇ ಮಾಸೇ ಶ್ರೀಮತಿ ಕಾರ್ತಿಕೇ। 

ಶುಕ್ಲಪಕ್ಸೇ ಚತುರ್ದಶ್ಯಾಮರುಣಾಭ್ಯುದಯಂ ಪ್ರತಿ ॥ ೨೦೫ 

ಮಹಾದೇನತಿಥೌ ಬ್ರಾಹ್ಮೇ ಮುಹೂರ್ತೇ ಮಣಿಕರ್ಣಿಕೇ 

ಸ್ನಾತ್ವಾ ವೈಶೇಶ್ವರಂ ಲಿಂಗಂ ವೈಕುಂಠಾದೇತ್ಯ ಪೂಜಿತಂ ॥ ೨೧॥ 

ಸಹಸ್ಪಕಮಂಲೈಸ್ತಸ್ಮಾತ್‌ ಭವಿಷ್ಯತಿ ಮಮ ಪ್ರಿಯಾ । 

ವಿಖ್ಯಾತಾ ಸರ್ವಲೋಕೇಷು ವೈಕುಂಠಾಖ್ಯಾ ಚತುರ್ದಶೀ ॥ ೨೨ 8 

ಅನ್ಯಂ ನರಂ ಪ್ರಯಾಚ್ಛಾ ವಿರ ಶೃಣು ವಿಷ್ಣೋ ವಚೋ ಮಮ । 

ಪೂರ್ವರಾತ್ರೇಷು ತೇ ಪೂಜಾ ಕರ್ತವ್ಯಾ ಸರ್ವಜಾತಿಭಿಃ ॥ ೨೩ ॥ 

ಉಪವಾಸಂ ದಿವಾ ಕುರ್ಯಾತ್ಸಾಯಂಂಕಾಲೇ ತವಾರ್ಚನಂ । 

ಪಶ್ಚಾನ್ಮಮಾರ್ಚನಂ ಕಾರ್ಯಮನ್ಯಥಾ ನಿಷ್ಫಲಂ ಭವೇತ್‌ ॥ ೨೪ ॥ 

ಗ್ರಾಹ್ಯಾ ತು ಹರಿಪೂಜಾಯಾಂ ರಾತ್ರಿವ್ಯಾಪ್ತಾ ಚತುರ್ದಶೀ । 


ಅರುಣೋದಯವೇಲಾಯಾಂ ಶಿನಪೂಜಾಂ ಸಮಾಜಚೆರೇತ್‌ ॥ ೨೫ ॥ 

೧೯. ಭಗವನ್‌! ಇದರಿಂದ ಸರ್ವದೈತ್ಯರೊಡನೆಯೂ ಕದನಮಾಡು 
ಹೀಗೆಂದು ಹರಿಗೆ ಚಕ್ರವನ್ನು ಕೊಟ್ಟು ಬಳಿಕ ಮತ್ತಿಂತೆಂದನು:-- 

೨೦-೨೨, ಶಿವನು ಹೇಳುತ್ತಾನೆ:  ಹೇಮಲಂಬವೆಂಬ ವರ್ಷದಲ್ಲಿ 
ಶ್ರೀಮತ್‌ ಕಾರ್ತಿಕಮಾಸದಲ್ಲಿ ಶುಕ್ಲ ಪಕ್ಸದ ಚತುರ್ದಶಿಯಲ್ಲಿ ಅರುಣೋದ 
ಯಕ್ಕೆ ಸರಿಯಾಗಿ ಈ ಮಹಾದೇವತಿಥಿಯ ಬ್ರಾಹ್ಮಮುಹೂರ್ತದಲ್ಲಿ ಮಣಿಕರ್ಣಿಕೆ 
ಯಲ್ಲಿ ಸ್ನಾನಮಾಡಿ ವಿಶ್ವೇಶ್ವರಲಿಂಗವನ್ನು ನೀನು ವೈಕುಂಠದಿಂದ ಬಂದು 
ಸಹಸ್ರಕಮಲಗಳಿಂದ ಪೂಜಿಸಿದೆ. ಆದುದರಿಂದ ಈ ತಿಥಿಯು ನನಗೆ ಪ್ರಿಯವಾಗಿ 
ರುತ್ತದೆ. ಸರ್ವ ಲೋಕಗಳಲ್ಲಿಯೂ ಇದು ವೈಕುಂಠಚತುರ್ದಶಿಯೆಂದು 
ಪ್ರಖ್ಯಾತವಾಗುತ್ತದೆ. 

೨೩-೨೪. ಮತ್ತೊಂದು ವರವನ್ನು ಕೊಡುತ್ತೇನೆ. ಎಲ್ಫೈ ವಿಷ್ಣುವೇ! ನನ್ನ 
ಮಾತನ್ನಾಲಿಸು. ಪೂರ್ವರಾತ್ರಿಗಳಲ್ಲಿ ಸರ್ವ ಜಾತಿಗಳೂ ನಿನ್ನ ಪೂಜೆಯನ್ನು 
ಮಾಡಬೇಕು. ಹಗಲು ಉಪವಾಸ ಮಾಡಬೇಕು. ಸಾಯಂಕಾಲದಲ್ಲಿ ನಿನ್ನ 
ಅರ್ಚನೆಯನ್ನು ಮಾಡಬೇಕು. ಆ ಬಳಿಕ ನನ್ನನ್ನು ಅರ್ಚಿಸಬೇಕು. ಹಾಗಲ್ಲ 
ದಿದ್ದರೆ ಪೂಜೆಯು ನಿಷ್ಟಲವಾಗುತ್ತದೆ. 

೨೫. ಹರಿಪೂಜೆಯಲ್ಲಿ ರಾತ್ರಿಗೆ ವ್ಯಾಪಿಸಿರುವ ಚತುರ್ದಶಿಯನ್ನು ಗ್ರಹಿಸ 
ಬೇಕು. ಅರುಣೋದಯ ಸಮಯದಲ್ಲಿ ಶಿವಪೂಜೆಯನ್ನಾಚರಿಸಬೇಕು. 


ಪಂಚತ್ರಿಂಶೋ9$ಧ್ಯಾಯಃ ೪೧೯ 


ಸಹಸ್ಪಕಮಲೈರ್ನಿಷ್ಟುರಾದೌ ಯೈಃ ಪೂಜಿತೋ ನರೈಃ । 

ಪಶ್ಚಾಚ್ಛಿವಃ ಪೂಜಿತಶ್ಚೇತ್‌ ಜೀವನ್ಮುಕ್ತಾಸ್ತ ಏವ ಹಿ ॥ ೨೬ 0 
ಸಾಯಂ ಸ್ನಾತ್ವಾ ಪಂಚನದೇ ಬಿಂದುಮಾಧವಮರ್ಚಯೇತ್‌ । 

ಸ್ನಾತಾ ಯೋ ವಿಷ್ಣುಕಾಂಚ್ಯಾಂ ವಾಂನಂತಸೇನಂ ಸಮರ್ಚಲಯೋತ್‌ ॥ 
ರುದ್ರಕಾಂಚ್ಯಾಂ ತತಃ ಸ್ನಾತ್ಟ್ಯಾ ಪ್ರಜನೇಶಂ ಸಮರ್ಜ್ಚಯೇತ್‌ । 

ಆದೌ ಸ್ನಾತ್ವಾ ವಹ್ನಿತೀರ್ಥೇ ಯಜೇನ್ನಾರಾಯಣಂ ತತಃ ॥ ೨೮ ॥ 
ರೇತೋದಕೇ ತತಃ ಸ್ನಾತ್ವಾ ಕೇವಾರೇಶಂ ಸಮರ್ಜಯೇತ್‌ । 

ಆದೌ ಸ್ನಾತ್ವಾ ಸೂರ್ಯಪುತ್ರ್ಯಾಂ ವೇಣೇಮಾಧವಮರ್ಚಯೇತ್‌ ॥೨೯॥ 
ಜಾಹ್ನವ್ಯಾಂ ಚ ತತಃ ಸ್ನಾತ್ವಾ ಸಂಗಮೇಶಂ ಪ್ರಸಪೂಜಯೇತ್‌ । 


ಸರ್ವಶ್ರಿಯಸ್ತಸ್ಯ ವಶ್ಯಾಃ ಸ ಸಂ ವಿಷ್ಣೋ ಮಯೋದಿತಂ ॥ ೩೦॥ 
ಏವಂ ತಸ್ಮೈ ವರಾನ್‌ ದತ್ವಾ ಹ್ಯಂತರ್ಧಾನಂ ಯಯೌ ಶಿವಃ । 
ತಸ್ಮಾತ್ಸರ್ವಪ್ರಯತ್ನೇನ ಪೂಜ್ಯೌ ಹರಿಹರಾವುಭೌ 1 ೩೧॥ 
ಕಲೌ ದಶಸಹಸ್ರಾಜೆ ವಿಷ್ಣುಸ್ತ್ಯಜತಿ ನೋದಿನೀಂ । 

ತದರ್ಥಂ ಜಾಹ್ನವೀತೋಯಂ ತದರ್ಧಂ ಗ್ರಾಮದೇವತಾಃ ॥ ೩೨॥ 





೨೬, ಯಾವ ನರರು ಸಹಸ್ಪಕಮಲಗಳಿಂದ ಮೊದಲು ವಿಷ್ಣುವನ್ನು 
ಪೂಜಿಸಿ, ಆ ಬಳಿಕ ಶಿವನನ್ನೂ ಪೂಜಿಸುವರೋ ಅವರೇ ಜೀವನ್ಮುಕ್ತರು. 

೨೭. ಸಾಯಂಕಾಲದಲ್ಲಿ ಪಂಚನದ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ. 
ಬಿಂದುಮಾಧವನನ್ನು ಅರ್ಚಿಸಬೇಕು. ವಿಷ್ಣುಕಾಂಚಿಯಲ್ಲಿ ಸ್ನಾನಮಾಡಿ. 
ಅನಂತೆಸೇನನನ್ನು ಅರ್ಚಿಸಬೇಕು. 

೨೮. ಆ ಬಳಿಕ ರುದ್ರಕಾಂಚಿಯಲ್ಲಿ ಸ್ಪಾನಮಾಡಿ ಪ್ರಣವೇಶನನ್ನು ಅರ್ಚಿಸ 
ಬೇಕು. ಮೊದಲು ವಜ್ನಿತೀರ್ಥದಲ್ಲಿ ಮಿಂದು ನಾರಾಯಣನನ್ನು ಪೂಜಿಸಬೇಕು. 

೨೯. ಆಮೇಲೆ ರೇತೋದಕದಲ್ಲಿ ಸ್ನಾನಮಾಡಿ ಕೇದಾರೇಶ್ವರನನ್ನು 
ಅರ್ಚಿಸಬೇಕು. ಮೊದಲು ಯಮುನೆಯಲ್ಲಿ ಸ್ನಾನಮಾಡಿ ವೇಣೀಮಾಧವನನ್ನು 
ಪೂಜಿಸಬೇಕು. 

೩೦. ಆ ಬಳಿಕ ಜಾಹ್ನೆವಿಯಲ್ಲಿ ಸ್ನಾನಮಾಡಿ ಸಂಗಮೇಶನನ್ನು ಪೂಜಿಸ 
ಬೇಕು. ಈರೀತಿ ಯಾವನು ಪೂಜೆಮಾಡುತ್ತಾನೋ ಅವನಿಗೆ ಸರ್ವ ಸಂಪತ್ತು 
ಗಳೂ ವಶವಾಗುತ್ತವೆ. ಎಲೈ ವಿಷ್ಣುವೇ! ನಾನು ಹೇಳಿದುದು ಸತ್ಯವು.” 

೩೧. ಹೀಗೆಂದು ಆ ವಿಷ್ಣುವಿಗೆ ವರಗಳನ್ನಿತ್ತು ಶಿವನು ಅಂತರ್ಧಾನ 
ಹೊಂದಿದನು. ಆದುದರಿಂದ ಸರ್ವಪ್ರಯತ್ನದಿಂದಲೂ ಹರಿಹೆರರಿಬ್ಬರನ್ನೂ 
ಪೂಜಿಸಬೇಕು. 

೩.೨. ಕಲಿಯುಗದಲ್ಲಿ ಹತ್ತುಸಾವಿರ ವರ್ಷಗಳ ಹೊತ್ತಿಗೆ ವಿಷ್ಣುವು ಭೂಮಿ 


೪೨೦ ಶ್ರೀ ಸ್ಮಾಂದಮಹಾಪುರಾಣಂ 


ಕಾರ್ತಿಕ್ಕಾಂ ಪೊರ್ಣಿಮಾಯಾಂ ತು ಕುರ್ಯಾತ್ರ್ರೈಪುರಮುತ್ಸವಂ | 
ದಠೀಪೋ ದೇಯೋಂನಶ್ಯಮೇವ ಸಾಯಂಕಾಲೇ ಶಿವಾಲಯೇ 1೩೩॥ 
ತ್ರಿಪುರೋ ನಾಮ ದೈತ್ಯೇಂದ್ರಃ ಪ್ರಯಾಗೇ ತಪ ಆಸ್ಥಿತಃ । 


ತಸಸಾ ತಸ್ಯ ಸಂತುಷ್ಟೋ ದದೌ ಬ್ರಹ್ಮಾ ನರಂ ಪರಂ ॥ ೩೪॥ 
ದೇವಾಸುರಮನುಷ್ಯೇಭ್ಯೋ ನತೇ ಮೃತ್ಯುರ್ಭವಿಷ್ಯತಿ | 
ಇತಿ ಲಬ್ಧವರೋ ದೈತ್ಯೋ ವಿಶ್ವಕರ್ಮನಿನಿರ್ನಿತೆಂ ॥ ೩೫ ॥ 
ತ್ರಿಪುರಾಖ್ಯಂ ನಿಮಾನಂ ತಂ ಆರುಹ್ಯ ಭುವನತ್ರಯಂ । 
ಯದಾ ವೈ ಸೀಡಯಾಮಾಸ ತದಾ ದೇವೈಃ ಸ್ತುತೋ ಹರಃ 1 ೩೬ ॥ 


ತ್ರಿಪುರಂ ಘಾತಯಾಮಾಸ ಬಾಣೇನೈಕೇನ ಶತ್ರುಹಾ । 

ಕಾರ್ತಿಕ್ಯಾಂ ಪೂರ್ಣಿಮಾಯಾಂ ತು ಸರ್ವೇ ದೇವಾ ಪ್ರತುಷ್ಟುವುಃ॥೩೭॥ 
ತಸ್ಮಿನ್‌ ದಿನೇ ಸರ್ವದೇವೈರ್ಮೀಸಾ ದತ್ತಾ ಹರಾಯ ಚ । 

ಸರ್ವಥೈವ ಪ್ರದೇಯಾಶ್ಚ ದೀಪಾಸ್ತು ಹರತುಷ್ಟಯೇ ॥ ೩೮ ॥ 


ಯನ್ನು ತ್ಯಜಿಸುತ್ತಾನೆ. ಅದರಲ್ಲಿ ಅರ್ಧದಷ್ಟು ಕಾಲದಲ್ಲಿ ಗಂಗೆಯ ಜಲವೂ 
ಅದರಸ್ಲ್ಸರ್ಧದಷ್ಟು ಕಾಲದಲ್ಲಿ ಗ್ರಾಮದೇವತೆಗಳೂ ಭೂಮಿಯನ್ನು ತ್ಯಜಿಸುತ್ತವೆ. 

೩೩. ಕಾರ್ತಿಕಮಾಸದ ಪೂರ್ಣಿಮೆಯಲ್ಲಿ ತ್ರೈಪುರೋತ್ಸವನ್ನು ಮಾಡ 
ಬೇಕು. ಸಾಯಂಕಾಲದಲ್ಲಿ ಶಿವಾಲಯದಲ್ಲಿ ಅವಶ್ಯವಾಗಿ ದೀಪವನ್ನು ಹೊತ್ತಿಸ 
ಬೇಕು. 

೩೪. ತ್ರಿಪುರನೆಂಬ ಬೈತ್ಯೇಂದ್ರನು ಪ್ರಯಾಗದಲ್ಲಿ ತಪಸ್ಸುಮಾಡುತ್ತಿದ್ದನು. 
ತಪಸ್ಸಿನಿಂದ ಸಂತುಷ್ಟನಾಗಿ ಬ್ರಹ್ಮನು ಅವನಿಗೆ ಶ್ರೇಷ್ಠವಾದ ವರವನ್ನು 
ನೀಡಿದನು. 

೩೫-೩೬. "ದೇವತೆಗಳು, ಅಸುರರು, ಮನುಷ್ಯರು -- ಇವರುಗಳಿಂದ 
ನಿನಗೆ ಮರಣವುಂಬಾಗುವುದಿಲ್ಲ? ಎಂದು ವರವಿತ್ತನು. ಈರೀತಿ ವರವನ್ನು 
ಹೊಂದಿದ ಆ ದೈತ್ಯನು ವಿಶ್ವಕರ್ಮನಿಂದ ನಿರ್ಮಿತವಾದ ತ್ರಿಪುರವೆಂಬ ವಿಮಾನ 
ವನ್ನೇರಿ ಮೂರು ಲೋಕಗಳನ್ನೂ ಪೀಡಿಸತೊಡಗಿದನು. ಆಗ ದೇವತೆಗಳು 
ಹರನನ್ನು ಸ್ತುತಿಸಿದರು. 

೩೭. ಶತ್ರುನಾಶಕನಾದ ಶಿವನು ಕಾರ್ತಿಕಮಾಸದ ಪೂರ್ಣಿಮೆಯ ದಿನ 
ಒಂದೇ ಒಂದು ಬಾಣದಿಂದ ತ್ರಿಪುರನನ್ನು ಧ್ವಂಸಮಾಡಿದನು. ಸರ್ವದೇವತೆ 
ಗಳೂ ಬಹುವಾಗಿ ಸ್ತುತಿಸಿದರು. 

೩೮. ಆ ದಿನ ಸರ್ವದೇವತೆಗಳೂ ಹೆರನಿಗೆ ದೀಪಗಳನ್ನರ್ಪಿಸಿದರು. 
ಹರನ ಸಂತುಷ್ಟಿಗಾಗಿ ಸರ್ವಪ್ರಕಾರದಿಂದಲೂ ದೀಪಗಳನ್ನು ಅರ್ಷಿಸಲೇಬೇಕು. 


ಪಂಚತ್ರಿಂಶೋ9$ಧ್ಯಾಯಃ ೪೨೧ 


ವಿಂಶತಿಸ್ಸಪ್ತ ಶತಕಾಃ ಸಹಿತಾ ದೀಪವರ್ತಯಃ । 
ದದದ್ದೀಪಂ ಸೌರ್ಣಿಮಾಯಾಂ ಸರ್ವಪಾಪೈಃ ಪ್ರಮುಚ್ಯತೇ ॥೩೯॥ 
ಪೌರ್ಣಿಮಾಸ್ಯಾಂ ತು ಸಂಧ್ಯಾಯಾಂ ಕರ್ತವ್ಯಸ್ತ್ರಿಪುರೋತ್ಸವಃ 1 
ದವ್ಯಾದನೇನ ಮಂತ್ರೇಣ ಪ್ರದೀಪಾಂಶ್ಚ ಸುರಾಲಯೇ ॥ ೪೦ ॥ 
ಕೀಟಾಃ ಪತೆಂಗಾ ಮಶಕಾಶ್ಚ ವೃಕ್ಸಾ 
ಜಲೇ ಸ್ಮಲೇ ಯೇ ವಿಚರಂತಿ ಜೀವಾಃ । 
ದೃಷ್ಟ್ವಾ ಪ್ರದೀಪಂ ನ ಚ ಜನ್ಮಭಾಗಿನೋ 
ಭವಂತು ನಿತ್ಯಂ ಶ್ವಪಚಾ ಹಿ ವಿಪ್ರಾಃ ॥ ೪೧ ॥ 
ಕಾರ್ಯಸ್ತಸ್ಮಾತ್ಸೌರ್ಣಮಾಸ್ಯಾಂ ತ್ರಿಪುರಾಯ ಮಹೋತ್ಸವಃ । 
ಕಾರ್ತಿಕ್ಯಾಂ ಕೃತ್ತಿಕಾಯೋಗೇ ಯಃ ಕುರ್ಯಾತ್ಸಾಮಿದರ್ಶನಂ॥ ೪೨ ॥ 
ಸಪ್ತಜನ್ಮ ಭನೇದ್ವಿಪ್ರೋ ಧನಾಢ್ಕೋ ವೇದಪಾರಗಃ । 
ಅತ್ರ ಕೃತ್ವಾ ನೃಷೋತ್ಸರ್ಗಂ ನಕ್ತಾಚ್ಛೈವಸುರಂ ವ್ರಜೇತ್‌ ॥೪೩॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸಮಾಹಾತ್ಮ್ಯೇ "" ವೈಕುಂಠಚತುರ್ದಶೀ 
ತ್ರಿಪುರೀಪೂರ್ಣಿಮಾವ್ರತವಿಧಾನಕಥನಂ'' ನಾಮ ಪಂಚತ್ರಿಂಶೋಧ್ಯಾಯಃ 


೩೯. ಏಳುನೂರ ಇಪ್ಪತ್ತು ದೀಸದ ಬತ್ತಿಗಳಿಂದ ದೀಪ ಹಚ್ಚಿ ಪೂರ್ಣಿಮೆ 
ಯಲ್ಲಿ ದೀಪಗಳನ್ನರ್ಸಿಸಿದಲ್ಲಿ ಸರ್ವಪಾಸಗಳಿಂದಲೂ ಬಿಡುಗಡೆಯು ಂಬಾಗುತ್ತದೆ. 

೪೦. ಪೂರ್ಣಿಮೆಯ ದಿನ ಸಂಧ್ಯಾಕಾಲದಲ್ಲಿ ಶ್ರಿಪುರೋತ್ಸವವನ್ನು ನಡೆಸ 
ಬೇಕು. ಈ ಮಂತ್ರದಿಂದ ದೇವಾಲಯದಲ್ಲಿ ದೀಪಗಳನ್ನರ್ಪಿಸಬೇಕು. 

೪೧, ""ಕೀಟಿಗಳೂ, ಪತಂಗಗಳೂ, ಮಶಕ (ಸೊಳ್ಳೆ)ಗಳೂ, ಮರಗಳೂ, 
ಜಲದಲ್ಲೂ ಸ್ಥಲದಲ್ಲೂ ಯಾವ ಜೀವಗಳು ಸಂಚರಿಸುತ್ತವೋ ಆ ಜೀವಗಳೂ, 
ಶ್ರಸಚರೂ, ವಿಪ್ರರೂ ಈ ಪ್ರದೀಸವನ್ನು ನೋಡಿ ಮುಂದೆ ಜನ್ಮಭಾಗಿಗಳಾಗ 
ದಿರಲಿ.?? 

೪೨-೪೩. ಆದುದರಿಂದ ಪೂರ್ಣಿಮೆಯ ದಿನ ತ್ರಿಸುರನಿಗಾಗಿ ಮಹೋತ್ಸವ 
ಮಾಡಬೇಕು. ಕಾರ್ತಿಕದಲ್ಲಿ ಕೃತ್ತಿಕೆಯ ಯೋಗವಿರುವಾಗ ಯಾವನು ಸ್ವಾಮಿ 
ದರ್ಶನಮಾಡುತ್ತಾನೆಯೋ ಅವನು ಏಳುಜನ್ಮಗಳವರೆಗೂ ಧನಾಢ್ಯನೂ, ವೇದ 
ಪಾರಂಗತನೂ ಆದ ಬ್ರಾಹ್ಮಣನಾಗುತ್ತಾನೆ. ಇಲ್ಲಿ ವೃಷೋತ್ಸರ್ಗವನ್ನು ಮಾಡಿ 
ನಕ್ತವ್ರತಗಳಿಂದ ಶೈವಪುರಕ್ಕೆ ಹೋಗಿ ಸೇರುತ್ತಾನೆ. 

ಇಲ್ಲಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿಕೆಯೆಂ೦ದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮ ಹಾಪುರಾಣದ ಎರಡನೆಯ ವೈಷ್ಣವಖಂಡದ ಕಾರ್ತಿಕಮಾಸಮಹಾತ್ಮ್ಯದಲ್ಲಿ 


*"ವೈಕುಂಠಚತುರ್ದಶೀ ತಿ,ಪುರೀಪೂರ್ಣಿಮಾವ,ತನಿಧಾನಕಥನ?`ನೆಂಬ 
ಎ ೨ ಲ 
ಮೂವತ್ತೈೈದನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ 8 
ಅಥ ಷಟ್‌ತ್ರಿಂಶೋಧ್ಯಾಯಃ 
ಪುಷ್ಕರಿಣೀಸೆಂಜ್ಞಿ ಕಾಂತಿಮತಿಥಿತ್ರಯಮಾಹಾತ್ಮ್ಯ ಕಥನಪೂರ್ವಕ ಪುರಾಣಶ್ರವಣ 
ಮಹಿಮಾವರ್ಣನಂ 
ಬ್ರಹ್ಮೋವಾಚ :-- 
ಯಾಸ್ತಿಸ್ರಸ್ತಿಫಯಃ ಪುಣ್ಯಾ ಅಂತಿಕೇ ಶುಕ್ಲಪಕ್ಸಕೇ । 
ಕಾರ್ತಿಕೇ ಮಾಸಿ ವಿಸ್ರೇಂದ್ರ ಸೂರ್ಣಿಮಾಂತಾಶ್ಯುಭಾವಹಾಃ Hon 
ಅಂತಿಪುಷ್ಕರಿಣೀಸಂಜ್ಞಾ ಸರ್ವಪಾಪಕ್ಸ್ಟಯಾವಹಾ । 
ಕಾರ್ತಿಕೇ ಮಾಸಿ ಸಂಪೂರ್ಣಂ ಯೋ ವೈ ಸ್ನಾನಂ ಕರೋತಿ ಹ ॥೨॥ 
ತಿಥಿಷ್ಟೇತಾಸು ಸಃ ಸ್ನಾನಾತ್ಪೂರ್ಣಮೇವ ಫಲಂ ಲಭೇತ್‌ । 


ಸರ್ವೇ ನೇವಾಸ್ತ್ರಯೋದಶ್ಯಾಂ ಗತ್ವಾ ಜಂತೂನ್ಪುನಂತಿ ಹ ॥ಷ್ಮ॥ 
ಚತುರ್ದಶ್ಯಾಂ ಸಯಜ್ಜಾಶ್ಚ ದೇವಾ ಜಂತೂನ್ಬುನಂತಿ ಹಿ। 
ಪೂರ್ಣಿಮಾಯಾಂ ಸುತೀರ್ಥಾನಿ ವಿಷ್ಣುನಾ ಸಂಸ್ಥಿತಾನಿ ಹಿ nv 
ಬ್ರಹ್ಮಘಾನ್ವಾ ಸುರಾಪಾನ್ಸಾ ಸರ್ವಾನ್ವಂತೂನ್ಸುನಂತಿ ಹಿ । 
ಉಷ್ಣೋದಕೇನ ಯಃ ಸ್ನಾಯಾತ್ಯಾರ್ತಿಕ್ಯಾದಿ ದಿನತ್ರಯೇ Hn 


—————— 





ಕನ್ನಡದ ಅನುವಾದ 


ಪುಷ್ಕರಿಣೀ ಸಂಜ್ಞೆ ಕಾಂತಿಮತಿಥಿತ್ರಯ ಮಾಹಾತ್ಮ್ಯ ಕಥನಪೂರ್ವಕ ಪುರಾಣಶ್ರವಣ 
ಮಹಿವಾವರ್ಣನ 


೧. ಬ್ರಹ್ಮನು ಹೇಳುತ್ತಾನೆ:--ಎಲೈ ನಿಪ್ರಶ್ರೇಷ್ಠನೇ! ಕಾರ್ತಿಕಮಾಸದ 
ಶುಕ್ಲಸಕ್ಸದ ಕೊನೆಯಲ್ಲಿ ಪೂರ್ಣಿಮೆಯವರೆಗಿನ ಯಾವ ಮೂರು ಪುಣ್ಯಕರ 
ಗಳಾದ ತಿಥಿಗಳಿರುವುವೋ ಅವು ಶುಭವನ್ನುಂಟುಮಾಡುವಂಥವು. 

೨-೩. ಇವಕ್ಕೆ ಅಂತಿಪುಷ್ಠರಿಣಿಗಳೆಂದು ಹೆಸರು. ಇವು ಸರ್ವಪಾಪ 
ಗಳಿಗೂ ಕ್ಲುಯವನ್ನುಂಟುಮಾಡುವುವು. ಕಾರ್ತಿಕಮಾಸದಲ್ಲಿ ತಿಂಗಳು ಪೂರ್ತಿ 
ಯಾಗಿ ಯಾವನು ಸ್ನಾನಮಾಡುತ್ತಾನೋ ಅವನು ಈ ತಿಥಿಗಳಲ್ಲಿ ಸ್ಮಾನಮಾಡು 
ವುದರಿಂದ ಪೂರ್ಣವಾಗಿ ಫಲವನ್ನು ಪಡೆಯುತ್ತಾನೆ. ಸರ್ವವೇದಗಳೂ ತ್ರಯೋ 
ದಶಿಯಲ್ಲಿ ಹೋಗಿ ನೆಲಸಿ ಜಂತುಗಳನ್ನು ಪುರೀತಮಾಡುತ್ತವೆ. 

೪. ಚತುರ್ದಶಿಯಲ್ಲಿ ಯಜ್ಞ ಗಳಿಂದೊಡಗೂಡಿ ದೇವತೆಗಳು ಜಂತುಗಳನ್ನು 
ಪವಿತ್ರಗೊಳಿಸುತ್ತಾರೆ. ಪೂರ್ಣಿಮೆಯಲ್ಲಿ ವಿಷ್ಣುವಿನಿಂದೊಡಗೂಡಿ ಶ್ರೇಷ್ಠ 
ತೀರ್ಥಗಳು ನೆಲಸಿರುತ್ತವೆ. 

೫-೬. ನೆಲಸಿ ಬ್ರಹ್ಮಹತ್ಯಮಾಡಿದವರನ್ನೇ ಆಗಲಿ, ಸುರಾಪಾಯಿಗಳನ್ನೇ 
ಆಗಲಿ, ಸರ್ವ ಜಂತುಗಳನ್ನೂ ಪುನೀತಮಾಡುತ್ತವೆ. ಯಾವನು ಕಾರ್ತಿಕ 


ಷಟ್‌ತ್ರಿಂಶೋ$ಧ್ಯಾಯಃ ೪೨ಷ್ಠಿ 


ಶೌರವಂ ನರಕಂ ಯಾತಿ ಯಾವದಿಂದ್ರಾಶ್ಚತುರ್ದಶ। 
ಆಮಾಸನಿಯಮಾಶಕ್ತಃ ಕುರ್ಯಾದೇತದ್ದಿನತ್ರಯೇ ॥೬॥ 
ತೇನ ಪೂರ್ಣಫಲಂ ಪ್ರಾಪ್ಯ ಮೋದತೇ ವಿಷ್ಣುಮಂದಿರೇ । 

ಯೋವೈ ದೇವಾಸ್ಸಿತ್ರೂಸ್ವಿಷ್ಣುಂ ಗುರುಮುದ್ದಿಶ್ಯ ಮಾನವಃ ॥೭॥ 
ನ ಸ್ನಾನಾದಿ ಕರೋತ್ಯದ್ಧಾ ಸ ಯಾತಿ ನರಕಂ ಧ್ರುವಂ | 


ಸುಟುಂಬಭೋಜನಂ ಯಸ್ತು ಗೃಹಸ್ಥಸ್ತು ದಿನತ್ರಯೇ Hol 
ಸರ್ವಾನ್ಸಿತ್ರೂನ್ಸಮುದ್ಭೃತ್ಯ ಸ ಯಾತಿ ಪರಮಂ ಪದಂ 1 

ಗೀತಾಪಾಠಂ ತು ಯಃ ಕುರ್ಯಾದಂತಿಮೇ ಚ ದಿನತ್ರಯೇ Hen 
ದಿನೇ ವನೇ ಶ್ವ್ರಮೇಧಾನಾಂ ಫಲಮೇತಿ ನ ಸಂಶಯಃ । 
ಸಹಸ್ಪನಾಮಪಶಠನಂ ಯಃ ಕುರ್ಯಾತ್ತು ದಿನತ್ರಯೇ ॥೧೦॥ 
ನ ಸಾಪೈರ್ಲಿಪ್ಯತೇ ಕ್ಕಾಪಿ ಪದ್ಮಪತ್ರಮಿವಾಂಭಸಾ | 

ದೇವತ್ವಂ ಮನುಜೈಃ ಕೈಶ್ಚಿತ್‌ ಕೈಶ್ಚಿತ್ಸಿದ್ದತ್ತಮೇವ ಚ HOON 
ತಸ್ಯ ಪುಣ್ಯಫಲಂ ವಕ್ತುಂ ಕಶ್ಯಕ್ತೋ ದಿನಿ ವಾ ಭುವಿ। 

ಯೋ ವೈ ಭಾಗವತಂ ಶಾಸ್ತ್ರಂ ಶೃಣೋತಿ ಚ ದಿನತ್ರಯಂ ॥ ೧೨॥ 





ಮಾಸದ ಈ ಮೂರು ದಿನಗಳಲ್ಲಿ ಬಿಸಿನೀರಿನಲ್ಲಿ ಸ್ನಾನಮಾಡುತ್ತಾನೆಯೋ ಅವನು 
ಹದಿನಾಲ್ಕು ಮಂದಿ ಇಂದ್ರರು ಇರುವವರೆಗೂ ರೌರವ ನರಕಕ್ಕೆ ಹೋಗುತ್ತಾನೆ. 
ತಿಂಗಳೆಲ್ಲ ಪೂರ್ತಿಯಾಗಿ ನಿಯಮನನ್ನಾ ಚರಿಸಲು ಅಶಕ್ತನಾದವನು ಈ ಮೂರು 
ದಿನಗಳಲ್ಲಾ ದರೂ ನಡಸಿಯೇ ತೀರಬೇಕು. 

೭-೧೧. ಅದರಿಂದ ಪೂರ್ಣ ಫಲವನ್ನು ಪಡೆದು ವಿಷ್ಣುಮಂದಿರದಲ್ಲಿ 
ಅನಂದವನ್ನನುಭವಿಸುತ್ತಾನೆ. ಯಾವ ಮಾನವನು ದೇವತೆಗಳನ್ನೂ, ಪಿತೃ 
ಗಳನ್ನೂ, ವಿಷ್ಣು ವನ್ನೂ, ಗುರುವನ್ನೂ ಉದ್ಕೆ ಶೇಶಿಸಿ ಸ್ನಾನಾದಿಗಳನ್ನು ಮಾಡು 
ವುದಿಲ್ಲವೊ ಅವನು ಶಾಶ್ವ ತವಾದ ನರಕವಸ್ಸೈದುತ್ತಾ ನೆ. ಯಾವ ಗ್ಯ ಹೆಸ್ಸನು 
ಈ ಮೂರು ದಿನಗಳಲ್ಲಿ "ಕುಟುಂಬಭೋಜನವನ್ನು ಮಾಡಿಸುತ್ತಾ ನೆಯೊ ಅವನು 
ತನ್ನ ಪಿತೃಗಳೆ ಬ್ಲರನ್ನೂ ಉದ್ಭರಿಸಿ ಪರಮಪದವನ್ನು ಪ ಪಡೆಯುತ್ತಾನೆ. ಯಾವನು 
ಕೊನೆಯ ಮೂರು ದಿನಗಳಲ್ಲಿ ಗೀತಾಪಾಠವನ್ನು ಮಾಡುತ್ತಾನೋ ಅವನು 
ದಿನ ದಿನವೂ ಅಶ್ವಮೇಧ ಯಜ್ಞಗಳ ಫೆಲವನ್ನು ಪಡೆಯುತ್ತಾನೆ. ಇದರಲ್ಲಿ 
ಸಂಶಯವಿಲ್ಲ. ಯಾವನು ಈ ಮೂರು ದಿನಗಳಲ್ಲಿ ಸಹಸ್ಪನಾಮಪಠನವನ್ನು 
ಮಾಡುತ್ತಾನೆಯೋ ಅವನು ನೀರಿನಲ್ಲಿರುವ ಪದ್ಮ] ಪತ್ರದಂತೆ ಎಲ್ಲಿಯೂ ಪಾಪ 
ಗಳಿಂದ ಲೇಪಹೊಂದುವುದಿಲ್ಲ. ಹೀಗೆ ಗೀತಾಸ ಹಸ್ರನಾಮಸ ಠನದಿಂದ ಕೆಲವರು 
ಮನುಷ್ಯರು ದೇವತ್ವ ನನ್ನು ಪಡೆದರು; ಕೆಲವರು ಸಿದ್ಧ ತ್ತ ವನ್ನು ಪಡೆದರು. 

೧೨. ಈ ಮೂರು ದಿನಗಳೂ ಯಾವನು ಭಾಗವತಶಾಸ್ತ್ರ ವನ್ನು ಕೇಳು 


೪೨೪ ಶ್ರೀ ಸ್ಕಾಂದಮಹಾಪುರಾಣಂ 


ಕೈಶ್ಚಿತ್ಛಾಸ್ರೋ ಬ್ರಹ್ಮಭಾವೋ ದಿನತ್ರಯನಿಷೇವಣಾತ್‌ । 


ಬ್ರಹ್ಮಜ್ಞಾನೇನ ಎ ಮುಕ್ತಿಃ ಪ 3 ಯಾಗಮರಣೇನ ವಾ ॥ ೧೩॥ 
ಅಥವಾ ಕಾರ್ತಿಕೇ ಮಾಸಿ ದಿನತ್ರಯನಿಷೇವಣಾತ್‌ | 
ಕಾರ್ತಿಕೇ ಹರಿಪೂಜಾಂ ತು ಯಃ ಕರೋತಿ ದಿನತ್ರಯೇ ॥ ೧೪ ॥ 
ನ ತಸ್ಯ ಪುನರಾವೃತ್ತಿಃ ಕಲ್ಪಕೋಟಿಶತೈರಸಿ । 
ಕಾರ್ತಿಕೇ ಮಾಸಿ ಎಷ್ಟೆ ಅಂದ್ರ ಸರ್ವಮಂತ್ಯ ದಿನತ್ರಯೇ ॥ ೧೫ ॥ 


ಪುಣ್ಯಂ ತತ್ರಾಪಿ ವೈ ಶೇಷ್ಯಂ' ತಾಚಾ ವರ್ತಕೇಂನಘ | 
ಪ್ರಾತಃಕಾಲೇ ಸಮಂತ್ಥಾಯ ಶೌಚಂ ಸ್ತಾನಾದಿಕಂ ಚರೇತ್‌ ॥ ೧೬॥ 
ಸಮಾಪ್ಯ ಸರ್ವಕರ್ಮಾಣಿ ವಿಷ್ಣು ಪೂಜಾಂ ಸಮಾಚರೇತ್‌ । 


ಉದ್ಯಾನೇ ವಾ ಗೃಹೇ ವಾಪಿ ಕಾರ್ತಿಕ್ಯಾಂ ವಿಷ್ಣುತತ್ಸರಃ ॥ ೧೭ ॥ 
ಮಂಡಪಂ ತತ್ರ ಕುರ್ಪೀತ ಕದಲೀಸ್ತಂಭಮಂಡಿತಂ | 
ಚೂತಪಲ್ಲವಸಂನವೀತಮಿಕ್ಸುದಂಡೈಸ್ಸುಮಂಡಿತಂ Hu ೧೮ ॥ 


ತ್ತಾನೆಯೋ ಅವನ ಪುಣ್ಯಫಲವನ್ನು ಇಷ್ಟೆಂದು ಹೇಳಲು ಭೂಮಿಯಲ್ಲಾಗಲಿ 
ಸ್ಪರ್ಗದಲ್ಲಾಗಲಿ ಯಾವನು ಶಕ್ತ ಕೃನಾದಾನು? 

೧೩. ಈ ಮೂರು ದಿನಗಳಕಾಲ ವ್ರತ ನಡೆಸುವುದರಿಂದ ಕೆಲವರು ಬ್ರಹ್ಮ 
ಭಾವವನ್ನು ಪಡೆದರು. ಬ್ರ ಹ್ಮಜ್ಞಾನದಿಂದಲಾಗಲಿ, ಪ್ರಯಾಗದಲ್ಲಿ ಹ 
ಹೊಂದುವುದರಿಂದಾಗಲಿ ಮುಕ್ತಿಯುಂಟಾಗುತ್ತದೆ. 

೧೪-೧೫. ಅಥವಾ ಕಾರ್ತಿಕಮಾಸದಲ್ಲಿ ಮೂರು ದಿನ ವ್ರತ ನಡೆಸುವುದ 
ರಿಂದ ಮುಕ್ತಿಯು ದೊರೆಯುತ್ತದೆ. ಕಾರ್ತಿಕಮಾಸದಲ್ಲಿ ಈ ಜ್‌ ದಿನಗಳಲ್ಲಿ 
ಯಾವನು ಹರಿಪೂಜೆಯನ್ನು ಮಾಡುತ್ತಾ,ನೆಯೋ ಅವನಿಗೆ ನೂರಾರು ಕಲ್ಪಕೋಟ 
ಗಳಲ್ಲಿ ಕೂಡ ಪುನರಾವೃತ್ತಿಯು ದೊರೆಯುವುದಿಲ್ಲ. ಎಲೈ ನಿಪ್ರೇಂದ್ರಾ! 
ಕಾರ್ತಿಕಮಾಸದಲ್ಲಿ ಸರ್ವವೂ ಕೊನೆಯ ಮೂರು ದಿನಗಳಲ್ಲಿ ನೆಲಸಿರುವುದು. 

ಎಲ್ಫೆ ಪಾಸರಹಿತನೇ! ಅದರಲ್ಲಿಯೂ ಪೂರ್ಣಿಮೆಯಲ್ಲಿ ವಿಶೇಷ 
ವಾದ ಪುಣ್ಯವುಂಟು. ಪ್ರಾತಃಕಾಲದಲ್ಲಿ ಎದ್ದು ಶೌಚವನ್ನೂ, ಸ್ನಾನಾದಿ 
ಗಳನ್ನೂ ಮಾಡಬೇಕು. 

೧೭. ಸರ್ವಕರ್ಮಗಳನ್ನೂ ಮುಗಿಸಿ ವಿಷ್ಣುಪೂಜೆಯನ್ನು ಮಾಡಬೇಕು. 
ಕಾರ್ತಿಕದಲ್ಲಿ ವಿಷ್ಣುತತ್ಪರನಾಗಿ ಉದ್ಯಾನದಲ್ಲಾಗಲಿ, ಮನೆಯೊಳಗೇ ಆಗಲಿ 
ವಿಷ್ಣುಪೂಜೆಯನ್ನು ಮಾಡಬೇಕು. 

೧೮. ಬಾಳೆಯ ಕಂದುಗಳಿಂದಲೂ, ಕಬ್ಬಿನ ಜಲ್ಲೆಗಳಿಂದಲೂ ಅಲಂಕರಿ 
ಸಲ್ಪಟ್ಟು ಮಾವಿನ ತಳಿರು ಬಿಗಿದಿರುವ ಮಂಟಪವನ್ನು ರಚಿಸಬೇಕು. 


ಷರ್ಬಿತ್ರಿಂಶೋ$ಧ್ಯಾಯಃ ೪೨೫ 


ಚಿತ್ರವಸ್ತ್ರೈಃ ಸ್ನ ಸ್ವಲಂಕೃತ್ಯ ತತ್ರ ದೇವಂ ಪ್ರಪೂಜಯೇತ್‌ । 
ಜೊತಪಲ್ಲವಪುಷ್ಟಾ ಥ್ಸೈಃ ಫಲಾಜಿ ಹೈಕ ಪೂಜಯೇದ್ಧರಿಂ 


॥೧೯॥ 
ಶೃಣುಯಾದೂರ್ಜಮಾಹಾತ್ಮ್ಯಂ ನಿಯಮೇನ ಶುಜಿಃ ಪುಮಾನ್‌ । 
ಸಂಪೂರ್ಣಮಥವಾಂಧ್ಯಾಯವಮೇಕಶ್ಲೋಕಮಥಾಷಿ ವಾ ॥೨೦॥ 
ಮುಹೂರ್ತಂ ವಾಪಿ ಶೃಣುಯಾತ್ಮಥಾಂ ಪುಣ್ಯಾಂ ದಿನೇ ದಿನೇ । 

ಯದಿ ಪ್ರತಿದಿನಂ ಶ್ರೋತುಮಶಕ್ತಃ ಸ್ಯಾತ್ತು ಮಾನನಃ ॥ ೨೧॥ 
ಪುಣ್ಯಮಾಸೇಂಥವಾ ಪುಣ್ಯತಿಥೌ ಸಂಶೃಣುಯಾದಫಿ । 

ತೇನ ಪುಣ್ಯಪ್ರಭಾವೇನ ಪಾಪಾನ್ಮುಕ್ತೋ ಭವೇನ್ನರಃ ॥ ೨೨ ॥ 


ಪುರಾಣಜ್ಞಃ ಶುಜಿರ್ದ್ವಕ್ಪಃ ಶಾಂತೋ ವಿಗತಮತ್ಸರಃ । 
ಸಾಧುಃ ಕಾರುಣಿಕೋ ವಾಗ್ಮೀ ವದೇತ್ಸುಣ್ಯಾಂ ಕಥಾಂ ಸುಧೀ ॥ ೨೩೪ 
ವ್ಯಾಸಾಸನಂ ಸಮಾರೂಢೋ ಯದಾ ಪೌರಾಣಿಕೋ ಭವೇತ್‌ । 
ಆಸಮಾಹ್ಕೇಃ ಪ್ರಸಂಗಸ್ಯ ನಮಸ್ಕುರ್ಯಾನ್ನ ಕಸ್ಯಚಿತ್‌ 

ನ ದುರ್ಜನಸಮಾಕೀರ್ಣೇ ನ ಶೂದ್ರಶ್ವಾಪದಾವೃತೇ। 

ದೇಶೇ ನ ದ್ಯೂತಸದನೇ ವಜೇತ್ಸುಣ್ಯಕಥಾಂ ಸುಧೀಃ H ೨೫ ೧ 


॥ ೨೪೪ 





೧೯. ಅದನ್ನು ಚಿತ್ರವಸ್ಮಗಳಿಂದ ಅಲಂಕರಿಸಿ ಅಲ್ಲಿ ದೇವನನ್ನು ಪೂಜಿಸ 
ಬೇಕು. ಮಾವಿನ ಚಿಗುರು ತತ; ಹೂವುಗಳಿಂದಲೂ, ಫಲಾದಿಗಳಿಂದಲೂ 
ಶ್ರೀಹೆರಿಯನ್ನು ಪೂಜಿಸಬೇಕು. 

೨೨. ಶುಚಿಯಾಗಿ ನಿಯಮದಿಂದ ಕಾರ್ತಿಕಮಾಹಾತ ಒಂನನ್ನು ಕೇಳ 
ಬೇಕು. ಆ ಮಾಹಾತ್ಮ್ಯವನ್ನು ಸಂಪೂರ್ಣವಾಗಿಯಾಗಲಿ, ಒಂದು ಅಧ್ಯಾಯ 
ವನ್ನಾಗಲಿ, ಅಥವಾ ಕಡೆಗೆ ಒಂದು ಶ್ಲೊ ಸ್ಲೀಕವನ್ನೇ ಆಗಲಿ ಕೇಳಬೇಕು. 

೨೧-೨೨. ದಿನ ದಿನವೂ ಪುಣ್ಯಕಥೆಯನ್ನು ಒಂದು ಮುಹೂರ್ತದವರೆ 
ಗಾದರೂ ಕೇಳುತ್ತಿರಬೇಕು. ಸಪ ಧ್ರ ತಿದಿನವೂ ಕೇಳಲು ಅಶಕ್ತನಾದ ಪಕ್ಷದಲ್ಲಿ 
ಪುಣ್ಯಮಾಸದಲ್ಲೊ € ಅಥವಾ `ಪ್ರಣ್ಯತಿಥಿಯಲ್ಲೊ ೇ ಅದನ್ನು ಕೀಳಬೇಕು. 
ಆ ಸ ಪ್ರಭಾವದಿಂದ ನರನು ಪಾಪದಿಂದ ಮುಕ್ತನಾಗುತ್ತಾ ಕೆ. 

೬೩-೨೪. ಪುರಾಣಗಳನ್ನು ಬಲ್ಲವನೂ, ಶುಚಿಯೂ, ದಕ್ಷ ನೂ, ಶಾಂತನೂ, 
ಮಾತ್ಸ 0003) ಸಾಧುವೂ, ಕರುಣಾವಂತನೂ, ವಾಗ್ಮೀ ಯೂ ಆದ 
ಪಂಡಿತರು ಪುಣ್ಯಕಥೆಯನ್ನು ಹೇಳಬೇಕು. ಪೌರಾಣಿಕನು ವ್ಯಾಸಾಸ ಸನನನ್ನು ಏರಿದ 
ಬಳಿಕ ಪ್ರಸಂಗವು ಮುಗಿಯುವವರೆಗೂ ಯಾರಿಗೂ ನಮಸ್ಕಾರ ಮಾಡಬಾರದು. 

5೫. ದುರ್ಜನರು ತುಂಬಿರುವ ಕಡೆಯಲ್ಲಿಯೂ, ಶೂದ್ರ ರಿಂದಲೂ, 
ಪೂ ್ರಿರಪ್ಕುಗಗಳಿಂದಲೂ ತುಂಬಿದ ಪ್ರದೇಶದಲ್ಲಿಯೂ, ಜೂಜಿನ ಮನೆಯಲ್ಲಿಯೂ 
ಪಂಡಿತನು ಪುಣ್ಯಕಥೆಯನ್ನು ಹೆಣಲಾಕನು. 


೪೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರದ್ಧಾಭಕ್ತಿಸಮಾಯುಕ್ತಾಃ ನಾನ್ಯಕಾರ್ಯೇಷು ಲಾಲಸಾಃ । 


ವಾಗ್ಯತಾಃ ಶುಚಯೋ ದಕ್ಬಾಃ ಶ್ರೋತಾರಃ ಪುಣ್ಯಭಾಗಿನಃ ॥ ೨೬ ॥ 
ಅಭಕ್ತಾ ಯೇ ಕಥಾಂ ಪುಣ್ಯಾಂ ಶೃಣ್ವಂತಿ ಮನುಜಾಧಮಾಃ ಟ 

ತೇಷಾಂ ಪುಣ್ಯಫಲಂ ನಾಸ್ತಿ ದುಃಖಃ ಸ್ಯಾಜ್ಜನ್ಮಜನ್ಮನಿ ॥ ೨೭॥ 
ಷೌರಾಣಿಕಂ ಚ ಮಾಸಾಂತೇ ಪೂಜಯೇದ್ಭಕ್ತಿತತ್ಪರಃ 1 
ಗಂಧಮಾಲ್ಯೈಸ್ತಥಾ ನಸ್ತ್ರೈರಲಂಕಾರೈರ್ಥನೇನ ಚೆ ॥ ೨೮॥ 
ಶೃಣ್ವಂತಿ ಚ ಕಥಾಂ ಭಕ್ತ್ಯಾ ನ ದರಿದ್ರಾ ನ ಪಾಪಿನೆಃ ॥೨೯॥ 
ಕಥಾಯಾಂ ಕೀರ್ತ ಮಾನಾಯಾಂ ಯೇ ಗಚ್ಛಂತ್ಯನ್ಯತೋ ನರಾಃ । 
ಭೋಗಾಂತರೇ ಪ್ರಣಶ್ಯಂತಿ ತೇಷಾಂ ದಾರಾಶ್ಚ ಸಂಪದಃ ।೩೦॥ 
ಉಚ್ಚಾಸನಸಮಾರೂಢೋ ನ ನರಃ ಪ್ರಣತೋ ಭವೇತ್‌ 1 
ನಿಷನೃಕ್ಸಸ್ತಥಾ ಸ್ಮಾಸೇ ವನೇ ಚಾಜಗರೋ ಭವೇತ್‌ ॥೩೧॥ 
ಕಥಾಯಾಂ ಕೀರ್ತ್ಯ ಮಾನಾಯಾಂ ವಿಘ್ನುಂ ಕುರ್ವಂತಿ ಯೇ ನರಾಃ । 
ಕೋಟ್ಯಬ್ಬನರಕಾನ್ಸುಕ್ತಾ ಎ ಭವಂತಿ ಗ್ರಾಮಸೂಕರಾಃ ॥ ೩೨ ॥ 


೨೬-೨೭. ಶ್ರದ್ಧಾಭಕ್ತಿಗಳಿಂದ ಕೂಡಿ ಬೇರೆ ಕಾರ್ಯಗಳಲ್ಲಿ ಮನಸ್ಸಿಡದೆ 
ಮಾತನ್ನು ಅಂಕೆಯಲ್ಲಿಟ್ಟುಕೊಂಡು ಶುಚಿಗಳೂ ದಕ್ಸರೂ ಆಗಿ ಕೇಳುವವರು 
ಪುಣ್ಯಭಾಗಿಗಳಾಗುತ್ತಾರೆ. ಅಭಕ್ತರಾಗಿ ಯಾವ ಮನುಷ್ಯಾಧಮರು ಪುಣ್ಯ 
ಕಥೆಯನ್ನು ಕೇಳುತ್ತಾರೆಯೋ ಅವರಿಗೆ ಪುಣ್ಯ ಫಲವಿಲ್ಲ. ಜನ್ಮಜನ್ಮದಲ್ಲಿಯೂ 
ಅವರಿಗೆ ದುಃಖವೇ ಉಂಟಾಗುತ್ತದೆ. 

೨೮-೨೯. ತಿಂಗಳ ಕೊನೆಯಲ್ಲಿ ಪ್ರತಿಯು ಭಕ್ತಿತತ್ಸರನಾಗಿ ಗಂಧಮಾಲ್ಯ 
ಗಳಿಂದಲೂ, ವಸ್ರ್ರಾಲಂಕಾರಗಳಿಂದಲೂ, ಧನದಿಂದಲೂ ಪುರಾಣಿಕನನ್ನು 
ಪೂಜಿಸಬೇಕು. ಯಾರು ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೆಯೋ ಅವರು 
ದರಿದ್ರರೂ, ಪಾಪಿಗಳೂ ಆಗುವುದಿಲ್ಲ. 

೩೦. ಕಥೆಯನ್ನು ಹೇಳುತ್ತಿರುವಾಗ ಯಾವ ನರರು ಬೇರೆ ಕಡೆಗೆ ಹೊರಟು 
ಹೋಗುವರೋ ಅವರಿಗೆ ಜನ್ಮಾಂತರದಲ್ಲಿ ಹೆಂಡಿರೂ ಸಂಪತ್ತೂ ನಾಶವಾಗಿ 
ಹೋಗುತ್ತವೆ. 

೩೧. ಉಚ್ಚಾಸನದಲ್ಲಿ ಕುಳಿತ ನರನು ಪುರಾಣಿಕನಿಗೆ ನಮ್ಮನಾಗದಿದ್ದಲ್ಲಿ 
ಜನ್ಮಾಂತರದಲ್ಲಿ ವಿಷವೃಕ್ಸವಾಗುತ್ತಾನೆ; ಶಯನಮಾಡಿದಲ್ಲಿ ವನದಲ್ಲಿ ಅಜಗರ 
(ಹೆಬ್ಬಾವು)ವಾಗುತ್ತಾನೆ. 

೩೨. ಕಥೆಯನ್ನು ಹೇಳುತ್ತಿರುವಾಗ ಯಾವ ನರರು ವಿಫ್ನಮಾಡುತ್ತಾ 
ಕಿಯೋ ಅವರು ಕೋಟವರ್ಷಗಳಕಾಲ ನರಕಗಳನ್ನನುಭವಿಸಿ ಊರಹಂದಿಗಳಾಗಿ 
ಹುಟ್ಟುತ್ತಾರೆ. 





ಷರ್ಟತ್ರಿಂಶೋ9ಧ್ಯಾಯಃ 


೪೨೩ 
ಯೇ ಶ್ರಾವಯಂತಿ ಮನುಜಾಃ ಕಥಾಂ ಪೌರಾಣಿಕೀಂ ಶುಭಾಂ ! 
ಕೆಲ್ಬ ಕೋಟಶತಂ ಸಾಗ್ರಂ ತಿಷ್ಮಂತಿ ಬ್ರ ಹ್ಮಣಃ ಸದೇ ॥ ೩೩॥ 
ಆಸನಾರ್ಥೇ ಪ್ರ ಯಚ್ಛೆ ತಿ ಪುರಾಣಜ ಸ್ಯ ಯೇ ನರಾಃ 
ಪಾಜಕ ಸಾಂ ಮೆಂಚೆಂ ಫಲಕಮೇವ ವಾ ॥ ೩೪॥ 
ಪರಿಧಾನೀಯವಸ್ವ್ವಾ ಣಿ ಪ್ರಯಚ್ಛಂತಿ ಚೆ ಯೇ ನರಾಃ। 
ಭೂಷಣಾದಿ ಪ ಪ್ರಯಚ್ಛಂತಿ ವಸೇಯುಬ್ಬ ೯ಹ್ಮಸದ್ಮನಿ ॥ ೩೫ ॥ 
ವಾಚಕೇ ಸರಿತುಷ್ಟೇ ತು ತುಷ್ಳಾ ಸ್ಯುಃ ಸರ್ವದೇವತಾಃ I 
ಅತಃ ಸೆಂತೋಷಯೇದ್ವ ಕ್ತ್ಯಾ IA ದ್ವಾನ್ಹಿತಃ ಪುಮಾನ್‌ । 
ತಸ್ಯ ಪುಣ್ಯ ಫಲಂ ಪೊರ್ಣಂ "ಭವತ €ವೆ ನ ಸಂಶಯಃ ॥ ೩೬॥ 
ಯತ್ಛ ಲಂ 'ಸಿರ್ನಯಜ್ಞಿ ಷು ಸರ್ವವಾನೇಷು ಯಂತ್ಸ ಲಂ । 
ಸಕೃ ತ್ರ ರಾಣಶ್ರ ವಣಾತ್ತ ತ್ಸಲಂ ನಿಂದತೇ ನರಃ ॥ ೩೭॥ 


ಕಲೌ ಯುಗೇ 'ವಿತೇನೇಣ. ಪುರಾಣಶ್ರವಣಾದೃತೇ। 

ನಾಸ್ತಿ ಧರ್ಮಃ ಪರಃ ಪುಂಸಾಂ ನಾಸ್ತಿ ಮಃ. ಪಥಃ ಪರಃ । 
ಪುರಾಣಶ್ರನಣಾದ್ದಿಷ್ಟೋರ್ನಾಸ್ತಿ ಸಂಕೀರ್ತನಾತ್ಸರಂ ॥ ೩೮ ॥ 
ಕ ಗಚ್‌ ಇಸಿಸ್‌ ಕಾಸ ಚ Es 

೩೩. ಯಾವ ಮನುಷ್ಯರು ಶುಭಕರವಾದ ಪುರಾಣದ ಕಥೆಯನ್ನು ಇತರ 
ರಿಗೆ ಕೇಳಿಸುತ್ತಾರೆಯೋ ಅವರು ನೂರುಕೋಟ ಕಲ್ಪಗಳಕಾಲ ಪೂರ್ತಿಯಾಗಿ 
ಬ್ರಹ ನ ಪದದಲ್ಲಿ ನೆಲಸಿರುತ್ತಾ ರೆ. 

೩೪೨೩೫. ಯಾವ ನರರು ಪುರಾಣಿಕನಿಗೆ ಕೂರುವ ನೀಠಕ್ಕಾಗಿ ಕಂಬಳಿ, 
ಅಜಿನ, ಬಟ್ಟೆ, ಮಂಚ, ಹಲಗೆ ಮೊದಲಾದುವನ್ನು ಕೊಡುತಾ ರೋ, ಯಾರು 
ಭನಹನ, ಕೊಡುತ್ತಾರೆಯೋ ಅವರು ಬ್ರಹ್ಮಮಂದಿರದಲ್ಲಿ ವಾಸ 
ಮಾಡುತ್ತಾರೆ. 

೩೬. ವಾಚಕನು (ಪುರಾಣ ಹೇಳುವಾತನು) ತುಷ್ಪನಾದರೆ ಸರ್ವದೇವತೆ 
ಗಳೂ ಸಂತುಷ್ಟರಾಗುತ್ತಾ ಕಿ. ಆದುದರಿಂದ ಭಕಿ ಶ್ರದ್ಧಾಯುಕ್ತನಾದ 
ಪುರುಷನು ಭಕ್ತಿಯಿಂದ ಪುರಾಣಿಕನನ್ನು ಸಂತೋಷಪಡಿಸಬೇಕು. ಅಂತಹವರಿಗೆ 
ಪುಣ್ಯಫಲ ಚಾ ಪೂರ್ಣವಾಗಿಯೇ ಆಗುತ್ತದೆಯೆಂಬುದರಲ್ಲಿ ಸಂಶಯವಿಲ್ಲ. 

೩೭. ರ್ವಯಜ್ಞ ಗಳಲ್ಲಿ ಯಾವ ಫಲವುಂಟೋ, ಸರ್ವದಾನಗಳಲ್ಲಿ ಯಾವ 
ಫಲಪುಂಟೋ, ಆ ಫಲವನ್ನು ನರನು ಒಂದು ಸಲ ಪುರಾಣಶ್ರವಣ ಮಾಡುವುದ 
ರಿಂದ ಪಡೆಯುತ್ತಾನೆ. 

೬೮. ಕಲಿಯುಗದಲ್ಲಿ ವಿಶೇಷವಾಗಿ ಪುರಾಣಶ್ರ ವಣವನ್ನು ಬಿಟ್ಟ ರೆ ಮನುಷ್ಯ 
ಸಿಗೆ ಬೇರೆ ಶ್ರೇಷ್ಠಧರ್ಮವಿಲ್ಲ; ಬೇರೆ ಮುಕ್ತಿಮಾರ್ಗವಿಲ್ಲ. ಪುರಾಣಶ್ರ ವಣ 
ಕ್ತಿಂತಲೂ ವಿಷ್ಣು ವಿನ ನಾಮಸಂಕೀರ್ತನಕ್ಕಿಂತಲೂ ಮೇಲಾದುದು ಬೇರೊಂಬಬ್ಬ. 


೪೨೮ ಶೀ ಸಾಂದಮಹಾಪುರಾಣಂ 


ಯ ಏತದೂರ್ಜಮಾಹಾತ್ಮ್ಯಂ ಶೈಣುಯಾಚ್ಛಾವಯೋದಪಿ [ 

ಸ ತೀರ್ಥರಾಜಬದರೀಗಮನಸ್ಯ ಫಲಂ ಲಭೇತ್‌ Harn 
ಸರ್ವರೋಗಾಸಹಂ ಸರ್ವಪಾಪನಾಶಕರಂ ಶುಭಂ ॥ ೪೦ ॥ 
ಶ್ರುತ್ವಾ ಚೈಕಪದೇ ಯೋ ವೈ ಅಗಮ್ಯಾಗಮನೇ ರತಃ । 
ಕನ್ಯಾಸ್ಪಸ್ಪ್ಫೋರ್ನಿಕ್ರಯಿಣಮುಭಯಂ ತು ನಿನೋಚೆಯೇತ್‌ ॥ ೪೧ ॥ 
ಮಾಹಾತ್ಮ್ಯಮೇತದಾಕರ್ಣ್ಯ ಪೂಜಯೇದ್ಯಸ್ತು ಪಾಠಕಂ ! 
ಗೋಭೂಹಿರಣ್ಯವಸ್ತ್ರೈಶ್ಚ ವಿಷ್ಣುತುಲ್ಯೋ ಯತೋ ಹಿ ಸಃ ॥ ೪೨ ॥ 
ಧರ್ಮತಾಸ್ತ್ರಂ ಪುರಾಣಂ ಜೆ ವೇದನಿದ್ಯಾದಿಕಂ ಚೆ ಯತ್‌ । 

ಪುಸ್ತಕಂ ವಾಚಕಾಯ್ಕೆವ ದಾತವ್ಯಂ ಧರ್ಮಮಿಚ್ಛತಾ। 


ಪುರಾಣನಿದ್ಯಾದಾತಾರೋ ಹ್ಯನಂತಥಫಲಭೋಗಿನಃ ॥ ೪೩ ॥ 
ಇದಂ ಯಃ ಪಠತೇ ಭಕ್ಕಾ ಶೃತ್ವಾ ಚೈವನಾನಧಾರಯೇತ್‌ ಟಃ 
ಮುಚ್ಯತೇ ಸರ್ವಪಾಹೇಜ್ಯೋ ವಿಷ್ಣುಲೋಕಂ ಸ ಗಚ್ಛತಿ ॥ ೪೪ ॥ 





೩೯. ಯಾವನು ಈ ಕಾರ್ತಿಕಮಾಹಾತ್ಮ್ಯವನ್ನು ಕೇಳುತ್ತಾನೆಯೋ, 
ಇತರರಿಗೆ ಕೇಳಿಸುತ್ತಾನೆಯೋ ಅವನು ತೀರ್ಥರಾಜ (ಪ್ರಯಾಗ) ಮತ್ತು ಬದರೀ 
ಗಮನಗಳ ಫಲವನ್ನು ಪಡೆಯುತ್ತಾನೆ. 

೪೦. ಈ ಮಾಹಾತ್ಮ್ಮ್ಯವು ಸರ್ವರೋಗಗಳನ್ನೂ ಪರಿಹರಿಸುವಂತಹುದು; 
ಸರ್ವಪಾಪಗಳನ್ನೂ ನಾಶಪಡಿಸತಕ್ಕದ್ದು ಮತ್ತು ಶುಭವಾದುದು. 

೪೧. ಯಾವನು ಅಗಮ್ಯಾಗಮನದಲ್ಲಿ ನಿರತನೋ, ಕನ್ಯೆ ಮತ್ತು ಸೋದರಿ 
ಯರನ್ನು ವಿಕ್ರಯಿಸುವವನೋ ಅವನು ಕೂಡ ಇದನ್ನು ಕೇಳಿದರೆ ಕಥಾಶ್ರವಣದ 
ಪುಣ್ಯವು ಅವನನ್ನು ಇಬ್ಬಗೆಯ ಪಾಸಗಳಿಂದಲೂ ಬಿಡುಗಡೆ ಮಾಡುತ್ತದೆ. 

೪೨. ಈ ಮಾಹಾತ್ಮ್ಯವನ್ಸಾಲಿಸಿ ಯಾವನು ಪುರಾಣಿಕನನ್ನು ಗೋವು, 
ಭೂಮಿ, ಚಿನ್ನ ಮತ್ತು ವಸ್ತ್ರಗಳಿಂದ ಪೂಜಿಸುತ್ತಾನೋ ಅವನು ವಿಷ್ಣುವಿಗೆ 
ಎಣೆಯಾದವನೇ ಸರಿ. 

೪೩. ಧರ್ಮಶಾಸ್ತ್ರ, ಪುರಾಣ, ವೇದವಿದ್ಯೆ, ಮೊದಲಾದ ಪುಸ್ಮಕವಾವು 
ದಾದರೂ ಇದ್ದರೆ ಧರ್ಮವನ್ನ ಪೇಕ್ಸಿಸುವವನು ಅದನ್ನು ವಾಚಕನಿಗೆ ಕೊಡಬೇಕು. 
ಪುರಾಣ ವಿದ್ಯೆಗಳನ್ನು ದಾನಮಾಡುವವರು ಅನಂತಫಲಗಳನ್ನು ಭೋಗಿಸುವವ 
ರಾಗುತ್ತಾರೆ. 

ಬಲ್ಲ, ಈ ಮಾಹಾತ್ಮ್ಯವನ್ನು ಯಾವನು ಭಕ್ತಿಯಿಂದ ಓದುತ್ತಾನೆಯೋ, 
ಕೇಳಿ ಮನಸ್ಸಿನಲ್ಲಿಡುತ್ತಾನೆಯೋ ಅವನು ಸರ್ವಪಾಸಗಳಿಂದಲೂ ಬಿಡುಗಡೆ 
ಹೊಂದುತ್ತಾನೆಯಲ್ಲದೆ ವಿಷ್ಣುಲೋಕಕ್ಕೂ ಹೋಗುತ್ತಾನೆ. 


ಸರ್ಟತ್ರಿಂಶೋ9ಧ್ಯಾಯಃ ೪೨೯ 


ನ ಕಸ್ಯಾಪೀವಮಾಖ್ಯೇಯಂ ಶ್ರದ್ಧಾ ಹೀನಾ ನಾಯ ದುರ್ಮತೆಆ ॥ ೪೫॥ 
ಅಪೂಜಯಿತ್ವಾ ಗುರುಮಸೆ ಬುದ್ಧ್ಯಾ 
ಧರ್ನುಪ್ರವಕ್ತಾರೆಮನನ್ಯಬುದ್ಧಿಃ । 
ಭುಕ್ತ್ವಾ ತು ಭೋಗಾನ್ನರಕೇಷು ಚೈವ 
ತತೋ ಹಿ ಜನಾ ಮಂತರಮುಃಖಭೋಗೀ ॥ ೪೬ ॥ 
ತ್ಸಂಪೂಜಯೇಷ್ಭ ಕ್ತ್ಯಾ ಗುರುಂ ತತ್ತ್ತ್ವಾನಬೋಧಕಂ | 
೬... ಇ ಟೀಯ ತವ ಜೋಕ್ಲೊ € ಮಯಾನಘ ॥೪೭॥ 
ನ ಶಕ್ಯತೇ ಹಿ ಸಂಪೂರ್ಣಂ ವಕ್ತುಂ ವರ್ಷಶತಶೈರಪಿ। 


ಪುರಾ ಕೈಲಾಸಶಿಖರೇ ಸಾರ್ವತ್ಮೈ ಪ್ರೋಕ್ತ ವಾಂಚ್ಭನಃ ॥ ೪೮ ॥ 
ಕಾರ್ತಿಕಸ್ಯ ತು ಮಾಹಾತ್ಮ್ಯಂ ಯಾವದ ರ್ಷಶತಂ ವದನ್‌ ॥ 
ಚ ನಾಂತಮಗಮದಶಕ್ತ್ಯೋ ಎಕರ ಹ ॥೪೯॥ 


ತ್ರಾರ್ಥೀ ಚ ಧನಾರ್ಥೀ ಚ ರಾಜ್ಯಾರ್ಥೀ ಸಫಲಂ ಲಭೇತ್‌ | 
ಬಹುನೋಕ್ತೇನ ಮೋಕ್ಸಾರ್ಥೀ ಮೋಕ್ಸಮಾಪ್ಲುಯಾತ್‌॥೫೦॥ 
ಸೂತೆ ಉವಾಚ 
ಇತ್ಯುಕ್ತೋ ಬ್ರಹ್ಮಣಾ ಚೈವ ನಾರವಃ ಮುಕ್ಕ | 
ಭೂಯೋ ಭೂಯೋ ನಮಸ್ಕೃ ತ್ಯ ಯಯಾ ಯಾವೃಚ್ಛಿ ಸಿಕೋ ಮುಧಿಃ ॥ 


೪೫-೪೬. ಶ್ರ ದ್ಧ ಹೀನನೂ, ದುರ್ಮತಿಯೂ ಆದ ಯಾವನೊಬ್ಬನಿಗೂ 
ಇದನ್ನು ಹೇಳಲಾಗದು. ಧರ್ಮವನ್ನು ವಿವರಿಸಿ ಹೇಳುವ ಗುರುವನ್ನು ಶ್ರೆ 3. (ಷ್ಠ 
ನೆಂದು ಭಾವಿಸಿ ಅನನ್ಯಬುದ್ದಿ ಯುಳ್ಳವನಾಗಿ ಪೂಜಿಸದೆ ಇದ್ದರೆ, ನರಕಗಳಲ್ಲಿ 
ಭೋಗಗಳನ್ನು ಭೋಗಿಸಿ ಆ ಬಳಿಕ. ಜನ್ಮಾಂತರದುಃಖಕ್ಕೆ ಭಾಗಿಯಾಗುತ್ತಾ ನೆ. 

೪೭. ಆದ್ದರಿಂದ ತತ್ತಬೋಧಕನಾದ ಗುರುವನ್ನು ಭಕ್ತಿಯಿಂದ ಪೂಜಿಸ 
ಬೇಕು. ಎಲ್ಫೆ ಪಾಪರಶಿತನೇ! ಮಾಹಾತ್ಮ್ಯದಲ್ಲಿ ಈ ಒಂದು ಲೇಶಾಂಶವನ್ನು 
ಫಿನಗೆ ನಾನು ಹೇಳಿದ್ದೇನೆ. | 

೪೮-೫೦. ಸೆಂ ಂಪೊೂಣ ೯ವಾಗಿ ಹೇಳುವುದಕ್ಕೆ ನೂರು ವರ್ಷಗಳಾದರೂ ಶಕ್ಯ 
ವಾಗುವುದಿಲ್ಲ... ಪೂರ್ವದ ಲ್ಲಿ ಕೈಲಾಸಶಿಖರದಲ್ಲಿ ಪಾರ್ವತಿಗೆ ಶಿವನು ಚಕ 
ಮಾಸದ ಮಾಹಾತ್ಮ್ಯ ಸಳ ನೂರು ವರ್ಷದವರೆಗೂ ಹೇಳುತ್ತ, ತಿಳಿಸಿದನು. 
ಆದರೂ ಅದು ಕೊನೆಮುಟಿ, ಲಿಲ್ಲ. ತರುವಾಯ ಆತನು ಅಶಕ್ತನಾಗಿ ಸುಮ್ಮನಾ 
ದನು. ಇದನ್ನಾಳಿಸಿ ಕೇಳಿದರೆ ಪುತ್ತರು ಬೇಕೆನ್ನುವವನೂ, ಧನಾಪೇಕ್ಟೆಯುಳ್ಳೆ 
ವನೂ, ರಾಜ್ಯಾರ್ಥಿಯಾದವನೂ ತಮ್ಮತಮ್ಮ ಇಷ್ಟ ಫಲಗಳನ್ನು ಪಡೆಯುತ್ತಾರೆ. 
ಹೆಚ್ಚು ಮಾತಿಸಿಂದೇನು? ೩ ಮೋಕಾ, ರ್ಥಿಯು ಮೋಕ್ಸವ KN ಪಡೆಯುತ್ತಾನೆ. 

“೧. ಸೂತಪುರಾಣಿಕನು ಹೇಳುತ್ತಾಸೆ:--ಬ್ರಹ್ಮನು ಈ ರೀತಿ ನುಡಿಯಲು 





೪೩೦ ಶ್ರೀ ಸ್ಕಾಂದಮಹಾಪುರಾಣಂ 


ಕಥಿತಂ ಶಂಕರೇಣಾಸಿ ಪುತ್ರಾಯ ಹಿತಕಾಮ್ಯಯಾ ॥ 


ಪಿತುಸ್ತದ್ವಾಕ್ಯಮಾಕರ್ಯ್ಯ ಷಣ್ಮುಖೋ ಹರ್ಷನಿರ್ಭರಃ ॥ ೫೨ ॥ 
ಕೃಷ್ಣೇನ ಸತ್ಯಭಾಮಾಯ್ಯ ಕಾರ್ತಿಕಸ್ಯ ಚ ವೈಭವಃ । 

ಕಥಿತಸ್ತೇನ ಸಂತುಷ್ಟಾ ಸತ್ಯಾ ವ್ರತಮಥಾಂಕರೋತ್‌ ॥ ೫೩॥ 
ಖುಷಯೋ ವಾಲಖಿಲ್ಯೇಭ್ಯಃ ಶ್ರುತ್ವಾ ಮಾಹಾತ್ಮ್ಯಮುತ್ತಮಂ ॥ 
ಊರ್ಜವ್ರತಪರಾ ಜಾತಾಃ ತಸ್ಮಾದೂರ್ಜೊಅತಿವಲ್ಲಭಃ ॥ ೫೪ ॥ 
ಅಧೀತ್ಯ ಸರ್ವಶಾಸ್ತ್ರಾಣಿ ಪಯಸ್ಸಾರವಿಂವೋದ್ಟೃತಂ | 

ನಾನೇನ ಸದೃಶಂ ಶಾಸ್ತ್ರಂ ನಿಷ್ಣುಪ್ರೀತಿಕರೆಂ ಶುಭಂ ॥ ೫೫ ॥ 


ವ್ಯಾಸ ಉವಾಚ :- 
ಇತ್ಯುಕ್ತ್ವಾ ತಾನೃಷೀನ್ಸರ್ವಾನ್‌ ಸೂತೋ ವೈ ಧರ್ಮವಿತ್ತಮಃ 1 


ವಿರರಾಮ ತತಸ್ತೇ ತು ಪೂಜಾಂ ಚಕ್ರುಸ್ತದಾಸ್ಯ ಚ ॥ ೫೬ ॥ 
ತೇ ಪುನಃ ಸ್ವಾಶ್ರನುಂ ಗತ್ವಾ ಹೃಷ್ಟಾಸ್ತೇ ಸರಮರ್ಷಯಃ 1 
ಯಥಾ ಸೂತೇನೋಹದಿಷ್ಟಂ ತಥಾ ಚಕ್ರುರ್ವುತಂ ಶುಭಂ 1 ೫೭ ॥ 





ನಾರದನು ಪ್ರೇಮಪೂರ್ಣನಾಗಿ ಮತ್ತೆ ಮತ್ತೆ ನಮಸ್ಥಾರ ಮಾಡಿದನು. ಬಳಿಕ" 
ಆ ಮುನಿಯು ಇಚ್ಛೆ ಬಂದಿಡೆ ಹೊರಟುಹೋದನು. 

೫೨. ಶಂಕರನು ಕೂಡ ಹಿತವೆಸಗಬೇಕೆಂದು ಬಯಸಿ ತನ್ನ ಪುತ್ರ 
( ಷಣ್ಮುಖ)ನಿಗೆ ಇದನ್ನು ತಿಳಿಸಿದನು. ತಂದೆಯ ಆ ಮಾತನ್ನಾಲಿಸಿ ಷಣ್ಮುಖನು. 
ಹರ್ಷದಿಂದ ತುಂಬಿ ತುಳುಕಿದನು. 

೫೩. ಕೃಷ್ಣನಿಂದ ಸತ್ಯಭಾಮೆಗೆ ಕಾರ್ತಿಕದ ವೈಭವವು ಹೇಳಲ್ಪಟ್ಟ ತು. 
ಅದರಿಂದ ಸಂತುಷ್ಟಳಾಗಿ ಸತ್ಯಭಾಮೆಯು ಆ ವ್ರತವನ್ನು ಮಾಡಿದಳು. 

೫೪-೫೫. ಖುಷಿಗಳು ವಾಲಖಿಲ್ಯರಿಂದ ಉತ್ತಮವಾದ ಈ ಮಾಹಾತ್ಮ್ಯ, 
ವನ್ನು ಕೇಳಿ ಕಾರ್ತಿಕವ್ರತದಲ್ಲಿ ತೊಡಗಿದವರಾದರು. ಆದ್ದರಿಂದ ಕಾರ್ತಿಕವು 
ಅತಿ ಮೆಚ್ಚಾದದ್ದು. ಸರ್ವಶಾಸ್ತ್ರಗಳನ್ನೂ ಅಧ್ಯಯನಮಾಡಿ ಅಮೃತಸಾರ 
ವೆಂಬಂತೆ ಇದನ್ನು ಎತ್ತಿ ರಚಿಸಲಾಗಿದೆ. ವಿಷ್ಣುವಿಗೆ ಪ್ರೀತಿಕರವಾಗಿ ಶುಭವಾದ 
ಈ ಶಾಸ್ತ್ರಕ್ಕೆ ಎಣೆಯಾದ ಮತ್ತೊಂದು ಶಾಸ್ತ್ರವಿಲ್ಲ. 

೫೬. ವ್ಯಾಸನು ಹೇಳುತ್ತಾನೆ:--ಧರ್ಮಜ್ಞರಲ್ಲಿ ಶ್ರೇಷ್ಠನಾದ ಸೂತಪುರಾಣಿ 
ಕನು ಆ ಎಲ್ಲ ಖುಷಿಗಳನ್ನೂ ಕುರಿತು ಈ ರೀತಿ ಹೇಳಿ ಸುಮ್ಮನಾದನು. ಬಳಿಕ 
ಅವರು ಅವನಿಗೆ ಪೂಜೆಯನ್ನು ಸಲ್ಲಿಸಿದರು. 

೫೭. ಆ ಪರಮಖುಷಿಗಳು ಸಂತುಷ್ಟರಾಗಿ ತಮ್ಮ ತಮ್ಮ ಆಶ್ರಮಗಳಿಗೆ 
ಮತ್ತೆ ಪ್ರಯಾಣಮಾಡಿದರು. ಅಲ್ಲಿಗೆ ಹೋಗಿ ಸೂತನು ಯಾವರೀತಿ 


_ 


ಉಪದೇಶಿಸಿದನೋ ಅದೇ ರೀತಿ ಶುಭಕರವಾದ ಕಾರ್ತಿಕವ್ರತವನ್ನು ಆಚರಿಸಿದರು. 


ಷರ್ಮಾತ್ರಿಂಶೋರ9ಧ್ಯಾಯಃ ೪೩೧ 


ಅನೇನ ವಿಧಿನಾ ಯೇ ವೈ ಕುರ್ವಂತಿ ಕಾರ್ತಿಕವ್ರತಂ । 
ತೇ ಸರ್ವಪಾಪನಿಮ್ಮುಕ್ತಾ ಗಚ್ಛಂತಿ ವಿಷ್ಣುವಂಂದಿರಂ ॥ ೫೮ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ ಪ್ರಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಕಾರ್ತಿಕಮಾಸನತಾಹಾತ K " ಪುಷ್ಕರಿಣೀ 
ಸಂಜಿ ಜ್ಞಿಕಾಂತಿಮತಿಥಿತ್ರಯವಮಸಾಹಾತ, ೬ $5 ಥನಪೂರ್ವಕ ಪುರಾಣಶ್ರ ವಣ "ಮಹಿಮಾ 
ವರ್ಣನಂ ೨೨ ಶಾಮ” ರಾತ್ರಿ ೦ಶೋಂಧ್ಯಾ ಯಃ 


ಕಾರ್ತಿಕಮಾಸಮಾಹಾತ್ಮ್ಯಂ ಸಂಪೂರ್ಣಂ 





೫೮. ಈ ವಿಧಿಯಿಂದ ಯಾರು ಕಾರ್ತಿಕವ್ರತವನ್ನು ಮಾಡುತ್ತಾರೆಯೋ 
ಅವರು ಸರ್ವ ಪಾಪಗಳಿಂದಲೂ ವಿಮೋಚನೆಹೊಂದಿ ನಿಷ್ಣುಮಂದಿರವನ್ನು 
ಹೋಗಿ ಸೇರುತ್ತಾರೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧವಾದ 
ಶ್ರೀಸ್ಕಾ ೦ದಮಹಾಪುರಾಣದ ಎರಡನೆಯ ವ ೈಷ್ನವಖಂಡದ ಕಾರ್ತಿಕಮಾಸಮಾಹಾತ್ಮ ಕ್ಯದಲ್ಲಿ 
$e ಪುಷ್ಕರಿಣೀಸಂಚ್ಞಿಯ ಕೊನೆಯ ಮೂರು ತಿಥಿಗಳ ಮಾಹಾತ್ಮ್ಯ ಕಥನಪೂರ್ವಳ 
ಪುರಾಣಶ್ರ ವಣಮಹಿಮಾವರ್ಣನ?' ನೆಂಬ ಮೂವತ್ತಾರನೆಯ ಅಧ್ಯಾಯವು ಮುಗಿದುದು 


ಕಾರ್ತಿಕಮಾಸಮಾಹಾತ್ಮ್ಯವು ಮುಗಿದುದು 


